ಮೈಸೂರು ವಿಶ್ವನಿದ್ಯಾನಿಲಯೆ ಕನ್ನಡ ಗ್ರಂಥಮಾಲೆ--೧೫ 


ಪ್ರಧಾನ ಸಂನಾದಕೆ 


ರಾಜನೇವಾಸಕ_ ಬಿ. ಎಂ. ಶ್ರೀಕಂಠಯ್ಯ, ಎಂ.ಎ, ಬಿ.ಎಲ್‌, 


ಪ್ರರಾಣನಾಮಚೂಡಾಮಣಿ 


ಲೇಖಕರು 


ಬೆನೆಗಲ್‌ ರಾಮರಾವ್‌, ಎಂ.ಎ, ಎಲ್‌ಎಲ್‌.ಬಿ,, 
ಪಾನ್ಯಂ ಸುಂದರಶಾಸ್ತ್ರಿ, ನಿರ್ದ್ವಾ. 





16550 


ಮೈಸೂರು ಫ 
ಮ್ಳ ಸೂರು ವಿಶ್ವವಿದ್ಯಾನಿಲಯ 


೧೯೪೧ 


THE G T.A. PRESS, MYSORE 
— Printers and Type Founders - 


«3161 rights reserve 


ಅರಿಕೆ 


ಸಂಸ್ಕೃತ ಭಾಷೆಯಲ್ಲಿ ವ್ರಚುರವಾಗಿರುವ ಪುರಾಣಗಳಲ್ಲಿಯೂ ಇತಿಹಾಸ 
ಗಳಲ್ಲಿಯೂ ಕಾಣಬರುವ ದೇವತೆಗಳು, ಖುಷಿಗಳು, ಸ್ರಣ್ಯಕ್ಟೇತ್ರಗಳು, ವರ್ರತಗಳು, 
ನದಿಗಳು, ದೇಶಗಳು, ರಾಜರುಗಳು, ಅವರವರ ಕಾಲದ ವೈಚಿತ್ರ್ಯಗಳು, ಮಹತ್ವ 
ಗಳು ಮುಂತಾದುವುಗಳ ವಿಷಯವಾದ ಕಥೆಗಳನ್ನು ವಾಜ್ಮಯಾಭ್ಯಾಸದ ಸೌಕರ್ಯ 
ಕ್ಳಾಗಿ ಸ್ವಲ್ಪಮಟ್ಟಿಗಾದರೂ ತಿಳಿಯವಡಿಸಲು ಅನುಕೂಲಿಸುವ ಪುಸ್ತಕವೊಂದು 
ಕನ್ನಡ ವಿದ್ಯಾರ್ಧಿಗಳಿಗೆ ಆವಶ್ಯಕನೆಂಬ ಭಾವನೆಯಿಂದ  * ಪುರಾಣನಾನು 
ಚೂಡಾಮಣಿ'' ಎಂಬ ಸುಲಭಸ್ಸೆಲಿಯ ಈ ಪುಸ್ತಕವನ್ನು ರಚಿಸಲು ಸುಮಾರು 
ಹನ್ನೆರಡು ವರ್ಷಗಳಿಗೆ ಹಿಂದೆ ಕೈಕೊಂಡುದಾಯಿತು. ಈ ಗ್ರಂಧನೆನ್ನು ರಚಿಸುವಲ್ಲಿ 
ಜನಸಾಮಾನ್ಯದಲ್ಲೆಲ್ಲ ಪ್ರಸಿದ್ಧವಾಗಿರುವ ರಾಮಾಯಣ, ಭಾರತ, ಭಾಗವತಗಳೊಳ 
ಗಣ ಮುಖ್ಯ ಕಧಾಭಾಗಗಳಿಗೆ ಸಂಬಂಧಪಟ್ಟಿ ವಿಷಯಗಳನ್ನು ಮಾತ್ರವೇ ಅಲ್ಲದೆ, 
ದೇವೀಭಾಗವತ, ಮಾರ್ಕಂಡೇಯವುರಾಣ, ಹರಿವಂಶ, ಲಿಂಗಪುರಾಣ, ಸ್ಟಾಂದ 
ಪುರಾಣ, ಅಧ್ಯಾತ್ಮ ರಾಮಾಯಣ, ತತ್ತಸಂಗ್ರಹ ರಾಮಾಯಣ ಮುಂತಾದ ಇನ್ನೂ 
ಕೆಲವು ಗ್ರಂಧಗಳಲ್ಲಿನ ನಿಷಯಗಳನ್ನೂ ತಕ್ಕಮಟ್ಟಿಗೆ ಅಲ್ಲಲ್ಲಿ ಅಡಕವಾಗಿ ಸಂಗ್ರಹಿನ 
ಲಾಗಿದೆ. ಈ ಕಾರ್ಯವನ್ನು ಪೂರೈಸುವಲ್ಲಿ ಆ ಆ ಮೂಲಗ್ರಂಧಗಳನ್ನು ಧಾರಾಳವಾಗಿ 
ಪರಿಶೀಲಿಸಿರುವುದಷ್ಟೇ ಅಲ್ಲದೆ, ಆ ನಿಷಯಕನಾದ ಸಂಸ್ಕೃತ, ಇಂಗ್ಲಿಷ್‌, ಮರಾರಿ, 
ಹಿಂದೀ, ತೆಲುಗು ಕೋಶಗಳನ್ನು ಕೂಡ ಯಥೋಚಿತವಾಗಿ ಉಪಯೋಗಿಸಿಕೊಂಡಿ 
ದ್ದೇವೆ. ಯಾವ ವಿಷಯವು, ಯಾವ ಗ್ರಂಥದ, ಯಾವ ಭಾಗದ, ಎಷ್ಟನೆಯ 
ಅಧ್ಯಾಯ ಅಧವಾ ಸರ್ಗದಲ್ಲಿದೆಯೆಂಬುದನ್ನು ಆ ಆ ವಿಷಯಗಳ ಪಕ್ಕದಲ್ಲಿಯೇ 
ಜೌಕಕಂಸಗಳಲ್ಲಿ ಸೂಚಿಸಿದೆ. ತುಂಬ ಪರಿಶ್ರಮದಿಂದ ಥಿರ್ಮಿತವಾದ ಈ 
ಕೋಶ ಗ್ರಂಧವು ಕನ್ನಡ ವಾಬ್ಮಯದಲ್ಲಿ ಹೆಚ್ಚು ಆದರವುಳ್ಳ ಸಮಸ್ತರಿಗೂ 
ಪ್ರಯೋಜನಕಾರಿಯಾಗುವುದೆಂಬುದಾಗಿ ನಂಬುತ್ತೇವೆ. 

ಈ ಕೋಶವು ಪರಿವೂರ್ಣವಲ್ಲವೆಂದು ಕೆಲವರೂ, ಅಪ್ರಸಿದ್ಧವಾದ ಹೆಸರು 
ಗಳನ್ನು ಬಿಟ್ಟುಬಿಟ್ಟದ್ದರೆ ಜೆನ್ನಾಗಿರುತ್ತಿ,ದ್ದಿತೆಂದು ಬೇರೆ ಕೆಲವರೂ ಆಕ್ಷೇಪಿಸುವ 
ಸಂಭವವಿದೆ... ಈ ಎರಡು ನಿಧವಾದ ಆಕ್ಷೇಸಣೆಗಳಿಗೂ ಅಷ್ಟೊಂದು ಅವಕಾಶ 
ಕೊಡಲಾಗದೆಂಬ ಭಾನನೆಯಿಂದ ನಾವು ಚೆನ್ನಾಗಿ ಆಲೋಚಿಸಿ, ಮಧ್ಯಸ್ಥನಾದ 
ಒಂದು ಮಾರ್ಗವನ್ನು ಅನುಸರಿಸಲು ಪ್ರಯತ್ನಿಸಿರುವೆವು. ಬೌದ್ಧ, ಜೈನ, ಲಿಂಗಾ 
ಯಶ, ವಿಶಿಷ್ಟಾಜ್ದೈತ ಮತಗಳಿಗೆ, ಹಾಗೂ ಇತ್ತೀಚೆಗೆ ಕನ್ನಡವಾಜ್ಮಯದಲ್ಲಿ 
ಕಾಣಬರಲಾರಂಭವಾಗಿರುವ ಕ್ರೈಸ್ತ, ಮತ್ತು, ಮಹಮ್ಮದೀಯ ಮತಗಳಿಗೆ 
ವಿಶೇಸವಾಗಿ ಸಂಬಂಧಪಟ್ಟಿ ಮಹಾವ್ಯಕ್ತಿಗಳ ಮತ್ತು ಪುಣ್ಯಸ್ಥಳಗಳ ವಿವರ 
ಗಳನ್ನೂ ಈ ಪುಸ್ತಕದಲ್ಲಿ ಸೇರಿಸಬೇಕೆಂಬ ಒಂದು ಅಪೇಕ್ಸೈ ನಮಗೆ ಇಲ್ಲದಿರಲಿಲ್ಲ. 


11 

ಕನ್ನಡನಾಜ್ಮಯದ ನಿಸಾ ಒರವಾದ ಅಭ್ಯಾನಕ್ಕೆ ಈ ನಿಷಯಗಳನ್ನು*ಕೂಡ ತಿಳಿದಿರ 
ಬೇಕಾದುದು ಅಗತ್ಯವೇ ಸರಿ. ಆದರೆ ನಿಸ್ತಾರಭಯದಿಂದ ಈ ವಿಷಯದಲ್ಲಿ 
ಮುಂದುನರಿಯಲು ಧ್ಸೆ ರ್ಯ ಪಡಲಿಲ್ಲ. ದಲ್ಲದೆ ಒಂದೇ ಹೆಸರಿನ ವ್ಯ ಕಯ ಸ್ಟಾನ 
ಮಾನಗಳು ಬೇರೆ ಜೆ ಮತದವರ pres ಏಕರ 1 ಚ 
ಸಮಾನವಾಗಿರುವುದಿಲ್ಲವೆಂಬುದರಿಂದ, ಹೀಗೆ ಇಡೀ ಪುಸ್ತಕದಲ್ಲಿ ಇವನೆ ಕಲ 
ಬೆರಿಳೆ ಮಾಡುವುದು ನಿದ್ಯಾರ್ಧಿಗಳಿಗೆ ಉಪಕಾರಕವಾಗುವುದರ ಬದಲಾಗಿ ಅಹ 
ಕಾರಕವೇ ಆಗಬಹುಜೆಂಬ ಶಂಕೆಯೂ ಬಂದಿತು. ಇನ್ನು, ಇಂತಹ ಪುಸ್ತಕವನ್ನು 
ಪ್ರತ್ಯೇಕವಾಗಿ ಸಿದ್ಧಗೊಳಿಸುವುದು ಕೂಡ, ಆ ಆ ಪಂಗಡಗಳಿಗೆ ಸೇರದ ಅಧವಾ ಆ ಆ 
ಮತದನವರ ಧರ್ಮಗ್ರಂಧಗಳನ್ನು ಗಾಢವಾಗಿ ಅಭ್ಯಸಿಸಿದವರಾದ ಸಂಡಿತೋಶ್ಸಮರು 
ಗಳ ಒಂದು ಮಂಡಲಿಗೆ ಒಪ್ಪಿಸುವುದೇ ಕ್ಷೇಮಕರವೆಂದೂ ನಮಗೆ ತೋರಿತು 


ಈ ಕೋಶವು ಮುಗಿದು ಕೆಲವು ವರ್ಷಗಳಾದರೂ ಎಷ್ಟೋ ಬಗೆಯ ಅದಚಗ್‌ 
ಗಳಿಂದ ಬೇಗನೆ ಹೊರಬೀಳದೆ ನಿಂತಿದ್ದಿತು. ಇಂತಹ ಸ್ಟಿತಿಯಲ್ಲಿ ವೈೈಸೂರು 
ನಿಶ್ವ ನಿದ್ಣಾ ನಿಲಯದ ಗಣ್ಯ ಸದಸ ಬರೂ, ಕನ್ನಡಶಾಖೆಯ ಪ್ರದಾನಸ್ತ ತಿಥಿಭಿಗಳೂ 
ಉದ್ದಾ 0818 ಆ ಜಾ ಆದ ಬಟ್ಟ ಸಕ್ಕ ಪ್ರೊ| 

ಶ್ರೀಮಾನ್‌ ಬಿ. ಎಂ. ಶ್ರೀಕಂರಯ್ಯ, ಎಂ.ಎ., ಬಿ.ಎಲ್‌, ಅವರು ಈ ಗ್ರಂಧದ 
ವ್ರಾಮುಖ್ಯ ತೆಯನ್ನು ಗಮನಿಸಿ, ನಮಗೆ ಪ್ರೋತ್ಸಾಹವಿತ್ತರು... ಮತ್ತು ಅವರ 
00888 ಈ ಕೋಶನು ಮೈಸೂರು -ವಿಶ್ನ ಸ ವಿದ್ಯಾನಿಲಯದ ಕನ್ನಡ ಗೃಂಧ 
ಮಾಲೆಯ ಒಂದು ಪುಷ್ಪನವಾಗಿ ಅರಳಲು ಅನಕಾಶನಾಯಿಶೆಂದು ಹೇಳಲು ತುಂಬ 
ಸಂತೋಷನಾಗುತ್ತಿದೆ. 

ಸಾಧ್ಯವಾದಮಟ್ಟಿಗೂ ಪ್ರಮಾದ ಸ್ಟಾಲಿತ್ಯಾದಿ ದೋಷಗಳು ತಲೆದೋರದಿರು 
ವಂತೆ ಬಹಳ ಜಾಗರೂಕತೆಯಿಂದ ವಿಷಯಗಳನ್ನು ವರ್ಣಿಸಿರುವೆನು. ಒಂದು ವೇಳೆ 
ಲೋಪದೋಷಗಳೇನಾದರೂ ಕಂಡುಬಂದಲ್ಲಿ, ವಾಚಕರು ದಯನಿಟ್ಟು ತಿಳಸುವು 
ದಾದರೆ ಮುಂದಣ ಮುದ್ರಣದಲ್ಲಿ ಅವನ್ನು ಸರಿಪಡಿಸಲು ಅನುಕೂಲವಾಗಬಹ.ದೆ.. 

ಕನ್ನಡದಲ್ಲಿ ಇದುವರೆಗೆ ಹುಟ್ಟರದಂಥಧ ಈ ಗ್ರಂಥವು ನಿದ್ಯಾರ್ಥಿ ಬಾಲ 
ಬಾಲಿಕೆಯರ ಮಟ್ಟಿಗಾದರೂ ಉಪಯುಕ್ತನಾಗುವುದಾಗಿ ತಿಳಿದರಾದಕೆ, ಕನ್ನಡ 
ತಾಯಿಯ ಸೇವೆಗಾಗಿ ಪಟ್ಟಿ ಗ್ರಂಥಕರ್ತೃಗಳ ಶ್ರಮವು ಪರಿಪೂರ್ಣ ಫಲನಿತ್ತಂತಿಯೇ 
ಎ೦ದು ಭಾವಿಸುವೆವು. 


ಬೆಂಗಳೂರು, | ಬೆನಗಲ್‌ ರಾಮರಾವ್‌, 
22—9—1941. ಸಾನ್ಯಂ ಸುಂದರಶಾಸ್ತ್ರಿ 


ಪುರಾಣ ಚೂಡಾಮಣಿ 


ಅ 


ಅಕಮೃನ.- (1) ಸುಮಾಲಿಯೆಂಬ ರಾಕ್ಷಸನ ಮಗನು. ಜನಸನ್ಥಾನದಲ್ಲಿ ಶ್ರಿ 
ರಾಮನು ಖರ, ದೂಷಣ, ತ್ರಿಶಿರಸರನ್ನು FANE ಸಮಾಚಾರವನ್ನು ಇಕಿ 
ರಾವಣನಿಗೆ ಮೊದಲು ಶಿಳುಹಿದನು. ಇವನ ತರುವಾಯ ಶೂರ್ಪಣಖೆ ತಿಳುಹಿದಳು. 
ರಾಮಾಯಣ ಯುದ್ಧದಲ್ಲಿ ಹನೂಮಂತನಿಂದ ಹತನಾದನು [ರಾಮಾ.-ಅರ. ೩೧. 
ಯುದ್ಧ. ೫೬]. 

(1) ಒಬ್ಬ ಅರಸು ಹೆಗೆಗಳೊಂದಿಗೆ ಯುದ್ದ ಮಾಡುತ್ತಿದ್ದಾಗ ಈತನ 
ಮಗನು ಹೆರಿಯೆಂಬನನು ಹತನಾಗಲು ಅಕಮ್ಭನನು ಪುತ್ರಶೋಕದಿಂದ ಮರುಗು 
ತ್ರಿದ್ದನು. ಆಗ ನಾರದನು ಈತನಿಗೆ ಮೃತ್ಯು ಸೃಷ್ಟಿ ಮುಂತಾದುವನ್ನು ವಿವರಿಸಿ 
ಈತನ ಶೋಕವನ್ನು ತೊಲಗಿಸಿದನು [ಭಾರ.-ದ್ರೋಣ. ೫೨, ಶಾಂತಿ. ೨, ೬೨]. 

ಆಕೂಪಾರ,-ಒಂದು ಆಮೆ, ನೋಡು--ಇಂದ್ರದ್ಯುಮ್ಮ. 

ಅಕೃತವ್ರಣ,--ಶಾಂತನೆಂಬ ಮುನಿಯ ಮಗನು. ಈತನು ಬಾಲ್ಯದಲ್ಲಿಯೇ 
ತೀರ್ಥಯಾಶ್ರಿಗೆ ಹೊರಟು ದಾರಿತಪ್ಪಿ, ಒಂದು ಕಾಡಿನಲ್ಲಿ ಅಲೆಯುತ್ತಿದ್ದಾಗ ಒಂದು 
ಹೆಬ್ಬುಲಿ ಈತನ ಮೇಲೆ ಬೀಳುವಷ್ಟರಲ್ಲಿ ಈತನ ಸ್ಪೇಹಿಶನಾದ ಪರಶುರಾಮನು 
ದೈವಯೋಗದಿಂದ ಅಲ್ಲಿಗೆ ಬಂದು ಆ ಹುಲಿಯನ್ನು ಕೊಂದನು. ಈತನು ಪಾಂಡ 
ವರ ರಾಜಸೂಯ ಯಾಗದಲ್ಲಿ ಖುತ್ತಿಜನಾಗಿದ್ದನು. ಸಾಂಡವರು ಅರಣ್ಯವಾಸ 
ಮಾಡುತ್ತಿ ದ್ವಾಗ ಪಾಂಡವರಿಗೆ ಪರಶುರಾಮನ ಮಹಿಮೆಯನ್ನು ವಿವರಿಸಿದನು. 
ಅಂಬೆ ಭೀಸ್ಮನನ್ನೇ ಮದುವೆಯಾಗಲು ಹಠ ಹಿಡಿದು ತಿರಸ್ಕೃತೆಯಾಗಿ ಈತನನ್ನು 
ಮರೆಹೊಕ್ಕಳು [ಭಾರ.-ವನ. ೧೧೬. ಉದ್ಯೋ. ೧೭೬]. 

ಆಅ ಹೋಸ. - ದಶರಥನ ಅಸ ಸ;ಮಂತ್ರಿ ಗಳಲ್ಲಿ ಒಬ್ಬನು. ಈತನಿಗೆ ಅಶೋಕ 
ನೆಂಬುದು ನಾಮಾಂತರ [ರಾಮಾ.-ಬಾಲ. ೭]. 

ಅಕೂ ್ರರೆ-ಯದುವಂಶದ ಶ್ವಫಲ್ಪುನ ಮಗನು. ತಾಯಿ ಗಾಂದಿನಿ. ಕಂಸನ 
ಅಸ್ಪ್ರಮಂತ್ರಿಗಳಲ್ಲಿ ಒಬ್ಬನು. ಆಹುಕನ ಮಗಳಾದ ಭುತನುನನ್ನು ಮದುವೆ 
ಯಾಗಿದ್ದರು. ಕಂಸನ ಅಪ್ಪಣೆಯಂತೆ ಬಲರಾನು ಕೃಷ್ಣರನ್ನು ಮಧುರೆಗೆ ಕರೆತರು 


ಆ ಸಿಕೆ ಶೆ 
ಅಕ್ಸೆ ಕುಮಾರ 2 ಅಗನ್ನಿ ಕೆಟ್ಟ 


ವಾಗ ಯಮುನೆಯಲ್ಲಿ ಸ್ತಾನಮಾಡುತ್ತಿದ್ದ ಅಕ್ರೂರನಿಗೆ ಕೃಷ್ಣ ನು ತನ್ನ ದಿವ್ಯರೂಪ 
ವನ್ನು ತೋರಿದನು [ಭಾಗ.-೧೦, ೩೬. ಹಚ -೨, ೨೨]. ಡೌ ಭದ ಯವ ತಿ 
ದಲ್ಲಿ ಇವನೂ ಹೋಗಿದ್ದನು. ಪಾಂಡವರು ಅಜ್ಜಾ de ಉಪಪ್ಣಾವ್ಯ 
ನಗರದಲ್ಲಿ ವಾಸವಾಗಿದ್ದಾಗ ಪಾಂಡವರಲ್ಲಿಗೆ ಹೋಗಿದ್ದನು [ಭಾಗ.-೯, ೨೪, ಭಾರ.- 
ಆದಿ. ೨೦೧. ವಿರಾ ೭೮]. ಈತನಿಗೆ ಬಭ್ಬುನೆಂಬುದು ನಾಮಾಂತರ [ಭಾಗ.-ವರ್‌ೌ್‌.೫]. 

ಅಷ್ನಕುಮಾರೆ.- ಮಂಡೋದರಿ ರಾವಣರ ಕರಿಯಮಗನು. ಹನೂಮಂತನು 
ಸೀತೆಯನ್ನು ಹುಡುಕಲು ಲಂಕೆಗೆ ಹೋಗಿದ್ದಾಗ ಇವನನ್ನು ಕೊಂದನು [ರಾಮಾ - 
ಸುಂದ. ೪೭]. 

ಅಕ್ಷ್ಸಯವಣಿ,--ಗಯಾ ಕ್ಷೇತ್ರದಲ್ಲಿರುವ ಪುರಾತನವಾದ ಒಂದು ಆಲದ 
ಮರ. ಇದರ ಅಡಿಯಲ್ಲಿ ಸಿತೃಪ್ರೀತ್ಯರ್ಧವಾಗಿ ಕೊಡುವ ಪಿಂಡವು ಅಕ್ಷಯವಾಗು 
ವುದು [ಕಾಶೀ.]. 

ಅಗಸ್ತ್ಯ್ಯ.--(1) ಅಗ 4 ಸ್ತ್ಯ್ಯದಾಬೆಟ್ಟದ ಬೆಳೆವಣಿಗೆಯನ್ನು ಆಡ್ಮೆಗಿಸಿದವನು. 
ಮಿತ್ರಾವರುಣರೆಂಬ ಖುಹಿಗಳು ಒಮ್ಮೆ ಊರ್ವರಿಯನ್ನು ಕಂಡು ಮೋಹಿಶರಾಗಲ್ಟು, 
ಊರ್ವಶಿ ಅವರ ನೀರ್ಯವನ್ನು ಒಂದು ಕುಂಭದಲ್ಲಿ ಇರಿಸಿದಳು. ಆಗ ಅದರಿಂದ 
ಅಗಸ್ತ್ಯ್ಯನೂ ವಸಿಷ್ಕನೂ ಜನಿಸಿದರು ಈ ಕಾರಣದಿಂದಲೇ ಇವರಿಗೆ ಮೈೈತ ತ್ರಾ 
ವರುಣಿಯೆಂತಲೂ, ಕುಂಭಸಂಭವನೆಂತಲೂ ಹೆಸರು. ವಿದರ್ಭರಾಜಕುವರಿ ಯಾ ದೆ 
ಲೋಪಾಮುದ್ರೆ ಈತನ ಹೆಂಡತಿ. ದೃಢಸ್ಯು ಇವರ ಮಗನು ಈತನು ವೈವಸ್ವತ 
ಮನ್ವಂತರದವನು [ವದ್ಮ-೫%, ೨3. ಭಾರ.-ಸಭಾ. ೧೧. ಶಾಂತಿ. ೨೦೩. ಭಾಗ.-೬, 
೧೮. ಮತ್ಸ್ಯ.-೬೧. 

(1) ಒಬ್ಬ ಬ್ರಹ್ಮರ್ಸಿ. ಪುಲಸ್ತ್ಯಮಹರ್ಹಿಯಿಂದ ಕರ್ದಮ ಬ್ರಹ್ಮನ 
ಮಗಳಾದ ಹನಿರ್ಭುಕ್‌ ಎಂಬವಳಲ್ಲಿ ಜನಿಸಿದವನು. ಈತನು ಸಾ ಿಯೆಂಭವ 
ಮನ್ವ ೦ತರದನನು [ಭಾಗ.-೪, ೧]. ಅಗಿ ಸವೇಶ್ಯ ನೆಂಬ ಶಿಷ್ಯನಿಗೆ ಭನುರ್ನೇಷರಹಸ್ಯ 
ವನ್ನು ಉಪದೇಶಿಸಿ ಬ ಬ್ರಹ್ಮಾಸ್ತ್ಯಗಳನ್ನು ಜಡ! [ಭಾರ.-ಆದಿ. ೧೫೧]. ಸಮು 
ಜಲನನ್ನು ಪಾನಮಾಡಿದನು [ಭಾರ.-ವನ. ೯೯. ಶಾಂತಿ. ೨೦೮], 

ನೋಡು--ಅಗ್ನಿ ವೇಶ್ಯ, ಇಲ್ವಲ, ಕಾಲಕೇಯ, ಕಾವೇರಿ, ನಹುಷ, ರಾಮ, ವಿಂಧ್ಯ. 
ಅಗಸ್ತ್ರ್ಯತೀರ್ಥೆ.-ದಕ್ಷಿಣ ಸಮುದ್ರತೀರದಲ್ಲಿ ನಾರೀತೀರ್ಥಗಳಲ್ಲಿ ಒಂದು. 
ಅರ್ಜುನನು ತೀರ್ಥಯಾತ್ರಾ ಸಮಯದಲ್ಲಿ ಇಲ್ಲಿಗೆ ಹೋಗಿದ್ದನು [ಭಾರ.-ಆ, ೨೩೬1. 
ಅಗಸ ಸ್ಯ ಭ್ರಾತ.- ಒಬ್ಬ ಮಹರ್ಷಿ. ಈತನು ಜನನಿಯ ಗರ್ಭದಲ್ಲಿರುವಾಗ 
ಜ್ಞ್ವಾನಸಂಸನ್ನನ ಸ ಈಶನ ಹೆಸರನ್ನು ಯಾರೂ ಹೇಳುವುದಿಲ್ಲ. ಈತನ 
ಹೆಸರು ಸುದರ್ಶನ [ಅಧ್ಯಾ.-ಅ. ೩), 


CL A 


ಅಗಸ್ತ್ಯಾಶ್ರಮ 9 ಅಗ್ನಿ 


ಅಗಸ್ತ್ಯಾಶ್ರಮ.-ನಂಚನಟಿಗೆ ಸನಿಸಾವದಲ್ಲಿ ಒಂದು ಕ್ಷೇತ್ರ. ಶ್ರೀರಾಮನು 
ವನವಾಸ ಸಮಯದಲ್ಲಿ ಇಲ್ಲಿಗೆ ಹೋಗಿದ್ದನು [ರಾಮಾ.-ಅರ. ೧೨]. ಯುಧಿಷ್ಠಿರನು 
ಲೋಮಶ ಮಹರ್ಷಿಯ ನಂಗಡ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಇಲ್ಲಿಗೆ ಹೋಗಿ 
ದನು [ಭಾರ.-ವನ. ೯೪]. ನಾಸಿಕವೆಂಬ ಪಟ್ಟಣಕ್ಕೆ ಆಗ್ನೇಯದಲ್ಲಿ ೨೪ ಮೈಲು 
ಗಳ ದೂರದಲ್ಲಿ ಅಗಸ್ತಿಸ್ರರಿಯೆಂದು ಪ್ರಸಿದ್ಧವಾಗಿದೆ. 

ಅಗ್ನಿ.--ಸಂಚಭೂತಗಳಲ್ಲಿ ಮೂರನೆಯವನು. ತೇಜಸ್ಸಿಗೂ ಅದಕ್ಕೆ ಅಭಿ 
ಮಾನದೇವತೆಗೂ ಇದೇ ಹೆಸರು. ಖುಗ್ವೇದದಲ್ಲಿನ ಮೊದಲನೆಯ ಶೇವಐತೆ. 
ಅಗ್ನಿ ನಿರಾಟ್‌ವುರುಷನ ಮುಖದಿಂದ ಜನಿಸಿದವನು [ಭಾರ.-ಅಶ್ವ. ೧೧೧]. ನೀರಿ 
ನಂದೆ ಜನಿಸಿದವನು [ಉದ್ಯೋ. ೧೫ ಮತ್ತು, ೩೮]. ಚತುರ್ಮುಖನ ಕೋಪದಿಂದ 
ಹುಟ್ಟಿದವನು [ಶಾಂತಿ. ೨೬೨]. ಈತನು ದಕ್ಷಬ್ರಹ್ಮನ ಕುವರಿಯಾದ ಸ್ವಾಹೆ 
ಯನ್ನು ಮದುವೆಯಾದನು. ಸೃ೦ದನು ಈತನ ಮಗನು [ನನ. ೨೩೧]. ಇಕ್ಸ್ಟ್ಟಾಕು 
ವಂಶದ ದುರ್ಯೋಧನನೆಂಬ ಅರಸನ ಮಗಳಾದ ಸುದರ್ಶನೆಯನ್ನು ಮದುವೆಯಾಗಿ 
ಸುದರ್ಶನನೆಂಬ ಮಗನನ್ನು ಪಡೆದನು [ಅನು. ೨]. ಶ್ರೀ ಕೃಷ್ಣನ ಸೂಚನೆಯಂತೆ 
ಅರ್ಜುನನ ಸಹಾಯದಿಂದ ಇಂದ್ರನ ಖಾಂಡವವನವನ್ನು ಸುಟ್ಟು ಸಂತುಷ್ಟ 
ನಾಗಿ ತನಗೆ ಒತ್ತಾಸೆಮಾಡಿದ ಅರ್ಜುನನಿಗೆ ಕನಿಧ್ವಜ ರಧವನ್ನೂ, ಗಾಂಡೀವ 


ಧನುಸ್ಸನ್ನೂ, ಅಕ್ಲಯ್ಯತೂಣೀರಗಳನ್ನೂ ಕೊಟ್ಟನು [ಆದಿ.-೨೫೦, ೨೬೦]. ಶ್ರೀ 


ಕೃಷ್ಣನಿಗೆ ಚಕ್ರಾಯುಧವನ್ನು ಕೊಟ್ಟ ನು [ಅದಿ ೨೫೧], ಅಗ್ನಿಯ ವಂಶವರ್ಣಕೆ 
[ವನ. ೨೨೦, ೨೨೪, ಫಾಯು.-೨೯. ಮತ್ಸ್ಸ್ಯ.-೧]... ಭೃಗುಮಹರ್ಷಿಯಿಂದ 
ಸರ್ವ ಕ್ಲಕನಾಗುವಂತೆ ಶಾನನನ್ಪು ಪಡೆದನು (ಆದಿ. ೬. ಶಲ್ಯ. ೪೮]. ಇಂದ್ರನು 


ನ್ನ ಕೊಂದು ಬ್ರಹ್ಮಕತ್ಯೆಗೆ ತುತ್ತಾಗಿದ್ದಾಗ ಅದರ ನಾಲೃನೆಯ ಒಂದು 


ಲ್ಯ 
ps 

೫. aE 
fu ಈ 


ಭಾಗವನ್ನು ಅಗ್ನಿ ಪರಿಗ್ರಹಿಸಿದನು [ಶಾ೦ತಿ, ೨೮೮]. ಈತನು ಸಪ್ತರ್ಷ್ನಿಗಳ 
ಸತ್ಲಿಯರಲ್ಲಿ ಕಾಮುಕನಾಗಿದು ಬಹಳಕಾಲ ಅನರೊಂದಿಗೆ ಕ್ರೀಡಿಸಿದನು [ನನ. 


೨೨೬]. ರಾವಣವಧಾನಂತರ ಶ್ರೀರಾಮನ ಚುಚ್ಚುಮಾತುಗಳನ್ನು ಕೇಳಲಾರಣೆ 
ಸೀತೆ ಅಗ್ನಿಪ್ರವೇಶಮಾಡಿದಾಗ ಅಗ್ನಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಆಕೆ ಡೋಸ 
ರಹಿತೆಯೆಂದು ತಿಳುಹಿದನು |ವನ. ೨೯೨, ರಾಮಾ.-ಯುದ್ಧ. ೧೨೦]. ವೈಶ್ವಾನರ 
ನೆಂಬ ಬ್ರಾಹ್ಮಣನು ಶಿವನ ಅನುಗ್ರಹದಿಂದ ತನ್ನ ಹೆಂಡತಿಯಾದ ಶುಚಿಷ್ಮತಿಯಲ್ಲಿ 
ಒಬ್ಬ ಮಗನನ್ನು ಪಡೆದನು... ಈ ಹುಡುಗನು ತನಗೆ ಬಾಲಾರಿಷ್ಟಜೋಷವಿರುವು 
ದಿ೦ಂಬುದಾಗಿ ನಾರದರ ಮೂಲಕ ತಿಳಿದು, ಆ ಗಂಡವನ್ನು ಶಪ್ಪಿಸಿಕೊಳ್ಳುವುದಕ್ಕಾಗಿ 
ಶಿವನನ್ನು ಕುರಿತು ತಸಸ್ಸುಮಾಡುತ್ತಿದ್ದನು. ಆಗ ಇಂದ್ರನು ಅಲ್ಲಿಗೆ ಬಂದು 
ಇವನಿಗೆ ಬೇಕಾದ ವರವನ್ನು ಕೊಡುವೆನೆನಲು, ಈ ಹುಡುಗನು ಇಂದ್ರನನ್ನು 


ಸ 
ಅಜ್ಜನಾ ಛಿ ಅಬ್ಲಾರೆಪರ್ಣಿ 


ಯನ್ನು ಅಲ್ಲಿಗೆ ನೆಳೆತಂದು ರಾವಣನ ನಿಯಮುನನ್ನು ಭಂಗಗೊಳಿಸಿದನು. ರಾಮಾ 
ಯಣ ಯುದ್ಧದಲ್ಲಿ ಅನೇಕಮಂದಿ ರಾಕ್ಸಸರನ್ನು ಕೊಂದನು [ರಾಮಾ.-ಕಷ್ಟಿಂ., 
ಸುಂ., ಯುದ್ಧ.]. 


(11) ಊರ್ಮಿಳೆ ಮತ್ತ್ತು ಲಕ್ಷ್ಮಣರ ಹಿರಿಯ ಮಗನು. ಇವನ ರಾಜ 
ಧಾನಿಗೂ ಈ ಹೆಸರು ಸಲುತ್ತದೆ. ಇದು ಕಾರಪಧವೆಂಬ ದೇಶಕ್ಕೆ ರಾಜಧಾನಿ. 
[ರಾಮಾ.-ಉತ್ತರ, ೧೦೨]. 

ಅಜ್ಜ ನಾ.-ಉತ್ತ.ರದಿಕ್ಸಿನಲ್ಲಿರುವ ಸಾರ್ವಭೌಮವೆಂಬ ದಿಗ್ಗಜದ ಕುಣ್ಣಾನೆ. 

ಅಜ್ಞಾರಕ.- (1) ನವಗ್ರಹಗಳಲ್ಲಿ ಮೂರನೆಯವನು. ಭೂದೇವಿ ವಿಷ್ಣುವಿನ 
ಸಾನ್ಲಿಧ್ಯದಿಂದ ಅಚ್ಚ ಹೆವಳೆದ ಕಾಂತಿಯುಳ್ಳ ಒಬ್ಬ ಮಗನನ್ನು ಹೆತ್ತಳು. ಇವನು 
ತವೋಮಹಿಮೆಯಿಂದ ಗ್ರಹಗಳಲ್ಲಿ ಒಬ್ಬನಾದನು [ಬ್ರ. ವೈ.]. ರಾಕ್ಷಸ ಸಂಹಾರ 
ಕಾಲದಲ್ಲಿ ನಿಷ್ಣುನಿನ ದೇಹದಿಂದ ಬಿದ್ದ ಬೆಮರುಹನಿಯಿಂದ ಕೆಂಪಾದ ಒಬ್ಬ ಪುರು 
ಸನು ಜನಿಸಿ ತವೋಮಹಿಮೆಯಿಂದ ಗ್ರಹಮಂಡಲವನ್ನು ಸೇರಿ ಅಂಗಾರಕನೆಂದು 
ಪ್ರಸಿದ್ಧಿ ಪಡೆದನು [ಪಾದ್ಯ]. ದಾಕ್ಸಾಯಣೀ ನಿರಹನೀಡಿತನಾದ ಶಿವನ ಮ್ಸೆ ಬೆವರಿ 
ನಿಂದ ಲೋಹಿತಾಂಗನಾದ ಒಬ್ಬ ಕುಮಾರನು ಹುಟ್ಟದನು. ಭೂದೇವಿ ಇವನನ್ನು 
ಪುತ್ರಭಾವದಿಂದ ಸಾಕಿದಳು [ಶಿವ., ಮತ್ಸ ಕ್ರಯ, ಭಾರ.-ಸಭಾ. ೧೧]. 

(i) ಜಯದ್ರಥನ ಒಡಹುಟ್ಟಿ ದವನು [ಭಾರ,-ಸಭಾ. ೨೬೬). 


ಅಜ್ಞಾ ರಪರ್ಣ.--ಕಶ್ಯಪನಿಂದ ಮುನಿಯೆ೦ಬ ಹೆಂಡತಿಯಲ್ಲಿ ಜನಿಸಿದ ದೇವ 
ಗಂಧರ್ವರಲ್ಲಿ ಒಬ್ಬನು. ಕುಬೇರನ ಆಪ್ತಮಿತ್ರನು. ಒಮ್ಮೆ ಈತನು ತನ್ನ ಮಡದಿ 
ಯಾದ ಕುಂಭೀನಸಿಯೊಂದಿಗೆ ಪರಿವಾರ ಸಮೇತನಾಗಿ ಗಂಗೆಯಲ್ಲಿ ರಾತ್ರಿಯ ವೇಳೆ 
ಜಲಕ್ರೀಡೆಯನ್ನು ನಡಸುತ್ತಿದ್ದನು. ಪಾಂಡವರು ಏಕಚಕ್ರದಿಂದ ದೌೌನದೀ 
ಸ್ಹಯಂವರಕ್ಕಾಗಿ ಪ್ರಯಾಣಮಾಡುತ್ತಿದ್ದುದನ್ನು ಕಂಡು ಅವರನ್ನು ಅಡ್ಡಗಿಸಿ, 
ಯುದ್ಧದಲ್ಲಿ ಅರ್ಜುನನಿಂದ ಸೋತು, ಶರಣಾಗತನಾಗಿ ಅರ್ಜುನನಿಗೆ ಚಾಕ್ಸುಸೀ 
ನಿಷ್ಯೆಯನ್ನು (ಸಂಮೋಹನಾಸ್ತ್ರ) ಉಪದೇಶಿಸಿ, ಧೌಮ್ಯಾಚಾರ್ಯರನ್ನು ಪುರೋಹಿತ 
ನನ್ನಾಗಿ ವರಿಸುವಂತೆ ಪಾಂಡವರಿಗೆ ಹೇಳಿ, ಅರ್ಜುನನ ಬಾಹಾಗ್ನಿಯಿಂದ ದಗ್ಗವಾದ 
ತನ್ನ ರಥನನ್ನು ಗಂಧರ್ವ ಮಹಿಮೆಯಿಂದ ಚಿತ್ರರತ್ನಮುಯವನ್ನಾಗಿಸಿ, ಅದಕ್ಕೆ ಚಿತ್ರ 
ರಥವೆಂಬ ಹೆಸರಿಟ್ಟು ತನ್ನ ಹೆಸರನ್ನೂ ಚಿತ್ರರಥನೆಂಬುದಾಗಿ ಮಾರ್ಪಡಿಸಿಕೊಂಡು 
ಗಂಧರ್ವಲೋಕಕ್ಕೆ ತೆರಳಿದನು [ಭಾರ.-ಆದಿ. ೬೬, ೧೮೬, ೧೯೯. ಸಭಾ. ೧೦]. 
ಪಾಂಡವರ ರಾಜಸೂಯಯಾಗ ಸಮಯದಲ್ಲಿ ಅರ್ಜುನನಿಗೆ ಅನೇಕ ದಿವ್ಯಾಶ್ವಗಳನ್ನು 
ಕೊಟ್ಟನು [ಸಭಾ. ೭೮]. 


ಅಜ ರಸ್‌ ತ್ಕ ಅಜ 


ಅಜ ರಸ್‌.-ಅಂಗಿರಸನು ಒಮ್ಮೆ ಬ್ರಹ್ಮಮಾನಸವುತ್ರನಾಗಿಯೂ, ಮತ್ತೊ 
ಮ್ಮ ಈಗ ನಡೆಯುತ್ತಿರುವ ವೈವಸ್ವತಮನ್ಹಂತರದಲ್ಲಿ ವರುಣನು ಯಜ್ಞ ಮಾಡು 
ತ್ರಿದ್ದಾಗ ಅಗ್ನಿಕುಂಡದಿಂದ ಜನಿಸಿದನು [ಭಾರ.-ಆದಿ. ೬೬, ಸಭಾ. ೧೧. ಅನು. 
೧೩೨. ಮತ್ಸ್ಯ. ೧೯೫]. ಈತನು ವಸುಜಿಯೆಂಬ ತರುಣಿಯನ್ನು ಮದುವೆಯಾಗಿ 
ಬೃಹತೀರ್ತಿ, ಬೃಹಜ್ಯೋತಿ, ಬೃಹದ್ಬ ಹ್ಮ ಬೃಹನ್ಮನ, ಬೃಹನ್ಮಂತ್ರ, ಬೃಹ 
ದ್ಸಾಸ, ಬೃಹಸ್ಪತಿಗಳೆಂಬ ಏಳುಮಂದಿ ಪುತ್ರರನ್ನೂ, ಭಾನುಮತಿ, ರಾಕಾ, ಸಿನೀ 
ವಾಲೀ, ಕುಹೂ, ಅರ್ಚಿಷ್ಮತೀ, ಮಹಿಷ್ಮತೀ, ಮಹಾಮತಿಗಳೆಂಬ ಏಳು ಮಂದಿ 
ಪ್ರತ್ರಿಯರನ್ನೂ ಪಡೆದನು [ಭಾರ.-ನನ. ೨೨೧, ೨೨೭], ಈತನಿಗೆ ಬೃಹಸ್ಪತಿ, 
ಉಚಧ್ಯ, ಸಂವರ್ತರೆಂಬ ಮೂವರು ಪುತ್ರರು [ಭಾರ.-ಆದಿ. ೬೭]. ಬೃಹಸ್ಪತಿ, 
ಉಚಧ್ಯ, ವಯಸ್ಕರೆಂಬ ಮೂವರು ಮಕ್ಕಳು (ಅನು. ೧೩೨]. ಈತನು ಕರ್ದಮ 
ಬ್ರಹ್ಮನ ಮಗಳಾದ ಶ್ರದ್ಧೆಯೆಂಬವಳನ್ನು ಮದುವೆಯಾಗಿ ಉಚಧ್ಯ, ಬೃಹಸ್ಪತಿ 
ಗಳೆಂಬ ಪುತ್ರರನ್ನೂ, ಸಿನೀನಾಲೀ, ಕುಹೂ, ರಾಕಾ, ಅನುಮತಿಗಳೆಂಬ ನಾಲ್ವರು 
ಪುತ್ರಿಯರನ್ನೂ ಪಡೆದನು [ಭಾಗ.-೪, ೧]. ಈತನು ಸ್ವಥೆಯೆಂಬ ಹೆಂಡತಿಯಲ್ಲಿ 
ಪಿತೃಜೀವತೆಗಳನ್ನೂ ಸತಿಯೆಂಬ ಹೆಂಡತಿಯಲ್ಲಿ ಅಧರ್ವಾಂಗಿರಸರನ್ನೂ ಪಡೆದನು. 
[ಭಾಗ.-೬, ೬]. ಒಮ್ಮೆ ಅಗ್ನಿದೇವನು ದೇವತೆಗಳ ಮೇಲೆ ಸಿಟ್ಟನಿಂದ ಎಲ್ಲಿಯೋ 
ಅವಿತುಕೊಂಡನು. ಆಗ ಚತುರ್ಮುಖನು ಅಂಗಿರಸನನ್ನು ಅಗ್ನಿಯ ಅಧಿಕಾರದಲ್ಲಿ 
ನಿಯಮಿಸಿದನು. ಕೆಲಕಾಲದ ಮೇಲೆ ಅಗ್ನಿ ಹಿಂದಿರುಗಿ ಬಂದು ತನ್ನ ಅಧಿಕಾರ 
ತಪ್ಪಿತೆ೦ಂದು ಚಿಂತಾಕ್ರಾಂತನಾಗಿರಲು ಅಂಗಿರಸನು ಅಗ್ನಿಯ ಅಧಿಕಾರವನ್ನು ಆತನಿಗೆ 
ಒಪ್ಪಿಸಿಕೊಟ್ಟನು [ಭಾರ.-ವನ. ೨೨೦]. 

ಅಚಲ.--ಗಾಂಧಾರ ರಾಜನಾದ ಶಕುನಿಯ ಸಹೋದರನು. ಏಕರಥನು. ಭಾರತ 
ಯುದ್ಧ ದಲ್ಲಿ ಅರ್ಜುನನಿಂದ ಹತನಾದನು [ಭಾರ.-ಉದ್ಯೋ ೧೬೮. ದ್ರೋಣ. ೩೦]. 

ಅಚ್ಛೋದ.--ಕಾಶ್ಮೀರ ದೇಶದಲ್ಲಿ ಸಿದ್ಧಾಶ್ರಮದ ಸಮಿಸಾನದಲ್ಲಿರುವ ಒಂದು 
ಸರೋವರ. ಇದರಿಂದ ಅಜ್ಜೋದೆಯೆಂಬ ನದಿ ಹರಿಯುತ್ತದೆ [ಆದಿ.-೬೪]. 

ಅಚ್ಛೋದಾ.--ಬರ್ಹಿಷದರೆಂಬ ಪಿತೃದೇವತೆಗಳ ಮಗಳು. ಈಕೆ ಸತ್ಯವತಿ 
ಯಾಗಿ ಜನಿಸಿ ಸರಾಶರನಿಂದ ಫ್ಯಾಸಮುನಿಯನ್ನು ಪಡೆದು ಬಳಿಕ ಶಂತನುವನ್ನು 
ಮದುವೆಯಾದಳು [ಭಾರ.-ಅದಿ. ೬೪. ಮತ್ಸ್ಯ.-೧೪]. ಈಕೆ ಅಗ್ನಿಷ್ಟಾತ್ನರೆಂಬ 
ನಿತೃಡೇನತೆಗಳ ಮಗಳು [ಹರಿ.-೧, ೧೮]. 

ಅಚ್ಚು ತಾಯು.--ಭಾರತಯುದ್ಧದಲ್ಲಿ ಅರ್ಜುನನಿಂದ ಹೆತನಾದನು. ಇವನ 
ಮಗನು ದೀರ್ಫಾಯುರಾಜನು [ಭಾರ.-ದ್ರೋಣ. ೯೫]. 

ಅಜ--ಇಕ್ಟುಕುವಂಶದ ಅರಸು. ದಶರಥನ ತಂದೆ [ಭಾರ.-ವನ, ೨೭೫]. 


ಅಜಮಾಢ 9 ಅಣ್‌ ನ 


ಅಜಮಾಡ.- (1) ಒಬ್ಬ ಅರಸು. ಚಂದ್ರವಂಶದ ವಿಕುಂಜನ ರಾಜನಿಂದ 
ಸುಂದರೆಯೆಂಬವಳಲ್ಲಿ ಜನಿಸಿದವನು. ಈತನಿಗೆ ಕೇಕಯಿ, ಗಾಂಧಾರಿ, ಯುಕ್ತಾ, ನಾಗಾ, 
ಐಮಲಾ ಎಂಬುದಾಗಿ ಐನರು ಮಡದಿಯರು. ಇವರಲ್ಲಿ ಯಕ್ಷೆಯ ಮಗನಾದ 
ಸಂವರಣನು ಸೂರ್ಯನ ಮಗಳಾದ ತಸತಿಯನ್ನು ಮದುವೆಯಾಗಿ ಶುರುವೆ೦ಬ ಮಗ 
ನನ್ನು ಪಡೆದನು [ಭಾರ.-ಆದಿ. ೬೩, ೧೦೧, ೧೮೭]. 

(11) ಒಬ್ಬ ಅರಸು. ಚಂದ್ರವಂಶದ ಭುಮನ್ಯುರಾಜನ ಮಗನಾದ 
ಸುಹೋತ್ರರಿಂದ ಐಕ್ಷಾ ಎತಿಯೆಂಬವಳಲ್ಲಿ ಜನಿಸಿದವನು. ಇವನಿಗೆ ಸುನಾಡ, 
ಪುರುಮಾಢರೆಂಬವರು ಒಡಹುಟ್ಟಿದವರು. ಈತನು ಧೂಮನಿಯೆಂಬ ಮಡದಿಯಲ್ಲಿ 
ಖುಕ್ಸನೆಂಬ ಮಗನನ್ನೂ, ಎರಡನೆಯವಳಾದ ಫೀಲಿಯೆಂಬವಳಲ್ಲಿ ದುಷ್ಯಂತ, ಸರ 
ಮೇಸ್ಮಿ--ಎ೦ಬ ಇಬ್ಬರು ಪುತ್ರರನ್ನೂ ಮೂರನೆಯನಳಾದ ಕೇಶಿನಿಯಲ್ಲಿ ಜಹ್ನುವೆಂಬ 
ಪುತ್ರನನ್ನೂ ಸಡೆದನು [ಭಾರ.-ಆದಿ. ೧೦೧]. 

(111) ಒಂದು ಸಟ್ಟಿಣ. ಈಗ ಅಜ್ಮೇರ್‌ ಬಂದು ಪ್ರಸಿದ್ಧವಾಗಿದೆ. 

ಅಜಾಮಿಳ. -ಕನ್ಯಾಕುಬ್ಬದಲ್ಲಿದ್ದ ಒಬ್ಬ ಬ್ರಾಹ್ಮಣನು. ಈಶನು ಮಾತಾ 
ನಿತೃಗಳನ್ನೂ ಧರ್ಮಪತ್ತಿಯನ್ನೂ ಪರಿಶ್ಯಾಗಮಾಡಿ, ಶೂದ್ರಸ್ತೀ ಸಂಪರ್ಕ ಮೊದ 
ಲಾದ ಅನೇಕ ದುರಾಚಾರಗಳಿಂದ ಪತಿತನಾಗಿದ್ದರೂ ಪ್ರಾಣೋತ್ಸು)ಮಣ ಸಮಯ 
ದಲ್ಲಿ ತನ್ನ ಮಗನಾದ ನಾರಾಯಣನೆಂಬವನನ್ನು ಕರೆದು, ನಾರಾಯಣಸ್ಮರಣ 
ಮಹಿಮೆಯಿಂದ ದಿವ್ಯಗತಿಯನ್ನು ಸಡೆದನು [ಭಾಗ.-೬, ೧]. 

ಅಜಾಮುಖಿ.--(1 ಒಬ್ಬ ನಾಗಕನ್ಯಕೆ. ಕಶ್ಯಪಮುನಿಯಿಂದ ಸುರಸೆಯೆಂಬವ 
ಳಲ್ಲಿ ಜನಿಸಿದವಳು. ಶೂರಾಸುರ, ಪದ್ಮಾಸುರರು ಇವಳ ಒಡಹುಟ್ಟಿದವರು. ಇವಳು 
ಒಮ್ಮೆ ದುರ್ಡಾಸರ ಸಂಸರ್ಗದಿಂದ ವಾತಾಪಿ ಮತ್ತು ಇಲ್ವಲರೆಂಬ ಮಕ್ಕಳನ್ನು 
ಪಡೆದಳು [ಸ್ಕಾಂ.]. 

ಅಜೀಗರ್ತ.-ಭೃಗುನಂಶದಲ್ಲಿ ಜನಿಸಿದ ಒಬ್ಬ ಮಹರ್ಷಿ, ಒಮ್ಮೆ ಕ್ಲಾಮನು 
ಲೋಕವನ್ನೆಲ್ಲ ಅನವರಿಸಿಕೊಳ್ಳಲಾಗಿ ಈತನು ಕುಟುಂಬವನ್ನು ಕಾಪಾಡಲಾರದೆ 
ತುಂಬ ಕಷ್ಟಪಡುತ್ತಿದ್ದನು. ಅಸ್ಟರಲ್ಲಿ ಹರಿಶ್ಚಂದ್ರನು ನರುಣಪ್ರೀತ್ಯರ್ಥವಾಗಿ 
ಮಾಡತಕ್ಕು ಯಜ್ಞದಲ್ಲಿ ತನ್ನ ಮಗನಿಗೆ ಪ್ರತಿಯಾಗಿ ನರಸಶುವನ್ನು ಹುಡುಕು 
ತ್ರಿ,ರುವಲ್ಲಿ ಈತನು ತನ್ನ ಮಧ್ಯಮಪುತ್ರನಾದ ಶುನಶ್ಶೇಪನನ್ನು ಹರಿಶ್ಚಂದ್ರನಿಗೆ 
ಬೆಲೆಗೆ ಕೊಟ್ಟು, ಆ ಪಾಪದಿಂದ ನಿಶಾಜತ್ವವನ್ನು ಪಡೆದನು. ಶುನಕ್ಕೇಸನು ತನ್ನ 
ತಪೋಮಹಿಮೆಯಿಂದ ಅವನ ಸಿಶಾಚತ್ವವನ್ನು ಹೋಗಲಾಡಿಸಿದನು [ದೇವೀ. 
ಭಾಗ.-೭, ೧೪. ಭಾರ.-ಅನು. ೩. ಬ್ರ.ವೈ.]. 

ಅಣ್ಣಿ ನ.--(1) ಪಶ್ಚಿ ಮದಿಕೈನಲ್ಲಿರುನ ಗಂಡಾನೆ. ಅಷ್ಟದಿಗ್ಗ ಜಗಳಲ್ಲಿ ಒ೦ದು. 


ಅಜ್ಜು ನೆಪರ್ವ 9 ಅಣಿಮಾಣ್ಮನ್ಯ 


(11) ಒ೦ದು ಪರ್ವತ. ಮುನಿಪುಂಗವರಲ್ಲಿ ವುರಾತನನೆನಿಸಿದ ಅಸಿತಮಹರ್ಷಿ 

ಇಲ್ಲಿ ತನಸ್ಸುಮಾಡಿ ಸಿದ್ಧಿ ಯನ್ನು ಸಡೆದನು. 

ಅಣ್ಣು ನಸರ್ವ. __ಫಟೋತೃಚನ ಮಗನು. ಮಹಾಭಾರತ ಯುದ್ಧದಲ್ಲಿ ಜಯ 
ದ್ರಧನ ಸಂಹಾರವಾದ ಬಳಿಕ ರಾತ್ರಿ ಯುದ್ಧದಲ್ಲಿ ಅಶ್ವತಾ ಮಿಂದ ಮಡಿದನು 
| ಭಾರ -ಸಭಾ. ೧೯೪. ದ್ರೋಣ, ೧೫೭]. 

ಅಣಿ ನಾ. —ಫುಂಜಿಕಸ್ನಲಿಯೆಂಬ ಅಪ್ಸೃರಸಿ ತಾವದಿಂದ ವಾನರಜನ್ಮನನ್ನು 
ಸಡೆದು, ಕೇಸರಿಯೆಂಬ ಕಪಿನಾಯಕನನ್ನು ಮದುವೆಯಾಗಿ, ಒಮ್ಮೆ ವನದಲ್ಲಿ ನಿಹರಿ 
ಸುತಿ,ದ್ಹಾಗ ವಾಯುಡೀನನು ಈಕೆಯ ಸೌಂದರ್ಯ ಕ್ಟ ಮರುಳಾದನು. ಅಂಜನೆ 
ವಾಯುವಿನ ಅನುಗ್ರಹದಿಂದ ಆಂಜನೇಯನನ್ನು ಪಡೆದಳು [ರಾಮಾ -ಕಿಸ್ಟಿಂ. ೬೬]. 
ನಿಷ್ಣುನಿನ ಮೋಹಿನೀರೂವವನ್ನು ಕಂಡು ಬೆರಗಾದ ಶಿವನ ವೀರ್ಯವು ಜಿಳಬೀಳ 
ಲಾಗಿ ಅದು ಗಾಳಿಗೆ ಹೊಡೆದುಕೊಂಡು ಬಂದು ಅಂಜನೆಯ ಕಿವಿಯಲ್ಲಿ ಬಿದ್ದಿತು. 
ಅದರಿಂದ ಆಂಜನೇಯನು ಜನಿಸಿದನು [ಶಿವ]. ಅಂಜನೆ ಅಹಲ್ಯಾಗೌತಮರ 
ಮಗಳು. ಅಹಲ್ಯೆ ರಹಸ್ಯವಾಗಿ ಇಂದ್ರನಿಂದಲೂ ಸೂರ್ಯನಿಂದಲೂ ಒಬ್ಬೊಬ್ಬ 
ಪುತ್ರನನ್ನು ಪಡೆದಳು. ಒಮ್ಮೆ ಅತ್ರಿ ಮಹರ್ಷಿ ಈ ಮಕ್ಕಳಿಬ್ಬರನ್ನೂ ಎತ್ತಿ 
ಕೊಂಡು ಅಂಜನೆಯನ್ನು ನಡಸುತ್ತ್ತ ಸಮುದ್ರತೀರದಲ್ಲಿ ಸಂಚರಿಸುತ್ತಿದ್ದಾಗ 
ಆಂಜನೆ ಆ ಇಬ್ಬರು ಗಂಡುಮಕ್ಕಳ ಹುಟ್ಟಿನ ಗುಟ್ಟನ್ನು ಅತ್ರಿಗೆ ವಿವರಿಸಿದಳು. 
ಕೂಡಲೇ ಅತ್ರಿ ಅವರಿಬ್ಬರನ್ನೂ "" ಇವರು ನನ್ನ ಮಕೃಳಲ್ಲವಾದರೆ ಕನಿಮುಖ 
ರಾಗಲಿ '' ಎಂದು ಶೆಪಿಸಿದನು. ಅವರಿಬ್ಬರೂ ಕಪಿಮುಖರಾದರು, ಇವರೇ ವಾಲಿ, 
ಸುಗ್ರೀವರು. ಬಳಿಕ ತನ್ನ ಗುಟ್ಟನ್ನು ರಟ್ಟುಮಾಡಿದ ಕೋಪದಿಂದ ಅಹಲ್ಯೆ 
ತನ್ನ ಮಗಳು ಕುರುಡಿಯಾಗುವಂತೆಯೂ ಅವಳ ಹೊಟ್ಟೆಯಲ್ಲಿ ಕಪಿ ಜನಿಸು 
ವಂತೆಯೂ ಶಾಹವಿತ್ತಳು. ಅದರಂತೆಯೇ ಹೆನೂಮಂತನು ಈಕೆಯ ಮಗನಾಗಿ 
ಜನಿಸಿದರು. (ಈ ಕಥೆ ಆ೦ಧ್ರಭಾಷೆಯ "" ವಚನವಿಚಿತ್ರ ರಾಮಾಯಣ ''ವೆಂಬ 
ಗ್ರಂಥದ ಹೊರತು ಮತ್ತೆಲ್ಲಿಯೂ ಕಾಣಬರುವುದಿಲ್ಲ.) 

ಅಣ್ಣ ನಾನತೀ.--ಈಶಾನ್ಯದಿಕೈನಲ್ಲಿರುವ ಸುಪ್ರತೀಕವೆಂಬ ಗಂಡು ದಿಗ್ಗಜದ 
ಹೆಣ್ಣಾನೆ. 

ಅಣಿಮಾಣ್ನ ವ್ಯ, ಒಬ್ಬ ಮಹರ್ಷಿ. ಈತನು ಬಾಲ್ಯದಲ್ಲಿ ನೊಣಗಳನ್ನು 
ಕೊಲ್ಲುತ್ತಿದ್ದನು. ಬಳಿಕ ಪ್ರಾಪ್ತ್ವವಯಸ್ಥನಾದ ಮೇಲೆ ತವೋನಿರತನಾಗಿ ಸಮಾಧಿ 
ಯಲ್ಲಿದ್ದಾಗ ಕೆಲವು ಮಂದಿ ಕಳ್ಳರು ಈತನ ಆಶ್ರಮದಲ್ಲಿ ಅನಿತುಕೊಂಡರು. ರಾಜ 
ಭಟರು ಹಿಂದಟ್ಟಿ ಬಂದು ಕಳ್ಳರ ಜಾಡನ್ನು ಕೇಳಲಾಗಿ, ಈತನು ಮೌನ 
ದಿಂದಿದ್ದನು. ರಾಜಭಟರು ಕಳ್ಳರೊಂದಿಗೆ ಈತನನ್ನೂ ಎಳೆದುಯ್ದು, ಅರಸನ 


ಅಣುಹ 10 ಅತಿಬಲಾ 


ಅನ್ಬಣೆಯಂತೆ ಶೂಲಕ್ಕೆ ಏರಿಸಿದರು. ಕಳ್ಳರು ಸತ್ತರು. ಈತನು ಸಾಯದಿರುವು 
ದನ್ನು ಕಂಡು ಹೆದರಿದ ಅರಸನು ಒಡಿ ಬಂದು, ಶೂಲದಿಂದ ಇಳಿಸಿ, ಅಡ್ಮಬಿದ್ದು 
ಮನ್ನಿಸುವಂಕಿ ಬೇಡಿದನು. ಅಚೆಮಾಂಡವ್ಯನು ಆ ಶೂಲವನ್ನು ಮುರಿದು ಕ್ಸ ಯಲ್ಲಿ 
ಹಿಡಿದು ಹೊರಟು ಕಡೆಗೆ ಜೀಹತ್ಕಾಗಮಾಡಿದನು. ಯಮದೂತರು ಈತನನ್ನು 
ಯೆಮನಲ್ಲಿಗೆ ಕರೆದುಯ್ದರು. ಅಣಿಮಾಂಡವ್ಯನು "ನಾನು ಯಾವ ಪಾಪವನ್ನೂ 
ಮಾಡಿದವನ, ನನಗೆ ನರಕ ನ್ರಾಪಷ್ತವಾಗಲು ಕಾರಣವೇನು? '' ಎಂದು 
ಯಮನನ್ನು ಕೇಳಲಾಗಿ, ಯಮನು "" ನೀನು ಬಾಲ್ಯದಲ್ಲಿ ನೊಣಗಳನ್ನು ಕೊಲ್ಲು 
ತಿದ್ದಿ. ಅದರ ಫಲವಾಗಿ ನರಕ ಪ್ರಾಪ್ತವಾಯಿತು > ಎನಲು ಕುಪಿತನಾದ ಅಣಿ 
ಮಾಂಡನ್ಯನು "" ಬಾಲ್ಯದಲ್ಲಿ ಮಕ್ಕಳು ಪಾಪಕ್ಕೆ ಗುರಿಯಾಗತಕ್ಳವರಥ್ಯ,. ಅದು 
ಹೆತ್ತವರ ಪಾಲಿಗೆ ನೇರಿದುದು ಇಷ್ಟುಮಟ್ಟನ ಧರ್ಮಸೂಕ್ಸನನ್ನರಿಯದೆ ನನಗೆ 
ನರಕವನ್ನು ಜೊರಕುವಂತೆ ಮಾಡಿದೆಯಾಗಿ ನೀನು ಭೂಲೋಕದಲ್ಲಿ ಶೂದ್ರನಾಗಿ 
ಜನಿಸು '' ಎಂದು ಶಾಪವಿತ್ತನು. ಅಂತೆಯೇ ಯಮನು ಭೂಮಿಯಲ್ಲಿ ವಿದುರನಾಗಿ 
ಜನಿಸಿದನು. [ಭಾರ.-ಆದಿ. ೬೪, ೧೧೬. ಸಭಾ. ೧೪. ಮಾರ್ಕಂ.-೧೬. ಸ್ವಾಂದ. 
ರೇವಾ.-೧೭೦. ನಾಗ.-೧೩೬]. ಈತನು ಶೂಲದಲ್ಲಿದ್ದಾಗ ರಾತ್ರಿಯವೇಳೆ ಒಬ್ಬ ಸುದತಿ 
ತನ್ನ ಸತಿಯನ್ನು ಗೂಡೆಯಲ್ಲಿ ತಲೆಯಮೇಲೆ ಹೊತ್ತು ಕೊಂಡು ವೇಶ್ಯೆಯ 
ಮನೆಗೆ ಬಿಡುವುದಕ್ಕೆ ಹೋಗುತ್ತಿದ್ದಾಗ ಆತನ ಕಾಲು ಅಣಿಮಾಂಡವ್ಯನಿಗೆ ಸೋಕ 
ಲಾಗಿ ಶೂಲದ ಇರಿತನನ್ನು ತಾಳಲಾರದೆ ದುಃಖಭರಿತನಾದ ಅಣಿಮಾಂಡವ್ಯನು 
| ಸೂರ್ಯೋದಯವಾಗುವುದರೊಳಗಾಗಿ ನೀನು ಸಾಯುವೆ '' ಎಂದು ಶಾಪವಿತ್ತನು 
[ಗರು.-೧೪೨, ಮಾರ್ಕಂ.-೧೬). 

ಅಣು ಹ.-ಯಯಾತಿನಂಶದ ನಿಭ್ರಾಜರಾಜನ ಮಗನು. ಈತನಿಗೆ ನೀಪ 
ನೆಂಬುದು ನಾಮಾಂತರ. ಈತನು ವ್ಯಾಸಪುತ್ರನಾದ ಶುಕಮುನಿಯ ಮಗಳಾದ 
ಕೃತ್ತಿಯೆಂಬನಳನ್ನು ಮದುವೆಯಾಗಿ ಬ್ರಹ್ಮದತ್ತನನ್ನು ಸಡೆದನು [ಭಾಗ೯, ೧೨. 
ಹರಿ.-೧, ೧೯, ಮತ್ಸ 3೧೫, ೨೦]. 

ಅತಿಕಾಯ.--ರಾವಣನಿಂದ ಧಾನ್ಯಮಾಲಿಯೆಂಬ ರಕ್ಕಸಿಯಲ್ಲಿ ಜನಿಸಿದವನು. 
ಮಹಾಪರಾಕ್ರಮಿ. ರಾವಣನ ಸೇನಾಪತಿಯಾಗಿದ್ದು ಕುಂಭಕರ್ಣನು ಮಡಿದ 
ತರುವಾಯ ಲಕ್ಷ್ಮಣನು ಪ್ರಯೋಗಿಸಿದ ಬ್ರಹಾಸ್ತ್ರದಿಂದ ಮಡಿದನು [ರಾಮಾ.- 
ಯುದ್ಧ. ೬೨], 

ಅತಿಬಲಾ.--ಒಂದು ಮಂತ್ರನಿದ್ಯೆ, ಇದನ್ನು ವಿಶ್ವಾಮಿತ್ರನು ತನ್ನ ಯಾಗ 
ಸಂರಕ್ಷಣೆಗಾಗಿ ರಾಮ ಲಕ್ಷ್ಮ ಣರನ್ನು ಸಿದ್ಧಾ ಶ್ರಮ ಕಕೆದುಯ್ಯುವಾಗ ದಾರಿಯಲ್ಲಿ 
ಅವರಿಗೆ ಆಯಾಸವಾಗದಂತೆ ಉಪದೇಶಿಸಿದನು [ರಾಮಾ.-ಬಾಲ. |. 


ಅತ್ರಿ 11 ಅದ್ರಿಕಾ 


ಅತ್ರಿ.--ಈ ಮನ್ವಂತರದ ಸಸ್ತರ್ಷಿಗಳಲ್ಲಿ ಒಬ್ಬನು. ಬ್ರಹ್ಮಮಾನಸವುತ್ರನು. 
ಈತನು ಕರ್ದಮನೆಂಬ ಬ್ರಹ್ಮನ ಮಗಳಾದ ಅನುಸೂಯೆಯನ್ನು ಮದುವೆಯಾಗಿ 
ದತ್ತಾತ್ರೇಯ, ದುರ್ಹಾಸಮುನಿ, ಚಂದ್ರ ಈ ಮೂವರು ಪುತ್ರರನ್ನು ಪಡೆದನು 
[ಭಾರ,-ಆದಿ. ೬೬, ನಭಾ. ೧೧. ಭಾಗ.-೪, ೧. ಮತ್ಸ ೧೪೪]. ಈತನಿಗೆ ಚಂದ್ರ, 
ಅರ್ಯಮರೆಂಬ ಇಬ್ಬರು ಮಕ್ತುಳು [ಶಾಂತಿ. ೨೦೭]. ಈತನ ಕಣ್ಣಿನಿಂದ ಚಂದ್ರನು 
ಜನಿಸಿದನು [ಭಾಗ.-೯, ೧೪]. ಈತನೇ ಚಂದ್ರನಾಗಿ ಕತ್ತಲೆಯನ್ನು ದೂಡಿದನು 
(ಅನು. ೨೬೧]. ಶ್ರೀರಾಮನು ವನವಾಸಕಾಲದಲ್ಲಿ ಈತನ ಆಶ್ರಮಕ್ಕೆ ಹೋಗಿದ್ದಾಗ 
ಅತ್ರಿ ಅನೇಕ ಧರ್ಮರಹಸ್ಯಗಳನ್ನು ರಾಮನಿಗೆ ತಿಳುಹಿದನು [ರಾಮಾ.-ಅಯೋ.೧೧೭]. 
ಈತನು ಕೆಲವು ಕಾಲ ಬ್ರಹ್ಮನ ಅಧಿಕಾರದಲ್ಲಿದ್ದನು [ಬ್ರಹ್ಮ]. ಈತನು ಮಂತ್ರ 
ದ್ರಷ್ಟನಾದ ಒಬ್ಬ ಮಹರ್ಷಿ [ಮತ್ಸ್ಯ.-೧೪೪]. 

ಅಥರ್ವ.- (1) ಒಬ್ಬ ಮಹರ್ಷಿ. ಅಂಗಿರನನಿಂದ ಸತಿಯೆಂಬ ಹೆಂಡತಿಯಲ್ಲಿ 
ಜನಿಸಿದನನು [ಭಾಗ.-೬, ೬ ಭಾರ.-ಸಭಾ. ೧೧. ಉದ್ಯೋ. ೧೮]. ಈತನು ಕರ್ದಮ 
ಬ್ರಹ್ಮನ ಮಗಳಾದ ಶಾಂತಿ ಅಧವಾ ಚಿತ್ತೀಯೆಂಬ ತರುಣಿಯನ್ನು ನುದುವೆಯಾಗಿ 
ಅಶ್ವಶಿರ ಅಧವಾ ದಧೀಚಿಯೆಂಬ ತನಯನನ್ನು ನಡೆದನು [ಭಾಗ.-೪. ೧], 

(1) ವೇದಗಳಲ್ಲಿ ನಾಲ್ಕನೆಯದು. ಇದು ಮುಖ್ಯವಾಗಿ, ಶಾಂತಿಕ, ಪೌಷ್ಟಿಕ, 

ಆಭಿಚಾರಿಕ ಮಂತ್ರಗಳನ್ನೊಳಗೊಂಡಿರುತ್ತದೆ. ಅರ್ಧಶಾಸ್ತ್ರ ಇದರ ಉಪವೇದ. 

ಅದಿತಿ.--ಪ್ರಚೇತಸ ಪುತ್ರನಾದ ದಕ್ಷನ ಮಗಳು. ಕಶ್ಯಪಮುನಿಯ ಹೆಂಡತಿ. 
ಈಕೆ ದ್ವಾದಶಾದಿತ್ಯರನ್ನೂ, ಇಂದ್ರನನ್ನೂ, ವಾಮನನನ್ನೂ ಹೆತ್ತವಳು. ಮುಖ್ಯ 
ವಾಗಿ ದೇವತೆಗಳು ಈಕೆಯ ಮಕ್ಕಳಾದುದರಿಂಡಲೇ ಅವರಿಗೆಲ್ಲ ಆದಿತ್ಯರೆಂಬ ಹೆಸರು. 
[ಭಾರ,-ಆದಿ. ೬೫, ೬೬]. 

ಅದೃಶ್ಯ ಸ್ತ್ರೀ.--ವಸಿಷ್ಕಪುತ್ರನಾದ ಶಕ್ಷಿತುಹರ್ಷಿಯ ಹೆಂಡತಿ. ಶಕ್ತಿಪುತ್ರನಾದ 
ಪರಾಶರಮುನಿ ಈಕೆಯ ಗರ್ಭದಲ್ಲಿರುವಾಗಲೇ ಶಕ್ತಿ,ಮಹರ್ಹಿಯನ್ನು ಒಬ್ಬ ರಾಕ್ಷ 
ಸನು ನುಂಗಿದನು [ಭಾರ.-ಆದಿ. ೧೯೩, ೧೯೪], ಈಕೆಯ ಜನಕನಾದ ಚಿತ್ರಮುಖ 
ಸೆಂಬವನು ಮೊದಲು ವೈಶ್ಯನಾಗಿದ್ದು ತವೋಮಹಿಮೆಯಿಂದ ಬ್ರಾಹ್ಮಣ್ಯವನ್ನು 
ಪಡೆದನು. ಬಳಿಕ ಈಳೆ ಜನಿಸಿದಳು [ಭಾರ.-ಅನು. ೫೩]. 

ಅದ್ರಿ ಕಾ.-- ಒಬ್ಬ ಅಸ್ಸರಸಿ. ಬ್ರಹ್ಮನ ಶಾಪದಿಂದ ಮತ್ತ ತ್ರಜನ್ಮನನ್ನು 
ಪಡೆದು ಯಮುನೆಯಲ್ಲಿದ್ದು ಒಮ್ಮೆ ಶ್ಯೇನನಕ್ಸಿಯ ಕೊಕ್ಕಿನಿಂದ ನೀರಿನಲ್ಲಿ ಬಿದ್ದ, 
ಉಪರಿಚರನೆಂಬ ವಸುವಿನ ವೀರ್ಯವನ್ನು ಭಕ್ಷಿಸಿ, ಮತ್ಸ ರಾಜನೆಂಬ ಪುತ್ರನನ್ನೂ, 
ಮತ್ಸ್ಸ್ಯಗಂಥೆಯೆಂಬ ಮಗಳನ್ನೂ ಪಡೆದು ಶಾಸವಿಮುಕ್ತೆಯಾದಳು. ನೋಡು-- 
ಸತ್ಯವತಿ [ಭಾರ.-ಆದಿ. ೬೪]. 


ಅಧಿರಥ 12 ಅನರಣ್ಯ 


ಅಧಿರಥ.--ಕೌರವರ ಸಾರಧಿ. ಈತನ ಹೆಂಡತಿ ರಾಧೆ. ಕುಂತಿ ಕರ್ಣನನ್ನು 
ನದಿಯಲ್ಲಿ ಶೇಲಬಿಟ್ಟುಹೋದ ಬಳಿಕ ಆ ಮಗು ಇವನಿಗೆ ಸಿಕ್ಕಿತ್ತು... ಇವನು ಆ 
ಮಗುವನ್ನು ತಂದು ತನ್ನ ಮಡದಿಗೆ ಕೊಟ್ಟನು. ರಾಧೆ ಅನನನ್ನು ಅಕ್ಕರೆಯಿಂದ 
ಕಾವಾಡಿದಳು. ಈ ಕಾರಣದಿಂದಲೇ ಕರ್ಣನಿಗೆ ಸೂತಪುತ್ರ, ರಾಧೀಯ-ಎಂಬ 
ಹೆಸರುಗಳು ರೂಢನಾದುವು. ಇವನಿಗೆ ರಾಥಿಯಲ್ಲಿ ಶತ್ರುಂತನ, ದ್ರುಮ, ವೃಕ 
ರಧ, ಶತ್ರುಂಜಯ, ನಿಪಾರ ಮುಂತಾದ ಅನೇಕಮಂದಿ ಮಕ್ಕಳು ಜನಿಸಿದರು 
[ಭಾರ.-೬೨, ೧೪೭], ಚಂದ್ರವಂಶದಲ್ಲಿ ಜನಿಸಿದ ಸತ್ಯಕರ್ಮನೆಂಬ ಅಂಗರಾಜನಿಂದ 
ಜನಿಸಿದವನು /ಭಾಗ.-೯, ೨೩, ಹರಿ.-೧, ೩೧, ೩೨]. 

ಅಧಿರಾಜ.--ಒಂದು ದೇಶ. ಈಗಣ ಗ್ವಾಲಿಯರ್‌ ಸಂಸ್ಕಾನೆದಲ್ಲಿದೆ. ಇದಕ್ಕೆ 
ದತಿಹನೆಂಬುದು ಈಗಣ ಹೆಸರು, ಪಾಂಡವರ ಕಾಲದಲ್ಲಿ ದಂತವಕ್ರನು ಇಲ್ಲಿ 
ರಾಜ್ಯಭಾರಮಾಡುತ್ತಿ,ದ್ದನು. ರಾಜಸೂಯಯಾಗ ಸಮಯದಲ್ಲಿ ಸಹದೇವನು ಈ 
ದೇಶವನ್ನು ನೋಲಿಸಿದನು [ಭಾರ.-ಸಭಾ. ೩.೨]. 

ಅಧಿಷ್ಠಾನಪುರ —ಒಂದು ಪಟ್ಟಣ. ಜೇದಿದೇಶದ ರಾಜಧಾಥಿ. ನೋಡು-- 
ಜೇದಿ. ವಾಂಡವರ ಕಾಲದಲ್ಲಿ ಇಲ್ಲಿ ಶಿಶುವಾಲನು ರಾಜ್ಯಭಾರ ಮಾಡುತ್ತಿದ್ದನು. 

ಅನನ್ತ.--(1) ಕಶ್ಯಸಮುನಿಯಿಂದ ಕದ್ರುವೆಂಬ ಹೆಂಡತಿಯಲ್ಲಿ ಜನಿಸಿದವನು. 
ಸರ್ಪರಾಜ [ಭಾರ.-ಆದಿ. ೬೬. ಸಭಾ. ೯]. 

(11) ಈತನು ವಿದ್ರುಮನೆಂಬ ಬ್ರಾಹ್ಮಣನಿಗೆ ಮುದಿತನದಲ್ಲಿ ಹುಟ್ಟಿ ದವನು, 
ಜನ್ಮತಃ ನಪುಂಸಕನಾಗಿದ್ದ ಈತನನ್ನು ಶಿವನ ಅನುಗ್ರಹದಿಂದ ಗಂಡಸನ್ನಾಗಿ 
ಮಾಡಿ, ವೃದ್ಧಶರ್ಮನೆಂಬ ಬ್ರಾಹ್ಮಣನ ಮಗಳಾದ ಚಾರುಮತಿಯೆಂಬ ಕನ್ಯೆಯನ್ನು 
ತಂದು ಈತನಿಗೆ ಮದುವೆಮಾಡಿದನು [ಕಲ್ಪಿ.]. 

ಅನನ್ರನಿಜಯ.--ಯುಧಿಹ್ಮಿರನ ಶಂಖದ ಹೆಸರು [ಭೀಷ್ಮ ೨೫, ೫೧]. 

ಅನನ್ರ ಸೇನ. ಈಶ್ವರನ ಮಗನಾದ ಸೃ೦ದನ ನಾಮಾಂತರ. ಭೀಷ್ಮನಿಂದ 
ತಿರಸ್ಭೃತೆಯಾದ ಅಂಬೆ ಅನನ_ಸೇನನನ್ನು ತಪಸ್ಸಿನಿಂದ ಮೆಚ್ಚಿಸಿ, ಭೀಷ್ಮನನ್ನು 
ಕೊಲ್ಲುವುದಕ್ಕಾಗಿ ಒಂದು ಮಾಲೆಯನ್ನು ಪಡೆದಳು | ಭಾರ.-ಆದಿ. ೧೦೯]. 

ಅನರಜ್ಯ.--ಇಕ್ಸ್ಟ್ವಾಕುವಂಶದ ಪುರುಕುತ್ಸರಾಜನ ಕರಿಯ ಮಗನಾದ ತ್ರಸ 
ದಸ್ಯುರಾಜನ ಎರಡನೆಯ ಮಗನು. ಇವನಿಗೆ ಹರ್ಯಶ್ವ, ಬೃಹದಶ್ವರೆಂಬ ಇಬ್ಬರು 
ಮಕ್ಕಳು. ರಾವಣನು ದಿಗ್ವಿಜಯಕ್ಕೆ ಹೊರಟಾಗ ಭೂಮಂಡಲದ ಅನೇಕ ಮಂದಿ 
ಅರಸರು ಮರೆಹೊಕ್ಕುರು. ಈತನು ಇದಿರಿಸಿ ಯುದ್ಧ ಮಾಡಲಾಗಿ ರಾವಣನು ಇವನ 
ರುಂಡವನ್ನು ಉರುಳಿಸಿದನು. ಆ ರುಂಡವು "* ಇದು ನಿನ್ನ ಮಹಿಮೆಯಲ್ಲ. ಎಲ್ಲಕ್ಕೂ 
ಕಾರಣಭೂತನು- ಬೇರೊಬ್ಬನಿದ್ದಾನೆ. ಕಡೆಗೂ ನನ್ನ ವಂಶದ ಹುಡುಗನಿಂದಲೇ 


ಅನಲ 13 ಅನಿಲ 


ನಿನ್ನ ಸಾವು ದಿಟ'' ಎಂದಿತು. ಅಂತೆಯೇ ರಾಮನು ಇಕ್ಸ್ಟ್ರಾ ಕುವಂಶದಲ್ಲಿ ಜನಿಸಿ 
ರಾನಣನನ್ನು ಕೊಂದನು [(ರಾಮಾ.-ಉತ್ತ,. ೧೯. ಭಾರ.-ಅನು. ೧೭೭, ೨೭೧]. 
ಅನಲ.--(1) ಅಸ್ಟವನುಗಳಲ್ಲಿ ಒಬ್ಬನು [ಭಾರ.-ಆದಿ. ೬೭], 
(11) ಗರುಡನ ಮಕ್ಕಳಲ್ಲಿ ಒಬ್ಬನು [ಭಾರ.-ಉದ್ಯೋ. ೧೦೧]. 
ಅನಲಾ.--(1 ಕಾಮಥೇನುವಿನ ಮಗಳಾದ ರೋಹಿಣಿಯ ಮಗಳು. ಈಳೆಯ 
ಮಗಳು ಶುಕಿಯೆಂಬವಳು (ಆದಿ. ೬೭1. 

(11) ಮಾಲ್ಯವಂತನೆಂಬ ರಾಸ್ಸಸನ ಸುಂದರಿಯೆಂಬ ಹೆಂಡತಿಯಲ್ಲಿ ಜನಿಸಿ 
ದವಳು, ಈಕೆ ವಿಶ್ವಾವಸುನೆಂಬ ರಾಕ್ಷಸನನ್ನು ಮದುವೆಯಾಗಿ ಕುಂಭೀನಸಿಯೆಂಬ 
ವಳನ್ನು ಹೆತ್ತಳು [ರಾಮಾ,-ಉತ್ತರ. ೬೧]. 

ಅನಸೂಯಾ. -ಕರ್ದಮಮುನಿಯಿಂದ ದೇವಹೂತಿಯೆಂಬಾಕೆಯಲ್ಲಿ ಜನಿಸಿದ 
ಒಂಬತ್ತುುಮಂದಿ ಹುಡುಗಿಯರಲ್ಲಿ ಒಬ್ಬಳು (ನೋಡು- ಅತ್ರಿ). ವ:ಹಾಪತಿವ್ರತೆ. 
ಒಮ್ಮೆ ಈಕೆಯ ವಾತಿವ್ರತ್ಯವನ್ನು ಪರೀಕ್ಷಿಸಲು ಬಂದ ತ್ರಿಮೂರ್ತಿಗಳನ್ನು 
ಮೆಚ್ಚಿಸಿ, ಅವರ ವರದಿಂದ ದತ್ತಾತ್ರೇಯ, ಚಂದ್ರ, ದುರ್ಹಾಸರೆಂಬ ಮೂವರು 
ಮಕಳನ್ನು ಹೆತ್ತಳು. ಶ್ರೀರಾಮನು ಅರಣ್ಯವಾಸ ಸಮಯದಲ್ಲಿ ಅತ್ರಿಮುನಿಯ 
ಆಶ್ರಮಕ್ಕೆ ಹೋಗಿದ್ದಾಗ, ಅನಸೂಯೆ ಸೀತೆಯನ್ನು ಬಹಳವಾಗಿ ಆದರಿಸಿ, ಆಕೆಗೆ 
ಅನೇಕ ಸ್ತ್ರೀ ಧರ್ಮರಹೆಸ್ಯಗಳನ್ನು ತಿಳುಹಿ, ಸೌಮಂಗಲ್ಯವನ್ನು ವೃದ್ಧಿ ಗೊಳಿಸುವಂತಹ 
ವಸ್ತ್ರ, ಭೂಷಣ, ಗಂಧ, ಮಾಲ್ಯಾದಿಗಳನ್ನು ಕೊಟ್ಟು, ಬಹಳವಾಗಿ ಕೊಂಡಾಡಿ 
ಹರಸಿದಳು ನೋಡು--ಕೌಶಿಕ [ರಾಮಾ.-ಅಯೋ. ೧೧೭], 

ಅನಿರುದ್ಧ ರುಕ್ಮಿಣಿ ಕೃಷ್ಣರ ಮಗನಾದ ಪ್ರದ್ಯುಮ್ನನ ಮಗನು. ಇವನ 
ತಾಯಿ ರುಕ್ಮನತಿ [ಭಾರ.-ಆದಿ, ೨೦೧. ಸಭಾ.೪. ದ್ರೋಣ. ೧೧]. ಈಶನು ರುಕ್ಮಿಯ 
ಮೊಮ್ಮಗಳಾದ ರೋಚನೆಯೆಂಬವಳನ್ನು ಮದುವೆಯಾಗಿ ವಜ್ರನೆಂಬ ಮಗನನ್ನು 
ಪಡೆದನು [ಭಾಗ.-೧, ೧೫, ೧೦, ೬೧]... ಬಾಣಾಸುರನ ಮಗಳಾದ ಉಷೆ ಇವನ 
ಹೆಂಡತಿ [ಭಾರ.-ಸಭಾ ೬೦. ಭಾಗ.-೧೦, ೬೨. ನಿಷ್ಣು.-೫, ೩೨. ಹರಿ... ೨, ೧೧೮]. 

ಅನಿಲ.--(1) ಅಷ್ಟ್ರವಸುಗಳಲ್ಲಿ ಒಬ್ಬನು. ನಾಯುದೇವನ ನಾಮಾಂತರ. 
ಈತನು ಶಿನೆಯೆಂಬವಳನ್ನು ಮದುವೆಯಾಗಿ ಮನೋಜವ, ಅನಿಜ್ಞಾತಗತಿಯೆಂಬ 
ಇಬ್ಬರು ಮಕ್ಕಳನ್ನು ಪಡೆದನು [ಭಾರ.-ಆದಿ. ೬೭]. 

(1) ಒಬ್ಬ ಕ್ಷತ್ರಿಯ ಕುಮಾರನು. ಇವನ ತಂಜಿಯಾದ ವೃಷಾದರ್ಭಿ 
ತಾನು ಮಾಡಿದ ಯಜ್ಞದಲ್ಲಿ ಖುತ್ತಿಜರಿಗೆ ಸ್ಲೂತಕ್ಕ ದಕ್ಷಿಣೆಗೆ ಪ್ರತಿಯಾಗಿ ತನ್ನ 
ಮಗನಾದ ಅನಿಲನ ಹೆಣವನ್ನು ಸಸ್ತರ್ಷಿಗಳಿಗೆ ಕೊಟ್ಟನು. ಖುತ್ತಿಜರಾಗಿದ್ದ 
ಸಸ್ಮರ್ಷಿಗಳು ಆ ಶವವನ್ನೇ ಪಚನಮಾಡಿ ತಿನ್ನತೊಡಗಿದರು [ಭಾಠ.-ಅನು. ೧೪೧]. 


ಅನು 14 ಅನೂರು 


ಅನು. ಚಂದ್ರವಂಶದ ನಹುಷಸುತ್ರನಾದ ಯಯಾತಿರಾಜನಿಂದ ಶರ್ಮಿಷ್ಕೆಯಲ್ಲಿ 
ಜನಿಸಿದ ಮೂನರು ಪುತ್ರರಲ್ಲಿ ಹಿರಿಯವನು. ಯಯಾತಿಯ ಕೋರಿಕೆಯಂತೆ 
ಇವನು ತನ್ನ ತಂದೆಯ ಮುಪ್ಪನ್ನು ಸ್ವೀಕರಿಸಿ, ತನ್ನ ಯೌವನವನ್ನು ತಂಜೆಗೆ 
ಕೊಡಲು ಸಮ್ಮತಿಸಲಿಲ್ಲವಾಗಿ, ಯಯಾತಿ ಇವನನ್ನು ರಾಜ್ಯಳ್ಳೆ ಅನರ್ಹನಾಗುವಂಕೆ 
ಶನಿಸಿದರು. ಬಳಿಕ ಈತನು ಉತ್ತರದಿಕ್ಕೆನಲ್ಲಿ ಮ್ಲೇಜ್ಟ್ಮಾಧಿಪತ್ಯವನ್ನು ಪಡೆದನು 
[ಮತ್ಸ್ಯ ೩೪. ಭಾರ.-ಆದಿ. ೬೩. ಭಾಗ-೯, ೨೩1. 

ಅನುಪಮಾ -ನೈಖತ್ಯದಿಕ್ಕೆನಲ್ಲಿರುವ ಕುಮುದವೆಂಬ ಗಂಡಾನೆಯ ಹೆಣ್ಣಾನೆ. 

ಅನುಮತಿ.--ಅಂಗಿರಸಮುನಿಯಿಂದ ಶ್ರದ್ಧೆಯೆಂಬ ಹೆಂಡತಿಯಲ್ಲಿ ಜನಿಸಿದ 
ನಾಲ್ವರು ಪುತ್ರಿಯರಲ್ಲಿ ಒಬ್ಬಳು [ಭಾಗ.-೪, ೧]. 

ಅನುರಾಧಾ.-ದಕ್ಷನ ಮಗಳು. ಚಂದ್ರನ ೨೭ ಮಂದಿ ಹೆಂಡಿರಲ್ಲ ಒಬ್ಬಳು. 
ಒಂದು ನಕ್ಸತ್ರ [ಭಾರ.-ಆದಿ. ೬೭). 

ಅನುನಿಂದ (ಅನುವಿಂಧ್ಯ)---(1) ಅನಂತಿ ದೇಶದ ಅರಸನಾದ ಜಯಸೇನನು 
ವಸುದೇನನ ತಂಗಿಯಾದ ರಾಜಾಧಿದೇನಿಯಲ್ಲಿ ಪಡೆದ ಕಿರಿಯ ಮಗನು. ಇವನ 
ಅಣ್ಣನು ವಿಂದನೆಂಬವನು. ಅನುವಿಂದನು ಮಹಾಭಾರತ ಯುದ್ಧ ದಲ್ಲಿ ದುರ್ಯೋ 
ಧನನ ಪರವಾಗಿ ಹೋರಾಡಿ ಅರ್ಜುನನಿಂದ ಹತನಾದನು [ಭಾರ.-ದ್ರೋಣ. ೯೯]. 

(11) ಕೇಕಯ ದೇಶದ ಅರಸು. ಮಹಾಭಾರತಯುದ್ಧ ದಲ್ಲಿ ಸಾತ್ಯಕಿಯಿಂದ 

ಮಡಿದನು [ಕಠ್ಯ. ೧೦]. 

ಅನುಸಾಲ್ವ.--ಸೌಭದೇಶದ ಅರಸನಾದ ಸಾಲ್ವರಾಜನ ತನ್ಮನು. ಸಾಲ್ವ 
ನನ್ನು ಶ್ರೀಕೃಷ್ಣನು ಜೊಂದನೆಂಬ ಕೋಪದಿಂದ ಪಾಂಡವರ ಅಶ್ವಮೇಧದ ಕುದುರೆ 
ಯನ್ನು ಅಡ್ಡಗಿಸಿ, ಕರ್ಣನ ಮಗನಾದ ವೃಷಕೇತುವಿನಿಂದ ಸರಾಜಿತನಾಗಿ, ಕೃಷ್ಣ 
ನನ್ನು ಮರೆಹೊಕ್ಕು ಅಶ್ವಮೇಥಧಕ್ಕೆ ನೆರವಾದನು [ಜೈಮಿ,-ಅಶ್ವ. ೧೨, ೧೪]. 

ಅನುಹ್ಲಾದ. -ಹಿರಣ್ಯಕಶಿಪುನಿನಿಂದ ಕಯಾಥುವಿನಲ್ಲಿ ಜನಿಸಿದವನು. ಪ್ರಹ್ಲಾ 
ದನ ತಮ್ಮನು [ಆದಿ.-೬೬, ಭಾಗ-೬, ೧೮]. 

ಅನೂಪ.--ಒಂದು ದೇಶ. ಇದನ್ನು ಈಗ ಮಾಳವದೇಶವೆನ್ನುವರು. ಇದರ 
ರಾಜಧಾನಿ ಮಾಹಿಸ್ಮತಿ. ಹಿಂಜಿ ಕಾರ್ತ,ವೀರ್ಯಾರ್ಜುನನು ಇದರಲ್ಲಿ ರಾಜ್ಯಭಾರ 
ಮಾಡುತ್ತಿದ್ದನು. ಪಾಂಡವರ ಕಾಲದಲ್ಲಿ ಅವರಿಗೆ ಆಸ್ಪನಾದ ನೀಲನೆಂಬ ಅರಸು 
ಇಲ್ಲಿ ಆಳುತ್ತಿದ್ದನು [ಭಾರ.-ನನ. ೧೧೭]. 

ಅನೂರು.-ಕಶ್ಯಸಮುನಿಯಿಂದ ನಿನತೆಯಲ್ಲಿ ಜನಿಸಿದವನು. ಗರುಡನ 
ಅಣ್ಣ ನು. ಸೂರ್ಯನ ಸಾರಥಿ. ಇವನು ಗರ್ಭದಲ್ಲಿದ್ಯಾಗ ಇವನ ಬಲಶಾಯಿ ಕದ್ರುವಿಗೆ 
ಮೊದಲು ಮಕ್ಕುಳಾದುದಂಿಂದ ವಿನತೆ ತನ್ನ ಹೊಟ್ಟೆಯನ್ನು ಹಿಸುಕಿದ ಕಾರಣ, 


ಅನೇನಸ 15 ಅನ್ನ ಣ್ಯ 


ಗರ್ಭದಲ್ಲಿದ್ದ ಶಿಶುವಿನ ತೊಡೆ ಮೊದಲಾದ ಕೆಳಗಣ ಅಂಗಗಳು ಬೆಳೆಯದೆ ಹೋದುವು. 
ಈ ಕಾರಣದಿಂದಲೇ ಇವರಿಗೆ ಅನೂರುವೆಂಬ ಹೆಸರು. ಇವನಿಗೆ ಅರುಣನೆಂಬುದು 
ನಾಮಾಂತರ. ಈತನು ತಾಮ್ರೆಯ ಮಗಳಾದ ಶ್ಯೇನಿಯನ್ನು ಮದುವೆಯಾಗಿ 
ಸಂವಾತಿ, ಜಟಾಯು ಎ೦ಬ ಇಬ್ಬರು ಮಕ್ಕಳನ್ನು ಪಡೆದನು [ಭಾರ.-ಆದಿ. ೧೬, ೨೪, 
೬೬) ೬೭, ಅನು. 30]. 

ಅನೇನಸ.- (1) ಇಳ್ಸ್ಟ್ವಾಕುವಂಶದ ಕಕುತ್ಸ್ಪರಾಜನ ಮಗನು. ನೋಡು 
ಧುಂಧುಮಾಶ [ನನ. ೨೦೫]. 

(11) ಚಂದ್ರವಂಶದ ಪುರೂರವನ ಮಗನಾದ ಆಯುನೆಂಬನನಿಂದ ಸ್ವರ್ಭಾ 

ನನಿಯಲ್ಲಿ ಜನಿಸಿದ ನಾಲ್ವರು ತನಯರಲ್ಲಿ ಕನಿಷ್ಠನು (ಆದಿ. ೬೯. ಹೆರಿ.-೧, ೨೯]. 

ಅನೌಪಮಾ.--ಬಾಣಾಸುರನ ಹೆಂಡತಿ. 

ಅನ್ನ ರ" ದ್ವೀಪ.--ದ್ದಾರಳೆಯ ಸಮಿಸಾಪದಲ್ಲಿರುವ ಒಂದು ಉಪ ದ್ವೀಪ. 
ಯಾದನರು ಒಮ್ಮೆ ಈ ದ್ವೀಪದಲ್ಲಿ ಪರಮೇಶ್ವರನ ಪ್ರೀತಿಗಾಗಿ ಒಂದು ಮಹೋತ್ಸವ 
ವನ್ನು ನೆರವೇರಿಸಿದರು [ಭಾರ.-ಆದಿ. ೨೪೧]. 

ಅನ್ನರ"ಧಾನ.--ಉತ್ಪಾನವಾದವಂಶದ ಪೃಧುಚಕ್ರನರ್ಲಿಯ ಮಗನು, ಇವನ 
ಹೆಸರು ವಿಜಯಾಶ್ಚ. ಇತರರಿಗೆ ಕಾಣದಂತೆ (ಅಂತರ್ಧಾನವನ್ನು ಹೊಂದಿ) ಸಂಚರಿ 
ಸುವ ಶಕ್ತಿಯನ್ನು ಪಡೆದಿದ್ದ ಕಾರಣ ಇವನಿಗೆ ಈ ಹೆಸರೇ ರೂಢಿಯಲ್ಲಿ ಬಂದಿತು. 
ಇವನು ಶಿಖಂಡಿ, ನಭಸ್ವತಿಯರೆಂಬ ಇಬ್ಬರು ತರುಣಿಯರನ್ನು ಮಡುನೆಯಾಗಿ 
ಹಿರಿಯನಳಲ್ಲಿ ಪಾವಕ, ಪವಮಾನ, ಶುಚಿಯೆಂಬ ತೆನಯರನ್ನೂ ಕಿರಿಯವಳಲ್ಲಿ 
ಹನಿರ್ಧಾನನೆಂಬ ಮಗನನ್ನೂ ಪಡೆದನು [ಭಾಗ -೪, ೧೯]. 

ಅನ್ಮಕ-- (4) ಒಬ್ಬ ರಾಕ್ಷಸನು. ಕಶ್ಯಸನಿಂದ ದಿತಿಯಲ್ಲಿ ಜನಿಸಿದವನು. 
ಶಿವನಿಂದ ಹತನಾದನು [ಭಾರ -ದ್ರೋಣ. ೪೯. ಹೆರಿ.-೨, ೮೬]. 

(11) ಕಶ್ಯಸಮುನಿಯಿಂದ ದನುನೆಂಬ ಹೆಂಡತಿಯಲ್ಲಿ ಜನಿಸಿದವನು. ಮಹಿಷಾ 
ಸುರನ ಸೇನೆಯಲ್ಲಿದ್ದನು. ಒನ್ಮೈೆ ಉಜ್ಜಯಿನಿಯ ಮಹಾಕಾಲವನದಲ್ಲಿ ಇವನಿಗೂ 
ಪರಮೇಶ್ವರನಿಗೂ ಘೋರಯುದ್ಧವಾಗುತ್ತಿ,ರೆಲಾಗಿ ಇವನ ಮೈಯಿಂದ ಬಿದ್ದ 
ಒಂದೊಂದು ಹನಿ ರಕ್ತವೂ ಒಬ್ಬೊಬ್ಬ ರಾಕ್ಸಸನಾಗುತ್ತಿರಲು ಇದನ್ನು ಕಂಡು 
ವಿಷ್ಣು ಶುಸ್ಕರೇವತಿಯೆಂಬ ರಕ್ಕಸಿಯನ್ನು ಸೃಷ್ಠಿ ಮಾಡಿದನು. ಆಕೆ ಇವನ ರಕ್ತವನ್ನು 
ಶೋಷಿಸತೊಡಗಿದಳು. ನಿರ್ನೀರ್ಯನಾದ ಅಂಧಕನು ಶಿವನನ್ನು ಮರೆಹೊಕ್ಳು, ಆತನ 
ಪ್ರಮಥಗಣಗಳಲ್ಲಿ ಒಬ್ಬನಾದನು [ಮತ್ಸೃ್ಯ. ೧೭೮]. 

(111) ಯದುವಂಶದ ಕ್ರೋಸ್ಟರಾಜನ ಮೊಮ್ಮಗನು [ಹರಿ.-೧, ೩೪]. 
ಯದುವಂಶದ ಅನುರಾಜನ ಮಗನು [ಭಾಗ.-೯, ೨೪]. 


ಅನ್ನ ಪೊರಾ 16 ಅಪ್ಪರೆಸ್‌ 


(iv) ನಿಪ್ರಚಿತ್ತಿಯೆಂಬ ರಾಕ್ಸಸನಿಂದ ಸಿಂಹಿಕೆಯಲ್ಲಿ ಜನಿಸಿದವನು. ದೇವ 
ಸ್ತ್ರೀಯರ ಪಾತಿವ್ರತ್ಯವನ್ನು ಭಂಗಪಡಿಸಿ, ಒಮ್ಮೆ ವಾರ್ವತಿಯ ಸೌಂದರ್ಯಕ್ಕೆ ಮರು 
ಳಾಗಿ ಶಿವನಿಂದ ಹತನಾದನು (ವಿಷ್ಣು.). 

ಅನ್ನ ಪೂರ್ಹಾ---ಕಾಶೀಕ್ಲೇತ್ರದಲ್ಲಿ ಅನಾದಿಯಾಗಿ ನೆಲೆಗೊಂಡಿರುವ ಒಂದು 
ಶಕ್ತಿ. 

ಅಸರನನ್ಹಾ.--ಒಂದು ನದಿ. ಖುಷಭಕೂಟ ಸರ್ವಶದಿಂದ ಹುಟ್ಟಿ ಶುಕ್ರೀ 
ನದಿಯೆಂಬ ಹೆಸರಿನಿಂದ ಈಗಣ ಗಯಾ ಮತ್ತು ಪಾಟ್ಲಾ ಜಿಲ್ಲೆಗಳಲ್ಲಿ ಹರಿದು ಗಂಗೆ 
ಯಲ್ಲಿ ಸೇರುತ್ತದೆ. [ಭಾರ.-ಆದಿ. 3೩೫. ವನ. ೧೧೦). 

ಅಸರಸೇಕ.--ಸೇಕಜೇಶದ ಸಮಾಪದಲ್ಲಿರುವ ಒಂದು ದೇಶ. ರಾಜಸೂಯ 
ಯಾಗ ಸಮಯದಲ್ಲಿ ಸಹದೇವನು ಈ ದೇಶದ ಅರಸರನ್ನು ಗೆದ್ದು ಕಪ್ಪಕಾಣಿಕೆಗಳನ್ನು 
ತಂದನು (ಸಭಾ. ೩೨]. 

ಅಪರಾನ್ತ.- ಒಂದು ದೇಶ. ಪಶ್ಚಿಮ ಘಟ್ಟಗಳಿಗಿಂಶಲೂ ಪಶ್ಚಿಮಕ್ಳೆ 
ಸಮುದ್ರ ತೀರದಲ್ಲಿ, ಕನ್ನಡನಾಡಿನ ಉತ್ತರಕ್ಕೆ, ಕೊಂಕಣವೆಂಬ ಹೆಸರಿನಿಂದ 
ಪ್ರಖ್ಯಾತವಾಗಿದೆ [ಭಾರ.-ಭೀಷ್ಮ. ೯]. 

ಅಸರ್ವಾ.--ಸಾರ್ವತಿಯ ನಾಮಾಂತರ. ದಕ್ಷಪುತ್ರಿಯಾದ ಸತಿ ತಂದೆಯ 
ಮೇಲಣ ಕೋಪದಿಂದ ಜೀಹತ್ಯಾಗಮಾಡಿ, ಪಾರ್ವತಿಯಾಗಿ ಜನಿಸಿ, ಮರಳಿ ಶಿವ 
ನನ್ನೇ ಮದುವೆಯಾಗಬೇಕೆಂದು ತಪಸ್ಸುಮಾಡತೊಡಗಿ ಕ್ರಮವಾಗಿ ಫಲಾಹಾರ, 
ಶಾಕಾಹಾರಾದಿಗಳನ್ನು ತ್ಯಜಿಸಿ, ಮರಗಳಿಂದ ತಾನಾಗಿ ಉದುರಿದ ಎಲೆಗಳನ್ನು 
ತಿನ್ನತೊಡಗಿ ಕಡೆಗೆ ಸರ್ಣಾಹಾರವನ್ನೂ ತ್ಯಜಿಸಿದ ಕಾರಣ ಪಾರ್ವತಿಗೆ ಈ ಹೆಸರು 
ರೂಢಿಯಲ್ಲಿ ಬಂದಿತು [ಕುಮಾರ.]. 

ಅಸಾನ.--ದೇಹದಲ್ಲಿರುವ ಪಂಚಪ್ರಾಣಗಳಲ್ಲಿ ಒಂದು. ಗುದಸ್ಥಾನದಲ್ಲಿರುವುದು. 

ಅಸಾನ್ರರತಮ.--ಒಬ್ಬ ಬ್ರಹ್ಮರ್ನ್ಹಿ, ನಾರಾಯಣನ ವಾಶ್ಚಿನ ಅಂಶದಿಂದ 
ಜನಿಸಿದವನು. ಈತನಿಗೆ ಸಾರಸ್ಪತ ಮುನಿಯೆಂತಲೂ, ಪ್ರಾಚೀನ ಗರ್ಭನೆಂತಲೂ, 
ವೇದಾಚಾರ್ಯಫೆಂತಲೂ ಹೆಸರುಗಳಿವೆ [ಭಾರ.-ಶಾಂತಿ. ೩೯೯], 

ಅಪ್ಸರಸ*.--ಸ್ವರ್ಗಲೋಕದ ವಾರವಿಲಾಸಿನಿಯರು. ಸ್ಸೀರಸಮುದ್ರ ಮಥನ 
ಕಾಲದಲ್ಲಿ ಜನಿಸಿದವರು (ಬ್ರಹ್ಮನ ಅಂಗೈಯಿಂದ ಜನಿಸಿದವರೆಂದು ಭಾಗವತದಲ್ಲಿ 
ಹೇಳಿದೆ) [ಭಾರ.-ಆದಿ. ೬೬, ೧೩೨, ಸಭಾ. ೧೦. ನನ. ೪೩. ಅನು. ೫೦, ೨೭೧], 
ಇಂದ್ರನ ಸಭೆಯಲ್ಲಿ ನೃತ್ತ, ಗೀತಾದಿಗಳಿಂದ ಸಂತೋಷಪಡಿಸುವುದೇ ಇವರ ಕರ್ತವ್ಯ. 
ಈ ಪಂಗಡದವರಿಗೆ ಸಾಮಾನ್ಯವಾಗಿ ಮಧುವೆಯೇ ಇಲ್ಲ. ಇವರು ಆಗಾಗ್ಗೆ ಇಂದ್ರನ 


ಅಭಿಜಿತ್ತು 17 ಅಮರಬಾಹು 


ಅಪ್ಪಣೆಯಂತೆ ತಪಸ್ಸಿಗೆ ಕುಳಿತವರ ನಿಯಮವನ್ನು ಭಂಗಗೊಳಿಸುವರು. ಊರ್ವಶಿ, 
ಮೇನಕೆ, ರಂಭೆ, ತಿಲೋತ್ತಮೆ ಮುಂತಾದವರು ಇವರಲ್ಲಿ ಮುಖ್ಯರು. 

ಅಭಿಜಿತ್ತು ದಕ್ಷನ ಮಗಳು. ಚಂದ್ರನ ಹೆಂಡತಿ. ಯಾವಾಗಲೂ ರೋಹಿ 
ಣಿಯ ಪಕ್ಕದಲ್ಲಿಯೇ ಇರುವಳು. 

ಅಭಿಭೂ.--ಕಾಶಿರಾಜನ ಮಗನು. ಭಾರತಯುದ್ಧದಲ್ಲಿ ಪಾಂಡವಸರವಾಗಿ 
ಹೋರಾಡಿ, ವಸುದಾನನೆಂಬ ಪಾಂಚಾಲರಾಜನ ಮಗನಿಂದ ಮಡಿದನು. [ಭಾರ.- 
ಉದ್ಯೋ. ೧೫೧. ದ್ರೋಣ. ೯೫ ಕರ್ಕ. ೩]. 

ಅಭಿಮನ್ಯು.--ಅರ್ಜುನಥಿಂದ ಸುಭದ್ರೆಯಲ್ಲಿ ಜನಿಸಿದವನು. ರಥಯೂಧ 
ಯೂಧನನು. ಶ್ರೀಕೃಷ್ಣನ ನೋದರಳಿಯನು [ಭಾರ.-ಆದಿ. ೬೪, ೨೪೭. ಉದ್ಯೋ. 
೧೭೦. ಭಾಗ-೯, ೨೨]. ವಿರಾಟಿರಾಜನ ಮಗಳಾದ ಉತ್ತರೆಯನ್ನು ಮದುವೆಯಾಗಿ 
ದನು [ನಿರಾ. ೭೮], ಮಹಾಭಾರತಯುದ್ದ ದಲ್ಲಿ ದುರ್ಯೋಧನನ ಮಗನಾದ ಲಕ್ಷ್ಮಣ 
ನನ್ನೂ, ಕೌರವನಕ್ಷ್ಮದ ಅಂಬಷ್ಟ, ಅಲಂಬುಸರೆಂಬ ರಾಜರನ್ನೂ ಸೋಲಿಸಿದನು 
[ಭೀಷ್ಮ . ೫೫, ೧೦೧]. ಭಾರತಯುದ್ಧ ದಲ್ಲಿ ಕೃಷ್ಣಾರ್ಜುನರು ಸಂಶಸ್ತ, ಕರೊಡನೆ 
ಯುದ್ಧ ಮಾಡುತಿದ್ದಾಗ ಕೌರವಸೇನೆಯ ವದ್ಮ ವ್ಯೂಹವನ್ನು ಹೊಕ್ಕು ಭಯಂಕರ 
ಯುದ್ಧಮಾಡಿ, ಕೌರವರನ್ನು ತತ್ತ್ವರಗೊಳಿಸಲು ಇವನ ಹಾವಳಿಯನ್ನು ತಡೆಯ 
ಲಾರಜಿ ಜ್ರೋಣ, ಕರ್ಕ, ಜಯದ್ರಧ ಮುಂತಾದವರು ಜೊಂಬಿಯಾಗಿ ಕಾದಾಡು 
ತರುವಲ್ಲಿ, ದುರ್ಯೋಧನನ ಮಗನು ಇವನನ್ನು ಕೊಂದನು [ಜ್ರೋಣ.೧೪,೩3೫, 
೩೬೪೧೪೪೪೭, ೪೯,೭೩). ಇವನ ಸಾರಧಿಯ ಹೆಸರು ಸುಮಿತ್ರ [ದ್ರೋಣ. 
೩೨೫], ದುರ್ಯೋಧನ ಪುತ್ರನಾದ ಲಕ್ಷ್ಮಣನು ಇವನಿಂದ ಮಡಿದನು [ಜ್ರೋಣ. ೪೬]. 

ಅಭಿಸಾರ.- ಒಂದು ದೇಶ. ತಕ್ಷ ಶಿಲಾನಗರಿಗೆ ಉತ್ತ_ರದಲ್ಲಿಜೆ. ಇದನ್ನು 
ಈಗ ಹಯಾರವೆಂದು ಕರೆಯುತ್ತಾರೆ. ಪಾಂಡವರ ಕಾಲದಲ್ಲಿ ಇಲ್ಲಿ ರಾಜ್ಯಭಾರ 
ಮಾಡುತ್ತಿದ್ದ ಚಿತ್ರಸೇನನೆಂಬ ಅರಸನನ್ನು ರಾಜಸೂಯಯಾಗಕ್ಕೆ ಮೊದಲು 
ದಿಗ್ವಿಜಯಕ್ಕೆ ಹೊರಟಿದ್ದ ಅರ್ಜುನನು ಸೋಲಿಸಿ, ಇವನಿಂದ ಕಪ್ಪಕಾಣಿಕೆಗಳನ್ನು 
ತಂದನು [ಭಾರ.-ಸಭಾ. ೨೮. ಭೀಷ್ಮ], 

ಅಭ್ರುಮು.--ಸೂರ್ವದಿಕ್ಸಿನಲ್ಲಿರುವ ಐರಾವತದ ಹೆಣ್ಣಾನೆ. 

ಅಮರಬಾಹು.-ಇಕ್ಟ್ರಾಕುವಂಶದ ಅನರಣ್ಯರಾಜನ ಮಗನು. ರಾನಣನು 
ಅನರಣ್ಯನನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಇವನು ನಿಷ್ಣುವನ್ನು 
ಕುರಿತು ತಸಸ್ಸುಮಾಡಲಾಗಿ, ವಿಷ್ಣು ಮೈದೋರಿ, "" ರಾವಣನು ನಿನ್ನಂತಹ 
ವರಿಂದ ಮಡಿಯಲಾರನು, ನಾನೇ ನಿನ್ನ ವಂಶದಲ್ಲಿ ಜನ್ಮ ವೆತ್ತಿ ಅವನನ್ನು ಕೊಲ್ಲು 
ನೆನು'' ಎಂಬುದಾಗಿ ವರನಿತ್ತನು [ರಾಮಾ,-ಉತ್ತ್ತ್ವ. ೧೯, ೨೦, ಭಾರ,-ಅನು. ೨೭೧], 


ಅಮರಾವತಿ 18 ಅಪ್ಚರೀಸ 


ಅಮರಾವತಿ.--ಇಂದ್ರನ ರಾಜಧಾನಿ. 
ಅಮರ್ಕ.-ರಾಕ್ಷಸ ಗುರುವಾದ ಶುಕ್ರಾಚಾರ್ಯರ ಮಗನು. ಶಂಡನೆಂಬವನು 


ಇವನ ಅಣ್ಣ. ಇವರಿಬ್ಬರೂ ಪ್ರಹ್ಲಾದನ ವಿದ್ಯಾಗುರುಗಳು [ಭಾಗ. ೭. ೫. 
ಮತ್ತ 5 ೩೩], 

ಅಮಾವಸು.-ಚಂದ್ರವಂಶದ ಪುರೂರವನಿಂದ ಊರ್ವಕಶಿಯೆಲ್ಲಿ ಜನಿಸಿದವನು. 
ನಿಜಯನೆಂಬುದು ಇವನ ನಾಮಾಂತರ [ಭಾರ.-ಆದಿ. ೬೯], 

ಅಮ್ಭತ.--ದೀವದಾನವರು ಕ್ಲೀರಸಮುದ್ರವನ್ನು ಮಧನಮಾಡಿದಾಗ ಅಲ್ಲಿಂದ 
ಹೊರಬಂದುದು [ಭಾರ.-ಅದಿ. ೧೮. ಭಾಗ.-೮ ,೬, ರಾಮಾ.-ಬಾಲ. ೪೫. ವಿಷ್ಣು.- 
೧, ೯. ಪದ್ಮ-೩, ೯, ೬, ೨೬೦], ತನ್ನ ತಾಯ ದಾಸೀತ್ವವನ್ನು ಹೋಗಲಾಡಿಸಲು 
ಗರುಡನು ಕದ್ರುನಿಗೆ ಅಮೃತವನ್ನು ಜೀವಲೋಕದಿಂದ ಅಪಹೆರಿಸಿ ತಂದನು [ಭಾರ.- 
ಆದಿ, ೩೩, ಅನು. ೨೮]. ಉದಂಕ ಮಹರ್ಷಿಗಾಗಿ ಶ್ರೀ ಕೃಷ್ಣನು ಅಮೃತವನ್ನು 
ತರಿಸಿಕೊಟ್ಟಿನು [ಭಾರ.- ಅಶ್ವ. ೫೫]. 

ಅಮ್ಸುಶೀಷ.- (1) ಸೂರ್ಯವಂಶದ ವೈವಸ್ವತ ಮನುವಿನ ಮಗನಾದ ನಾಭಾಗನ 
ಮಗನು. ದಾನಶೂರನೂ ಭಗವದ ಎಕೂನೂ ಎನಿಸಿದ್ದನು [ಭಾರ.-ಸಭಾ. ೮. 
ದ್ರೋಣ. ೬೪. ಶಾಂತಿ. ೨೮. ಅನು. ೧೨೪]. ಇವನಿಗೆ ವಿರೂಪ, ಶಂಭು, ಕೇತು 
ಮಂತರೆಂಬ ಮೂವರು ಮಕ್ಕಳು [ಭಾರ,-ಹ್ರೋಣ. ೬೪. ಭಾಗ೯, ೬]. 

(i) ಇಕ್ಸ್ಟ್ವಾಕುವಂಶದ ಮಾಂಧಾತೃ ಚಕ್ರವರ್ತಿಯಿಂದ ಬಿಂದುಮತಿ 
ಯೆಂಬ ರಾಣಿಯಲ್ಲಿ ಜನಿಸಿದವನು. ಅಯೋಧ್ಯೆಯ ಅರಸು... ಇವನ ಮಗನು 
ಯನನಾಶ್ವನು. ಈ ಅಂಬರೀಷನು ಒಮ್ಮೆ ಯಾಗದೀಕ್ಷೆಯನ್ನು ಕೈಕೊ೦ಡಿರಲು, 
ಯಾಗಪಶು ನಷ್ಟವಾದಕಾರಣ, ಇವನು ಶುನಶೈೇಸನೆಂಬ ಖುಹಿಪುತ್ರನನ್ನು ಲಕ್ಷ 
ಗೋವುಗಳನ್ನು ಕೊಟ್ಟು ಬೆಲೆಗೆ ತೆಗೆದುಕೊಂಡು, ಯಾಗವನ್ನು ಪೂರ್ತಿಗೊಳಿ 
ಸಿದನು [ರಾಮಾ.-ಬಾಲ. ೬೧].  ನಭಗನ ಮಗನೂ ನಾಭಾಗನ ಮೊಮ್ಮಗನೂ 
ಆದ ಒಬ್ಬ ವಿಷ್ಣುಭಕ್ತಾಗ್ರೇಸರನು. ಏಕಾದಶೀವ್ರತ ಪರಾಯಣನಾಗಿದ್ದ ಇವನ 
ನಿಯಮಕ್ಕೆ ಭಂಗವನ್ನುಂಟುಮಾಡಬೇಕೆಂಬ ಸಂಕಲ್ಪದಿಂದ ಒಮ್ಮೆ ದುರ್ವಾಸ 
ಮುನಿ ದ್ವಾದಶಿಯ ಬೆಳಗ್ಗೆ ಇವನ ಮನೆಗೆ ಬಂದು ಭೋಜನಕ್ಕೆ ಆಹೂತನಾಗಿ, 
ಸ್ನಾನಾದಿಗಳನ್ನು ನೆರವೇರಿಸಿ ಬರುವುದಕ್ಕಾಗಿ ನದಿಗೆ ಹೋಗಿ ಬಹಳ ಹೊತ್ತಿನ 
ವರೆಗೂ ಹಿಂದಿರುಗಲಿಲ್ಲ. ಪಾರಣಾಕಾಲ ಮಾರುವಡೆಂಬ ಭಯದಿಂದ ಅಂಬರೀಷನು 
ಮಿಕ್ಟು ಖುಸಿಗಳ ಸೂಚನೆಯಂತೆ ಪಾರಣೆಗೆ ಪ್ರತಿನಿಧಿಯಾಗಿ ಜಲ ಪ್ರಾಶನಮಾಡಿ 
ದನು. ಕೂಡಲೇ ದುರ್ವಾಸನು ಅಲ್ಲಿಗೆ ಬಂದು ಅಂಬರೀಷನನ್ನು ಶಪಿಸಿ, ನಿಷ್ಣುವಿನ 
ಚಕ್ಳಾಯುದಕ್ಕೆ ಸಿಲುಕಿ, ತನ್ಸಿಸಿಕೊಳ್ಳ ಲಾರಡೆ ಅಂಬರೀಷನನ್ನೇ ಮರೆಹೊಕ್ಕು 


ಅಮ್ಬ್ಚ ಹ್ಮ 19 ಅಮ್ಚಾಲಿಕಾ 


ಸಾರಾದನು [ಭಾಗ.-೯, ೪]. ಇಕ್ಸ್ಸಾ ಎಕುವಂಶದ ಅರಸು. ವಿಷ್ಣು ವಿನ ವರದಿಂದ 
ಚಕಾಾಯುಧವನ್ನು ಸ್ವಾಧೀನಪಡಿಸಿಕೊಂಡಿದ್ದನು. ಈತನಿಗೆ ಕ್ರಿಲೋಕಸುಂದರಿ 
ಯಾದ ಶ್ರೀಮತಿಯೆಂಬ ಮಗಳಿದ್ದಳು. ಒಮ್ಮೆ ಪರ್ವತ, ನಾರದರು ಈತನಲ್ಲಿಗೆ 
ಬಂದು ಶ್ರೀಮತಿಯನ್ನು ಕಂಡು ಮೋಹಹರವಶರಾಗಿ, ವಿಷ್ಣುವಿನ ಮಾಯೆಯಿಂದ 
ಶ್ರೀಮತಿಯನ್ನು ಪಡೆಯಲಾಗದೆ ಅಂಬರೀಷನನ್ನು ಶನಿಸಹೋಗಿ, ಚಕ್ರಾಯುಧದಿಂದ 
ತೇಜೋಭಂಗವನ್ನು ಪಡೆದರು. ಕಡೆಗೆ ಅಂಬರೀಷನು ಶ್ರೀಮತಿಯನ್ನು ವಿಷ್ಣು 
ನಿಗೆ ಕೊಟ್ಟು ಮದುವೆಮಾಡಿದನು [ಲಿಂಗ. ಅದ್ಭುತ. ರಾ.-೩]. 

ಅಮ್ಬಷ್ಠ.--(1) ಕಂಸನ ಮಾವುತನು. ಬಲರಾಮ, ಕೃಷ್ಣರು ಮಧುರೆ 
ಯನ್ನು ಹುಗುವಾಗ ಕಂಸನ ಅಪ್ಪಣೆಯಂತೆ ಕುನಲಯಾಪೀಡನೆಂಬ ಆನೆಯನ್ನು 
ರಾಮ, ಕೃಷ್ಣರ ಮೇಲೆ ಓಡಿಸಿ, ಆನೆಯೊಂದಿಗೆ ತಾನೂ ಹತನಾದನು. [ಭಾಗೆ.- 
೧೦-೪]. 

(11) ದುರ್ಯೋಧನ ಪಕ್ಷದ ಅರಸು. ಭಾರತಯುದ್ದ ದಲ್ಲಿ ಅಭಿಮನ್ಯುನಿ 
ನಿಂದ ಸೋತು, ಅರ್ಜುನನಿಂದ ಹತನಾದನು [ಭಾರ.-ಭೀ. ೯೬. ದ್ರೋಣ. ೯೩]. 

ಅಮಾ TD ಪಾರ್ವತಿಯ ನಾಮಾಂತರ. 

(11) ಕಾಶಿರಾಜನ ಮಗಳು. ಅಂಬಿಕೆ, ಅಂಬಾಲಿಕೆಯರು ಇವಳ ಒಡ 
ಹುಟ್ಟಿದವರು. ಕಾಶಿರಾಜನು ಈ ಮೂವರಿಗೂ ಸ್ವಯಂವರವನ್ನು ನರ್ಪಡಿಸಿದನು. 
ಭೀಷ್ಮನು ಇವಳನ್ನೂ ಇವಳ ತಂಗಿಯರನ್ನೂ ಅಪಹರಿಸಿ ತಂದನು. ಆಗೆ ಅಂಬೆ 
ತಾನು ಸೌಭರಾಜನನ್ನು ವರಿಸಿರುವುದಾಗಿ ತಿಳಿಸಲು ಭೀಸ್ಮನು ಅವಳನ್ನು ಸೌಭನಲ್ಲಿಗೆ 
ಕಳುಹಿಸಿದನು [ಭಾರ.-ಆದಿ. ೧೦೯, ೧೧೦]. ಇವಳನ್ನು ಭೀಷ್ಮನು ಅಪಹರಿಸಿದ 
ನಾದುದರಿಂದ ಸೌಭರಾಜನು ಇವಳನ್ನು ತಿರಸ್ಕರಿಸಿದನು. ಬಳಿಕ ಇವಳು ಭೀಷ್ಮ 
ನಲ್ಲಿಗೆ ಬಂದು ತನ್ನನ್ನು ಮದುವೆಯಾಗುವಂತೆ ಆತನನ್ನು ನಿರ್ಬಂಧಗೊಳಿಸಿ, ತನ್ನ 
ಪ್ರಯತ್ನವು ಸಫಲವಾಗದಿರಲು, ಸರಶುರಾಮನನ್ನು ಮರೆಹೊಕ್ಳು, ಅವನಿಂದ 
ಭೀಷ್ಮನಿಗೆ ಹೇಳಿಸಿದಳು. ಅದೂ ವ್ಯರ್ಥವಾಗಲು, ಭೀಷ್ಮನನ್ನು ಕೊಲ್ಲುವ ಸಲು 
ವಾಗಿ ಶಿವನನ್ನು ಕುರಿತು ತನಸ್ಸುಮಾಡಿ ಶಿಖಂಡಿಯೆಂಬ ಹೆಸರಿನಿಂದ ದ್ರುಪದ 
ರಾಜನ ಮಗನಾಗಿ ಜನಿಸಿದಳು [ಭಾರ.-ಆದಿ. ೧೦೯. ಉದ್ಯೋ, ೧೭೩, ೧೭೭, ೧೮೬]. 

ಅಮಾ ಬಳಿಕಾ. ಕಾಶಿರಾಜನ ಮಗಳು. ಅಂಬಾ, ಅಂಬಿಕೆಯರ ತಂಗಿ. 
ಭೀಷ್ಮನು ಇವಳನ್ನು ಅಪಹರಿಸಿ ತಂದು, ತನ್ನ ಬಲತಮ್ಮನಾದ ವಿಚಿತ್ರ ನೀರ್ಯನಿಗೆ 
ಮದುವೆ ಮಾಡಿದನು. ವಿಚಿತ್ರವೀರ್ಯನ ಮರಣಾನಂತರ ಇವಳು ತನ್ನ ಅತ್ತೈೆಯಾದ 
ಸತ್ಯವತಿಯ ಸೂಚನೆಯಂತೆ ವ್ಯಾಸಮುನಿಯ ಸಾನ್ನಿಧ್ಯದಿಂದ ಪಾಂಡುರಾಜನನ್ನು 
ಸಡೆದಳು. ಇವಳ ದಾಸಿ ವ್ಯಾಸರ ಅನುಗ್ರಹೆದಿಂದ ವಿದುರಥೆಂಬ ಕುಮಾರನನ್ನು 


ಅನ್ಚಿಕಾ 20 ಅರಜಸ್‌ 


ಸಡೆದಳು. ಕಾಲಾಂತರದಲ್ಲಿ ಅಂಬಾಲಿಳೆ ತನ್ನ ಅತ್ತೆಯೊಂದಿಗೆ ತವೋವನಕ್ಕೆ 
ಹೋದಳು [ಭಾರ.-ಆದಿ. ೬೩, ೧೧೦, ೧೧೫, ೧೩೭]. 

ಅನಿ ಕಾ,--ಇವಳೂ ಕಾಶಿರಾಜನ ಮಗಳು. ಅಂಬೆಯ ತಂಗಿ. ಭೀಷ್ಮನು 
ಇವಳನ್ನೂ ವಿಚಿತ್ರನೀರ್ಯನಿಗೆ ಮದುವೆಮಾಡಿದ್ದರು. ಸತಿ ಸಂತತಿಯಿಲ್ಲಜಿ ಮಡಿದ 
ಕಾರಣ ಇವಳು ತನ್ನ ಅತ್ತಯಾದ ಸತ್ಯವತಿಯ ಸೂಚನೆಯಂತೆ ವ್ಯಾಸಮುಹರ್ಷಿಯ 
ಸಾನ್ನಿಧ್ಯದಿ೦ದ ಧೃತರಾಷ್ಟ್ರನನ್ನು ಪಡೆದು, ಕಾಲಾಂತರದಲ್ಲಿ ತನ್ನ ಅತ್ತೆಯೊಂದಿಗೆ 
ತಪೋವನವನ್ನು ಸೇರಿದಳು [ಭಾರ.-ಆದಿ. ೬೩, ೧೧೫, ೧೩.೭]. 

ಅಂ ಶುಮನ್ಮ.---ಸೂರ್ಯವಂಶದ ಸಗರಚಕ್ರವರ್ತಿಯ ಮಗನಾದ ಅಸಮಂಜನ 
ಮಗನು. ಸಗರಪುತ್ರರು ಸಗರನ ಯಜ್ಞಾಶ್ವವನ್ನು ಹುಡುಕಹೋಗಿ ಪಾತಾಳದಲ್ಲಿ 
ಕಪಿಲ ಮುನಿಯ ಕೋಪಾಗ್ನಿಯಿಂದ ಭಸ್ಮವಾಗಲಾಗಿ, ಈತನು ಕಪಿಲಮುನಿಯನ್ನು 
ಬೇಡಿ, ಯಜ್ಞಾಶ್ವವನ್ನು ಪಡೆದು, ತನ್ನ ಚಿಕ್ಪಪ್ಪಂದಿರಿಗೆ ಸದ್ಗತಿಯತ್ತುಂಟು 
ಮಾಡುವುದಕ್ಕಾಗಿ ಆಕಾಶದಿಂದ ಗಂಗೆಯನ್ನು ತಂದು ಆ ಬೂದಿಯ ಮೇಲೆ ಹರಿ 
ಯಿಸಬೇಕೆ೦ಂಬುದನ್ನು ಗರುಡನ ಮೂಲಕ ತಿಳಿದು ಬಂದು, ಕುದುರೆಯನ್ನು ತಂದು 
ಸಗರನಿಗೆ ಒಪ್ಪಿಸಿ, ಯಜ್ಞ ಮುಗಿದ ಬಳಿಕ, ಸಗರನಿಂದ ರಾಜ್ಯಾಧಿಕಾರವನ್ನು 
ಪಡೆದು, ಕೆಲಕಾಲ ರಾಜ್ಯಭಾರಮಾಡುತ್ತಿ,ದ್ದು, ತನ್ನ ಮಗನಾದ ದಿಲೀಪನಿಗೆ ಪಟ್ಟ 
ಗಟ್ಟ, ಗಂಗೆಯನ್ನು ತರುವುದಕ್ಕಾಗಿ ತವೋವನಕ್ಕೆ ಹೋದನು [ರಾಮಾ.-ಬಾಲ. 
೪೧. ಭಾರ.-ವನ. ೧೦೭]. 

ಅಯುತಾಂಯು.--ಸೂರ್ಯವಂಶದ ಅರಸು. ಅಯೋಧ್ಯೆಯಲ್ಲಿ ರಾಜ್ಯಭಾರ 
ಮಾಡುತ್ತಿದ್ದನು. ಇವನ ಮಗನು ಖುತುಪರ್ಣರಾಜನು [ಭಾರ.-ವನ. ೬೩]. 

ಅಯೋಧ್ಯಾ. ಒ೦ದು ಪಟ್ಟಣ.  ಮೋಕ್ಸ್ಸದಾಯಕಗಳೆಂದು ಪ್ರಸಿದ್ಧವಾ 
ದುದು. ಸರಯೂ ನದೀ ತೀರದಲ್ಲಿದೆ. ಕೋಸಲದೇಶದ ರಾಜಧಾನಿ [ವನ. ೨೯೨], 

ಅಯೋಮುಖೀ.--ಒಬ್ಬ ರಕ್ಕಸಿ. ಸೀತಾಪಹರಣಾನ೦ತರ ರಾಮ ಲಕ್ಷ್ಮಣರು 
ಸೀತೆಯನ್ನು ಹುಡುಕುತ್ತಿದ್ದಾಗ, ಇವಳು ಮಾತಂಗಮುನಿಯ ಆಶ್ರಮದ ಬಳಿ 
ಯಲ್ಲಿ ಅವರನ್ನು ಸಂಧಿಸಿ, ಲಕ್ಷ್ಮಣನನ್ನು ಮೋಹಿಸಿ, ಶೂರ್ಹಣಖೆಯಂತೆಯೇ 
ಕಿವಿ, ಮೂಗುಗಳನ್ನು ಕುಯ್ಸಿಕೊ೦ಂಡಳು [ರಾಮಾ.-ಅರ. ೬೯]. 

ಅರಜಸ*.--ಶುಕ್ರಾಚಾರ್ಯನ ಮಗಳು. ಒಮ್ಮೆ ಈಕೆ ಏಕಾಕಿನಿಯಾಗಿ ಅರಣ್ಯ 
ದಲ್ಲಿ ಸಂಚರಿಸುತ್ತಿದ್ದಾಗ, ದಂಡನೆಂಬ ಅಸುರನು ಅವಿವಾಹಿತೆಯಾಗಿದ್ದ ಈಕೆಯ 
ಮೇಲೆ ಬಿದ್ದು, ಮಾನಭಂಗಗೊಳಿಸಿದನು. ಬಳಿಕ ಈಕೆ ಈ ವಿಷಯವನ್ನು ತನ್ನ 


ತಂಜೆಗೆ ತಿಳುಹಿ, ಆತನ ಸೂಚನೆಯಂತೆ ಅರಣ್ಯದಲ್ಲಿಯೇ ತಪಸ್ಸು ಮಾಡಿಕೊಂಡಿ 
ದ್ಗಳು [ರಾಮಾ,-ಉತ್ಕೃರಕಾಂಡ ೮೦], 


ಅರಿಸ್ಟ 21 ಅರುಣ 


ಅರಿಷ್ಟ್ರ.-- (1) ಒಬ್ಬ ಖುಷಿ. ಒಮ್ಮೆ ಈತನ ಮಗನನ್ನು ಹೈಹೆಯ ರಾಜ 
ಶುಮಾರನು ಅಜ್ಞಾನದಿಂದ ಕೊಲ್ಲಲಾಗಿ, ಈತನು ತನ್ನ ತವೋಮಹಿಮೆಯಿಂದ 
ಮಗನನ್ನು ಬದುಕಿಸಿಕೊಂಡನು [ಭಾರ.-ವನ. ೧೮೭]. 

(11) ಒಬ್ಬ ಅಸುರನು. ಇವನು ಕಂಸನ ಅಪ್ಪಣೆಯಂತೆ, ನಂದಗೋಕುಲ 
ದಲ್ಲಿ ಗೋವುಗಳನ್ನು ಕಾಯುತ್ತಿದ್ದ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ವೃಷಭರೂಪ 
ದಿಂದ ಬಂದು ಪೀಡಿಸತೊಡಗಿ ಕೃಷ್ಣನಿಂದ ಹತನಾದನು [ಭಾರ.-ನ. ೫೩. ಭಾಗ.- 
೧೦, ೩೬. ಹರಿ.- ೨, ೨೧. ವಿಷ್ಣು.-೫, ೧೪]. 

ಅರಿಷ್ಟ ನೇಮಿ.--(1) ಅಜ್ಞಾತವಾಸದಲ್ಲಿ ವಾಂಡುಪುತ್ರನಾದ ಸಹಜೀವನ 
ಹೆಸರು. ಆ ಕಾಲದಲ್ಲಿ ಇವನ ಮತ್ತೊಂದು ಹೆಸರು ತಂತಿಪಾಲ [ಭಾರೆ.-ನಿ. ೧೩]. 

(11) ಕಶ್ಯಸಮುನಿಯ ನಾಮಾಂತರ. ಈತನು ಸಗರಚಕ್ರವರ್ತಿಗೆ ಅನೇಕ 

ಮೋಕ್ಸಸಾಧನಗಳನ್ನು ವಿವರಿಸಿದನು [ಭಾರ.-ಶಾಂ. ೨೦೭]. 

ಅರಿಷ್ಟ್ರಾ.--ಕಶ್ಯಸಮುನಿಯ ಹೆಂಡತಿಯಲ್ಲಿ ಒಬ್ಬಳು. ಈಕೆ ಹಾಹಾ ಹೊಹೂ 
ನೊದಲಾದ ಗಂಧರ್ವರನ್ನೂ ಅಲಂಬುನಾ ಮೊದಲಾದ ಅಸ್ಸರಸಿಯರನ್ನೂ ಹೆತ್ತಳು 
[ಭಾರ.-ಆದಿ. ೬೬]. 

ಅರಿಹ.--ಕ್ಸತ್ರಿಯನು. ಚಂದ್ರವಂಶದ ಅನರಾಚೀನರಾಜನಿಂದ ವಿದರ್ಭರಾಜ 
ಪುತ್ರಿಯಾದ ಮರ್ಯಾಜಿಯೆಂಬವಳಲ್ಲಿ ಜನಿಸಿದವನು. ಈತನು ಆಂಗಿಯೆಂಬವಳನ್ನು 
ಮದುವೆಯಾಗಿ ಮಹಾಭೌಮನೆಂಬ ತನಯನನ್ನು ಪಡೆದಳು [ಭಾರ.-ಆದಿ. ೬೩]. 

ಅರುಜ.--ರಾವಣನ ಅನುಚರನಾದ ಒಬ್ಬ ರಾಕ್ಷಸನು. ವಿಭೀಷಣನಿಂದ 
ಹತನಾದನು (ಭಾರ.-ವನ. 3೮೬]. 

ಅರುಣ.--(1) ಸೂರ್ಯನ ಸಾರಥಿ. ನೋಡು--ಅನೂರು. ಈತನು ತನ್ನ ಜನನಿಗೆ 
ದಾಸೀತ್ವವು ಬರುವ ಹಾಗೆ ಶಾಸನಿತ್ತನು [ಭಾರ.-ಆದಿ. ೧೬. ಶಾಂತಿ. ೨೦]. 

(11) ವಿಪ್ರಚಿತ್ತಿ,ನಂಶದ ಒಬ್ಬ ದಾನವನು. ಈತನು ಗಾಯತ್ರೀ 
ಮಂತ್ರಾನುಷ್ಕಾನ ಮಹಿಮೆಯಿಂದ ಬ್ರಹ್ಮನನ್ನು ಮೆಚ್ಚಿಸಿ, ಆತನ ಮೂಲಕ, 
ತನಗೆ ಯಾರಿಂದಲೂ ಸಾವು ಬಾರದಂತೆ ವರವನ್ನು ಹಡೆದು ಲೋಕಕಂಟಕನಾ 
ಗಿರುವಲ್ಲಿ, ದೇವತೆಗಳ ಕೋರಿಕೆಯಂತೆ ಬೃಹಸ್ಪತಿ ಈತನ ಬಳಿ ಸಾರ್ದು ಮಾತ 
ನಾಡುವ ಸಂದರ್ಭದಲ್ಲಿ "" ನಾನಿಬ್ಬರೂ ಮಿತ್ರರು. ಗಾಯತ್ರೀಡೇವಿ ನಮಗೂ 
ನಿನಗೂ ಉಪಾಸ್ಯದೇವತೆ ಒಬ್ಬಳೇ ಅಲ್ಲವೇ ?'' ಎಂದು ಮುಂತಾಗಿ ಮಾತನಾ 
ಡಿದನು. ಅರುಣನು ದೇವತೆಗಳ ಪಂಗಡಕ್ಕೆ ಸೇರಿದ ಗಾಯತ್ರಿಯನ್ನು ತಾನು 
ಉಪಾಸನೆ ಮಾಡುವುದು ನ್ಯಾಯವಲ್ಲವೆಂದು ಭಾವಿಸಿ, ಗಾಯತ್ರೀ ಪುನಶ್ಚರಣೆಯನ್ನು 
ಬಿಟ್ಟು ತೇಜೋಹೀನನಾದನು (ಜೇ. ಭಾಗ.-೧೦, ೧೩]. 


ಅರುಣಾ 22 ಅರುನ್ಸ ತೀ 


ಅರುಣಾ. ಒಂದು ನದಿ. ಕುರುಕ್ಷೇತ್ರಕ್ಕೂ ಹಿಮವತ್ಸರ್ವತಕ್ಟೂ ನಡುವೆ 
ಇಡೆ. ಸರಸ್ವತೀ ನದಿ ಇದರ ಬಳಿಯಲ್ಲಿ ಏಳು ಶಾಖೆಗಳಾಗಿ ಒಡೆದು ಓಘವತೀ 
ಯೆಂಬ ಹೆಸರನ್ನು ಪಡೆಯುವುದು [ಭಾರ.-ಶಲ್ಕ. ೫, ೪೪]. 

ಅರುಣಿ.--ಒಬ್ಬ ಖ.ಹಿ. ಈತನು ಅರಣ್ಯದಲ್ಲಿ ತಪಸ್ಸಿಗೆ ಕುಳಿತಿದ್ದಾಗ ಒಬ್ಬ 
ಬೇಡನು ಈತನನ್ನು ಕೊಲ್ಲುವೆನೆಂದು ಹೆದರಿಸಿದರು. ಮುನಿ ಎದೆಗುಂದದೆ 
ತನ್ನ ನತೌನದಿಂದಿದ್ದನು. ಬೇಡನು ಈತನ ಸಿ ಎರಚಿತ್ತತೆಗೆ ಮೆಚ್ಚಿ ಶರಣಾಗತ 
ನಾಗಿ ತನ್ನನ್ನೇ ಉದ ರಿಸಬೇಕೆಂದು ERIE ಮುನಿ ಮಾತನಾಡದೆ 
ಅಲಿಂದ ಎದ್ದು 7೮8 ಬೇಡನು ಆತನ ಹಿಂಜಿಯೇ ಹೋಗುತ್ತಿದ್ದನು. 
ಇಷ್ಟರಲ್ಲಿ ಒಂದು ಹೆಬ್ಬುಲಿ ಆ ತಾಪಸನನ್ನು ಅಡ್ಡಗಟ್ಟಿತು. ಬೇಡನು ಆ ಹುಲಿ 
ಯನ್ನು ಕೊಂದನು. ಕನಿಕರಗೊಂಡ ಮುನಿ "" ಎಂದಿಗೂ ಸತ್ಯಕ್ಕೆ ತಪ್ಪದಿರು '' 
ಎಂದು ಆ ಬೇಡನಿಗೆ ಉಪದೇಶಿಸಿದನು [ನರಾ.] 

ಅರುನ್ನ ತೀ.-ನಸಿಸ್ಠ್ಮಮಹರ್ಷಿಯ ಹೆಂಡತಿ. ಈಕೆಗೆ ಅಕ್ಷಮಾಲೆಯೆಂಬ 
ನಾಮಾಂತರವಿರುತ್ತದೆ. ಶಕ್ತಿಮಹರ್ಷಿಯ ಜನನಿ [ಭಾರ.-ಸಭಾ. ೧೧. ವನ. 
೧೩.೨. ಉ. ೧೧೭]. ಈಕೆ ಕರ್ದಮಮುನಿಯಿಂದ ಸ್ವಾಯಂಭುವ ಮನು 
ಪುತ್ರಿಯಾದ ದೇನಹೂತಿಯೆಂಬಾಕೆಯಲ್ಲಿ ಜನಿಸಿದವಳು. ಈಕೆಗೆ ಊರ್ಜೆಯೆಂ 
ಬುದು ನಾಮಾಂತರ. ಮರೀಚಿಮುನಿಪತ್ನಿಯಾದ ಕಲೆಯೂ, ಅಂಗಿರಸನ ಪತ್ನಿ 
ಯಾದ ಶ್ರದ್ಧೆಯೂ, ಪುಲಸ್ಸ್ಯನ ಮಡದಿಯಾದ ಹೆನಿರ್ಭುಕ್‌ ಎಂಬವಳೂ 
ಸ್ರಲಹನ ಒಡತಿಯಾದ ಗತಿಯೆಂಬವಳೂ, ಕ್ರತುಮುನಿಯ ಹೆಂಡತಿ ಕ್ರಿಯೆಯೆಂ 
ಬವಳೂ, ಭೃಗುಷತ್ತಿಯಾದ ಖ್ಯಾತಿಯೆ೦ಬವಳೂ, ಅಥರ್ವಾಂಗಿರಸ ಮುಧಿಪತ್ನಿ 
ಯಾದ ಶಾಂತಿಯೂ, ಅತ್ರಿಪತ್ತಿಯಾದ ಅನಸೂಯೆಯೂ, ಕಸಿಲಮಹರ್ಷಿೀಯೂ 
ಈಕೆಯ ಒಡಹುಟ್ಟಿದವರು [ಭಾಗ.-೪, ೧. ಮತ್ಸ್ಯ. ೨೦೧]. ಒಮ್ಮೆ ಈಕೆ ಪತಿ 
ದ್ರೋಹವಸ್ತೆಸಗಿದ ಕಾರಣ ಸೂಕ್ಷ್ಮ ಒರೊಪವನ್ನು ತಾಳಿದಳು [ಭಾರ.-ಆದಿ. ೨೫೯]. 
ಅಗ್ನಿ ಸಪ್ತರ್ಹಿಗಳ ಸತಿ ಯರನ್ನು, ಕಾಮಿಸಿದಾಗ, ಸ್ವಾಹಾದೇವಿ ಮಿಕ್ಕ ಆರು 
ಮಂದಿ ಖುಹಿಸತ್ತಿಯರ ರೂಪವನ್ನು ಧರಿಸಿ ಅಗ್ನಿಯನ್ನು ಸಂತೋಷಫಡಿಸಿದ 
ಳಾದರೂ ಅರುಂಧತಿಯ ರೂಪವನ್ನು ಮಾತ್ರ ಧರಿಸಲಾಗಲಿಲ್ಲ [ವನ.-೨೨೭೩]. 
ಈಳೆ ವಸಿಷ್ಮನ ಇದಿರಿಗೆ ಬಂದರೆ ಅದರಿಂದ ಲೋಕಕ್ಕೆ ಒಂದು ಬಗೆಯ ಉತ್ಪಾತ 
ಸೂಚಕ (ಭೀಷ್ಮ ೨]. ಒಮ್ಮೆ ಈಕೆ ಉಕ್ಕಿನ ಬೋರೆ ಹಣ್ಣುಗಳನ್ನು ಪಾಕ 
ಮಾಡಿ ಈಶ್ವರನಿಂದ ವರವನ್ನು ಪಡೆದಳು [ಶಲ್ಯ. ೪೯]. ಅರುಂಧತಿ (ಆ ಹೆಸರಿನ 
ನಕ್ಸತ್ರ) ಯಾರಿಗೆ ಕಾಣುವುದಿಲ್ಲವೋ ಅವರಿಗೆ ಮರಣ ಸನ್ನಿಹಿತವಾಗಿರುವುದಿ೦ದು 
ಊಹಿಸಬೇಕು [ಶಾಂತಿ. ೩೨೨]. ಈಕೆ ಒಮ್ಮೆ ಖುಹಿಸಮುದಾಯಕ್ಕೆ ಅನೇಕ 


ಅರ್ಚಿಸ್ಮತೀ 28 ಅರ್ಜುನ 


ಧರ್ಮರಹೆಸ್ಯಗಳನ್ನು ಬೋಧಿಸಿದಳು [ಅನು. ೧೯೬]. ವಿವಾಹವಾದ ರಾತ್ರಿ ನೂತನ 
ಜಟ! ಈ ನಕ್ಷತ್ರವನ್ನು ತೋರಿಸುವ ವಾಡಿಕೆ ತಿ ತ್ರಿನರ್ಣ ದವರಲ್ಲಿಯೂ ವೈದಿಕ 
RO [ಶಿವ.] 

ಅರ್ಚಿಷ್ಮತೀ.--ಅಂಗಿರಸ ಮುನಿಯ ಮಗಳು. ಪೂರ್ಗಿಮಾತಿಧಿಯ ಅಭಿ 
ಮಾನದೇವತೆ [ವನ. ೨೨೧]. 

ಅರ್ಜುನ. (1) ಧರ್ಮವ್ಯಾಧನ ಮಗನು [ನೋಡು--ಗೌತನಿಸಾ]. 

(i) ಕಾರ್ತವೀರ್ಯಾರ್ಜುನನಿಗೂ ಈ ಹೆಸರು ಸಲುತ್ತದೆ. 

(111) ಪಾಂಡುರಾಜನ ಹಿರಿಯ ಹೆಂಡತಿಯಾದ ಕುಂತಿಯಲ್ಲಿ ಇಂದ್ರನ 
ಮೂಲಕ ಜನಿಸಿದವನು. ಇವನ ಜನನಕಾಲದ ಗ್ರಹಸ್ಥಿತಿಗೆ ಅನುಸಾರವಾಗಿ 
ಇವನ ಮಹಿಮೆಯನ್ನು ಆಕಾಶವಾಣಿ ನುಡಿಯಿತು [ಭಾರ.-ಆದಿ. ೬೩, ೧೩೨]. 
ಒಮ್ಮೆ ದ್ರೋಣಾಚಾರ್ಯರು ಗಂಗಾನದಿಯಲ್ಲಿ ಸ್ಪಾನಕ್ಸಾಗಿ ಇಳಿದಾಗ ಅವರ 
ಕಾಲನ್ನು ಒಂದು ಮೊಸಳೆ ಹಿಡಿದುಕೊಳ್ಳಲಾಗಿ ಅರ್ಜುನನು ಅದನ್ನು ಸನ 
[ಆದಿ. ೧೪೩]. ದ್ರೊ (ಣಾಚಾರ್ಯ ರು ತಮ್ಮ ಶಿಷ್ಯ ವರ್ಗದ ಯೋಗ್ಯ ತೆಯನ್ನು ಸರೀಕ್ಷಿಸ 
ವುದಕ್ಕಾಗಿ ಗೆ ಅನೆ ಪ್ರೃಪರೀಕ್ಷೆ ಯಲ್ಲಿ ಅರ್ಜುನನು ಗುರಿಯನ್ನು Fk 
ಮೆಚ್ಚಿಗೆಯನ್ನು ಪಡೆದನು [ಆದಿ. ೧೪೩]. ನ್ರೋಣಾಚಾರ್ಯರ ಇಷ್ಟಾನುಸಾರ ಗುರು 
ದಕ್ಷಿಣೆಗೆ ಪ್ರತಿನಿಧಿಯಾಗಿ ದ್ರುಪದನನ್ನು ಹಿಂಗಟ್ಟು ಬಿಗಿದು ತಂದು ದ್ರೋಣನಿಗೆ 
ಒಪ್ಪಿಸಿದನು [ಆದಿ. ೧೪೮]. ದೌಶ್ರಿಪದೀ ಸ್ವಯಂನರಕ್ಕಾಗಿ ವಾಂಡವರು ದ್ರುಪದನ 
ಪಟ್ಟಣಕ್ಕೆ ಹೋಗುತ್ತಿದ್ದಾಗ ಗಂಗಾತೀರದಲ್ಲಿ ರಾತ್ರಿಯ ವೇಳೆಯಲ್ಲಿ ತಮ್ಮನ್ನು 
ಅಡ್ಡಗಿಸಿದ ಅಂಗಾರಪದ್ದನೆಂಬ ಗಂಧರ್ವನನ್ನು ಯುದ್ಧದಲ್ಲಿ ಸೋಲಿಸಿ ಅವನಿಂದ 
ಚಾಕ್ಸುಹೀ ನಿದ್ಯೆಯನ್ನು ಸಡೆದು ಅವನ ಸೂಚನೆಯಂತೆ ಧೌಮ್ಯಾಚಾರ್ಯರನ್ನು 
ತನ್ಮು ಪುರೋಹಿಶನನ್ನಾಗಿ ವರಿಸಿದನು [ಆದಿ. ೧೮೬]. ದ್ರೌಪದೀ kB 
ಸಮಯದಲ್ಲಿ ಬ್ಲಾ ತ್ರಾಹ್ಮಣರೂಪದಿಂದ ಮತ್ಸ ತ್ರಯೆಂತ್ರ ಶ್ರವನ್ನು ಭೇದಿಸಿದನು. ಪದಿ 
ಅರ್ಜುನನ ಕೊರಳಲ್ಲಿ ವರಣ ಮಾಲಿಕೆಯನ್ನು ಹಾಕಿದಳು [ಆದಿ. ೨೦೩]. ದೆ ತ 

ಸ್ವಯಂವರ ಸಮಯದಲ್ಲಿ ಕರ್ಣನನ್ನು ಯುಪ್ಧ ದಲ್ಲಿ ಸೋಲಿಸಿದನು (ಆದಿ. 5೦೫]. 
ದೌಸನಿಯೊಂದಿಗೆ ವಿವಾಹೆ |ಅದಿ. ೬೧೫). ಹಸ್ತಿನಾವತಿಯಲ್ಲಿ ವಾಸಮಾಡು 
ತಒದ್ಧಾಗ ಒಮ್ಮೆ ಯುಧಿಷ್ಠಿರನು ದೌೌನದಿಯೊಂದಿಗೆ ಏಕಾಂತದಲ್ಲಿದ್ದಾಗ, ಆಯುಧ 
ಶಾಲೆಗೆ ಹೋಗದೆ ವಿಧಿಯಿಲ್ಲದ ಕಾರಣ ಅಲ್ಲಿಗೆ ಹೋಗಿ, ಅವರನ್ನು ಕ ಪಾಸ 

ವನ್ನು ನಿ ನೀಗಿಕೊಳ್ಳುವುದಕ್ಕಾಗಿ ತಮ್ಮ ಪ್ರತಿಜ್ಞಾನುಸಾರವಾಗಿ, ಅರ್ಜುನನು ತೀರ್ಥ 
ಯಾತ್ರೆಗೆ ಹೊರಟನು [ಆದಿ. ೨೩೩]. ನಾಗಕನ್ಯೈೆಯಾದ ಉಲೂಸಿಯನ್ನು ಮದುವೆ 
ಯಾಗಿ ಆಕೆಯಲ್ಲಿ ಇರಾನಂತನೆಂಬ ಮಗನನ್ನು ಪಡೆದನು [ಆದಿ. ೨೩೪]. ಮುಣಲೂ 


ಅರ್ಜುನ 24 ಅರ್ಜುನ 


ರಿನ ರಾಜನಾದ ಮಲಯಧ್ವಜನ ಮಗಳಾದ ಚಿತ್ರಾಂಗಡಿಯನ್ನು ಮಡುವೆಯಾಗಿ 
ಆಕೆಯಲ್ಲಿ ಬಭ್ರುವಾಹೆನನೆಂಬ ಮಗನನ್ನು ಸಡೆದನು (ಆದಿ. 5೦೫, ೨೩೭]. ನಾರೀ 
ತೀರ್ಥದಲ್ಲಿ ಸ್ನಾನಮಾಡುವಾಗ ಅರ್ಜುನನನ್ನು ಒಂದು ಮೊಸಳೆ ಹಿಡಿಯಲಾಗಿ 
ಅದನ್ನು ಹೊರಗೆ ತೆಗೆದುಹಾಕಲು, ಶಾವದಿಂದ ಮೊಸಳೆಯಾಗಿ ವರ್ಗೆಯೆಂಬ 
ಅಪ್ಪರಸಿ ತನ್ನ ನಿಜರೂಪವನ್ನು ಧರಿಸಿ, ಶಾಸಕಾರಣವನ್ನು ತಿಳುಹಲಾಗಿ ಅಂತೆಯೇ 
ಆ ಸುತ್ತಮುತ್ತಣ ತೀರ್ಥಗಳಲ್ಲಿ ಮೊಸಳೆಯ ರೂಸದಿಂದಿದ್ದ ಅಸ್ಸರಸಿಯರನ್ಸೆಲ್ಲ 
ವಿಶಾಸೆಯರನ್ನಾಗಿಸಿದನು [ಆದಿ. ೨೩೬, ೨೩೭]. ಇಷ್ಟರಲ್ಲಿ ಪ್ರಭಾಸ ತೀರ್ಥಕ್ತೆ 
ಹೋಗಿ ಅಲ್ಲಿ ಸುಭದ್ರಾನರಿಣಯೆ ವೃತ್ತಾಂತವನ್ನು ಕೇಳಿ, ಮರುಗಿ, ಕೃಷ್ಣನ 
ಸೂಚನೆಯಂತೆ ಸನ್ಯಾಸಿ ವೇಷವನ್ನು ತಳೆದು, ಬಲರಾಮನಿಂದ ಸುರಸ್ಪ್ರ್ಯೃುತನಾಗಿ 
ಸುಭದ್ರೆಯ ಅಂತಃಪುರದಲ್ಲಿ ಯತಿ ವೇಷದಿಂದ ವಾಸಮಾಡಿದುದು. ಸುಭದ್ರಾ 
ವಿವಾಹ [ಆದಿ. ೨೩೮, ೨೪೨]. ಕೃಷ್ಣಾರ್ಜುನರು ಯಮುನೆಯಲ್ಲಿ ಜಲಕ್ರೀಡೆಯಾಡು 
ತ್ರಿರುವಲ್ಲಿ ಅಗ್ನಿ ಬ್ರಾಹ್ಮಣ ರೂಪದಿಂದ ಬಂದು, ಶ್ರೇಶಕಿ ರಾಜನ ಯಜ್ಞದಲ್ಲಿ 
ತನಗೆ ಅಜೀರ್ಸ್ಯ ವುಂಟಾಗಿರುವುದೆಂದು ಹೇಳಿ, ಅದಕ್ಕೆ ಪ್ರತೀಕಾರವಾಗಿ ತಾನು ಖಾಂಡನ 
ವನವನ್ನು ಸುಡತೊಡಗಿದಾಗ ಅಲ್ಲಿದ್ದ ಇಂದ್ರನ ಸೇವಕರು ತನ್ನನ್ನು ಅಡ್ಡಗಿಸಿದ 
ಕೆಂತಲೂ ಅದಕ್ಕೆ ತನಗೆ ಸಾಹಾಯ್ಯಮಾಡಬೇಕೆಂತಲೂ ಜೀಳಲಾಗಿ, ಅರ್ಜುನನು 
ಸಮ್ಮತಿಸಿ, ಅಗ್ನಿಯಿಂದ ಗಾಂಡೀವವೆಂಬ ದಿವ್ಯ ಧನುಸ್ಸನ್ನೂ, ಅಶ್ರಯ ಶೂಣೀರ 
ಗಳನ್ನೂ ಬಿಳಿಯ ಕುದುರೆಗಳನ್ನು ಹೊಡಿದ ದಿವ್ಯರಥನನ್ನೂ ಪಡೆದು, ಅಗ್ನಿಯಿಂದ 
ಖಾಂಡವ ವನವನ್ನು ಸುಡಿಸಿದುದು, ಇಂದ್ರನೊಂದಿಗೆ ಯುದ್ಧ, ಇಂದ್ರನ ಪರಾ 
ಜಯ, ಮಂದಪಾಲನಕಥೆ, ಮಾಯಾಸುರನಿಗೆ ಅಭಯಪ್ರದಾನ [ಆದಿ. ೨೪೮, ೨೬೦]. 
ಅರ್ಜುನನ ರಥದ ಧ್ವಜದಮೇಲೆ ಹನೂಮಂತನು ನೆಲೆಸಿದ್ದು [ಆದಿ. ೨೫, ೧. ವನ, 
೧೫೩. ಉ. ೫೬]. ಮಯಾಸುರನಿಂದ ದೀವದತ್ತ್ತವೆಂಬ ಶಂಖವನ್ನು ಪಡೆದನು 
[ಸಭಾ.೩]. ರಾಜಸೂಯಯಾಗಕ್ಕೆ ಮೊದಲು ಜೈತ್ರಯಾತ್ರೆಗೆ ಹೊರಟಾಗ ಕುಳಿಂಗ, 
ಪ್ರಾಗ್ಜೊ ಸೀತಿ ದೇಶಗಳನ್ನು ಗೆದ್ದದ್ದು [ಸ. ೨೭]. ಉತ್ತರ ದಿಕ್ಕಿನಲ್ಲಿ ಅನ್ನಗಿರಿ, 
ಉಲೂಕಪುರ, ಮೋದಾಪುರ, ಉರಗಾಪುರ, ಕಾನ್ಫೋಜ, ಯಷಿಕ ಮುಂತಾದ 
ಜೀಶಗಳನ್ನು ಗೆದ್ದನು. ಕೆಂಪುರುಷಖಂಡ, ಇಲಾವೃತ, ಕೇತುಮಾಲ ಮೊದಲಾದ 
ಖಂಡಗಳಲ್ಲಿ ದಿಗ್ವಿಜಯ [ಸ. ೨೮, 8೯]. ಅರ್ಜುನನ ಸಾರಥಿ ಪೂರು ಎಂಬವನು 
[ಸ. ೩೬]. ಇಂದ್ರಕೇಲಸರ್ವತದಲ್ಲಿ ತಸಸ್ಸು [ನನ. ೩೭]. ಕಿರಾತರೂಸಿಯಾದ 
ಶಿವನೊಂದಿಗೆ ಯುದ್ಧ [ನನ. ೩೯]. ಪಾಶುಪತಾಸ್ತ್ರ ಲಾಭ [ನನ. ೪೦]. ದಿಕ್ಬಾಲಕ 
ರಿಂದ ಅಸ್ತ್ರಗಳನ್ನು ಪಡೆದದ್ದು [ನನ. ೪೧]. ಜೀವಲೋಕದಲ್ಲಿ ವಾಸಮಾಡುವಿಕೆ, 
ಚಿತ್ರಸೇನನೆಂಬ ಗಂಧರ್ವನಿಂದ ಗಾಂಧರ್ವವೇದವನ್ನು ಅಭ್ಯಾಸಮಾಡಿದಶು [ವನ.೪೩]. 


ಅರ್ಜುನ 25 ಅರ್ಜುನ 


ನಿನಾತಕನಚರ ವಧೆ [ವನ. ೧೭೦, ೧೭೪]. ಹಿರಣ್ಯವುರವಾಸಿಗಳಾದ ವೌಲೋಮ, 
ಕಾಲಳೇಯರೆಂಬ ರಾಕ್ಸಸರನ್ನು ಜೊಂದನು (ವನ. ೧೭೫], ಇಂದ್ರನು ಸಂತುಷ್ಭ 
ನಾಗಿ ತನ್ನ ಸಿಂಹಾಸನದಲ್ಲಿ ಅರ್ಜುನನನ್ನು ಕುಳ್ಳಿರಿಸಿ, ಕವಚ ಕಿರೀಬಾದಿಗಳನ್ನು 
ಕೊಟ್ಟು ಗೌರವಿಸಿದನು. [ನನ. ೧೭೬]. ಊರ್ನಶಿಯಿಂದ ನವುಂಸಕನಾಗುವಂತೆ 
ಶಾವ [ನನ. ೪೪]. ಅಜಾ ಗತವೇಷದಿಂದ ನಿರಾಟಿ ರಾಜಧಾನಿಯಲ್ಲಿ ನಾಸಮಾಡುವಾಗ 
ಅರ್ಜುನನ ಹೆಸರು ಬೃಹೆನ್ನಳೆ [ನಿ. ೩]. ವಿರಾಟನಗರಿಗೆ ಹೋಗುವಾಗ ದಾರಿ ನಡೆ 
ಯೆಲಾಗದೆ ಬಳಲಿದ ದೌೌಸದಿಯನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಕರೆ 
ತಂದನು [ನಿರಾ. ೬]. ನಸ್ರಂಸಕನೇಷದಿಂದ ವಿರಾಟನಗರ ಪ್ರವೇಶ [ನಿ.೧೧]- 
ಅರ್ಜುನನ ಹನ್ನೊಂದು ಹೆಸರುಗಳು, ಅವುಗಳ ನಿರ್ವಚನ, ಮತ್ತು) ಅವುಗಳನ್ನು 
ಕೀರ್ತಿಸಿದ ಫಲ (ನಿರಾ. ೪೩]. ಕರ್ನ ನ ಪರಾಜಯ, ಜ್ರೋಣಸರಾಜಯ, ಅಶ್ವ 
ತ್ಥಾಮ ಪರಾಜಯ (ಉತ್ತರಗೋಗ್ರಹಣದಲ್ಲಿ) [ನಿರಾ. ೫೮, ೫೯, ೬೦]. ದುಶ್ಕಾ 
ಸನ ಸರಾಜಯ, ದುರ್ಯೋಧನ ಪರಾಜಯ, ಸಮ್ಮೋಹನಾಸ್ತ್ರ ಪ್ರಯೋಗ (ನಿರಾ. 
೬೫, ೬೬, ೬೭]. ಭಾರತ ಯುದ್ಧದಲ್ಲಿ ತಮಗೆ ಸಹಾಯ ಮಾಡುವುದಕ್ಕಾಗಿ ಶ್ರೀ 
ಕೃಷ್ಣನ ಬಳಿಗೆ ಹೋದನು ಮತ್ತು ಕೃಷ್ಣ ನನ್ನು ಸಾರಥಿಯಾಗಿ ವರಿಸಿದನು 
[ಉಜ್ಯೋ.೭]. ಶ್ರೀಕೃಷ್ಣನಿಂದ ಸಂಧಿ, ವಿಗ್ರಹಗಳನ್ನು ತಿಳಿದನು [ಉ.೭೭]. ಅರ್ಜುನ 
ನಿಗೆ ಕ್ರಮವಾಗಿ ದ್ರೌಪದಿ, ಸುಭದ್ರೆ, ಉಲೂಪಿ, ಚಿತ್ರಾಂಗಡೆಯರಲ್ಲಿ ಶ್ರುತಕೀರ್ತಿ, 
ಅಭಿಮನ್ಯು, ಇರಾವಂತ, ಬಭ್ರುವಾಹನರೆಂಬ ತನಯರು ಜನಿಸಿದರು [ಉ. ೧೬೯]. 
ಅರ್ಜುನ ದುಶ್ಯಾಸನರ ಯುದ್ಧ [ಭೀ. ೧೧೦]. ಶರಶಲ್ಪದಲ್ಲಿ ಪವಡಿಸಿದ್ದ ಭೀಷ್ಮನಿಗೆ 
ಅಂಬಿನ ತಲೆದಿಂಬನ್ನೊದನಿಸಿ, ಸರ್ಜನ್ಯಾಸ್ತ್ರಪ ಯೋಗದಿಂದ ಭೀಷ್ಮನ ದಾಹವನ್ನು 
ಶಾಂತಿಗೊಳಿಸಿದನು [ಭೀ. ೧೨೦, ೧೬೧]. ಸಂಶಪ_ಕಕೊಂದಿಗೆ ಯುದ್ಧ [ದ್ರೋ. ೨೭. 
ಕ. ೧೮, ೪೮, ೫೫]. ಭಗದತ್ತನ ವಥೆ [ಡ್ರೋ. ೨೮, 5೯]. ಕೃಷ್ಣ ನ ಸೂಚನೆಯಂತೆ 
ಅರ್ಜುನನು ಜಯಪ್ಪ್ರಾಪ್ತಿಗಾಗಿ ರಾತ್ರಿಯಲ್ಲಿ ವರಮೇಶ್ವರನನ್ನು ಪೂಜಿಸಿದನು 
[ದ್ರೋ. ೭೯]. ಕನಸಿನಲ್ಲಿ ಕೃಷ್ಣನ ಸಂಗಡ ಕೈಲಾಸಕ್ಕೆಹೋಗಿ ಮರಳಿ ಪಾಶುಪತಾಸ್ತ್ರ 
ವನ್ನು ಶಿವನಿಂದ ಪಡೆದನು [ಜ್ರೋ. ೮೦, ೮೧]. ಕರ್ಮಹು ಇನ್ನೂ ಸಾಯಲಿಲ್ಲವೆಂಬ 
ಜೋಸದಿಂದ ಯುಧಿಸ್ಮಿರನು ಅರ್ಜುನನನ್ನು ನಿಂದಿಸಿ, ಗಾಂಡೀನವನ್ನು ಕೃಷ್ಣನಿಗೆ 
ಜೊಡುವಂತೆ ಹೇಳಲಾಗಿ, ಸಿಟ್ಟುಗೊಂಡ ಅರ್ಜುನನು ಯುಧಿಷ್ಠಿರನನ್ನು ಕೊಲ್ಲುವ 
ಪ್ರಯತ್ನ [ಕ. ೬೧, ೩೩]. ಅರ್ಜುನನಿಂದ ಕರ್ಣ ಪುತ್ರ ವೃಷಸೇನನ ನಥೆ [ಕ. ೯೦]. 
ಕರ್ನ ನ ನಾಗಾಸ್ತ್ರದಿಂದ ಅರ್ಜುನನ 4ರೀಟ ಉರುಳಿಬೀಳಲು, ನಾಗಾಸ್ತ್ರವನ್ನು 
ಹೊಕ್ಕಿದ್ದ ತಕ್ಷಕ ಪುತ್ರನಾದ ಅಶ್ವಸೇನನ ವಥೆ (ಕ. ೯೭]. ಕೃಷ್ಣನ ತುಳಿತದಿಂಪ 
ಅರ್ಜುನನ ರಥ ಕುಸಿದುದು [ಕ. ೯೭]. ಕಠ್ಣವಥೆ [ಕ. ೯೮]. ಕೃಷ್ಣನು ಅರ್ಜು 


ಅರ್ಧ ನಾರೀಶ್ವರ 26 446% 


ನನ ರಥದಿಂದ ಇಳಿಜೊಡನೆಯೇ ಹನೂಮಂತನು ತೆರಳಲು ಆ ರಥ ಸುಟ್ಟು 
ಹೋದದ್ದು [ಶೆ. ೬೩]. ಅಶ್ವತ್ಥಾಮನ ಬ ಬ್ರಹ್ಮಾಸ್ರ್ರಕ್ಕೆ ಪ್ರತ್ಯಸ್ರ್ರಪ್ರಯೋಗ [ಸ”. Wl, 
ಅಶ್ವ ಮೇಧತುರಗಸಂರಕ್ಷ ನೆದಿಗ್ನಿ ಜಯ [ಅಶ್ವ , ೬೨, ೮೫1. ಭಗದತ್ತಹ ಮಗ 
ಹ ಯಜ್ಞ ದತ್ತ ನೊಂದಿಗೆ ಯುದ್ಧ [ಅಶ್ವ. ೭೫, ೭೬). ಅರ್ಜುನನು Re 
ರೊಂದಿಗೆ ಯುದ್ದ ಮಾಡುವಾಗ ಗಾಂಡೀವನು ನೆಲಳ್ಳೆ ಬಿದ್ದುದು | ಅಶ್ವ. 
ಬಭ್ಚುವಾಹನನಿಂದ ಅರ್ಜುನನ ವಥೆ [ಅಶ್ವ. ೭೯]. ಉಲೂಮಿ ಜೂ ಕತ್ತ 
ದಿಂದ ಅರ್ಜುನನನ್ನು ಬದುಕೆಸಿದಳು ಅಶ್ವ. ಆ೧]. ಜರಾಸಂಧನ ಮೊಮ್ಮಗನಾದ 
ಮೇಘಸಂಧಿಯನ್ನು ಸೋಲಿಸಿದನು [ಅಶ್ವ. ೮೩]. ಅರ್ಜುನನ ಹುರ್ಲ ಕಣಗಳನ್ನು 
ಕೃಷ್ಣನು ಹೇಳಿದ್ದು [ಅಶ್ವ. ೮೯). ಕೃಷ್ಣ ನಿರ್ಯಾಣಾನಂತರ ಅರ್ಜುನನು ವಸು 
ಜೀವಾದಿಗಳೆನ್ನು ಸಂತನಿಸಲು ದ್ವಾರಕೆಗೆ ಬಂದದ್ದು ನೌ. ೬], ಕೃಷ್ನ ನ ೧೬ 
ಸಾವಿರ ಮಂದಿ ಸ್ತ್ರೀಯರನ್ನು ಅರ್ಜುನನು ಹಸ್ತಿನಾವತಿಗೆ ಕರೆತರುನಾಗ ಹ 
ಯಲ್ಲಿ ಮ್ಲೇಚ್ಛರೊಂದಿಗೆ ಯುದ್ಧ--ಅರ್ಜುನನ ಪ ಸರಾಜಯ ([ವತೌ. ಆ]: ಮಹಾ 
ಪ್ರಸ್ಥಾ ನ ಮತ್ತು, ದೇಹಪಾತ ಮಹಾ. ೨]. 

ಅರ್ಧನಾರೀಶ್ಚರ.--ಲೋಕದಲ್ಲಿ ಸಾಕಾದಷ್ಟು ಪ್ರಜಾವೃದ್ಧಿ ಇಲ್ಲದ ಕಾರಣ 
ಬ್ರಹ್ಮನು ಶಿನನನ್ನು ಕುರಿತು ತಪಸ್ಸುಮಾಡಲಾಗಿ ಶಿವನು ತನ್ನ ಶಕ್ತಿರೂಪ 
ವನ್ನು ಪ್ರ ತ್ರೇಕಮಾಡಿ, ದಕ್ಸಪುತ್ರಿಯಾಗಿ ಜನಿಸುವಂತೆ ಅಪ್ಪಣೆಮಾಡಿದನು. 
ಇಂತು ಶಕ್ತಿಯುಕ್ತ ನಾಗಿದ್ದ ಶಿವನಿಗೆ ಅರ್ಧನಾರೀಶ್ವರನೆಂಬ ಹಸರು [ಶಿವ]. 

ಅರ್ಥ ನಾರೀಶ್ಚರ.--ಚ್ಛಂಗಿಯೆಂಬ ಗಣನಾಯಕನು ಮೋಕ್ಸಾರ್ಮಿಯಾಗಿ 
ಪಾರ್ವತಿಯ ರೂಪವನ್ನು ಅಸಡ್ಡೆಮಾಡಿ ಶಿವನ (ನಿರ್ಗುಣ ರೂಪವ) ಫ್ಲೇ ಧ್ಯಾನಿಸ 
ತೊಡಗಲಾಗಿ, ಸಿಟ್ಟುಗೊಂಡ ಪಾರ್ವತಿ ಭೃಂಗಿಯ ತೇಜಸ್ಸನ್ನು ಕುಗ್ಗಿಸಿದಳು. 
ಶಿವನು ಭಕ್ತನ ಮೇಲಣ ಅಭಿಮಾನದಿಂದ ತನ್ನ ದಂಡಾಯುಧನನ್ನು ಭ್ಯೃಂಗಿಗೆ 
ಆಸರೆ ಕೊಟ್ಟನು. ಪಾರ್ವತಿಯ ಸಿಟ್ಟು ಇಮ್ಮಡಿಯಾಗಿ ಕೇದಾರ ಕ್ಷೇತ್ರದಲ್ಲಿ 
ತಪಸ್ಸುಮಾಡಿ, ಶಿವನ ಅರ್ಧಾಂಗವನ್ನು ಸೂರೆಗೊಂಡಳು [ಶಿನ., ಕೇದಾರ]. 


ಅರ್ವಾವಸು.--ನಿಶ್ವಾಮಿತ್ರ ಪುತ್ರನಾದ ರೈಭ್ಯಮಹರ್ಹಿಯ ಎರಡನೆಯ 
ಮಗನು. ಇನನ ತಮ್ಮನ ಹೆಸರು ಸರಾನಸು. ಒಮ್ಮೆ ಅರ್ವಾವಸು ಮೃಗನೆಂಬ 
ಭ್ರಾಂತಿಯಿಂದ ತನ್ನ ತಂದೆಯನ್ನು ಕೊಂದು ಮರಳಿ ಬದುಕಿಸಿದನು. [ಭಾರ.-ನನ. 
೧೩೭, ೧೪೦]. 

ಅಲಕನನ್ನಾ.- ದೇವಲೋಕದಲ್ಲಿ ಹರಿಯುವ ಗಂಗೆ [ಭಾರ.-ಆ. ೧೮೬]. 


ಅಲಕಾ.--ಕುಬೇರನ ರಾಜಧಾನಿ [ಭಾರ.-ಆ. ೩೯, ಸ. ೧೦. ವನ, ೧೬೩]. 


ಅಲಮ್ಚಲ 217 ಅವನ್ನ 


ಅಲಮ್ಚ ಲ.--ಜಟಾಸುರನ ಮಗನು. ಭಾರತ ಯುದ್ಧ ದಲ್ಲಿ ದುರ್ಯೋಧನನ 
ಪರವಾಗಿ ಹೋರಾಡಿ, ಇರಾವಂತನನ್ನು ಕೊಂದು ಘಟೋತೃಚನಿಂದ ಮಡಿದನು 
[ಭಾರ.-ದ್ರೋ. ೧೭೫]. 

ಅಲಮುನ್ಬಸ.--(1 ಒಬ್ಬ ಅರಸು. ದುರ್ಯೋಧನನ ಸಕ್ಸದವನು. ಸಾತ್ಯಕಿ 
ಯಿಂದ ಹತನಾದನು [ಜ್ರೋ. ೧೪೦]. 

(10 ಒಬ್ಬ ರಾಕ್ಷಸನು. ಮುಹಾರಧನು. [ಭಾರ.-ಉ. ೧೬೭]. ಅಣ್ಣ 
ನಾದ ಬಕನನ್ನೂ, ತಂದೆಯಾದ ಕಿಮ್ಮಾರನನ್ನೂ ಭೀಮನು ಕೊಂದ ಸೇಡನ್ನು 
ತೀರಿಸಿಕೊಳ್ಳಲು ದುರ್ಯೋಧನನಪರವಾಗಿ ಭಾರತಯುದ್ಧದಲ್ಲಿ ಹೋರಾಡಿ ಘಟೋ 
ತೃಚನಿಂದ ಸತ್ತನು [ಭೀ. ೪೫, ೮೧, ೮೨, ೧೦೦, ೧೦೧. ಜ್ರೋ.೨೫, ೧೦೮, ೧೦೯. 
ಸ್ತ್ರೀ, ೨೬7, 

ಅಲಮ್ಬು ಸಾ.-ಕಶ್ಯಪಮುನಿಯಿಂದ ಅರಿಷ್ಟೈಯೆಂಬ ಹೆಂಡತಿಯಲ್ಲಿ ಜನಿಸಿದ 
ಅಪ್ಸರಸಿಯರಲ್ಲಿ ಒಬ್ಬಳು. ದಧೀಚಿಮುನಿ ಸರಸ್ವತೀ ನದೀತೀರದಲ್ಲಿ ತಪಸ್ಸು 
ಮಾಡುತ್ತಿದ್ದಾಗ ಆತನ ನಿಯಮವನ್ನು ಭಂಗಗೊಳಿಸಲಾಗಿ ದಧೀಚಿಮುನಿಯ 
ನೀರ್ಯದಿಂದ ಸಾರಸ್ಪತಮಹರ್ಷಿ ಜನಿಸಿದನು. [ಭಾರ.-ಆ. ೬೬, ೧೩೨, ವಿ. ೧೪. 
ಅನು. ೫೦, ೨೭೧. ಶಲ್ಯ. ೫೨]. 

ಅಲರ್ಕ.--(1) ಉದಾರ ಗುಣಭರಿತನಾದ ಒಬ್ಬ ಅರಸು. ಈತನು ಒಬ್ಬ 
ಕುರುಡ ಬ್ರಾಹ್ಮಣನಿಗೆ ತನ್ನ ಕಣ್ಣುಗಳನ್ನು ಕೊಟ್ಟನು [ರಾಮಾ.-ಅಯೋ. ೧೨]. 

(11) ಚಂದ್ರವಂಶದ ಅರಸು. ಈತನು ಇಂದ್ರಿಯಗಳೊಂದಿಗೆ ದೊಡ್ಡ 
ವಿವಾಹವನ್ನು ನಡೆಯಿಸಿದವನು [ಅಶ್ವ.-೩೧]. ಈತನು ವತ್ಸನೆಂಬ ಅರಸಿನ ಮಗನು. 
ಕಾಶೀ ದೇಶದಲ್ಲಿ ರಾಜ್ಯಭಾರಮಾಡುತ್ತಿದ್ದನು [ವಾಯು ೯೨, ಹರಿ. ೧, ೩೨]. 

(111) ಒಂದು ಕ್ರಮಿ. ಕರ್ಣನು ಪರಶುರಾಮನಲ್ಲಿ ಶಸ್ತ್ರನಿದ್ಯಾಭ್ಯಾಸ 
ಮಾಡುತ್ತಿದ್ದಾಗ ಒಮ್ಮೆ ಪರಶುರಾಮನು ಕರ್ಣನ ತೊಡೆಯಮೇಲೆ ತಲೆಯಿಟ್ಟು 
ನಿದ್ರಿಸುತ್ತಿರುವಲ್ಲಿ ಕರ್ಣನ ತೊಡೆಯನ್ನು ಕಚ್ಚಿತು [ಭಾರೆ.-ಶಾಂ. ೩]. 

ಅಲಾಯುಧ.- ಬಕಾಸುರನ ತಮ್ಮನು. ದುರ್ಯೋಧನನ ಪಕ್ಸ್ಗದನನು. ಭೀಮಾ 
ರ್ಜುನರಿಂದ ಸೋತು, ಘಟೋತೃಚನಿಂದ ಮಡಿದನು [ಭಾರ.-ಡ್ರೋ. ೯೬, ೧೬೮, 
೧೭೮, ೧೭೯. ಶಲ್ಯ. ಸ. 

ಅವತ್ತೀ-- ನರ್ಮದಾ ನದಿಯ ದಕ್ಷಿಣಳ್ಳೆ ಮಾಳವ ದೇಶದ ಒಳಗಣ ಒಂದು 
ಚಿಕ್ಕಜೇಶ... ಪಾಂಡವರ ಕಾಲದಲ್ಲಿ ಇಲ್ಲಿ ನಿಂದಾನುವಿಂದರೆಂಬ ಸೋದರರು ರಾಜ್ಯ 
ಭಾರಮಾಡುತ್ತಿದ್ದರು. ರಾಜಸೂಯ ಸಮಯದಲ್ಲಿ ಸಹಜೇವನು ಇವರಿಬ್ಬರನ್ನೂ 
ಜಯಿಸಿದರು. ಮೋಕ್ಸ್ಸದಾಯಕಗಳೆಂದು ಪ್ರರಾಣ ಪ್ರಸಿದ್ಧಗಳಾದ ಏಳು ಸಟ್ಟಣ 


ಅನಿಕ್ಸಿತ 28 ಅಶ್ಮಕ 


ಗಳಲ್ಲಿ ಒಂದು. ಉಜ್ಜಯಿನಿ ಇದರೆ ರಾಜಧಾನಿಯಾಗಿದ್ದಿತು [ಭಾರ.-ವನ. ೮೭. 
ಸಭಾ. ೩೨]. ಚಾಕ್‌ ಕೃಷ್ಣರ ವಿದ್ಯಾಗುರುವಾದ ಸಾಂದೀಪಿನಿ ಇಲ್ಲಿಯೇ 
ವಾಸಮಾಡುತ್ತಿದ್ದಾಗ ಆತನಲ್ಲಿ ple ಸಷ್ಣ್ಣರು ವಿದ್ಯಾಭ್ಯಾಸಮಾಡಿದರು [ಭಾಗ.- 
೧೦, ೪೫, ಹೆರಿ. ೨, ೩೩. ವಿಷ್ಣು. ೫, ೨೧]. 

ಅವಿಕ್ಸಿತ.--(1) ಚಂದ್ರನಂಶದ ಕುರುರಾಜನ ಮಗನು. ಇವನಿಗೆ ಪರೀಕ್ಷಿತ, 
ಶಬಲಾಶ್ಚ, ವಿರಾಜ, ನಿರಾಜ, ಶಾಲ್ಮಲಿ, ಉಜ್ಜ್ಜೈಶ್ರವ, ಭಂಗಕಾರಕ, ಜಿತಾರಿ-- 
ಎಂಬ Kr ಮಂದಿ ಪುತ್ರರು. ಅಶ್ವ ಸವಂತನೆಂಬುದು ಈತನ ಹೆಸರು [ಭಾರ.- 
ಆ. ೧೦೧]. ನೋಡು--ಕರಂಧಮ. 

(11) ಚಂದ್ರವಂಶದ ಕರಂಧಮ ರಾಜನ ಮಗನು. ಈತನ ಮಗನು 
ಪ್ರಸಿದ್ಧನಾದ ಮರುತ್ತ,ನೆಂಬ ಅರಸು [ಅಶ್ವ.-೪]. ಕರಂಧಮನಿಂದ ವೀರೆಯೆಂಬ 
ವಳಲ್ಲಿ ಜನಿಸಿದವನು. ಈತನ ಜನನ ಕಾಲದಲ್ಲಿ ದುಷ್ಟಗ್ರಹೆಗಳು ಜನನ ಲಗ್ನ 
ವನ್ನು ನೋಡದಿದ್ದ ಕಾರಣ ಜೋಯಿಸರ ಸೂಚನೆಯಂತೆ "ತನಗೆ ಅವಿಕೆ ಕ ತನೆಂದು 
ಹೆಸರಿಟ್ಟರು. ಈತನ ಮಗನು ಮರುತ್ತರಾಜನು [ಮಾರ್ಕಂ.-೧೧೯-೧ Ped 

ಅನಿನ್ನ 3° ಹಿಬ್ಬು ರಾಕ್ಸಸ. ವಿಭೀಷಣನ ಮಂತ್ರಿ. ಬಹಳ ನೀಪಿವಂತ. 
ಸೀತೆಯನ್ನು ರಾಮನಿಗೆ ಒಪ್ಪಿಸಿ, ಮರೆಹೋಗುವಂತೆ ಅನೇಕವೇಳೆ ರಾವಣನಿಗೆ 
ಬೋಧಿಸಿ, ಅದು ಸಫಲವಾಗದಿರಲು, ಆಗಾಗ್ಗೆ ರಾಮನ ಕುಶಲವಾಕ್ಷೈೆಯನ್ನು ತನ್ನ 
ಚಾರರ ಮೂಲಕ ತಿಳಿದು, ತ್ರಿಜಟೆಯ ಮೂಲಕ ಸೀತೆಗೆ ತಿಳುಹುತ್ತಿದ್ದನು 
[ರಾಮಾ.-ಸು. ೩೭. ಭಾರ. ವ. 5೮೦), 
ಅಶೋಕ--(1 ಕಾಮ್ಯುಕವನದ ದಕ್ಷಿಣದಲ್ಲಿರುವ ಒಂದು ತೀರ್ಥ. 
(11) ದಶರಥನ ಮಂತ್ರಿಗಳಲ್ಲಿ ಒಬ್ಬನು [ರಾಮಾ.-ಬಾಲ. ೪]. 
(11) ರಾವಣನ ಮಂತ್ರಿ ಗಳಲ್ಲಿ ಒಬ್ಬನು [ಯುದ್ಧ. ಇ೧೨೯]). 
ಅಶೋಕವನ.--(1) ಯಯಾತಿರಾಜನು ದೇವಯಾನಿಯೊಂದಿಗೆ ವಾಸವಾಗಿದ್ದ 
ರಮಣೀಯವಾದ ಉದ್ಯಾನ [ಮತ್ಸ್ಯ. ೩೧]. 

(1) ರಾವಣನ ಉದ್ಯಾನ [ರಾಮಾ.-ಸುಂ]. 

(111) ಅಯೋಧ್ಯೆಯಲ್ಲಿ ಸೀತಾರಾಮರು ವಿಹರಿಸುತ್ತಿದ್ದ ಒಂಡು ಉದ್ಯಾನ 
"ರಾನಾ. ಉ, ೪೩]. 

ಅಶ್ಮಕ.-- (1 ಇಕ್ಸ್ಟ್ವಾಕುವಂಶದ ಕಲ್ಮಾ ಷಪಾದರಾಜನ ರಾಣಿಯಾದ ಮದ 
ಯಂತಿ ರ ಜಾ' AMR ಕಷ್ಟಸಡುತ್ತಿರಲಾಗಿ ವಸಿಷ ನು 
ಆಕೆಯ ಗರ್ಭವನ್ನು ಅಶ್ಮ ದಿಂದ (ಕಲ್ಲಿನಿಂದ) ಸೀಳಿ ಮಗುವನ್ನು ಹೊರತೆಗೆದ ಕಾರಣ 
ಆ ಮಗುವಿಗೆ ಈ ಹೆಸರು ರೂಢವಾಯಿತು. [ಭಾರ.-ಆ. ೧೨೮,೧೯೩. ವಿಷ್ಣ್ಯು. ೪,೪], 


ಅಶ್ವತರ 29 ಅಶ್ವತ್ಥಾಮಾ 


(1) ಒಬ್ಬ ಬ್ರಾಹ್ಮಣ. ಈತನು ವಿದೇಹ ಜನಕನಿಗೆ ಸಂಸಾರವನ್ನು 
ತೊರೆಯುವ ಉಪಾಯಗಳನ್ನೂ ಸುಖದುಃಖಗಳ ನಿವೃತ್ತಿಪ್ರಕಾರವನ್ನೂ ಜೋಧಿ 
ಸಿದನು [ಶಾಂತಿ. ೨೮], 

(111) ಕಲ್ಮಾ ಸಪಾದನ ಮಗನಾದ ಅಶ್ಮಕನು ಪರಿಸಾಲಿಸುತ್ತಿ_ ದ್ದ 
ದೇಶ. ಇವನು ಭಾರತಯುದ್ಧ ದಲ್ಲಿ ಅಭಿಮನ್ಯುವಿನಿಂದ ಮಡಿದನು [ಸಭಾ. ೭೮. 
ಜ್ರೋ. ೩೭]. 

ಅಶ್ವ ತರ.-ಸರ್ನರಾಜ. ಇವನ ಮಕ್ಕುಳೂ ಕುವಲಾಶ್ವನೂ ಆವ್ತಮಿತ್ರರು. 
ಕುವಲಾಶ್ವನ ರಾಣಿಯಾದ ಮದಾಲನೆ ಮಡಿದುದರಿಂದ ಸಂಕಟಪಡುತ್ತಿದ್ದ 
ಕುವಲಾಶ್ವನನ್ನು ಸಂಶವಿಸಿ, ಅಶ್ವತರನು ತಾನು ಸರಸ್ವತಿಯ ಅನುಗ್ರಹದಿಂದ 
ಪಡೆದಿದ್ದ ಗಾನವಿದ್ಯೆಯಿಂದ ಶಿವನನ್ನು ಮೆಚ್ಚಿಸಿ, ಮದಾಲಸೆಯನ್ನು ಬದುಕಿಸಿದನು 
[ಮಾರ್ಕ.-೧೯-೨೬. ಭಾರ.-ಆ. ೩೫. ಉ. ೧೦೩]. 

ಅಶ್ಚತೀರ್ಥ.--ಕನ್ಯಾಶುಬ್ಬದ ಬಳಿ ಗಂಗಾಯಮುನೆಗಳ ಸಂಗಮದಲ್ಲಿರುವ 
ಒಂದು ತೀರ್ಥ. ಖುಚೀಕಮುರಿ ಗಾಧಿಪುತ್ರಿಯಾದ ಸತ್ಯವತಿಯನ್ನು ತನಗೆ ಕೊಡು 
ವಂತೆ ಬೇಡಲಾಗಿ, ಗಾಧಿ ಒಂದು ಕಿವಿ ಕಪ್ಪಗೂ ಮೈಯ್ಯೆಲ್ಲಾ ಬೆಳ್ಳಗೂ ಇರುವ 
ಒಂದು ಸಾವಿರ ಕುದುರೆಗಳನ್ನು ಕನ್ಯಾಶುಲ್ಕವಾಗಿ ಬೇಡಿದನು. ಆಗ ಖುಚೀಕನ 
ಮಹಿಮೆಯಿಂದ ಇಂತಹ ಸಾವಿರ ಕುದುರೆಗಳು ನದಿಯಿಂದ ಹೊರಬಂದುವು. 
ಇದರಿಂದ ಆ ಪ್ರದೇಶವು ಅಶ ತೀರ್ಥವೆಂದು ಪ್ರಖ್ಯಾತಿಪಡೆಯಿತು. ಇದು ಈಗಣ 
ಕನೂಜ್‌ ಜಿಲ್ಲೆಯಲ್ಲಿದೆ ಕ್‌ -ವನ. ೯೩, ೧೧೬]. 

ಅಶ್ಚತ್ನ.- (1) ಪಾರ್ವತೀಪರಮೇಶ್ವರರು ಕ್ರೀಡಾಸಕ್ತ,ರಾಗಿದ್ದಾಗ, ದೇವತೆಗಳ 
ಸೂಚನೆಯಂತೆ ಅಗ್ನಿ ಅವರ ಕ್ರೀಡೆಗೆ ಭಂಗವನ್ಮುಂಟುಮಾಡಿದನು. ಪಾರ್ವತಿ 
ಸಿಟ್ಟಿನಿಂದ ದೇವತೆಗಳನ್ನೆ ಲ್ಲ ಮರವಾಗುವಂತೆ ಶಾಪನಿತ್ತಳು. ಆಗ ವಿಷ್ಣು ಅಶ್ವತ್ಥ 

ಕ್ಲವಾದನು [ಪದ್ಮ]. 

(11) ಒಬ್ಬ ರಾಕ್ಷಸ. ಇವನೂ ಇವನ ತಮ್ಮನಾದ ನಿಷ್ಣಲನೂ ವ ಕ್ಸ 
ರೂಪವನ್ನು ಧರಿಸಿ. ತಮ್ಮ ನೆರಳಿನಲ್ಲಿ ಬ೦ದವರಕ್ರೆಲ್ಲ ನುಂಗುತ್ತಿದ್ದರು. ಬ್ರಾಹ್ಮಣ 
ಕಿಲ್ಲರೂ ಸೂರ್ಯಪುತ್ರನಾದ ಶನೈಶ್ಚರನನ್ನು ಮರೆಹುಗಲು, ಶನೈಶ್ಚರನು ಆ wi 
ಣರ ಶಪಶೃಕಿ_ಯನ್ನು ತಾನು ಸ್ವೀಕರಿಸಿ, ಅವರಿಬ್ಬರನ್ನೂ ಭೊಂದರು [ಬ್ರಹ್ಮ ]. 

ಅಶ್ನೆತ್ಥಾಮಾ.- (1) ಮಾಲವ ದೇಶದ ಅರಸನಾದ ಇಂದ್ರನರ್ಮನ ಆನೆ. 
ಇದನ್ನು ಭೀಮನು ಕೊಂದನು (ಭಾರ. ದ್ರೋ. ೧೯೧, ೧೯೪]. 

(ii) ದ್ರೋಣಾಚಾರ್ಯರಿಂದ ಕೃನಿಯೆಂಬಾಕೆಯಲ್ಲಿ ಜನಿಸಿದವನು. ಹಾಲಿಗೆ 

ಪ್ರತಿಯಾಗಿ ನಿಷ್ಟೋದಕವನ್ನು ಪಾನಮಾಢಿದನು [ಭಾರ.-ಳ. ಹಳ, ೬೮, ೧೪೦], 


ಅಶತಾಮಾ 
ಅಶ್ವತ್ಥಾಮಾ 80 ಸ 


ಈತನು ಹುಟ್ಟಿದ ಕೂಡಲೇ ಕುದುರೆಯಹಾಗೆ ಅರಚಿದನು. ಆಗ ಇವನಿಗೆ ಅಶ್ವ 
ತ್ಥಾಮನೆಂದು ಹೆಸರಿಡುವಂತೆ ಆಕಾಶವಾಣಿ ನುಡಿದುದು [ಆದಿ.೧೪೦. ದ್ರೋ.೧೯೭]. 
ಅಸಂಖ್ಯೇಯ ಗುಣರಥನು [ಉದ್ಯೋ. ೧೬೭]. ದ್ರೋಣನು ಅರ್ಜುನನನ್ನು 
ಸಂಧಿಸಿ ಯುದ್ಧಮಾಡಲಾರದೆ ತಲ್ದಣಿಸುತ್ತಿದ್ದಾಗ, ಇವನು. ಅರ್ಜುನನನ್ನು 
ಇದಿರಿಸಿ ದ್ರೋಣನನ್ನು ಪಾರುಮಾಡಿದನು [ವಿರಾ. ೫೯]. ಅರ್ಜುನನ ಸಂಗಡ 
ಯುದ್ಧಮಾಡಿ ಸೋತನು [ವಿರಾ. ೬೦. ಕರ್ನ. 3೩]. ಅರ್ಜುನನನ್ನು ಹೊಗಳಿ ಕಕ್ಲ 
ನನ್ನು ನಿಂದಿಸಿದನು [ನಿರಾ. ೬೪]. ಮಾಹಿಷ್ಕತಿಯ ಅರಸನಾದ ನೀಲರಾಜನ ಸಂಗಡ 
ಯುದ್ಧ [ಜ್ರೋ. ೩೧]. ಘಟೋತೃಚನೊಂದಿಗೆ ಯುದ್ಧ [ದ್ರೋ. ೧೫೭]. ದ್ರೋಣ 
ವಧಾನಂತರ ದುರ್ಯೋಧನನು ಸೇನಾಧಿಕಾರವನ್ನು ಅಶ್ವತ್ಥಾಮನಿಗೆ ಕೊಡದೆ ಕ್ಡ 
ನಿಗೆ ಕೊಟ್ಟನು. ಆ ಸಂದರ್ಭದಲ್ಲಿ ಕರ್ನನಿಗೂ ಕೃಪನಿಗೂ ನಡೆದ ವಾಗ್ದಾದದಲ್ಲಿ 
ಕರ್ಣನು ಕೃಪನನ್ನು ತಿರಸ್ಕುರಿಸಲಾಗಿ, ಇವನು ಕಠನನ್ನು ಕೊಲ್ಲಲು ಪ್ರಯತ್ನಮಾಡಿ 
ಕೃಪ ದುರ್ಯೋಧನರಿಂದ ಅಡ್ಡಗಿಸಲ್ಪಟ್ಟಿನು [ದ್ರೋ. ೧೬೦]... ನಾರಾಯಣಾಸ್ತ್ರ 
ಪ್ರಯೋಗ [ದ್ರೊ SO]: ಯುದ್ಧ ಮಾಡಲಾರದೆ ಶಸ್ತ್ರತ್ಯಾಗಮಾಡಿ ಓಡಿಹೋದನು 
[ಜ್ರೋ. ೨೦೨]. ಭೀಮನೊಂದಿಗೆ ಯುದ್ಧ [ಕ. ೧೨]. ಯುಧಿಸ್ಮಿರನು ಅಶ್ವತ್ಠಾಮ 
ನನ್ನು ನಿಂದಿಸಿದ್ದು [ಕ. ೫೦]. ಸಾಂಹ್ಯರಾಜನನ್ನು ಕೊ೦ದನು [ಕ. ೫೬]. ಧೃಷ್ಟ 
ದ್ಯುಮ್ಹ ನೊಂದಿಗೆ ಯುದ್ಧ [ಕ. ೫೮]. ಪಾಂಡವರೊಂದಿಗೆ ಸಂಧಿಮಾಡಿಕೊಳ್ಳುವ 
ಹಾಗೆ ದುರ್ಯೋಧನನಿಗೆ ಪ್ರೇರಣೆ [ಕ. ೯೪]. ದುರ್ಯೋಧನನು ಮಡುವಿನಲ್ಲಿ ಅವಿತು 
ಕೊಂಡಿದ್ದಾಗ ಕೃಪ, ಕೃತವರ್ಮರೊಂದಿಗೆ ದುರ್ಯೋಧನನ ಬಳಿಗೆ ಹೋದನು ಶಲ್ಯ. 
೩೦]. ದುರ್ಯೋಧನನು ಅಶ್ವತ್ಥಾಮನಿಗೆ ಸೇನಾಧಿಪತಿತ್ವವನ್ನು ಒಪ್ಪಿಸಿದನು. ಅಶ 
ತ್ಥಾಮನು ವಾಂಡವರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಮಾಡಿದನು [ಶಲ್ಯ. ೬೬, 
ನೌನ್ಲಿ. ೩]. ಗೂಬೆ ಅನೇಕ ಕಾಗೆಗಳನ್ನು ಕೊಂದುದನ್ನು ಕಂಡು, ಪಾಂಡವ 
ರನ್ನೂ ತಾನು ಅಂತೆಯೇ ಕೊಲ್ಲಬಹುದೆಂದು ನಿಶ್ಚಯಿಸಿದ್ದು [ಸೌ, ೧]. ಪಾಂಡ 
ನರ ಶಿಬಿರದ ಬಾಗಿಲಿನಲ್ಲಿ ಅಶ್ವತ್ಥಾಮನಿಗೆ ಮಹಾಭೂತ ದರ್ಶನ (ಸೌ. ೬]. 
ತನ್ನ ದೇಹವನ್ನು ಅಗ್ನಿಗೆ ಆಹುತಿಯಾಗಿ ಕೊಟ್ಟು ಶಿವನನ್ನು ಮೆಚ್ಚಿಸಿ, ಶೈವ 
ತೇಜಸ್ಸನ್ನು ಪಡೆದುದು (ಸೌ, ೭]. ಪಾಂಡವರ ಶಿಬಿರದಲ್ಲಿ ಧೃಷ್ಟದ್ಯುಮ್ನ, ಶಿಖಂಡಿ 
ಮತ್ತು ಉಪ ಪಾಂಡವರನ್ನು ಕೊಂದುದು (ಸೌ. ೮]. ದ್ರೌಪದಿಯ ಪ್ರೇರಣೆಯಿಂದ 
ಭೀಮನು ಅಶ್ಚತ್ಥ್ಯಾಮನನ್ನು ಕೊಲ್ಲಲು ಪ್ರಯತ್ನ [ಸೌ.೧೧. ಭಾಗ. ೧, ೭]. 
ಪಾಂಡವರ ವಥೆಗಾಗಿ ಅಶ್ವತ್ಥಾಮನು ಬ್ರಹ್ಮಾಸ್ತ್ರ (ಅಸಾಂಡವೇಯಾಸ್ತ್ರ ಅಥವಾ 
ಐಷೀಕಾಸ್ತ್ರ) ವನ್ನು ಪ್ರಯೋಗಿಸಿದ್ದು [ಸೌ. ೧೩]. ಕೃಷ್ಣನಿಂದ ಶಾಪ ಮತ್ತು, ಪಾಂಡ 
ನರು ಅವನ ಶಿರೋರತ್ನವನ್ನು ಕಸುಗೊಂಡುದು (ಸೌ, ೧೬. ಭಾಗ. ೧, ೭]. 


ಅಶ್ಚನದಿ 31 ಅಶ ಸೇನ 


) ಸೀ 


ಅಶ್ವನದಿ.--ಚರ್ಮಣ್ಣತೀ ನದಿಯ ಒಂದು ಉಪನದಿ, ಕುಂತಿ ಕರ್ಣನನ್ನು 
ಹೆತ್ತ,ಕೂಡಲೇ ಒಂದು ಪೆಟ್ಟಿಗೆಯಲ್ಲಿಟ್ಟು ಈ ನದಿಯಲ್ಲಿ ತೇಲಿಬಿಟ್ಟಿಳು [ವನ. ೩೦೯]. 
ಅಶ್ವಪತಿ.--(1) ಕೇಕಯ ದೇಶದ ಅರಸು. ದಶರಥನ ಕಿರಿಯ ರಾಣಿಯಾದ 
ಕೇಕಯಿ ಈತನ ಮಗಳು. ಈತನ ಮಗನು ಯಭಧಾಜಿತ್ತು.. ಅಶ್ವಪತಿ ಒಬ್ಬ 


ಬ 
ಮುನಿಯ ಅನುಗ್ರಹದಿಂದ ತಿರ್ಯಗ್ನಂತುಗಳ ಭಾಷೆಯನ್ನು ತಿಳಿದಿದ್ದನು. ಒಮ್ಮೆ 


ಒಂದು ಇರುವೆಯ ಮಾತನ್ನು ಕೇಳಿ ನಕ್ಕನು. ಸಮಾಪನಲ್ಲಿದ್ದ ರಾಣಿ ಅಂತು ನಗು 
ವುದಕೈ ಕಾರಣವೇನೆಂದು ಪ್ರಶ್ನೆಮಾಡಿದಳು. ಅಶ್ವಪತಿ «« ಅದನ್ನು ನಾನು ನಿನಗೆ 
ಹೇಳಲಾಗದು. ಹೇಳಿಜೆನಾದರೆ ಒಡನೆಯೇ ಸಾಯುನೆನು '' ಎಂದನು. ರಾಣಿ 
ಅದಕ್ಕೆ ಸುಮ್ಮನಿರದೆ ಬಲಾತ್ಸುರಿಸಲಾಗಿ, ಅಶ್ವಪತಿ ಸಿಟ್ಟುಗೊಂಡು ತನ್ನ ಮಡದಿ 
ಯನ್ನು ಮನೆಯಿಂದ ಹೊರಡಿಸಿದನು [ರಾಮಾ.-ಅಯೋ. ೧, ೩೫]. 

(11) ಮದ್ರಜೀಶದ ಅರಸು. ಈತನ ರಾಣಿ ಮಾಲತಿ. ಈತನು ಸಂತಾನಾ 
ಸೇಳ್ಸೆಯಿಂದ ೧೮ ವರ್ಷಗಳ ಕಾಲ ಸಾವಿತ್ರಿಯನ್ನು ಉಪಾಸನೆಮಾಡಿ, ಬ್ರಹ್ಮನ 
ಅನುಗ್ರಹದಿಂದ ಒಬ್ಬ ಮಗಳನ್ನು ಪಡೆದು ಆ ಮಗಳಿಗೆ ಸಾವಿತ್ರಿಯೆಂಬ ಹೆಸರಿಟ್ಟು, 
ದ್ಯುಮತ್ಸೇನನ ಮಗನಾದ ಸತ್ಯವಂತನಿಗೆ ಕೊಟ್ಟನು [ಭಾರ.-ನನ. 5೯೪. 
ಬ್ರಹನ್ಸ. ಪ್ರಕೃತಿಖಂ. ೨೩೨], 

ಅಶ್ಚನೇಧ.--ಅತ್ಯುತ್ತಮವಾದ ಯಜ್ಞ [ಭಾರ.-ಆ. ೧೨೯. ವನ. ೧೦೬. 
ಶಾಂತಿ. ೧೫೧. ಅಶ್ವ. ೧೯೦. ರಾಮಾ. ಚಾಲ. ೧೪]. 

ಅಶ್ವತಶಿರಸ್‌.- (1) ಒಬ್ಬ ಮಹರ್ಷಿ. ಬದರಿಕಾಶ್ರಮದಲ್ಲಿ ವಾಸವಾಗಿದ್ದನು. 
ಈತನು ಅನುದಿನವೂ ಒಮ್ಮೆ ಸಮಗ್ರವಾಗಿ ನೇದವನ್ನು ನಾರಾಯಣ ಮಾಡು 
ತ್ತಿದ್ದನು [ಶಾಂತಿ. ೧೨೭]. ಈತನು ಅಧರ್ನಾಂಗಿರಸರೆಂಬ ಖುಹಿಗಳ ಮಗನು 
[ಭಾಗ,-೪. ೧]. 

(11) ಒಬ್ಬ ಅರಸು. ಒಮ್ಮೆ ಈತನ ಯಜ್ಞ ಶಾಲೆಗೆ ಕಪಿಲ ಮುತ್ತು ಜೈಗೀ 
ಸವ್ಯರೆಂಬ ಇಬ್ಬರು ಮುನಿಗಳು ಬಂದು ನಾನಾ ರೂಪಗಳಿಂದ ಈತನನ್ನು ಮೋಹ 
ಗೊಳಿಸಿದರು. ಬಳಿಕ ಅಶ್ವಶಿರನು ಆ ಮುನಿಪುಂಗನರಿಂದ ಪರಮಾತ್ಮನ ಪಾರ 
ಮಾರ್ಥಿಕ ಸ್ವರೂಪವನ್ನು ತಿಳಿದು ತನ್ನ ಮಗನಾದ ಸ್ಫೂಲತಿರನಿಗೆ ಸಟ್ಟಿಗಟ್ಟಿ, 
ತಾನು ತಸಸ್ಸಿಗೆ ಹೋದನು [ನರಾ]. 

ಅಶ್ಚಸೇನ.--ಸರ್ಪರಾಜನಾದ ತಕ್ಸಕನ ಮಗನು. ಖಾಂಡನನನ ದಹನ 
ಸಮಯದಲ್ಲಿ ಬದುಕಿಕೊಂಡ ಸರ್ಪಗಳಲ್ಲಿ ಇವನೂ ಒಬ್ಬನು [ಭಾರ.-ಆದಿ. ೨೫೩, 
೨೫೪. ಶಲ್ಯ. ೬೨]. ಕಠ್ಚನು ಅರ್ಜುನನನ್ನು ಕೊಲ್ಲಲು ಪ್ರಯೋಗಿಸಿದ ,ನಾಗಾಸ್ತ್ರ 
ದಲ್ಲಿ ಹೊಕ್ಕು ಅರ್ಜುನನಿಂದ ಹತನಾದನು [ಕಠ್ಣ. ೯೭], 


ಅಶ್ವಿನಿ 82 ಅಷ್ಪಮೂರ್ತಿ 


ಅಶ್ಮಿ ನೀ.--ದಕ್ತ್ಮನ ಮಗಳು. ಚಂದ್ರನ ೨೭ ಮಂದಿ ಪತ್ನಿಯರಲ್ಲಿ ಒಬ್ಬಳು 
[ಭಾರ.-ಅದಿ. ೬೬, ೬೭. ಭಾಗ. ೬, ೫]. 


ಅಶ್ವಿ ನೀಕುವತಾರರು.--ದೇವತೆಗಳ ವೈದ್ಯರು. ಸೂರ್ಯಪತ್ನಿಯಾದ ಸಂಜ್ಞಾ 
ದೇನಿ ಕುದುರೆಯ ರೂಪದಿಂದಿದ್ದಾಗ ಸೂರ್ಯನಿಂದ ಹುಟ್ಟಿದ ಅವಳಮಕ್ಕುಳು. 
ಮಹಾರೂಪವಂತರು [ಭಾರ.-ಆ. ೬೭. ಭಾಗ-೬, ೬. ವರಾಹ. ೨೦. ವಾಯು. ೮೪. 
ಹೆರಿ.-೧, ೯. ಬ್ರಹ್ಮ ವೈ. ೬. ನಾನ್ನ .-೫, ೮. ವಿಷ್ಣು.-೩, ೨. ಶಿವಪು. ಉಮಾ. ೩೫] 
ಒಮ್ಮೆ ಇವರು ಚ್ಯವನಪತ್ತಿಯಾದ ಸುಕನ್ರೈಯ ಪಾತಿವ್ರತ್ಯಕ್ಕ ಮೆಚ್ಚಿ ವ್ಸ ದೃನಾದ 
ಚ್ಯವನನಿಗೆ ಸೌಂದರ್ಯ, ತಾರುಣ್ಯಗಳನ್ನು ಅನುಗ್ರಹಿಸಿ, ಆತನ ಮೂಲಕ ಶರ್ಯಾತಿ 
ರಾಜನು ಮಾಡಿದ ಯಜ್ಞದಲ್ಲಿ ಮಿಕ್ಫು ದೇವತೆಗಳಂತೆಯೇ ಹನಿರ್ಭಾಗವನ್ನು 
ವಡೆದರು [ವನ.-೧೨೪]... ಆಪೋದನೆಂಬ ಧೌಮ್ಯ ಮುನಿಯ ಶಿಷ್ಯನಾದ ಉಪ 
ಮನ್ಯು ಎಕ್ಕಡೆಲೆಗಳನ್ನು ತಿಂದು ಕುರುಡನಾಗಿ ಇವರನ್ನು ಹೊಗಳಿ, ಮರಳಿ 
ಕಣ್ಣುಗಳನ್ನು ಪಡೆದನು [ಆದಿ.-೩].. ಪಾಂಡುವಿನ ಎರಡನೆಯ ಹೆಂಡತಿಯಾದ 
ಮಾದ್ರಿ ಇವರ ಮೂಲಕ ನಕುಲ, ಸಹಡೇವರನ್ನು ಪಡೆದಳು [ಆದಿ.-೬೩, ೧೩೩]. 
ಇವರು ದೇವತೆಗಳಲ್ಲಿ ಶೂದ್ರ ಜಾತಿಗೆ ಸೇರಿದವರು (ಶಾಂತಿ. ೨೦೭]. 

ಅಷ್ಟ ಕೆ.- ಒಬ್ಬ ಖಯಸಿ. ಯಯಾತಿ ಪುತ್ರಿಯಾದ ಮಾಧವಿಯಲ್ಲಿ ವಿಶ್ವಾ 
ಮಿತ್ರನಿಂದ ಜನಿಸಿದವನು [ಉದ್ಯೊ. ೧೧೯]. ಈತನು ತನ್ನ ಮಾತಾಮಹನಾದ 
ಯೆಯಾತಿಯೊಂದಿಗೆ ಅನೇಕ ನಿಷಯಗಳನ್ನು ಚರ್ಚಿಸಿದನು [ಆದಿ.-೮೬. ಮತ್ಸ 3 
೩೮, ಹರಿ.-೧, ೨೭]. 


ಅಷ್ಟ ಮೂರ್ತಿ.--ಈಶ್ಚರನ ನಾಮಾಂತರ. 


ಹೆಸರು ಸ್ಥಾ ನ ಹೆಂಡತಿ ಸಂತಾನ 
೧. ಭವ ಜಲ ಉಷೆ ಶುಕ್ರ 
೨. ಶರ್ವ ಭೂಮಿ ಸುಳೇಶಿ ಅಂಗಾರಕ 
೩. ಈಶಾನ ವಾಯು ಶಿವೆ ಹನೂಮಂತ 
೪, ಪಶುಪತಿ ಅಗ್ನಿ ಸ್ವಾಹಾ ಸ್ಫ೦ದ 
೫. ಭೀಮ ಆಕಾಶ ದಿಕ್ಟು ಸ್ವರ್ಗ 
೬, ಉಗ್ರ ಧಾರ್ಮಿಕ ಬ್ರಾಹ್ಮಣ ದೀಕ್ಷೆ ಸಂತಾನ 
೭. ಮಹಾದೇವ ಚಂದ್ರ ರೋಹಿಣಿ ಬುಧ 


ಆ, ರುದ ಸೂರ cad 
ಭ್ರ ನ್ಯ ಸುವರ್ಚಲೆ ಶಕೈಶ್ಚರ 


ಅಸ್ಟವಸು 58 ಅಸಮಣ್ಣ 


ಅಷ್ಟ ವಸು.--ಧರ್ಮಪ್ರಜಾಪತಿಯಿಂದ ದಕ್ಷ್ಮಪ್ರತ್ರಿಯಾದ ವಸುಯೆಂಬವಳಲ್ಲಿ 
ಜನಿಸಿದವರು. ಧರ, ಧ್ರುವ, ನೋಮ, ಅಹ, ಅನಿಲ, ಪ್ರತ್ಯೂಷ, ಪ್ರಭಾನ 
ರೆಂಬುದಾಗಿ ಎಂಟು ಮಂದಿ [ಭಾರ.-ಆ. ೬೭]. ಅಹನೆಂಬವಸನಿಗೆ ಸಾವಿತ್ರನೆಂಬುದು 
ನಾಮಾಂತರ [ಅನು.-೨೫೫]. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ವಿ, ದೋಷ, 
ವಸು, ವಿಭಾವಸುಗಳೆಂಬ ಎಂಟು ಮಂದಿ [ಭಾಗ.-೬ ೬]. ಆಸ, ಧ್ರುವ, 
ಸೋಮ, ಧರ್ಮ ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸರೆಂಬುದಾಗಿ ಎಂಟು ಮಂಡಿ 
[ನಿಷ್ಣು.-೧, ೨೫]. ಆಪ, ಧರ, ಧ್ರುವ, ಸೋಮ, ಅನಿಲ, ಅನಲ, ಪ್ರತ್ಯೂಷ, 
ವ್ರಭಾಸರೆಂಬುದಾಗಿ ಎಂಟು ಮಂದಿ [ಹರಿ.-೧. ೩]. ಒಮ್ಮೆ ಇವರೆಂಟು ಮಂದಿಯೂ 
ತಮ್ಮ ಮಡದಿಯರೊಂದಿಗೆ ಸಂಚರಿಸುತ್ತ, ವಸಿಷ್ಕನ ಆಶ್ರಮದ ಬಳಿ ನಂದಿನೀಥೇನು 
ವನ್ನು ಕಂಡು ಅವಹರಿಸ ತೊಡಗಿ, ಭೂಲೋಕದಲ್ಲಿ ಜನಿಸುವಂತೆ ಶಾನವನ್ನು ಪಡೆದು, 
ಆಗ್ಗೆ ಶಂತನು ಚಕ್ರನರ್ಶಿಯ ಹೆಂಡತಿಯಾಗಿದ್ದ ಗಂಗೆಯಲ್ಲಿ ಮಾನುಷರಾಗಿ ಜನಿ 
ಸಿದರು. ಹಿರಿಯನನಾದ ಆಪನೆಂಬವನು ವಸಿಷ್ಮನ ಶಾಪಕ್ಕೆ ಮೂಲಕಾರಣವಾದು 
ದರಿಂದ ಅವನು ಭೀಷ್ಮಾಚಾರ್ಯನಾಗಿ ಜನಿಸಿ, ಬಹುಕಾಲ ಬದುಕಿದ್ದನು. ಮಿಕ್ಕ 
ಏಳು ಮಂದಿಯೂ ಹುಟ್ಟಿ | ದೊಡನೆಯೇ ಸತ್ತು, ಶಾಸವನ್ನು ನೀಗಿಕೊಂಡು ತಮ್ಮ 
ಹಿಂದಣ ದೇಹವನ್ನು ನಡೆದರು [ಆದಿ.-೧೦೨]. ಇವರ ಸೆಂತಾನ ಮತ್ತು ವಂಶಾನು 
ಕ್ರಮಣಿಳೆ [ಆದಿ.-೬೭]. 

ಅಷ್ಟಾವಕ್ರ. ಒಬ್ಬ ಖುಷಿ. ಉದ್ದಾಲಕಮುನಿಯ ಮಗಳಾದ ಸುಜಾತೆ 
ಯಲ್ಲಿ ಕಹೋಳಮುನಿಯಿಂದ ಜನಿಸಿದವನು. ಶ್ವೇತಕೇತು ಮಹರ್ಷಿ ಈತನ ಸೋದರ 
ಮಾವನು. ಕಹೋಳಮುಖನಿ ಒಮ್ಮೆ ವೇದಾಧ್ಯಯನಮಾಡುತ್ತ. ಅಸಸ್ವರವನ್ನು 
ನುಡಿದನು. ಆಗ್ಗೆ ಗರ್ಭದಲ್ಲಿದ್ದ ಶಿಶು (ಅಷ್ಟಾವಕ್ರನು) ನಗಲಾಗಿ, ಸಿಟ್ಟುಗೊಂಡ 
ಕಹೋಳಮುನಿ ಇವನನ್ನು ಅಷ್ಟ್ರಾವಕ್ರನಾಗುವಂತೆ ಶಾಪವಿತ್ತ್ವನು. ಕಹೋಳನು 
ಜನಕರಾಜನ ಯಜ್ಞದಲ್ಲಿ ವಾದಮಾಡಿ ಸೋತು ಜಲಾಧಿವಾಸವನ್ನು ಅನುಭವಿಸು 
ತಿ .ರಲಾಗಿ, ಅಷ್ಟಾವಕ್ರನು ತನ್ನ ಜನನಿಯಿಂದ ಆ ಸುದ್ದಿಯನ್ನು ತಿಳಿದು ಜನಕ 
ನಲ್ಲಿಗೆ ಹೋಗಿ ಆತನನ್ನೂ, ವರುಣಪುತ್ರನಾದ ಬಂದಿಯನ್ನೂ ಸೋಲಿಸಿ, ತನ್ನ ತಂಜೆ 
ಯನ್ನೂ ಮಾತಾಮಹನಾದ ಉದ್ದಾಲಕನನ್ನೂ ಕರೆತಂದನು. ಬಳಿಕ ತಂಜಿಯ 
ಸೂಚನೆಯಂತೆ ಸಮಂಗಾ ನದಿಯಲ್ಲಿ ಸ್ನಾನಮಾಡಿ ತನ್ನ ದೇಹದ ವಕ್ರತೆಯನ್ನು 
ನೀಗಿಕೊಂಡನು [ಭಾರ.-ವನ. ೧೩೪,೧೩೫,೧೩೬]. ಈಶನು ವದಾನ್ಯನೆಂಬ ಮುನಿಯ 
ಮಗಳಾದ ಸುಪ್ರಭೆಯನ್ನು ಮದುವೆಯಾದನು [ಭಾರ.-ಅನು. ೫೦, ೫೨]. 

ಅಸಮಂಣ್ಣು---(1) ಇಕ್ಸ್ಟ್ಟಾ ಕುವಂಶದ ಸಗರಚಕ್ರವರ್ಶಿಯಿಂದ ಅರಿಷ್ಟನೇವಿು 
ಪುತ್ರಿಯಾದ ಸುಮತಿಯೆಂಬವಳಲ್ಲಿ ಜನಿಸಿದವನು. ಇವನು ಬೀದಿಯಲ್ಲಿ ಆಡುವ 


ಅಸಿಕ್ಸೀ 94 ಅಸುರ 


ಮಕ್ಕಳನ್ನೆಲ್ಲ ಸರಯೂ ನದಿಯಲ್ಲಿ ತಳ್ಳಿ ಹಗ್ಗುತ್ತಿದ್ದ ಕಾರಣ, ಪ್ರಜೆಗಳು ಸಗರನಲ್ಲಿ 
ಮೊರೆಯಿಡಲಾಗಿ ಸಗರನು ಇವನನ್ನು ರಾಜ್ಯದಿಂದ ಹೊರಡಿಸಿದರು. ಇವನ ಮಗನು 
ಅಂಶುಮಂತನು (ಭಾರ.-ವನ. ೧೦೭. ಭಾಗ-೯. ೮. ಹರಿ.-೧. ೧೫. ವಿಷ್ಣ್ಯು.-೪. ೪]. 
ಸುಮತಿಗೆ ಕೇಶಿನಿಯೆಂಬುದು ನಾಮಾಂತರ [ರಾಮಾ.-ಬಾಲ. ೪೧]. 

(11) ಭೋಜನೆಂಬ ರಾಜನ ಮಗನು. ಪಟ್ಟಿಣವಾಸಿಗಳ ಹಿತಕ್ಕಾಗಿ 
ಭೋಜನು ಇನನನ್ನು ದೇಶದಿಂದ ಹೊರದೂಡಿದನು [ಸಭಾ.೮೬]. ಇವನು 
ಮೇಲೆ ಹೇಳಿದ ಅಸಮಂಜನೇ ಇರಬಹುದೆಂದು ತೋರುತ್ತದೆ. ಭೋಜನೆಂಬುದು 
ಸಗರನ ನಾನಾಂತರವಾಗಿರಬಹುದು. 

ಅಸಿಕ್ಸೀ.- (1) ದಕ್ಷಬ್ರಹ್ಮನ ಹೆಂಡತಿ. ದಕ್ಷನು ಅಘಮರ್ಷಣ ತೀರ್ಥದ 
ಬಳಿ ಶಪಸ್ಸುಮಾಡುತ್ತಿದ್ದಾಗ ನಿಷ್ಣ್ಯು ದಕ್ಷನ ಬಳಿಗೆ ಬಂದು ಪಂಚಜನನೆಂಬ 
ಬ್ರಹ್ಮನ ಮಗಳಾದ ಅಸಿಕ್ನಿಯನ್ನು ದಕ್ಷನಿಗೆ ಕೊಡಿಸಿ ಮಡುವೆಮಾಡಿದರು. ಈಕೆಗೆ 
ನೀರಿಣಿಯೆಂಬುದು ನಾಮಾಂತರ. ಈಕೆ ದಕ್ಷನಿಂದ ಹರ್ಯಶ ಪ ಶಬಲಾಶ್ವರೆಂಬ 
ಪುತ್ರರನ್ನೂ ಅರವತ್ತು ಮಂದಿ ಪುತ್ರಿಯರನ್ನೂ ಪಡೆದಳು [ಭಾಗ.-೬, ೫]. 

(11) ಒಂದು ನದಿ. ಚಂದ್ರಭಾಗಾ (ಚನಾಬ್‌) ಎಂಬುದಾಗಿ ರೂಢ 

ವಾಗಿದೆ [ಭೀಷ್ಮ ೯]. 

ಅಸಿತ.-ಒಬ್ಬ ಪುರಾತನ ಮಹರ್ಷಿ. ಮರೀಚಿ ಮುನಿಯ ವಂಶದಲ್ಲಿ ಜನಿಸಿ 
ದವನು. ಈತನು ಹಿಮವಂತನ ಮಗಳಾದ ಎಕಸರ್ಲೆಯನ್ನು ಮದುನೆಯಾಗಿದ್ದನು. 
ಈತನ ಸ್ಮರಣೆಯಿಂದ ಸರ್ಪಭೀತಿ ತೊಲಗುವುದು [ಭಾರ.-ಆ. ೫೩, ೫೮. ಸ. ೪. 
ಶ. ೫೧. ಶಾಂತಿ. ೨೩೬, ೨೮೧. ಹೆರಿ.-೧. ೧೮]. 

ಅಸಿಪತ್ರ.-ಒಂದು ನರಕ [ಭಾರ.-ಅನು. ೨೩೦. ಭಾಗ.-೫. ೨೬, ನಿಷ್ಣು.- 
೨. ೬. ಮಾರ್ಕ. ೧೧. ದೇ. ಭಾ.-೮. 5೧. ಶಿವ.- ಉಮಾ. ಆ, ಸಸ್ಳು. ಮಾಹೇ. ೩೯.- 
ಬ್ರಹ್ಮನೈ.-೨೯]. 

ಅಸಿಲೋಮು---ದನುವಂಶದ ಒಬ್ಬ ರಾಕ್ಷಸನು. ನಿಷ್ಣು ವಾನುನಾವತಾರ 
ದಲ್ಲಿ ಇವನನ್ನು ಕೊಂದನು [ಭಾರ.-ಆ. ೬೬]. 

ಅಸೀ.- ಕಾಶೀ ಕ್ಷೇತ್ರದ ಬಳಿ ಗಂಗೆಯಲ್ಲಿ ಬೀಳುವ ಒಂದು ನದಿ. 

ಅಸುರ.--ರಾಕ್ಸಸರು. ಇವರು ಚತುರ್ಮುಖನ ಜಘನ ಪ್ರಜೀಶದಿಂದ ಜನಿಸಿ, 
ಆತನೊಡನೆ ಕ್ರೀಡಿಸತೊಡಗಿದರು. ಬ್ರಹ್ಮನು ವಿಷ್ಣುವನ್ನು ಮರೆಹೊಕ್ಳು ಆತನ 
ಸೂಚನೆಯಂತೆ ತನ್ನ ದೇಹವನ್ನು ತ್ಯಾಗಮಾಡಲಾಗಿ ಆ ಜೀಹದಿಂದ ದಿವ್ಯಸೌಂದರ್ಯ 
ಭರಿತೆಯಾದ ಲಲನಾರತ್ನ ಹೊರಬಂದಿತು. ಅಸುರರು ಆಕೆಯನ್ನು ಸ್ವೀಕರಿಸಿ 


ಹಿಂಥೆರಳಿದರು [ಭಾಗ,-೬. ೧೮, ೮ ೧೦]. ಅಸುರರ ವಂಶಾವಳಿ [ಭಾರ,-ಳದಿ. ೬೬, 


ಅಸ್ತಿ 85 ಆಕಾಶ 


ಶಾಂತಿ. ೨೩೪. ಭಾಗ.-೬, ೧೮. ವಿಷ್ಣು.-೧.೨೧]. ಅಸುರರು ಭೂಮಿಯಲ್ಲಿ ಅರಸರಾಗಿ 
ಜನಿಸುವಿಕೆ [ಭಾರ.-ಆ. ೬೫]. 

ಅಸ್ಲಿ. ಜರಾಸಂಧನ ಮಗಳು. ಇವಳೂ ಇವಳ ತಂಗಿಯಾದ ಪ್ರಾಸ್ತಿ,(ಸ್ರಾನಿ_) 
ಯೂ ಕಂಸನನ್ನು ಮದುವೆಯಾದರು [ಸಭಾ. ೧೪]. 

ಅಹ.--ಅಸ ಸ ವಸುಗಳಲ್ಲಿ ಒಬ್ಬನು. ನೋಡು--ಅಷ್ಟವಸು. ಇವನಿಗೆ ಜ್ಯೋತಿ, 
ಶಮ, ಶಾನ,, ಮುನಿ ಯೆಂಬುದಾಗಿ ನಾಲ್ವರು ಪುತ್ರರು [ಭಾರ.-ಆದಿ. ೬೭]. 

ಅಹಂಯಾತಿ.--ಒಬ್ಬ ಅರಸು. ಚಂದ್ರವಂಶದ ಶರ್ಯಾತಿ ರಾಜನಿಂದ ತ್ರಿಶಂಕು 
ಪುತ್ರಿಯಾದ ವರಾಂಗಿಯೆಂಬವಳಲ್ಲಿ ಜನಿಸಿದವನು. ಇವನು ಕೃತನೀರ್ಯನ ಮಗ 
ಳಾದ ಭಾನುಮತಿಯನ್ನು ಮದುವೆಯಾಗಿ ಸಾರ್ವಭ”ೌ್‌ಮನನ್ನು ಪಡೆದನು [ಭಾರ.- 
ಆ. ೬೩]. 

ಅಹಲ್ಯಾ.--ಗೌತನು ಮುನಿಯ ಹೆಂಡತಿ. ಸಂಚಕನ್ಯೆಯರಲ್ಲಿ ಒಬ್ಬಳು. 
ಉದಂಕನೆಂಬ ಮುನಿಕುಮಾರನು ಗೌತಮನಲ್ಲಿ ವಿದ್ಯಾಭ್ಯಾಸಮಾಡಿದ ಬಳಿಕ, 
ಯಾವ ಗುರುದಕ್ಷಿಣೆಯನ್ನು ಸಮರ್ಪಿಸಬೇಕೆಂದು ಕೇಳಲಾಗಿ, ಅಹಶೈ ಸೌದಾಸ 
ರಾಜನ ಹೆಂಡತಿ ಧರಿಸಿರುವ ಓಲೆಗಳನ್ನು ತಂದುಕೊಡಬೇಕೆಂದು ಹೇಳಿ ಅವುಗ 
ಳನ್ನು ಪಡೆದಳು [ಭಾರ.-ಅಶ್ವ. ೫೬]. ಈಕೆ ಪುದ್ಗಲ ಮಹರ್ಷಿಯ ಮಗಳು. 
ಈಕೆಯ ಮಗನು ಶತಾನಂದ. ಶತಾನಂದನ ಮಗನು ಸತ್ಯದ್ಭತಿ. ಸತ್ಯಧೃತಿಯ 
ಮಗನು ಶರದ್ವಂತ. ದಿವ್ಯಸುಂದರಿ [ಭಾಗ.-೯. ೨೧]. ಬ್ರಹ್ಮನ ಮಾನಸಸೃಷ್ಟಿ 
ಯಿಂದ ಜನಿಸಿದವಳು [ರಾಮಾ.-ಉ. ೩೦]. ವದ್ರ್ಯಶ್ವರಾಜನಿಂದ ಮೇನಕೆಯಲ್ಲಿ 
ಜನಿಸಿದವಳು [ಹೆರಿ.-೧, ೩೨]. ದಿವೋದಾಸನು ಈಕೆಯ ಒಡಹುಟ್ಟಿ ದವನು [ಭಾಗ.- 
೯, ೨೨. ಹೆರಿ.-೧, ೩೨]. ಇಂದ್ರನು ಅಹಲ್ಯೆಯನ್ನು ಮೋಹಿಸಿದುದು [ಭಾರ.-ಉ.೧೨. 
ಶಾಂತಿ. ೩೫೧. ರಾಮಾ.-ಬಾ. ೪೮. ಉತ್ತ, ೩೦. ಬ್ರಹ್ಮ ೮೭]. 

ಅಹಿಕ್ಸ್ಟೇ(ಚ್ಛ) ತ್ರ---ಒಂದು ಪಟ್ಟಣ. ರೋಹಿಲಖಂಡಡಲ್ಲಿ ಉತ್ತರ 
ಸಾಂಚಾಲಜೀಶದ ರಾಜಧಾನಿಯಾಗಿದ್ದಿತು.  ಹ್ರೋಣಾಚಾರ್ಯರು ದ್ರುಪದನನ್ನು 
ಜಯಿಸಿ ಇದನ್ನು ತೆಗೆದುಕೊಂಡರು. ಈಗ ಇದಳ್ಕೆ ರಾಮನಗರವೆಂದು ಹೆಸರು, 
ಕೀಲಿ ಎಂಬ ಪಟ್ಟಣಕ್ಕೆ ೨೦ ಮೈಲಿಗಳ ದೂರದಲ್ಲಿಡೆ [ಭಾರ.-ಆ. ೧೪೮]. 


ಆ 


ಆಕಾಶ.--ಸಂಚಮಹಾಭೂತಗಳಲ್ಲಿ ಒಂದು, ಇದರ ವರ್ಯ ನೆ [ಭಾರ.-ವ. ೨೧೪ 
ಭೀ. ೫, ಶಾಂ, ೨೫೮, ಅನು. $೪೫], 


ಆಳಾಶರಾಜ 56 ಆಡೀ 


ಆಕಾಶರಾಜ.--ಸುಧರ್ಮರಾಜನ ಮಗನು. ತನ್ನ ಮಗಳಾದ ಪದ್ಮಾವತಿ 
ಯನ್ನು ವೇ೦ಕಟರಮಣಸ್ವಾವಿುಿ ಮೋಹಿಸಲಾಗಿ, ಆತನಿಗೆ ತನ್ನ ಮಗಳನ್ನು ಕೊಟ್ಟು 
ಮದುವೆ ಮಾಡಿ ಹೆಚ್ಚು ಬಳುವಳಿಯನ್ನು ಕೊಟ್ಟುದಲ್ಲಜೆ ತಿರುಪತಿಯಲ್ಲಿ ದೇವಳ 
ವನ್ನು ಕಟ್ಟಸಿಕೊಟ್ಟನು [ಸ್ಪಾ.- ವೈ ಖಂ. ೩-೭]. 

ಆಕೂತಿ.--(1) ಸ್ವಾಯಂಭುವಮನುವಿನ ಮೂವರು ಪುತ್ರಿ ಯರಲ್ಲಿ ಹಿರಿಯವಳು. 
ಈಕೆ ರುಚಿಯೆಂಬ ಬ್ರಹ್ಮನನ್ನು ಮದುವೆಯಾದಳು [ಭಾಗ.-೪, ೧]. 

(1) ಉತಾ_ನವಾದ ವಂಶದ ವ್ಯಷ್ಟರಾಜನ ಮಗನಾದ ಸರ್ವತೇಜಸ್ಸೆಂಬ 
ಅರಸನ ಹೆಂಡತಿ. ಈಕೆಯಲ್ಲಿ ಜನಿಸಿದ ಚಕ್ಸುಸ್‌ ಎಂಬಾತನು ಹದಿನಾಲ್ಕು 
ಮಂದಿ ಮನುಗಳಲ್ಲಿ ಆರನೆಯವನು [ಭಾಗ.-೪, ೧೩]. 

ಆಗ್ನೀಧ್ರ.--ಸ್ರಿಯವ್ರತರಾಜನಿಂದ ಬರ್ಹಿಷ್ಮತಿಯಲ್ಲಿ ಜನಿಸಿದವನು. ಈತನು 
ವೂರ್ವಚಿತಿಿ,ಯೆಂಬ ಅಸ್ಸರಸಿಯನ್ನು ಮದುವೆಯಾಗಿ ನಾಭಿ, ಕೆಂಪುರುಷ, ಹರಿ, 
ಇಲಾವೃತ, ರಮ್ಯಳ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಂತರೆಂಬ ಒಂಭತ್ತು 
ಮಂದಿ ಪುತ್ರರನ್ನು ಪಡೆದು, ತನ್ನ ರಾಜ್ಯವನ್ನು ಆ ಒಂಭತ್ತು ಮಂದಿಗೂ ಹಂಚಿ 
ಕೊಟ್ಟ. ಇವರು ಪಾಲಿಸಿದ ಖಂಡಗಳು ಇವರ ಹೆಸರಿನಿಂದಲೇ ರೂಢನಾದುವು 
[ಭಾಗ.-೫, ೧. ವಿಷ್ಣು.-೨, ೧]. 

ಆಗ್ಸೇಯ ಕೋಸಲ --ಇಂದ್ರಪ್ರಸ್ಥದ ಆಗ್ನೇಯದಲ್ಲಿದೆ, ಅಯೋಧ್ಯೆ ಇದರ 
ರಾಜಧಾನಿ.  ವಾಂಡವರ ಕಾಲದಲ್ಲಿ ಸೂರ್ಯವಂಶದ ಬೃಹದ್ಬಲನೆಂಬ ರಾಜನು ಇಲ್ಲಿ 
ರಾಜ್ಯಭಾರ ಮಾಡುತ್ತಿದ್ದ [ಭಾರ.-ಸ. ೩೧]. ಇವನು ದುರ್ಯೋಧನನ ಪರವಾಗಿ 
ಹೋರಾಡಿ ಅಭಿಮನ್ಯುವಿನಿಂದ ಹತನಾದ [ಉದ್ಯೋ.-೪, ೧೬೬. ಭೀ. ೫೬. ದ್ರೋ. 
೪೩], 

ಆಜೀರಸ.--ಅಂಗಿರಸನ ಮಗ. ದೇವಗುರುನಾದ ಬೃಹಸ್ಪತಿಯ ನಾಮಾಂತರ. 

ಆಣಿ ನೇಯೆ.- ಅಂಜನೆಯ ಮಗ. ಹರೂಮಂತ ನೋಡು--ಅಣ್ವನಾ. 

ಆಡೀ.--() ಅಂಧಕಾಸುರನ ಮಗ. ತನ್ನ ತಂಜೆಯನ್ನು ಕೊಂದ ಶಿನನ ಮೇಲಣ 
ಹೆಗೆಯನ್ತು ತೀರಿಸಿಕೊಳ್ಳಲು, ಬ್ರಹ್ಮನನ್ನು ಕುರಿತು ತಪಸ್ಸುಮಾಡಿ, ತನ್ನ ನಿಜ 
ದೇಹದಲ್ಲಿಯೇ ತನಗೆ ಮರಣನಾಗದಂತೆ ವರವನ್ನು ಪಡೆದನು. ಬಳಿಕ ವರಪ್ರಭಾವ 
ದಿಂದ ದೇವತೆಗಳನ್ನು ಕಿರುಗುಟ್ಟಿ ಸಿ, ಒಮ್ಮೆ ಸರ್ಪರೂಪದಿಂದ ಕೈಲಾಸವನ್ನು ಸೇರಿ, 
ರಹಸ್ಯವಾಗಿ ಒಳಹೊಕ್ಕು, ವಾರ್ವತೀರೂಪದಿಂದ ಶಿವನ ಬಳಿ ಸಾರ್ದನು. ಇವನನ್ನು 
ಕಂಡ ಕೂಡಲೇ ಶಿವನು ಇವನ ಮೋಸವನ್ನು ತಿಳಿದು ಕೊಂದನು ಮತ್ಸ್ಯ. -೧೫೫|. 

(11) ಹೆಂಸವಕ್ಷಿ--ವಸಿಷ್ಕನು ವಿಶ್ವಾಮಿತ್ರ ಶಾಪದಿಂದ ಹೆಂಸರೂಸವನ್ನು 


ತಳೆದು ವಿಶ್ವಾಮಿತ್ರನನ್ನು ಬಕಪಕ್ಸಿಯಾಗುವಂತೆ ಶಪಿಸಿ, ಹೋರಾಡಿದ್ದು 
[ಮಾರ್ಕಂ.-೯], 


ಆಶ್ರೇಯ 27 ಆಪ 


ಆಶ್ರೇಯ.--ನಾಮದೇವಖುಷಿಯ ಶಿಷ್ಯ [ಭಾರ.-ನನ. ೧೯೫]. ಜನಮೇ 
ಜಯನ ಸರ್ವಯಾಗದಲ್ಲಿ ಸದಸ್ಯನಾಗಿದ್ದ [ಆದಿ.-೫೩, ೫೦೦, ೪೬]. ಈತನು ವಿದುರನಿಗೆ 
ಜ್ಞಾ.ನೋವದೇಶ ಮಾಡಿದನು [ಭಾಗ -೧, ೩]. 

ಆದಿತ್ಯ. ಕಶ್ಯನನಿಂದ ಅದಿತಿಯಲ್ಲಿ ಜನಿಸಿದವರು. ಧಾತೃ, ಮಿತ್ರ, ಅರ್ಯಮ, 
ಶಕ್ರ, ವರುಣ ಅಂಶ, ಭಗ, ನಿವಸ್ವಂತ, ವೂಷ, ಸವಿತೃ, ತ್ವಷ್ಟ್ರೃ, ವಿಷ್ಣು ಎಂಬು 
ದಾಗಿ ಹನ್ನೆರಡು ಮಂದಿ | ಭಾರ.-ಆ. ೬೬, ೧೩೨, ೫೨೦. ೨೦೭]. ಅಂಶ, ಭಗ, ಮಿತ, 
ವರುಣ, ಧಾತೃ, ಅರ್ಯಮ, ಜಯಂತ, ಭಾಸ್ಕರ, ತ್ವಷ್ಟ್ಟೃ, ಮೂಸ ಇಂದ್ರ, ವಿಷ್ಣು 
ಗಳೆಂಬುದಾಗಿ ಹನ್ನೆರಡು ಮಂದಿ [ಭಾರ.-ಅನು. 3೫೫. ನಿಷ್ಣು. ೧, ೧೫. ಭಾಗ.- 
೬, ೬]. ಇನರ ಸಂತತಿ ವರ್ಲನೆ [ಭಾಗ.-೬, ೧೮]. 

ಆದಿಶೇಷ.--ಕಶ್ಯಪನಿಂದ ಕದ್ರುವಿನಲ್ಲಿ ಜನಿಸಿದವನು. ಈತನು ಬ್ರಹ್ಮನನ್ನು 
ತನಸ್ಸಿನಿಂದ ಮೆಚ್ಚಿಸಿ ವರವನ್ನು ನಡೆದು ಭೂಮಿಯನ್ನು ಹೊತ್ತಿರುವನು 
[ಭಾರ.-ಆ. ೩೫, ೬೬]. 

ಆಧೂರ್ಕರೆಜಸ".- ಚಂದ್ರವಂಶದ ಕುಶಿಕರಾಜನ ಎರಡನೆಯ ಮಗ. ಇವನ 
ಮಗನಾದ ಗಯರಾಜನು ಅನೇಕ ಯಜ ಗಳನ್ನು ಮಾಡಿ ಕೀರ್ತಿನಡೆದನು. ಇವ 
ನಿಗೆ ಅಮೂರ್ತರೆಜನೆ೦ಂಬುದು ನಾಮಾಂತರ [ಭಾರ.-ವನ. ೯೩]. 

ಆನಕ. -ಯದುವಂಶದ ಶೂರರಾಜನಿಂದ ಮಾರಿಷೆಯೆಂಬವಳಲ್ಲಿ ಜನಿಸಿದ 
ಹತ್ತುಮಂದಿ ಪುತ್ರರಲ್ಲಿ ನಾಲ್ಕನೆಯವ. ವಸುದೇವನ ತಮ್ಮು [ಭಾಗ.-೧೦, ೧]. 

ಆನಕದುಂದುಭಿ.--ವಸುದೇವನ ನಾಮಾಂತರ. ಈತನ ಜನನ ಕಾಲದಲ್ಲಿ 
ದೇವತೆಗಳು ಆನಕ (ತಮಟೆ) ದುಂದುಭಿ (ನಗಾರಿ) ಗಳನ್ನು ಬಾರಿಸಿದರು. ಇಂತಹ 
ದಿವ್ಯವಾದ್ಯರವದೊಂದಿಗೆ ಜನಿಸಿದ ಕಾರಣ ಈ ಹೆಸರು [ಭಾಗ.-೧೦, ೧]. 

ಆನರ್ರ್ಕ.-ಇಕ್ಸ್ಟ್ಯಾಕು ಪುತ್ರನಾದ ಶರ್ಯಾತಿ ರಾಜನ ಮಗ. ದ್ವಾರಕೆಗೆ ಸಮಾಸ 
ದಲ್ಲಿ ಸಮುದ್ರತೀರದ ಒಂದು ದೇಶಕ್ಕೆ ಅರಸನಾಗಿದ್ದು ಕುಶಸ್ಥಲೀನಗರವನ್ನು ನಿರ್ಮಿಸಿ 
ದನು. ದ್ವಾರಕೆಗೆ ಕುಶಸ್ಥಲಿಯೆಂಬುದು ನಾಮಾಂತರ. ಇಂತು ಆನರ_ನು 
ಪಾಲಿಸುತಿ,ದ್ದ ದೇಶಕ್ಕೆ ಆನರ್ರದೇಶವೆಂದು ಹೆಸರು. ಇದು ಇಂದ್ರಪ್ರಸ್ಥಕ್ಕೆ 
ಪಶ್ಚಿಮದಲ್ಲಿಯೂ ಉತ್ತ,ರದಲ್ಲಿಯೂ ಇದೆ [ಭಾರ.-ಸ. ೧೪. ಭೀ. ೯]. (ಈ ದೇಶವು 
ಈಗಣ ಗುಜರಾತ ಮತ್ತು ಮಾಳವ ದೇಶಗಳಿಗೆ ಸೇರಿದೆ). 

ಆನ್ಕ ಪ್ರಾಗಗಣ ತೆಲುಗು ದೇಶ. ಕೃಷ್ಣಾ ಗೋದಾವರೀ ನದಿಗಳ ನಡುವೆ 
ಇದಿ [ಭಾ.-ಭೀ. ೯]. 

ಅಪು ಅಸ ಸ,ವಸುಗಳಲ್ಲಿ ಒಬ್ಬನು. ನೋಡು- ಅಷ್ಕನಸು. 


ಆಪಸ್ತಮ್ಸ 39 ಆರುಣಿ 


ನ. ಎರಕ, 
ಮತ್ಸ್ಯ್ಯ.-೭). ಕುತ 8 ಅಕ್ಷನೂತ್ರೆ. ಈಳೆಯ ಮಗನು ಕರ್ಕಿ [ಬ್ರಹ್ಮ- 
೧೩೦]. ತೈತ್ತಿರೀಯ (ಕೃಷ್ಣಯಜುರ್ವೇದ) ಶಾಖಾನಲಂಬಿಗಳಿಗೆ ಉಪಯುಕ್ತ್ವ 
ಗಳಾದ ಧರ್ಮ, ಗೃಹ್ಯ, ಶ್ರೌತನೂತ್ರಗಳನ್ನು ಬರೆದವನು. ಹದಿನೆಂಟು ಮಂದಿ 
ಸ್ಮೃತಿಕಾರರಲ್ಲಿ ಒಬ್ಬ.  ಕಶ್ಯನಮಹರ್ಷಿ ದಿತಿಯಿಂದ ಪುಶ್ರಕಾಮೇಷ್ಟಿಯಾಗ 
ಮಾಡಿಸಿದಾಗ ಈತನು ಆಚಾರ್ಯನಾಗಿದ್ದ [ಮತ್ಸ್ಯ್ಯ.- ೭]. 

ಆಸೋದ.--ಒಬ್ಬ ಮಹರ್ಷಿ. ಧ?ಮ್ಯನೆಂಬುದು ಈತನ ನಾಮಾಂಶರ. 
ಉಪಮನ್ಯು, ಆರುಣಿ, ಬೈದರೆಂಬನರು ಈತನ ಶಿಷ್ಯರು [ಭಾರ.-ಆ. ಹಿ]. 

ಆಯೆತಿ.--ಚಂದ್ರವಂಶದ ನಹುಷರಾಜನಿಂದ ವಿರಜೆಯೆಂಬವಳಲ್ಲಿ ಜನಿಸಿ 
ದವನು... ಯಯಾತಿ ರಾಜನ ಒಡಹುಟ್ಟಿ ದವನು [ಭಾರ.-ಆ. ೬೯]. 

ಆಯು.--(1) ಚಂದ್ರವಂಶದ ಪುರೂರನನಿಂದ ಊರ್ರಶಿಯಲ್ಲಿ ಜನಿಸಿದವನು. 
ಇವನಿಗೆ ಧೀಮಂತ, ಅಮಾವಸು, ದೃಢಾಯು, ವನಾಯು, ಶತಾಯುಗಳೆಂಬುದಾಗಿ 
ಐವರು ಒಡಹುಟ್ಟಿದವರು. ಈತ ಸ್ವರ್ಭಾನನಿಯೆಂಬವಳನ್ನು ಮದುವೆಯಾಗಿ 
ನಹುಷ, ವೃದ್ಧಶರ್ಮ ರಜಿ, ಗಯ, ಅನೇನಸಕೆಂಬ ಐವರು ಪುತ್ರರನ್ನು ಪಡೆದ 
[ಭಾರ.-ಆ. ೬೩. ಹರಿ.- ೧, ೨೮, ವಾಯು.- ೯೨. ಭಾಗ.- ೯, ೧೭. ಬ್ರಹ್ಮ- ೧೧]. 

(i) ಒಬ್ಬ ಮಂಡೂಕರಾಜ. ಇವನು ತನ್ನ ಮಗಳಾದ ಸುಶೋಭನೆ 
ಯನ್ನು ಇಕ್ಸಾ 4ಕುವಂಶದ ಸರೀಕ್ಷಿತನೆಂಬ ಅರಸನಿಗೆ ಕೊಟ್ಟು ಮದುವೆ ಮಾಡಿದ 
[ಭಾರ.-ವ. ೧೯೫]. 

(ii) ಮನುಷ್ಯನ ಜೀವಿತಕಾಲ. ಅದನ್ನು ವೃದ್ಧಿಗೊಳಿಸುವಿಕೆಗೆ ಸಾಧನ 
ಗಳು [ಭಾರ.-ಉ. ೩೯. ಅನು. ೧೬೯]. ಆಯುಷ್ಯವು ಕಡಿಮೆಯಾಗಲು ಕಾರಣ 
ಗಳು [ಭಾರ.-ಉ. ೩೭. ಶಾ೦ತಿ. ೧೯೨. ಅನು. ೧೬೧. ಅಶ್ವ. ೧೮]. 

ಆಯುರ್ನೇದ.--ವೈದ್ಯಶಾಸ್ತ್ರ, ಇದು ಖುಗ್ಗೇದದ ಉಪವೇದ. ಬ್ರಹ್ಮನ 
ಪೂರ್ವದಿಕ್ಕಿನ ಮುಖದಿಂದ ಹೊರಬಂದುದು [ಭಾಗ.-೩, ೧೨]. 

ಆರಟ್ಟಿ.--ಒಂದು ದೇಶ. ನಿಪಾಶಾ (2688) ಮತ್ತ್ತು ಶತದ್ರೂ (901161) 
ನದಿಗಳ ನಡುನೆ ಕೇಕಯ ದೇಶಕ್ಕೆ ಈಶಾನ್ಯ ಭಾಗದಲ್ಲಿದೆ. ಇದನ್ನು ಈಗ ಪಂಜಾಬ್‌ 
ದೇಶನೆನ್ನುತ್ತಾರೆ [ಭೀಷ್ಮ ೯೦. ಜ್ರೋ. ೧೯೪]. 

ಆರುಣೆ.--ಆರುಣಖುಹಿಯ ಮಗ. ಉದ್ದಾಲಕನೆಂಬುದು ಇನನ ನಾಮಾಂ 
ತರ. ಆವೋದನೆಂಬ ಧೌಮ್ಯಮಹರ್ಹಿಯ ಶಿಷ್ಯ, ನೋಡು- ಉದ್ದಾಲಕ. [ಭಾರ.- 
ಆ. ೩], 


ಅಸಸ್ತಮೃ್ಮ.--ಒಬ್ಬ ಮಹರ್ಷಿ. ಭೃಗುವಂಶದವನು [ಭಾರ.-ವ 


ಆರುಷೀ 99 ಆರ್ಸ್ಟಿಷೇಣ 


ಆರುಷೀ.--ಮನುಚಕ್ರವರ್ತಿಯ ಮಗಳು. ಭೃಗುಮಹರ್ಷಿ ಪುತ್ರನಾದ ಚ್ಯವನ 
ಮುನಿಯನ್ನು ಮುದುವೆಯಾಗಿ ಔರ್ವನೆಂಬ ಶನಯನನ್ನು ಪಡೆದಳು [ಭಾರ.-ಆ. ೬೭]. 

ಆರ್ಜಯು.--ಗಾ೦ಂಧಾರರಾಜನಾದ ಸುಬಲನ ಮಗ. ಶಕುನಿಯ ಒಡಹುಟ್ಟ 
ದನ. ಮಹಾಭಾರತ ಯುದ್ಧ ದಲ್ಲಿ ಇರಾನಂತನಿಂದ ಹತನಾದನು [ಭೀಷ್ಮ-೯೦]. 

ಆರ್ದ್ವಕ.--ಒಬ್ಬ ಅರಸು. ಇಕ್ಟಾಕುವಂಶದ ವಿಷ್ಟಗಶ್ಚರಾಜನ ಮಗ. ಈತನ 
ಮಗ ಯುನನಾಶ್ವರಾಜ [ವನ.-30೫]. 

ಆರ್ದ್ರಾ.--ದಕ್ಷನ ಮಗಳು. ಚಂದ್ರನ ೨೭ ಮಂದಿ ನತ್ತಿಯರಲ್ಲಿ ಒಬ್ಬಳು 
[ಭಾರ.-ಆ. ೬೭]. 

ಆರ್ಯಕ.--(!) ಸರ್ನ್ವರಾಜ.. ಸರ್ಪಜನನಿಯಾದ ಕದ್ರುವಿನ ಮಗ. ಅವನು 
ತನ್ನ ಮಗಳಾದ ಭೋಜೆ (ಮಾರಿಷೆ) ಯನ್ನು ಯದುಕುಲೋತ್ಪನ್ನನಾದ ಶೂರ 
ರಾಜನಿಗೆ ಕೊಟ್ಟು ಮದುವೆ ಮಾಡಿದ. ವಾಂಡುರಾಜನ ಹಿರಿಯ ರಾಣಿಯಾದ 
ಕುಂತಿಯೂ ವಸುದೇವನೂ ಈ ಮಾರಿಷೆಯ ಮಕ್ಕಳು. ಹೀಗಾಗಿ, ಕಾಲಾಂತರದಲ್ಲಿ 
ದುರ್ಯೋಧನನು ಭೀಮುನನ್ನು ಕೊಲ್ಲಿಸುವುದಕ್ಕಾಗಿ ಹಾವುಗಳಿಂದ ಕಚ್ಚಿಸಿ, ವಿಷ 
ಮಿಶ್ರವಾದ ಆಹಾರವನ್ನು ತಿನ್ನಿಸಿ, ನದಿಯಲ್ಲಿ ತಳ್ಳಿಸಿದಾಗ, ಆರ್ಯಕನು ಭೀಮನನ್ನು 
ತನ್ನ ಮರಿಮಗನೆಂಬ ಅಭಿಮಾನದಿಂದ, ನಾಗಲೋಕಕ್ಕೆ ಕರೆದುಯ್ದು ಅಮೃತ 
ಪಾನಮಾಡಿಸಿ, ಭೀಮನಿಗೆ ಹತ್ತುಸಾವಿರ ಆನೆಗಳ ಬಲವು ಬರುವಂತೆ ಹರಸಿ ಕಳು 
ಹಿಸಿದ [ಭಾರ.-ಆ. ೩೫, ೧೩೮. ಉ. ೧೦೩, ೧೦೪]. 

(11) ಸುಗ್ರೀವನ ಮಧುವನವನ್ನು ಕಾಪಾಡುತ್ತಿದ್ದ ದಧಿಮುಖನ ನಾಮಾಂ 

ತರ. ಇವನು ಸುಗ್ರೀವನ ಸೋದರಮಾವ [ರಾಮಾ.-ಸು. ೬೭]. 

ಅರ್ಯಾವರ್ರ.-ಸೊರ್ವ ಪಶ್ಚಿಮ ಸಮುದ್ರಗಳ ನಡುವೆ ಹಿಮವತ್ಪರ್ವತಕ್ಕೂ 
ನಿಂಧ್ಯಪರ್ವತಕ್ಕೂ ಮಧ್ಯದಲ್ಲಿರುವ ದೇಶ... ಆರ್ಯರು ಮೊತ್ತಮೊದಲು ಇಲ್ಲಿ ವಾಸ 
ಮಾಡುತ್ತಿದ್ದರು [ಶಾಂತಿ.-೩೩೩)] . 

ಆರ್ಶ್ಯಶೃಂಗಿ.--ಒಬ್ಬ ರಾಕ್ಷಸ, ಬಕಾಸುರನ ವಂಶದವ. ಭಾರತ ಯುದ್ಧದಲ್ಲಿ 
ಇರಾವ೦ಂತನನ್ನು ಕೊಂದ [ಭೀ.-೯೦, ೧೦೧]. ಇವನೇ ಅಲಂಬುಸನೆಂಬ ರಕ್ಕಸ 
[ಹ್ರೋ.-೧೦೯]. ಇವನು ಬೇರೊಬ್ಬನೆಂತಲೇ ತೋರುತ್ತದೆ [ಶಲ್ಯ. ೨]. 

ಆರ್ಸಿ ಸೇಣ.--(1) ಚಂದ್ರವಂಶದ ಅರಸು, ಹೆಂಡತಿ ಜಯೆ, ಈತನು 
ಗಂಗಾತೀರದಲ್ಲಿ ಯಜ್ಞಮಾಡುತ್ತಿದ್ದಾಗ ಮಿಥುವೆಂಬ ರಕ್ತಸನು ರಾಣಿಯನ್ನೂ, 
ಪುರೋಟತನನ್ನೂ ಅಸಹರಿಸಲಾಗಿ ದೇವನಾಪಿಮುನಿ ತನ್ನ ತವೋಮಹಿಮೆಯಿಂದ 
ರಕ್ಕಸನನ್ನು ಭಂಗಗೊಳಿಸಿ ಅವರಿಬ್ಬರನ್ನೂ ಕಠೆತಂದ [ಬ್ರಹ್ಮಾ .]. 


ಅನಿಶ್ಚಿತ 40 ಇಳ್ಲುಮತೀೀ 


(11) ಒಬ್ಬ ರಾಜರ್ಷಿ. ಹಮವನತ್ಪಾಂತದಲ್ಲಿ ಗಂಧಮಾದನಪರ್ವತದ ಬಳಿ 
ತನಸ್ಸುಮಾಡುತ್ತ್ವಿದ್ದ. ವಾಂಡವರು ತೀರೃಯಾತ್ರೆ ಮಾಡಿದಾಗ ಈತನ ಆಶ್ರಮದಲ್ಲಿ 
ಲ ಕಾಲ ಉಳಿದುಕೊಂಡಿದ್ದರು [ಭಾರ.-ವನ. ೧೫೯, ೧೬೧]. 

(iii) ಕೃತಯುಗದ ಒಬ್ಬ ರಾಜರ್ಷಿ. ಈತನು ತಪಸ್ಸಿನಿಂದ ಬ್ರಾಹ್ಮಣ 
ನಾದನು [ಭಾರ.- ನ. ಆ, ಶ. ೪೦]. 

ಆನಿಕ್ಸಿತ.--ಅವಿಕ್ಸಿತರಾಜನ ಮಗನಾದ ಮರುತ್ತನ ನಾಮಾಂತಕ [ಭಾರ.- 
೫೦೦, ಎ೮]. 

ಆಶಾ.--ಆನೆ (ತೃಷ್ಣೆ). ಇದರ ಸ್ವರೂವ ಮತ್ತು ನಿಂದೆ [ಭಾರ.-ಅದಿ. ೬೯, 
೭೯, ೧೨೪. ಉ. ೩೯, ೬೪, ಶಾಂತಿ. ೧೯೫, ೧೨೮, ೧೭೩, ೧೭೬, ಎ೮೨), 

ಆಶ್ಲೇಷಾ.--ದಕ್ಷನ ಮಗಳು. ಚಂದ್ರನ ೨೭ ಮಂದಿ ಪತ್ನಿಯರಲ್ಲಿ ಒಬ್ಬಳು. 
ಒಂದು ನಕ್ಷತ್ರ [ಭಾರ.- ಆ. ೬೭[. 

ಆಶ್ಚಲಾಯನ.-- ನಿಶ್ಚಾಮಿತ್ರಮಹರ್ಷಿಯ ಮಗನು. ಶಾಖಾಪ್ರವರ್ತಕನಾದ 
ಒಬ್ಬ ಮಹರ್ಷಿ. ಖುಗ್ದೇದಿಗಳಲ್ಲಿ ಆಶ್ವೇಲಾಯನರೆಂಬ ಶಾಖೆಯವರಿಗೆ ಗೃಹ್ಯ, ಧರ್ಮ 
ಶತ ಸೂತ್ರಗಳನ್ನು ಬರೆದವನು. ೧೮ ಮಂದಿ ಸ್ಮೃೃತಿಕಾರರಲ್ಲಿ ಒಬ್ಬ [ಭಾರ.- 
ಅನು. ೭]. 

ಆಶ್ಮಿ ನೇಯ.-ನೋಡು-ಅಶ್ವಿನೀದೇವತೆಗಳು. 

ಆಸ್ತಿ (ಕ.--ಭೃಗುವಂಶದ ಜರತ್ಪಾರುವೆಂಬ ಮಹರ್ಷಿಯಿಂದ ವಾಸುಕಿಯ 
ತಂಗಿಯಾದ ಜರತ್ವಾರುವೆಂಬವಳಲ್ಲಿ ಜನಿಸಿದವನು. ಈತನು ಜನಮೇಜಯ 
ಸರ್ಪಯಾಗವನ್ನು ನಿಲ್ಲಿಸಿ, ತನ್ನ ಸೋದರಮಾವಂದಿರಾದ ಸರ್ಪಗಳಿಗೆ ಜನಮೇ 
ಜಯನಿಂದ ಅಭಯಪ್ರದಾನಮಾಡಿಸಿದ [ಭಾರ.-ಆ. ೧೧, ೫೮, ದೇ. ಭಾಗ.-೨, 
eed 

ಆಹುಕ.--(1) ಯದುವಂಶದ ಅರಸು. ಉಗ್ರಸೇನನ ತಂಡೆ [ಭಾರ.-ಸ. 
೪. ಭಾಗ-೯, ೨೪. ವಿಷ್ಣು.-೪, ೧೪]. ಇವನಿಗೆ ನೂರು ಮಂದಿ ಮಕ್ಕಳು [ಸಭಾ.- 
೧೪]. ಸಾಲ್ವನಿಗೂ ಆಹುಕನಿಗೂ ಯುದ್ಧ ವನ. ೧೫]. 

(11) ಹಬ್ಬ ಬೇಡ. ಶಿನಭಕ್ತ್ವಾಗೆ ್ರೇಸರನಾಗಿದ್ದು ಮುಂದಣ ಜನ್ಮದಲ್ಲಿ 


ಬ 
ನಳಚಕ್ರವರ್ತಿಯಾಗಿ ಜನಿಸಿದನು [ಲಿಂಗ.- ೬೬]. ನೋಡು- ನಳ. 


KS 
ಇಕ್ಕುಮತೀ.- ಒಂದು ನದಿ. ರೋಹಿಲ್ಲಖಂಡ ಜಿಲ್ಲೆಯೊಳಗೆ ಹರಿಯುತ್ತ ದೆ. 
ಇದರ ತೀರದಲ್ಲಿ ವಿಜೇಹಜನಕನ ತಮ್ಮನಾದ ಕುಶಥ್ವಜನ ಠಾಜಧಾನಿಯಾಗಿದ್ದ 


ಇಕ್ಸ್‌ ಎಸ 41 ಇನ್ನ ಎ 


ಸಾಂಕಾಶ್ಯನಗರವು ನೆಲೆಗೊಂಡಿದೆ. ಇದನ್ನು ಈಗ ಕಾಳೀನದಿಯೆಂದು ವ್ಯವಹರಿ 
ಸುವರು [ಭಾರ.-ಆದಿ. ೩]. 

ಇಳ್ಸ್ಟ್ಮಾ ಕು.--ಸೂರ್ಯವಂಶದ ಪೈ ನಸ್ಟ್ರತಮನುವಿನ ಮಗ. ಅಯೋಧ್ಯೆಯ ಅರಸು. 
ಇವನಿಗೆ ಶಶಾದ, ವಿಕುಕ್ಸಿ, ನಿಮಿ, ದಂಡಕ, ವಿಶಾಲ ಮುಂತಾದ ಅನೇಕ ಮಂದಿ 
ಪುತ್ರರೂ, ಸುವರ್ಲೆಯೆಂಬ ಮಗಳೂ ಇದ್ದರು [ಭಾರ.-ಆ. ೬೯, ಭಾಗ-೯, ೬. ಹೆರಿ.- 
೧, ೧೧. ರಾಮಾ.-ಉತ್ಸ,. ೭೯]. ಇಕ್ಸ್ಟ್ಟಾಕುವಂಶವರ್ಹನ [ವನ. ೨೦೬. ಅನು. ೨. 
ಅಶ್ವ. ೪. ಹರಿ.-೧, ೧೧. ರಾಮಾ.-ಬಾಲ. ೭೦. ಭಾಗ, ವಿಷ್ಣು.-೪, ೧. ಬ್ರಹ್ವ- 
೭. ರಿವ.-ಉಮಾ. ೩೭, ೩೯]. ಯಮನೊಂದಿಗೆ ಸಂವಾದ [ಭಾರ.-ಶಾಂತಿ. ೧೯೭]. 

ಇಡಾ.--ದೇಹದಲ್ಲಿರುವ ಮುಖ್ಯವಾದ ಒಂದು ನಾಡಿ. 

ಇತಿಹಾಸ.--ಒಂದು ಗ್ರಂಧ. ಕಾವ್ಯಗಳಂತೆ ಕ್ಲಿಷ್ಟವಾಗಿರದೆ, ಪುರಾಣಗಳಂತೆ 
ವಿಧಿಗಳನ್ನು ಮಾತ್ರವೇ ಬೋಧಿಸಹೆ, ಚಾರಿತ್ರಕ ವಿಷಯಗಳನ್ನು ತಿಳಿಸತಕ್ಕುದು. 
ಭಾರತ, ರಾಮಾಯಣ ಇತ್ಯಾದಿ. 

ಇನ್ಲೀವರಾಕ್ಚ.--ನಲನಾಭನೆಂಬ ಗಂಧರ್ವನ ಮಗ. ಬ್ರಹ್ಮನಿತ್ರನೆಂಬ 
ಮುಕಿ ಶಿಷ್ಯರಿಗೆ ಆಯುರ್ವೇದವನ್ನು ಕಲಿಸುತ್ತಿದ್ದಾಗ ಈತನು ಮರೆಯಾಗಿದ್ದು 
ಗ್ರಹಿಸಿ, ಬ್ರಹ್ಮನಿತ್ರನನ್ನು ಸರಿಹಾಸಮಾಡಿ, ಆತನ ಶಾಪದಿಂದ ರಾಕ್ಸಸ ಜನ್ಮನನ್ನು 
ಪಡೆದು ತನ್ನ ಮಗಳನ್ನೇ ತಿನ್ನತೊಡಗಿ, ಸ್ವಾರೋಚಿಯ ಆಗ್ನೇಯಾಸ್ತ್ರದಿಂದ ಶಾಪ 
ನಿಮುಕ್ತನಾದನು [ಮಾರ್ಕ.-೬೦]. 

ತಿನ್ನು ಮತಿ.-ನಿದರ್ಭದೀಶದ ಅರಸನಾದ ಭೋಜನ ಮಗಳು. ಸೂರ್ಯ 
ವಂಶದ ಅಜರಾಜನನ್ನು ಮದುವೆಯಾಗಿ ದಶರಥನನ್ನು ಪಡೆದಳು. ಒಮ್ಮೆ ದೇವ 
ಲೋಕದಿಂದ ಇಳಿದುಬರುತ್ತ್ವಿದ್ದ ನಾರದಮುನಿಯ ಮೇಲಣ ಹೂಮಾಲೆ ಈಳೆಯ 
ಮೇಲೆ ಬಿದ್ದುದರಿಂದ ಸತ್ತಳು. ವೂರ್ವಜನ್ಮದಲ್ಲಿ ಹರಿಣಿಯೆಂಬ ದಿವ್ಯಾಂಗನೆ. 
ತೃಣಬಿಂದುರಾಜನ ತಪಸ್ಸಿಗೆ ಭಂಗನನ್ನುಂಟುಮಾಡಿ ಆತನ ಶಾನದಿಂದ ಭೂಮಿ 
ಯಲ್ಲಿ ಹುಟ್ಟಿದಳು. ಮಹಾಸುಕುಮಾರಿ [ರಘಂ.-೭]. 

ಇನ್ನ ೨.- ಡೇಪತೆಗಳ ಅರಸು. ಚತುರ್ಮುಖನ ಹಗಲಲ್ಲಿ ೧೪ ಮಂದಿ ಇಂದ್ರರು 
ರಾಜ್ಯ ಭಾರಮಾಡುವರು. ಇದು ಅಧಿಕಾರದ ಹೆಸರೇ ಹೊರತು ವ್ಯಕ್ತಿಯ ಹೆಸರಲ್ಲ. 
ಯಜ್ಞ, ರೋಚನ, ಸತ್ಯಜಿತ್‌, ತ್ರಿಶಿಖ, ವಿಭು, ಮಂತ್ರದ್ರುಮ, ಪುರಂದರ, ಬಲಿ, 
ಅದ್ಭುತ, ಶಂಭು, ವೈವೃತಿ, ಖುತಧಾಮ, ದಿವಸ್ಸತಿ, ಶುಚಿಗಳೆಂಬುದಾಗಿ ೧೪ 
ಮಂದಿ. ಇವರಲ್ಲಿ ಏಳನೆಯನನಾದ ಪುರಂದರಕೆಂಬವನು ಈಗ ಇಂದ್ರನಾಗಿದ್ದಾಕೆ. 
ಹೆಂಡತಿ ಶಚೀಜೀವಿ. ಜಯಂತನು ಈತನ ಮಗ. ಈತನ ಸಭೆಗೆ ಸುಧರ್ಮ 
ವೆಂತಲೂ, ಉಪ್ಪುರಿಗೆಗೆ ವೈಜಯಂತವೆಂತಲೂ, ಆನೆಗೆ ಐರಾನತವೆಂತಲೂ, ಕುದು 


ಇನ್ನ ೨ ಕ ಇನ್ನ 


ಕಿಗೆ ಉಚ್ಛೈಶ್ರವನ್ಸೆ೦ಬುದಾಗಿಯೂ ಹೆಸರು. ವಜ್ರವು ಈತನ ಆಯುಧ. 
ಸರ್ವಗಳು ಕಾಪಾಡುತ್ತಿಿದ್ದ ಅಮೃತವನ್ನು ತಂದನು [ಆದಿ. ೩೪]. ಕುಂತಿಯು 
ಈತನಿಂದ ಅರ್ಜುನನನ್ನು ಪಡೆದಳು [ಆ. ೬೩]. ವಿಷ್ಣುವನ್ನು ಭೂಮಿಯಲ್ಲಿ 
ಅವತರಿಸುವಂತೆ ವ್ರಾರ್ದಿಸಿದನು. [ಆದಿ. ೬೫]. ಬ್ರಾಹ್ಮಣ ವೇಷದಿಂದ ಕರ್ಣನ 
ಕವಚಕುಂಡಲಗಳನ್ನು ಬೇಡಿ ಪಡೆದನು [ಅದಿ. ೬೮. ನನ. ೩೧೧]. ಇಂದ್ರನ 
ಸಭಾವರ್ದನೆ ಸಭಾ. ೭]. ಇಂದ್ರಕೀಲಸರ್ವತದಲ್ಲಿ ಅಜ೯೯ನನು ತಪಸ್ಸುಮಾಡು 
ತ್ರಿದ್ದಾಗ ಆತನಲ್ಲಿಗೆ ಬಂದು ವರವನ್ನು ಕೊಟ್ಟಿ ವನ. ೩೮]... ದಮಯೆಂಶೀ 
ಸ್ವಯಂವರಕ್ಕೆ ಹೋಗಿದ್ದ (ವನ. ೫೧]. ವಾಂಡವರು ಗಂಧಮಾದನ ಪರ್ವತ 
ದಲ್ಲಿದ್ದಾಗ ಬಲ್ಲಿಗೆ ಹೋಗಿದ್ದ [ನನ. ೧೬೭]. ರಾವಣನೊಂದಿಗೆ ಯುದ್ಧಮಾಡು 
ತಿ__ದ್ಧ ರಾಮನಿಗೆ ತನ್ನ ರಥವನ್ನು ಕಳುಹಿದ [ಭಾರ.-ವನ. ೨೯೧. ರಾಮಾ.-ಯು. 
೧೦೩].  ದಿತಿಪುತ್ರನಾದ ವಜ್ರಾಂಗನಿಂದ ಸೋತು ಚತುರ್ಮುಖ ಕಶ್ಯಪರ ಮೂಲಕ 
ಬಿಡುಗಡೆ [ನಸ್ಫಾ.-ಕೌಮಾರಿ. ೧೪). ನಿಶ್ವರೂವಾಚಾರ್ಯನನ್ನು ಕೊಂದು ಬ್ರಹ್ಮ 
ಹತ್ಯೆಗೆ ಗುರಿಯಾದ ಗಭಾರ.-ಉದ್ಯೋ. ೯. ಭಾಗ,-೬, ೯]. ವೃತ್ರನನ್ನು ಕೊಂದು 
ಬ )ಹ್ಮಹತ್ಯೆಯನ್ನು ಸಡೆದ [ಉದ್ಯೋ.-೧೦. ಶಾಂತಿ. ೨೮೮. ಅಶ್ವ. ೧೧. ಭಾ-ಗ.೬, 
೧೨. ಪದ್ಮ.-೨. ರಾಮಾ.-ಉತ್ತ. ೮೫]. ತಾರಾಕಾಸುರನೊಂದಿಗೆ ಯುದ್ಧ ಮುಂತಾಗಿ 
[ಸ್ಟಾ.-ಕೌಮೂರಿ. ೩೦, ೩೨].  ದುರ್ವಾಸನ ಶಾಪದಿಂದ ರಾಜ್ಯಭ್ರಷ್ಟ ಸ್ನನಾದ [ [ಸದ್ಮ- 
೩. ಬ್ರ.ವೈ.-೫೬. ನಿಷ್ಣು.-೧, ೯]. ನಮುಚಿಯ ವಧೆ [ಭಾರ.-ಶಲ್ಯ. ೪೪]. ಬೃಹಸ್ಪತಿ 
ಯೊಂದಿಗೆ ಸಾಂತ್ಚಗುಣ ನಿಷಯದಲ್ಲಿ ಸಂವಾದ [ಶಾಂತಿ. ೮೪]. ಶತ್ರು ಜಯೋಪಾಯ 
ವಿಷಯ ಸಂವಾದ [ಶಾಂತಿ. ೧೦೩]. ಮಹಾಲಕ್ಷ್ಮ್ಮಿಯೊಂದಿಗೆ ಸಂವಾದ [ಶಾಂ. 
೨೩.೨], ನಮುಚಿ, ಮಹಾಬಲಿಗಳೊಂದಿಗೆ ಶ್ರೇಯಸ್ಸಾಧನೆಗಾಗಿ ಸಂವಾದ. ರಾಜಧರ್ಮ 
ನಿಷಯವಾಗಿ ಮಾಂಧಾತರಾಜನೊಂದಿಗೆ ಸಂವಾದ ಶಾಂತಿ. ೬೩]. ಯುದ್ಧ ದಲ್ಲಿ ಹತ 
ರಾದವರಿಗೆ ಸ್ವರ್ಗಪ್ರಾಪ್ತಿ, ವಿಷಯದಲ್ಲಿ ಅಂಬರೀಷನೊಂದಿಗೆ ಸಂವಾದ [ಶಾಂ. ೯೮]. 
ಪ್ರಹ್ಲಾದನನ್ಲಿ ಶಿಷ್ಯವೃತ್ತಿ ಮಾಡಿದ್ದು [ಶಾಂತಿ. ೧೨೪, ೨೨೯]. ಬೃಹಸ್ಪತಿಯನ್ನು 
ಬಟ್ಟ ರಾಜ್ಯಭ್ರಂಶ ಭಾಗ, -೬, ೭, ಸ್ಟಾಂ.-ಕೇದಾರ. ೯]. ಪತಿವ್ರತಾ 
ಮೌಹಾತ್ಮ 3ಯ ವಿಷಯದಲ್ಲಿ ಅಗ್ನಿಯೊಂದಿಗೆ ಸಂವಾದ [ಅನು. ೧೪]. ಸಂನರ್ತನು 
ಇಂದ್ರನ I ಸ್ತ೦ಭಿಸಿದ್ದು [ಅಶ್ವ. ೧೦]. ಚ ಹ ವನಮುನಿಯನ್ನು 
ಕೊಲ್ಲತೊಡಗಿದಾಗ ಇಂದ್ರನ ಬಾಹುಸ್ತೊಂಭನ [ವನ. ೧೨೫]. ಅನ್ಫುತವನ್ನು 
ಬೇಡಿದ ಉದಂಕಮುನಿಯನ್ನು ವಂಚಿಸಿದ್ದ [ಅಶ್ವ. ೫೫].  ಶಂಬರನೊಂದಿಗೆ 
ಬ್ರಾಹ್ಮಣಮಾಹಾತ್ಮ್ಯ ಸಂವಾದ [ಅನು. ೭೧]. ಅಹಲೈಯ ಪಾತಿವ್ರತ್ಯವನ್ನು 
ಭಂಗಗೊಳಿಸಿ, ಸಹೆಸ್ರಾ ಕ್ಸ ನಾಗುವಂತೆ ಗೌೌತಮನಿಂದ ಶಾಪವನ್ನು ನಡೆದಡ್ಗು[ರಾಮಾ,- 


ಇನ್ಸ್ಟ್ರಕೀಲ 43 ಇನ್ನ ದೇಶ 


ಲಲ, ೪೯]. ವಿಶ್ವಾಮಿತ್ರನ ತಪಸ್ಸನ್ನು ಮೇನಕೆಯ ಮೂಲಕ ಭಂಗಗೊಳಿಸಿದ್ದು 
[ರಾಮಾ.-ಬಾಲ. ೬೩]. ವೂರ್ವದಿಕ್ಸಿನ ಅಧಿಪತಿ. ಬಲಿ, ನಮುಚಿ, ಪುಲೋಮ, 
ಬಲ ಮುಂತಾದ ರಾಕ್ಷಸರನ್ನು ಕೊಂದನು. ಖುಗ್ದೇದದಲ್ಲಿ ಕೆಲವು ಮಂತ್ರಗಳಿಗೆ 
ಅಧಿದೇವತೆ, 

ಇನ್ನ ಕೇಲ. --ಹಿಮುನತ್ರಾಂತದ ಒಂದು ನರ್ವತ. ಪಾಂಡವರು ಅರಣ್ಯ 
ವಾಸಮಾಡುತ್ತಿದ್ದಾಗ, ಅರ್ಜುನನು ವ್ಯಾಸಮಹರ್ಸಿ ಯ ಸೂಚನೆಯಂತೆ ಈ ಪರ್ವತ 
ದಲ್ಲಿ ಇಂದ್ರನನ್ನು ಕುರಿತು ತನಸ್ಸುಮಾಡಿ, ಬಳಿಕ ಇಂದ್ರನ ಸೂಚನೆಯಂತೆ 
ಶಿನನನ್ನು ತಪಸ್ಸಿನಿಂದ ಮೆಚ್ಚಿಸಿ, ಸಾಶುವತಾಸ್ರ್ರವನ್ನು ನಡೆದನು [ಭಾರ,-ವನ.೩೭]. 

ಇನ್ಸ ಜಿತ್‌. _ಮಂಡೊದರೀ ರಾವಣರ ಮಗ. ಲಕ್ಷ್ಮ್ಮಣನಿಂದ ಹತನಾದನು. 
[ಭಾರ.-ವನ. ೬೮೬, ೨೯೦]. ಇವನು ಹುಟ್ಟದಕೂಡಲೇ ಮೇಘದಂತೆ ನಾದ 
ಮಾಡಿದ್ದರಿಂದ ಇವನಿಗೆ ಮೇಘನಾದನೆಂದು ಹೆಸರಿಟ್ಟರು [ಅಧ್ಯಾ.-ಉ. ೨]. ರಾವಣ 
ನಿಗೆ ಹಗೆಯಾಗಿದ್ದ ಇಂದ್ರನನ್ನು ಜಯಿಸಿದುದರಿಂದ ಇವನ ಹೆಸರು ಇಂದ್ರಜಿತ 
ನೆಂತಲೂ ರೂಢಿಯಲ್ಲಿಜಿ [ರಾಮಾ,-ಉ. ೨೫, ೩೦]. ಸೀತೆಯನ್ನು ಹುಡುಕಲು 
ಹೆನೂಮಂತನು ಲಂಕೆಗೆ ಹೋಗಿದ್ದಾಗ ಬ್ರಹ್ಮಾ ಸ್ತ್ರದಿಂದ ಹೆನೂಮಂತನನ್ನು ಬಿಗಿದು 
ರಾವಣನಲ್ಲಿಗೆ ಕರೆದುಯ್ದ [ರಾಮಾ.-ಸು. ೪೨]... ರಾಮಾಯಣ ಯುದ್ಧದಲ್ಲಿ 
ಅಂಗದನನ್ನು ಸೋಲಿಸಿ ನಾಗವಾಶದಿಂದ ರಾಮ ಲಕ್ಷ್ಮಣರನ್ನು ಮೂರ್ಛಿತರನ್ನಾಗಿ 
ಮಾಡಿದ [ರಾಮಾ.-ಯು. ೪೫].  ಕುಂಭಕರ್ಮನು ಹತನಾದ ತರುವಾಯ ವಾನರ 
ಸೈನ್ಯವನ್ನೆಲ್ಲಾ ತತ್ತ್ವರಗೊಳಿಸಿ ಮತ್ತೊಮ್ಮೆ ರಾಮ ಲಕ್ಷ್ಮಣರನ್ನು ಮೂರ್ಛೆ 
ಗೊಳಿಸಿದ [ರಾಮಾ.-ಯು. ೭%]. ಮಕರಾಕ್ಷನು ಮಡಿದ ತರುವಾಯ ಇಂದ್ರಜಿತ್ತು 
ನಿಕುಂಭಿಳಾ ಯಾಗಮಾಡಿ, ಮಾಯಾಸೀತೆಯನ್ನು ಕಲ್ಪಿಸಿ, ತನ್ನ ರಥದಲ್ಲಿ ಕುಳ್ಳಿರಿಸಿ 
ಕೊಂಡು ಯುದ್ಧ ಭೂಮಿಗೆ ಕರೆತಂದು ಆ ಮಾಯಾಸೀತೆಯನ್ನು ಕೊಂದು 
ಸುಗ್ರೀನಾದಿಗಳನ್ನು ಸಂಕಟಪಡಿಸಿದ [ಯುದ್ಧ. ೮೧]. ಬಳಿಕ ನಿಕುಂಭಿಳಾಯಾಗ 
ಮಾಡುತ್ತಿದ್ದ ಇಂದ್ರಜಿತ್ತಿನ ಮಾಯಾಜಾಲವನು ಅರಿತಿದ್ದ ವಿಭೀಷಣನು ರಾಮ 
ಕಿಗೆ ರಹಸ್ಯವಾಗಿ ತಿಳುಹಲಾಗಿ ರಾಮನ ಸೂಚನೆಯ ಮೇರೆಗೆ ಲಕ್ಷ್ಮಣನು ಇಂದ್ರ 
ಜಿತ್ತನ್ನು ಕೊಂದನು [ಯುದ್ಧ. ೮೬, ೯೨]. ಹನ್ನೆರಡು ನರ್ಷಗಳ ಕಾಲ ಬ್ರಹ್ಮ 
ಚರ್ಯವನ್ನು ತಳೆದಿದ್ದವನಿಂದಲೇ ಇನನಿಗೆ ಸಾವು ಬರುವಂತೆ ಬ್ರಹ್ಮನಿಂದ ವರವನ್ನು 
ಪಡೆದಿದ್ದ [ಅಧ್ಯಾತ್ಮ .-ಯುದ್ಧ. ಆ]. ಇವನ ಹೆಂಡತಿ ಸುಲೋಚಕೆ. 

ಇನ್ನ ದೇಶ.-ಇಂದ್ರಸರ್ವತವ ಸಮಾಪದಲ್ಲಿಡೆ. ಇದರ ರಾಜಧಾನಿ ಸಾಂಕಾಶ್ಯ 
ನಗರ. ಪೂರ್ವದಲ್ಲಿ ಸುಧನ್ವನೆಂಬ ಅರಸು ಇದನ್ನು ಪಾಲಿಸುತ್ತಿದ್ದ. ನೋಡು-- 
ಸುಧನ್ವ. 


ಇನ್ನದ್ಯುಮ್ನ 44 ಇನ್ನ ಒಪ್ರನಿತಿ 


ಇನ್ನ, ದ್ಯುಮ್ಮ್ನ--- (1) ಅವಂತಿಡೀಶದ ಅರಸು. ದೇವಶಿಲ್ಪಿಯಾದ ವಿಶ್ವಕರ್ಮ 
ನಿಂದ ಮಹಾವಿಷ್ಣುವಿನ ನಿಗ್ರಹೆನನ್ನು ಸಂವಾದಿಸಿ ಅನನ್ಯಭಕ್ತಿಯಿಂದ “ನಇಜಿಸುತ್ತ್ವ್ತ 
ವೈ ಸ್ಯವಾಗ್ರೇಸರನೆನಿಸಿದ್ದ [ಸ್ಟಾ.-ನಾಗರ, ೨೭೧]. 

(11) ವಾಂಡ್ಯದೇಶದ ಅರಸನು. ವಿಷ್ಣುಭಕ್ತ. ಒಮ್ಮೆ ಈತನು ನಿಷ್ಮಯಲ್ಲಿ 
ದ್ಹಾಗ ತನ್ನಲ್ಲಿಗೆ ಬಂದ ಅಗಸ್ತ್ಯ್ಯಮಹರ್ಸಿಯನ್ನು ಗಳೌರವಿಸದಕಾರಣ, ಗಜ ಜನ್ಮ 
ವನ್ನು ಪಡೆಯುವಂತೆ ಶಾವಗ್ರಸ್ತನಾಗಿ, ಒಂದು ಕೊಳದಲ್ಲಿ ನೀರು ಕುಡಿಯುತ್ತಿ,ದ್ದ್ಹಾಗ 
ಮೊಸಳೆಯು ಬಂದು ಹಿಡಿಕೊಂಡಿತು. ಆಗ ವೂರ್ವಜನ್ಮ ಸಂಸ್ಥಾರದಿಂದ ನಿಷ್ಣು 
ವನ್ನು ಮರೆಹುಗಲಾಗಿ, ವಿಷ್ಣು ಪ್ರತ್ಯಕ್ಷವಾಗಿ ಮೊಸಳೆಯನ್ನು ಕ್ಲೊಲು ಈತನು 
ಶಾಸನಿಮುಕ್ತನಾದನು [ಭಾಗ.-ಆ, ೪]. 

(111; ಹಿಂದಣಕಾಲದ ಒಬ್ಬ ಅರಸು. ಬಹುಕಾಲ ದೇವಲೋಕದಲ್ಲಿ 
ವಾಸಮಾಡಿ, ಕೀರ್ತಿಯು ಮಾಸಿಹೋಗಲು, ದೇವತೆಗಳು ಇವನನ್ನು ಭೂಮಿಗೆ 
ಕಳುಹಿಬಿಟ್ಟಿರು. ಬಳಿಕ ಇವನು ಭೂಲೋಕಕ್ಕೆ ಬಂದು ನೋಡುವಲ್ಲಿ ಎಲ್ಲವೂ 
ಹೊಸದಾಗಿ ಕಂಡುಬಂದಿತು. ಆದರೂ ತನ್ನ ಪರಿಚಿತರು ಯಾರಾದರೂ ಇರುವರೋ 
ಎಂಬುದಾಗಿ ನಿಚಾರಿಸತೊಡಗಿ ಮಾರ್ಕಂಡೇಯ ಮುನಿ, ಪ್ರಾವಾರಕರ್ದನೆಂಬ ಗೂಬೆ, 
ಸಾಳೀಜಂಘನೆಂಬ ಬಕಪಕ್ಸಿ, ಅಕೂವಾರನೆಂಬ ಆಮೆ--ಇವರನ್ನೆಲ್ಲಾ ನಿಚಾರಿಸುತ್ತ 
ಬರುವಾಗ ಆ ಆಮೆಯು ಈತನನ್ನು ಗುರುತಿಸಿ ಇವನ ಕೀರ್ತಿಯನ್ನು ಕೊಂಡಾಡ 
ಲಾಗಿ ಡೇವನಿಗಳು ಮರಳಿ ಈ ರಾಜನನ್ನು ದೇವಲೋಕಕ್ಕೆ ಬರಮಾಡಿಕೊಂಡರು 
[ಭಾರ.-ವನ. ೨೦೨]. ಈತನು ರೌಚ್ಯಕಮನ್ವಂ೦ತರದ ಅರಸು [ಸ್ಪಾ.-ಕೌಮಾ. ೭. 
ನಾಗರ. ೨೭೧]. 

(iv) ಒಬ್ಬ ಬ್ರಾಹ್ಮಣನು. ಮೋಹಿನೀದೇನಿಯ ಮೂಲಕ ಮಾಯಾ 
ಸ್ವರೂಪವನ್ನೂ, ಮಾಯೆಯನ್ನು ದಾಟುವ ಉಪಾಯವನ್ನೂ ತಿಳಿಡನು. 


(೪) ಪಾಂಡವರು ವನವಾಸಮಾಡುತ್ತಿದ್ದಾಗ ಅವರೊಂದಿಗೆ ವಾಸಮಾಡು 
ತ್ರಿದ್ದ ಒಬ್ಬ ಖುಸಿ [ಭಾರ.-ವನ. ೨೬]. ಮೇಲೆ ಹೇಳಿದ (11) ಒಂದು ಸರೋ 
ವರ. ಇಂದ್ರದ್ಯುಮ್ಮನೆಂಬ ಅರಸು ಲಕ್ಸಗಟ್ಟಿಲೆ ಗೋವುಗಳನ್ನು ದಾನಮಾಡಿದಾಗ 
ದಾನೋದಕನ್ರವಾಹನನ್ನು ಗೋವುಗಳು ತುಳಿದುದರಿಂದ ಏರ್ಪಟ್ಟ ಒಂದು ಸಕೋ 
ವರ. ಇದರಲ್ಲಿ ಅಕೂಪಾರವೆಂಬ ಕೂರ್ಮರಾಜನು ವಾಸವಾಗಿದ್ದನು [ಭಾರ.-ಆ. ೧೨೪ 
ವನ. ೨೦೨]... ನೋಡು--ಅಕೂಪಾರ, ನುಂಧರಕ. 


ಇನ್ನ _ಸ್ರಮಿತಿ, -- ವ್ಯಾಸಶಿಷ್ಯನಾದ ವೈಲಮುನಿಯ ಶಿಷ್ಯ... ಈತನು ಐತ 
ಕೇಯ (ಖಯುಗ್ವೇದ) ಸಂಹಿತೆಯನ್ನು ವಿಭಾಗಮಾಡಿ ಬಾಸ್ಟುಲ, ಯಾಜ್ಞವಳ್ಳ್ಯು, 


ಇನ್ನ ಪ್ರಸ್ಥ 45 ಇನ್ನಾಣಿ 


ನರಾಶರ, ಮಾಂಡೂಕೇಯ, ಅಗ್ಲಿಮತಿಗಳೆಂಬ ಶಿಷ್ಯರಿಗೆ ಉವಜೀಶಮಾಡಿದನು 
[ವಿಷ್ಣು.-೩, ೩]. 
ಇನ್ನ್ರಸ್ರುಸ್ಥ. ಹಸಿ ನಾವತಿಗೆ ಸನಿನಾವದಲ್ಲಿದ್ದ ಒಂದು ನಟ್ಟ. ದೌೌನದೀ 
ಸ್ವಯಂವರಾನಂತರ ಧ ಎತೆರಾಷ್ಟ್ರ ನು ವಾಂಡವರನ್ನು ಕರೆಯಿಸಿ ಆನರಿಗೆ ಅರ್ಧ 
ರಾಜ್ಯವನ್ನು ಕೊಟ i ಶ್ರೀ ಕೃಷ್ಣ ಷ ಸಮು ವಿಶ್ವ ಕರ್ಮನ ಮೂಲಕ ಈ ಪಟ್ಟ ಣವನ್ನು 
ನಿರ್ಮಾಣಮಾಡಿಸಿ ಇಂದ್ರಪ್ರಸ್ಥ ನೆಂದು ಹೆಸಂಓ ನು. ಇದು ಯಮುನೆಯ ಒಡ್ಡಿ 
ನಲ್ಲಿದ್ದಿತುು ಇದನ್ನೇ ಹಳೆಯ ಡಿ£ಿಯೆನ್ನುತ್ತ_ಾಕೆ [ಭಾರ.-ಆ. ೨೨೨], ಸೃಷ್ಣ 
ನಿರ್ಯಾಣಾನಂತರ ವಾಂಡವರು ಮಹಾಸ್ತ ಸ್ರಸ್ಥಾನಕ್ಕೆ ಹೊರಡುವ ಮುಂಚೆ ಶ್ರೀಕ್ಸ ಸಷ್ಣ್ಣನ 
ಮೊಮ್ಮಗನಾದ ವಜ್ರ ಸೆಂಬವನಿಗೆ ಇಲ್ಲಿ ಸಟ್ಟಿಗಟ್ಟಿದರು [ಭಾರ.-ಮೌ ೮]. 
ಇನ್ನ ,ವರ್ಮೆ.- ಮಾಳನ ದೇಶದ ಅರಸು. ಭಾರತಯುದ್ದದಲ್ಲಿ ದುರ್ಯೋ 
ಧನನ ಪರನಾಗಿ ಯುದ್ಧಮಾಡಿದನು. ಭೀಮನು ಕೊಂದ ಅಶ್ವತ್ಥಾಮನೆಂಬ 
ಆನೆ ಇವನ ಸೇನೆಗೆ ಸೇಂದ್ದು [ಭಾರ.-ಜ್ರೋ. ೧೯೧]. 
ಇನ ನ ವಾಹ: ಕ್ಸ ಎಕುನಿನ ನೊಮ್ಮ ಗನೂ ಶಶಾದನ ಮಗನೂ ಆದ 
ಕಕುತ್ಸ ವ ನಾಮಾಂತರ. ಒಮ್ಮೆ ದೇವತೆಗಳು ರಾಕ್ಷಸರೊಡನೆ ಹೋರಾಡುವಾಗ 
ಈತನ ಒಳಾ _ಸೆಯನ್ನು ಬೇಡಲಾಗಿ ಈತನು, ಇಂದ್ರ ನು ತನಗೆ ನಾಹನವಾಗುವು 
ದಾದರೆ ತಾನು ಸಹಾಯಮಾಡುವಪೆನೆಂದತು. ಇಂದ್ರನು ಅದಕ್ಕೆ ಸಮ್ಮತಿಸಿ 
ವೃಷಭರೂ ವನ್ನು ಧರಿಸಲಾಗಿ ಈತನು ಆ ವೃಷಭದ ಹಿಣಿಲ (ಕಕ. ತ್‌) ಮೇಲೆ 
ಕುಳಿತು ರಾಕ್ಷಸರನ್ನು ಯುದ್ಧ ದಲ್ಲಿ ಜಯಿಸಿದನು. ಅಂದಿನಿಂದ ಈತನಿಗೆ ಹ 
ಇನ್ಸ್ರನಾಹನೆಂಬ ಹೆಸರುಗಳು ಬಂದುವು. ವುರಂಜಯನೆಂಬುದು ಇವರ ಹೆಸರ 
[ಭಾರ.-ವ ೨೦೫, ದೇ, ಭಾ.-೭, ೯]. 
ಇನ್ನ ಸೇನ.--(1) ಪಾಂಡನರ ದೂತ ಗ[ಸಭಾ. ೧೩, ೩೬. ವನ. ೭೦. 
ಸ್ರೀ. ೬೬]. ಪಾಂಡವರು ಅಜ್ಞಾತನಾಸಕ್ಕೆ ಮೊದಲು ಈತನನ್ನು ಕ್ರೀಕೃಷ್ಣನಲ್ಲಿಗೆ 
ದ್ವಾರಕೆಗೆ ಕಳುಹಿದರು [ನಿರಾ. ೫]. 
(11) ದಮಯಂತೀ ನಳಚಕೃವರ್ತಿಗಳ ಮಗ [ಭಾರ.-ವನ. ೫೪]. 
ಇನ್ನ) ಸೇಣಿ.-() ಮೌದ್ಧಲ್ಯನೆಂಬ ಖುಷಿಯ ಹೆಂಡತಿ. ನಾಲಾಯನಿ 
pe ಈಕೆಯ ನಾಮಾಂತರ. ಈಕೆಯು ಶಿವನನ್ನು ಕುರಿತು ಶಪಸ್ಸುಮಾಡಿ 
ದೌೌಸದಿಯಾಗಿ ಜನಿಸಿದಳು [ಭಾರ.-ಆ. ೨೧೨]. 
(1) ದಮಯಂತೀ ನಳೆರ ಮಗಳು [ಭಾರ.-ವನ. ೫೪]. 
ಇನ್ನಾ ್ರಣಿ.-(1) ಸಷ ಮಾತೃಕೆಗಳಲ್ಲಿ ಒಬ್ಬಳು [ಮಾರ್ಕ.-೬೬, ೮೮]. 


ಇನ್ಲೊ ತ 46 ಇಲಾವೃತ 


(11) ಇಂದ್ರನ ರಾಣಿಯಾದ ಶಚೀದೇನಿ. ನಹುಷನು ಇಂದ್ರಪದವಿಯಲ್ಲಿ 
ಕೆಲಕಾಲ ಅಧಿಕಾರಮಾಡುತ್ತಿದ್ದಾಗ ಈಕೆಯನ್ನು ಮೋಹಿಸಿ ಪದಚ್ಯುತನಾದನು 
[ಭಾರ.-ಉ, ೧೫]. 

ಇನ್ನೊ ತ.--ಶೌನಕನೆಂಬ ಮುನಿಯ ನಾಮಾಂತರ. ಚಂದ್ರವಂಶದ 
ನೊರು ರಾಜನ ಮಗನಾದ ಜನಮೇಜಯರಾಜನು ಗಾಗ್ಯ ನ ಮುನಿಯ ಮಗನನ್ನು 
ಕೊಂದು ಬ್ರಹ್ಮ ಹತ್ಯೆ ಗೆ ಗುರಿಯಾಗಿರಲಾಗಿ ಈತನು ಆ SE ಅಶ್ವ ಮೇಧ 
ಯಾಗನನ್ನು ಮಾಡಿಸಿದನು [ಭಾರ.-ಶಾಂ.೧೪೯, ೧೫೧, ಹರಿ.-೧, ೩೦. ಬ 
ಇರಾ.--ಕಶ್ಯಸಮುನಿಯ ಪತ್ನಿಯರಲ್ಲಿ ಒಬ್ಬಳು. ವೃಕ್ಷ, ಲತಾದಿಗಳನ್ನು 
ನೃಷ್ಟಿಮಾಡಿದಳು [ಭಾರ,-ಆದಿ. ೬೭]. 


ಇರಾನಂತೆ.-ಉಲೂಪಿಯೆಂಬ ನಾಗಕನ್ಯೆಯಲ್ಲಿ ಅರ್ಜುನನಿಂದ ಜನಿಸಿದವನು. 
ಭಾರತಯುದ್ಧ ದಲ್ಲಿ ಶಕುನಿಯ ಆರು ಮಂದಿ ಸಹೋದರರನ್ನು ಕೊಂದು, ದುರ್ಯೋಧನ 
ಸಕ್ಸದನನಾದ ಆರ್ಶ್ಯಶೃಂಗಿಯೆಂಬ ರಾಕ್ಷಸನಿಂದ ಮಡಿದನು |ಭಾರ.-ಆದಿ. ೬೩, 
೨೩೪, ಭೀ. ೯೦]. ನೋಡು--ಆರ್ಶ್ಯಶೃಂಗಿ. 


ಇಲಬಿಲಾ.-ಅಲಂಬುಸೆಯೆಂಬ ಅಪ್ಸರಸಿಯ ನಾಮಾಂತರ. ಈಕೆ ಪುಲಸ್ತ್ಯ 
ಮುನಿಯ ಮಗನಾದ ವಿಶ್ರವಸನನ್ನು ಮದುವೆಯಾಗಿ ಕುಬೇರನನ್ನು ಪಡೆದಳು 
(ಭಾಗ.-೯, ೨. ಭಾರ.-ವನ. ೨೭೫, 3೭೬, ರಾಮಾ,-ಉ. ೨]. 


ಇಲಾ.--ನೈವಸ್ವ್ರತಮನುನಿನ ಮಗಳಾಗಿ ಹುಟ್ಟ, ನಸಿಷ್ಕಮುನಿಯ ಅನುಗ್ರಹ 
ದಿಂದ ಪುರುಷತ್ಹವನ್ನು ಹೊಂದಿ ಸುದ್ಯುವಮ್ನು ನೆಂಬ ಹೆಸರಿರಿಂದ ರಾಜ್ಯಭಾರ 
ಮಾಡುತ್ತಿದ್ದು, ಒಮ್ಮೆ ಬೇಟಿಗೆ ಹೋಗಿದ್ದಾಗ, ಪಾರ್ವತಿಯೆ ಶಾಪಕ್ಟೆ ಎಡೆಯಾ 
ಗಿದ್ದ ಶರವಣವನ್ನು ಹೊಕ್ಕು ಮರಳಿ ಹೆಂಗೆಸ ಸಾಗಿ ಚಂದ್ರಪುತ್ರನಾದ ಬುಧನಿಂದ 
ಪುರೂರವನೆಂಬ ಮಗನನ್ನು ಪಡೆದಳು. ಬಳಿಕ ಸಹೋದರರ ಶಪೋಮಹಿನೆ 
ಯಿಂದ ಮೆಚ್ಚಿದ ಪ ಪರಮೇಶ್ವ ರನ ಅನುಗ್ರಹದಿಂದ ಒಂದು ತಿಂಗಳು ಗಂಡಸಾ 
ಗಿಯೂ ಒಂದು ತಿಂಗಳು ಇರುವ ಹಾಗೆ ವರವನ್ನು ಪಡೆದಳು. 
ಗಂಡಸಾಗಿದ್ದಾಗ ಉತ್ಕಲ, ಗಯ, ನಿಮಲರೆಂಬ ಮಕ್ಕಳು ಹುಟ್ಟಿದರು [ಭಾರ.- 
ಆ. ೬೩, ೬೯. ಭಾಗ-೯, ೧. ಹೆರಿ.-೧, ೧೦. ಮತ್ಸ್ಸ್ಯ.-೧೧. ಬ್ರಹ್ಮ .-೭]. ಇವನಿಗೆ 
ಸುದ್ಯುಮ್ಹುನೆಂಬುದು ನಾಮಾಂತರ [ದೇ.ಭಾ.-೧, ೩.]. 


ಇಲಾವೃತ.--ಆಗ್ನೀದ್ರನ ಮಗನು. ಇವನು ಪಾಲಿಸುತ್ತಿದ್ದ ಜಂಬೂದ್ವೀಪದ 
ಒಂದು ಖಂಡಕ್ಕೂ ಇದೇ ಹೆಸರು. ಈ ಖಂಡವು ಮೇರುವಿನ ಸನಿಖಾಪದಲ್ಲಿ 
ನೀಲ, ನಿಸಥ, ಹೇಮಕೂಟ, ಹಿಮವತ್ಸುರ್ವತಗಳ ನಡುನೆ ಚತುರಶ್ರಾಕಾರವಾಗಿಥೆ 


ಇಲಿಲ 47 ಈಶಾನ 


ರಾಜಸೂಯಯಾಗ ಸಮಯದಲ್ಲಿ ಅರ್ಜುನನು ಈ ಖಂಡನನ್ನು ಜಯಿಸಿದನು 
[ಭಾರ.-ಸ. ೨೯. ಭೀ. ೬. ಮಾರ್ಕ.-೫೧, ೫೨. ದೇ.ಭಾ.-೮, ೮]. 

ಇಲಿಲ.-ಚಂದ್ರನಂಶದ ತಂಸು (ತ್ರಸ್ತು) ರಾಜನಿಂದ ಕಾಲಿನ್ಸಿಯಲ್ಲಿ ಜನಿಸಿ 
ದನನು. ಇವನು ರಧಂತರಿಯೆಂಬವಳನ್ನು ಮದುವೆಯಾಗಿ ದುಷ್ಕ೨ತ, ಶೂರ, 
ಭೀಮ, ಪ್ರವಸು, ವಸು ಎಂಬ ಐವರು ಪುತ್ರರನ್ನು ನಡೆದನು. ಈ ದುಷ್ಕಂತನೇ 
ಪ್ರಸಿದ್ಧನಾದ ಭರತಚಕ್ರವರ್ತಿಯ ತಂದೆ [ಭಾರ.-ಆ. ೬೩, ೮೮]. 

ಇಲ್ವ ಐ.--ವಾತಾಪಿಯ ಅಣ್ಣ [ಭಾರ.-ವನ. ೯೪, ೯೬, ರಾಮಾ.-ಅರ. ೧೧]. 
ಇವರಿಬ್ಬರೂ ಹಿರಣ್ಯಕಶಿಪುವಿನ ಸೋದರಳಿಯಂದರು [ಮತ್ಸ 3 "೬]. ಹಿರಣ್ಯ 
ಕಶಿಪುನಿನ ಮಗನಾದ ಹ್ಲಾದನ ಮಗನು [ಭಾಗ.-೬, ೧೮]. ಮಣಿಮತಿಯೆಂಬ 
ಪಟ್ಟಣವು ಇವನ ರಾಜಧಾನಿ [ನನ. ೯೪]. ಇಲ್ಲಲನೂ ವಾತಾಪಿಯೂ ತಮಗೆ 
ಇಂದ್ರನಂತಹ ಮಗನು ಹುಟ್ಟಿ ಬೇಕೆಂಬ ಆನೆಯಿಂದ, ತಮ್ಮನ್ನು ಅನುಗ್ರಹಿಸುವಂತೆ 
ಬ್ರಾಹ್ಮ ಣರನ್ನು ಬೇಡಿ, ತಮ್ಮ ಇಷ್ಟಾರೃವು ಕ್ಸ ಗೂಡದಿದ್ದ ಕಾರಣ ಬ್ರಾಹ್ಮಣರನ್ನು 
ಸೀಡಿಸತೊಡಗಿದರು. ಇಲ್ವಲನು ವಾತಾಪಿಯನ್ನು ಮೇಕೆಯನ್ನಾಗಿಸಿ ಕೊಂದು 
ಆ ಮಾಂಸನನ್ನು ಬ್ರಾಹ್ಮಣರಿಗೆ ಅಡುಗೆಮಾಡಿ ಬಡಿಸಿ, ಅನರು ತಿಂದ ಬಳಿಕ 
"" ವಾಶಾಸಿ! ಹೊರಗೆ ಬಾ'' ಎಂದು ಕರೆದ ಕೂಡಲೇ ನಾತಾಸಿ ಬ್ರಾಹ್ಮ ಣರ ಹೊಟ್ಟೆ 
ಯನ್ನು ಸೀಳಿಕೊಂಡು ಹೊರಬರುತ್ತಿದ್ದ. ಹೀಗೆ ಅನೇಕ ಮಂದಿ ಬ್ರಾಹ್ಮಣರು 
ಸತ್ತರು. ಒಮ್ಮೆ ಅಗಸ್ತ್ಯನು ಧನಾಪೇಶ್ಸೆಯಿಂದ ಇಲ್ವಲನಲ್ಲಿಗೆ ಬಂದಿದ್ದಾಗ 
ಇಲ್ವಲನು ಹಿಂದಿನ ಹಾಗೆಯೇ ಮಾಡಿದ. ಅಗಸ್ತ್ಯ್ಯನು ಇವರ ಗುಟ್ಟನ್ನು ತಿಳಿದು, 
"" ವಾತಾಪಿ! ಹೊಟ್ಟೆಯಲ್ಲಿಯೇ ಜೀರ್ಡವಾಗಿಬಿಡು '' ಎಂದ. ನಾತಾಪಿಯು ಅಗಸ್ತ್ಯ, 4ನ 
ಹೊಟ್ಟೆಯಲ್ಲಿಯೇ ಜೀರ ವಾದ. ಇಲ್ವಲನು ಹೆದರಿ ಅಗಸ್ತ್ಯ್ಯನನ್ನು ಮರೆಹೊಕ್ಕು, 
ಅಂದಿನಿಂದ ಬ್ರಹ್ಮೆದ್ವೀಷವನ್ನು ಬಿಟ್ಟನು [ಭಾರ.-ವನ. ೯೬, ೯೭]. ಇಲ್ವಲನ ಮಗ 
ನಾದ ಬಲ್ಬಲನನ್ನು ಬಲರಾಮನು ಕೊಂದನು [ಭಾಗ.-೧೦, ೭೯]. 

ಇಸ್ನೀಕ.--ಒಬ್ಬ ಬ್ರಾಹ್ಮಣ. ಈತನು ಗಂಗಾತೀರದಲ್ಲಿ ನಿಯಮದಿಂದಿದ್ದಾಗ 
ಶಿಖಂಡಿಯು ತನಗೆ ಪುರುಸತ್ವ ಪ್ರಾಪ್ತಿಗಾಗಿ ಈತನನ್ನು ಶುಶ್ರೂಷೆಮಾಡಿದ 
[ಭಾರ.-ಆದಿ. ೧೧೦]. 


ಈ 


ಈ ಶನ. -ಅಷ್ಟದಿಕ್ಲಾಲಕರಲ್ಲಿ ಒಬ್ಬ. ಈತ ನೆಲೆಸಿರುವ ದಿಕ್ಕಿಗೆ ಈಶಾನ್ಯ 
ನೆಂದು ಹೆಸರು. ಅಷ್ಟ್ರಮೂರ್ತಿಗಳಲ್ಲಿ ಒಂದು ರೂಪ, 


ಈಶಾವಾಸ್ಯ 48 ಉಗ್ರಸೇನ 


ಈಶಾನಾಸ್ಯ.--ಶುಕ್ಸಯಜುರ್ನೇದದ ಒಂದು ಉಪನಿಷತ್ತು. 
ಈಶ್ವರ.--(1) ಸರ್ವವ್ಯಾಸಕನಾದ ಪರಮಾತ್ವ 
(11) ಚಂದ್ರವಂಶದ ವೂರುರಾಜನ ಮಗ. ವೌ ಯೆಂಬನಳು ಇವನ 
ತಾಯಿ [ಭಾರ.-ಆದಿ. ೮೮]. 


೮ 


ಉಗ್ರ.--ಅಷ್ಟಮೂರ್ತಿಯ ಒ೦ದು ರೂಪದೆ ಹೆಸರು. ನೋಡು--ಅಷ್ಟಮೂರ್ತಿ. 

ಉಗ್ರಕ.--ಕಶ್ಯವಮುನಿಯಿಂದ ಕದ್ರುವಿನಲ್ಲಿ ಜನಿಸಿದ ಸರ್ಪರಾಜರಲ್ಲಿ ಒಬ್ಬ. 
[ಭಾರ.-ಆ. ೬೬), 

ಉಗ್ರೆಕರ್ಮ.--ಸಾಲ್ಪದೇಶದ ಅರಸು. ಮ್ಲೇಚ್ಛರ ಅಧಿಪತಿ. ಭಾರತಯುದ್ಧ 
ದಲ್ಲಿ ಭೀಮನಿಂದ ಹತನಾದ [ಭಾರ.-ಕ. ೨], 

ಉಗ್ರಪಾಂಡ್ಯ .ಎತಟಭಾತಕಾ ಸುಂದರೇಶ್ವರರ ಮಗ. ದಕ್ಷಿಣ ಮಧುರೆ 
(Madura) ಯ" ಅರಸು. ಹೆಂಡತಿ ಕಾಂತಿಮತಿ. ಮಗನು ನೀರಪಾಂಡ್ಯ. 
ಉಗ್ರವಾಂಡ್ಯನು ೯೯ ಯಜ್ಞಗಳನ್ನು ಮಾಡಿ ೧೦೦ ನೆಯ ಯಜ್ಞಕ್ಕೆ ನೀಕ್ಷೆಯನ್ನು 
ಕೈಕೊಂಡ ಕೂಡಲೇ ಇಂದ್ರ ಈತನ ಪಟ್ಟಿಣವನ್ನು ನೀರಿನಲ್ಲಿ ಕೊಚ್ಚಿ ಕೊಂಡು 
ಹೋಗುವಂತೆ ಸಮುದ್ರ ರಾಜನಿಗೆ ಹೇಳಿದ. ಈ ವಿಷಯವು ಉಗ್ರಪಾಂಡ್ಯನಿಗೆ 
ಸುಂದರೇಶ್ವರೆನ ಮೂಲಕ ಸ್ವಪ್ನದಲ್ಲಿ ತಿಳಿದುಬಂತು. ಸಮುದ್ರವೂ ಉಕ್ತಿಬಂತು. 
ಆದರೆ ಸುಂದರೇಶ್ವರನ ಮಹಿವೆ:ಯಿ೦ದ ಹಿಂಜರಿಯಿತು. ಬಳಿಕ ಸಾಂಡ್ಯಜೇಶದಲ್ಲಿ 
ಮಳೆ ಸುರಿಯದಂಕೆ ಇಂದ್ರನು ಮೇಘಗಳನ್ನು ಅಡ್ಡಗಿಸಿದ. ಇದನ್ನು ತಿಳಿದು 
ಉಗ್ರಪಾಂಡ್ಯ ಇಂದ್ರನೊಂದಿಗೆ ಯುದ್ಧಮಾಡಿ ಅನನನ್ನು ಸೋಲಿಸಿ ಮಳೆ ಸುರಿಯು 
ವಂತೆ ಮಾಡಿದ (ಸ್ಟಾ.-ಹಾಲಾ. ೨೨), 

ಉಗ್ರ ಶ್ರವ.--ಪಸೌರಾಣಿಕಕ್ರೀಷ್ಠನಾದ ಸೂತ (ರೋಮಹರ್ಹ್ಷಣ) ಮುನಿಯ 
ಮಗ [ಭಾರ.-ಆ. ೧]. 

ಉಗ್ರಸೇನ.--(1 ಚಂದ್ರವಂಶದ ಅರಸು. ಕಂಸನ ತಂದೆ [ಭಾರ.-ಸ. 3೩]. 
ಯದುವಂಶದ ಆಹುಕನ ಮಗ. ಡೇನಕ ಇವನ ಒಡಹುಟ್ಟಿ ದವನು (ಭಾಗ-೯, 
೨೪. ವಿಷ್ಣು.-೪, ೧೪]. ಕಂಸವಥೆಯ ಬಳಿಕ ಕೃಷ್ಣನು ಈತನಿಗೆ ಮರಳಿ ರಾಜ್ಯದಲ್ಲಿ 
ಸಟ್ಟಗಟ್ಟಿದ [ಭಾರ.-ಸ. ೫೩]. 

(11) ಚಂದ್ರವಂಶದ ಅರಸು. ಅರ್ಜುನನ ಮೊಮ್ಮಗನಾದ ಸರೀಕ್ಷಿತನ 

ಮಗ, ಜನಮೇಜಯರಾಜನ ಸಹೋದರ. ಸರ್ನಯಾಗದಲ್ಲಿ ಸಾರಮೇಯವನ್ನು 
ಹೊಡೆದನನು [ಭಾರ,-ಆ. ೩]. 


ಉಗ್ರಾಯುಧ 49 ಉಜ್ಜಯನ್ತ 


ಉಗ್ರಾಯುಧ.-ಪುರುವಂಶದ ಅರಸು. ಶಂತನು ಸತ್ತ್ವಬಳಿಕ ಸತ್ಯವತಿ 
ಸುನ್ನು ತನಗೆ ಒಪ್ಪಿಸುವಂತೆ ಭೀಷ್ಮನಿಗೆ ಹೇಳಿಕಳುಹಿ ಭೀಹ್ಮನಿಂದ ಹತನಾದ 
ಹೆರಿ.-ಸಂಭ. ೨೦]. 

ಉಚಥ್ಯ-- ಒಬ್ಬ ಖುಷಿ. ಅಂಗಿರಸನ ಮಗ. ಬೃಹೆಸ್ಪತಿಯೂ ಸಂರ್ವತನೂ 
ಈಶನ ತಮ್ಮಂದಿರು. ಉತಥ್ಯಫೆಂಬುದು ನಾಮಾಂತರ [ಭಾರ.-ಆ. ೬೭. ಅನು. 
7೩೨. ಜೀ.ಭಾಗ.-೩, ೧೦-೧೧]. ಚಂದ್ರನ ಮಗಳಾದ ಭದ್ರೆಯೆಂಬವಳು ಈತನ 
ಹೆಂಡತಿ. ಒಮ್ಮೆ ಈತನು ತನ್ನ ಹೆಂಡತಿಯೊಂದಿಗೆ ಯಮುನೆಯಲ್ಲಿ ಸ್ಥಾನಮಾಡು 
ತ್ತಿದ್ದಾಗ ವರುಣನು ಭಡ್ರೆಯನ್ನು ಅಸಹರಿಸಲಾಗಿ, ಈತನು ಸಮುದ್ರವನ್ನು 
ಶೋಷಿಸಿ, ವರುಣನ ಮೂಲಕ ಭದ್ರೆಯನ್ನು ಮರಳಿ ಹೊಂದಿದ [ಭಾರ.-ಅನು. ೨೫೯]. 
ಈತನ ಹೆಂಡತಿಯಾದ ಮಮತೆಯೆಂಬವಳು ಗರ್ಭಿಣಿಯಾಗಿದ್ದಾಗ ಬೃಹಸ್ಪತಿ 
ಆಕೆಯನ್ನು ಅಪಹರಿಸಿದ [ಆದಿ. ೧೧೩. ಶಾಂತಿ. ೩೫೩೦]... ಉಚಥ್ಯನ ವೀರ್ಯದಿಂದ 
ಜನಿಸಿದವನು ದೀರ್ಫತಮ [ಆದಿ. ೧೧೩]. ಬೃಹಸ್ಪತಿ ನೀರ್ಯದಿಂದ ಜನಿಸಿದವನು 
ಭರದ್ವಾಜನೆಂಬ ಮುನಿ [ಭಾಗ.-೯, ೨೦. ವಿಷ್ಣು.-೪,೧೯. ಮತ್ಸ್ಯ್ಯ.-೪೯]. ಮಾಂಧಾತ 
ರಾಜನೊಂದಿಗೆ ಕ್ಲತ್ರಧರ್ಮ ನಿಷಯವಾಗಿ ನಿವಾದಮಾಡಿದ [ಶಾಂತಿ.-೯೦]. 

ಉಜ್ಜಿ ಶ್ಶ)ವಸ್ಸು---(1) ಇಂದ್ರನ ಪಟ್ಟದ ಕುದುರೆ. ಕ್ಷೀರಸಮುದ್ರದಲ್ಲಿ 
ಅಮೃತಮಧನ ಸಮಯದಲ್ಲಿ ಹುಟ್ಟಿದುದು [ಭಾಗ.-೮, ೮. ಭಾರ.-ಆ. ೧೮. 
ವಿಷ್ಣು.-೯]. 

(11) ಸೂರ್ಯ ರಥವನ್ನು ಎಳೆಯುವ ಕುದುರೆ [ಮತ್ಸ್ಫ್ಯ.-೨೪೯]. ಕದ್ರು, 
ನಿನತೆಯರು ಉಜ್ಜಿ, ಶ್ಶ)ನಸ್ಸನ್ನು ನೋಡಿ ಅದರ ಬಾಲವನ್ನು ಕಂಡು ಕಪ್ಪಗಿರುವು 
ದೆಂತಲೂ ಬೆಳ್ಳಗಿರುವುದೆಂತಲೂ ಸಂತಮಾಡಿದ್ದು [ಭಾರ.-ಆದಿ. ೧೭]. ಕದ್ರುವಿನ 
ಮಗನಾದ ಕರ್ಕೋಟಕನು ಅದರ ಬಾಲವನ್ನು ಕಪ್ಪಗೆ ಕಾಣುವಂತೆ ಮಾಡಿದ್ದು 
[ಭಾರ.-ಆ. ೨೦, ೨೨], 

(111) ಬೆಸ್ತರ ಅರಸು. ಶಂತನುಸತ್ಲಿಯಾದ ಸತ್ಯವತಿಯ ಸಾಕುತಂಜೆ 
[ಭಾರ.-ಆದಿ. ೧೦೭]. 

(iv) ಒಬ್ಬ ಅರಸು. ಚಂದ್ರವಂತದ ಅನಿಕ್ಸಿತರಾಜನಿಂದ ವಾಹಿನಿಯೆಂಬವ 
ಳಲ್ಲಿ ಜನಿಸಿದವನು. ಪರಿಕ್ಷೆತ್‌ ಮುಂತಾದ ಏಳು ಮಂದಿ ಇವನ ಒಡಹುಟ್ಟಿ 
ದವರು [ಭಾರ.-ಆದಿ. ೧೦೧]. 

ಉಜ್ಜ ಯೆನ್ವ ,--ಸೌರಾಷ್ಟ್ರಜೇಶದಲ್ಲಿ ಪ್ರಭಾಸ ತೀರ್ಥದ ಸನಿಖಾಪದಲ್ಲಿರುವ 
ಒಂದು ಪರ್ವತ. ಈಗಣ ಕಾಥೇವಾಡಿ ಜಿಲ್ಲೆಯಲ್ಲಿ ಜುನಾಗರ್‌ (1008881) ಗೆ 


ಉಜ್ವಾನಕ 50 ಉತ್ತೆಜ್ಕ 


ಸಮಿನಾಪದಲ್ಲಿ ಗಿರ್‌ನಾರ್‌ (Girnar) ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ [ಭಾರ.- 
ವನ. ೮೬]. 

ಉಜ್ಜಾ ನಕ --ಒಂದು ತೀರ್ಥ. ಕಾಶ್ಮೀರ ದೇಶದ ಪಶ್ಚಿ ಮ ಭಾಗದಲ್ಲಿ ಸಿಂಧೂ 
ನದಿಯ ತೀರದಲ್ಲಿದೆ [ವನ. ೧೩೨]. 

ಉಜ್ಜ ಯಿನಿ. — ಮಾಳವ ದೇಶದಲ್ಲಿರುವ ಒಂದು ಪಟ್ಟಣ. ೧೮ ಶಕಿ, (ಯೋಗ) 
ನೀತಗಳಲ್ಲಿ ಒ೦ದು. ಇಲ್ಲಿನ ಶಕ್ತಿಗೆ ರ  ೂ PE ಶಿವನಿಗೆ ಮಹಾ 
ಕಾಳೇಶ್ವರನೆಂತಲೂ ಹೆಸರು. ಹಿಂದೆ ವಿಕ್ಫ ಕ್ರಮಾರೃನು ಇಲ್ಲಿ ರಾಜ್ಯಭಾರಮಾಡು 
ತ್ತಿದ್ಧ. ಇದು ಅವಂತೀದೇಶದ ರಾಜಧಾನಿಯಾಗಿದ್ದಿತು. ನೋಡು ಅವಂತಿ. 

ಉತಥ 4 ಹೋಡು-ಉಚಧ್ಯ. 

ಉತ್ಸಲ.-(/) ಒಂದು ದೇಶ. ಕಳಿಂಗರಾಜ್ಯಕ್ಕೆ ಉತ್ತರದಲ್ಲಿ ಗೌಡರಾಜ್ಯ 
ದಲ್ಲಿರುವ ಓಡ್ರವೆಂಬ ದೇಶದ ನಾಮಾಂತರ (Orissa) [ಭೀ. ೯]. 

(11) ಉತ್ತ್ವಾನಪಾದರಾಜನ ಮಗನಾದ ಧ್ರುವನಿಂದ ವಾಯುಪುತ್ರಿಯಾದ 
ಇಲೆಯಲ್ಲಿ ಹುಟ್ಟಿದ ಹಿರಿಯ ಮಗ. ಈತ ಬಾಲ್ಯದಲ್ಲಿಯೇ ವೈರಾಗ್ಯವನ್ನು ನಡೆದು 
ರಾಜ್ಯವನ್ನು ತ್ಯಾಗಮಾಡಿದುದರಿಂದ ಇವನ ತಮ್ಮನಾದ ನತ್ಸರನು ಧ್ರುವನ ತರು 
ನಾಯ ಅರಸನಾದ [ಭಾಗ.-೪, ೧೩]. 

(iii) ವೃತ್ರಾಸುರನ ಸರಿವಾರದಲ್ಲಿನ ಒಬ್ಬ ರಾಕ್ಷಸ ಸ್ಸ ಕ್ಸೀರಸಮುದ್ರ 
ಮಹನವಾದ ಬಳಿಕ ಈತನು ಸಸ್ತಮಾತ ೈಕೆಗಳೂಡನೆ ಚ ಮಾಡಿದನು [ಭಾಗ- 
ಛಂ; 

ಉತ್ಕೋಚಕ. —ಒಂದು ತೀರ್ಥ. ಧೌಮ್ಯ ಮಹರ್ಹಿ ಇಲ್ಲಿ ತಪಸ್ಸು 
ಮಾಡುತ್ತಿದ್ದಾಗ, ದೌ)ಪದೀಸ ಶೈಯಂವರಳ್ಳೆ ಹೊರಟಿದ್ದ ಪಾಂಡನರು ಇಲಿಗೆ ಬಂದು 
ಧೌಮ್ಯಮುನಿಯನ್ನು ತಮ್ಮ ಪುರೋಹಿಶನನ್ನಾಗಿ ವರಿಸಿದರು (ಆದಿ. ೧೯೯]. 

ಉತ್ತಜ್ಜ.--(ಉದಬ್ಬು) ಒಬ್ಬ ಖುಸಿ. ಬೈದನೆಂಬ ಮಹರ್ಷಿಯ ಶಿಷ್ಯರಲ್ಲಿ 
ಒಬ್ಬನು. ಗುರುದಕ್ಷಿಣಾರೂಪವಾಗಿ ಪೌಷ್ಯರಾಜನ ರಾಣಿ ಧರಿಸಿದ್ದ ಕುಂಡಲ 
ಗಳನ್ನು ತಂದುಕೊಡಬೇಕೆಂದು ಗುರುಪತ್ನಿಯಿಂದ ಪ್ರೇರಿತನಾಗಿ, ಅವುಗಳನ್ನು 
ಬೇಡಿ, ತರುವಾಗ ದಾರಿಯಲ್ಲಿ ತಕ್ಸಕನು ಅವುಗಳನ್ನು ಅಪಹರಿಸಿದರು. ಈತನು 
ಪಾತಾಳಲೋಕವನ್ನು ಹೊಕ್ಕು, ಸರ್ಪಗಳನ್ನು ಹೊಗಳಿ, ಆ ಕುಂಡಲಗಳನ್ನು ಸಡೆದು 
ಗುರುಪತ್ನಿಗೆ ತಂದೊಪ್ಪಿಸಿದನು. ಬಳಿಕ ತಕ್ಸಕನ ಮೇಲಣ ಸೇಡನ್ನು ತೀರಿಸಿ 
ಕೊಳ್ಳುವುದಕ್ಕಾಗಿ ಇನಮೇಜಯನಿಂದ ಸರ್ನಯಾಗವನ್ನು ಮಾಡಿಸಿದನು [ಭಾರ,- 
ಆ, ೩). 


ಉತ್ತಮ 51 ಉತ್ತೆ ರಾಜಾದ್ರೆ 


ಉತ್ತೆ ಮ. (1) ಉತ್ತ್ಪಾನಪಾದರಾಜನ ಕಿರಿಯ ಹೆಂಡತಿಯಾದ ಸುರುಚಿಯ 
ಮಗನು. ಇವನು ಒಮ್ಮೆ ಹಿಮವತ್ಪರ್ವತದ ಬಳಿ ಬೇಟಿಗೆ ಹೋಗಿದ್ದಾಗ ಬೇಡರು 
ಇವನನ್ನು ಕೊಂದರು [ಭಾಗ.-೪, ೧೦, ೧೨]. 

(11) ಪ್ರಿಯವ್ರತರಾಜನ ಕಿರಿಯ ಹೆಂಡತಿಯಲ್ಲಿ ಜನಿಸಿದ ಮೂವರು ಮಕ್ಕ 
ಳಲ್ಲಿ ಹಿರಿಯವನು. ಈತನು ಈಗ ನಡೆಯುತ್ತಿರುವ ಶ್ವೇತವರಾಹಕಲ್ಪದಲ್ಲಿ ಮೂರ 
ನೆಯ ಮನುವಾಗಿದ್ದನು. ಪ್ರಸಿದ್ಧರಾದ ೧೪ ಮಂದಿ ಮನುಗಳಲ್ಲಿ ಒಬ್ಬನು [ಭಾಗ.-೮, 
ಗ್ಗ ಮತ್ಸ್ಯ.- ೯], 

ಉತ್ತಮಸ್‌.--೨೧ನೆಯ ಪರ್ಯಾಯದ ದ್ವಾಪರಯುಗದಲ್ಲಿ ವ್ಯಾಸಸಟ್ಟನನ್ನು 
ಪಡೆದಿದ್ದವನು. ಈತನಿಗೆ ಹರ್ಯಾತ್ಮನೆಂಬುದು ನಾಮಾಂತರ [ಜೇ.ಭಾ.-೧, ೪]. 

ಉತ್ತಮ್‌ೌಜ.--ಪಾಂಚಾಲರಾಜನಾದ ದ್ರುಪದನ ಮಗ [ಭಾರ.-ಉ. ೧೯೬. 
ದ್ರೋ. ೨೧, ೨೫, ೧೩೦]. ಭಾರತಯುದ್ಧವು ಮುಗಿದ ರಾತ್ರಿ ಅಶ್ಚತ್ಪಾಮನಿಂದ 
ಹತನಾದನು [ಭಾರ.-ಸೌ. ೮]. 

ಉತ್ತ ರ.--ವಿರಾಟಿನ ಮಗ [ವಿರಾ. ೩೮]. ರಥೋದಾರ [ಉದ್ಯೋ. ೧೭೭]. 
ಇವನ ಸಹೋದರ ಶ್ವೇತ [ಭೀ. ೪೭]. ದ್ರೌಸದೀಸ್ತಯಂನರ ಕಾಲದಲ್ಲಿ ವಾಂಚಾಲ 
ನಗರಿಗೆ ಹೋಗಿದ್ದ [ಆದಿ. ೨೦೧]... ಉತ್ತರಗೋಗ್ರಹಣ ಸಮಯದಲ್ಲಿ ಬೃಹನ್ನಳೆ 
ಯನ್ನು ಸಾರಧಿಯನ್ನಾಗಿ ನೇನಿಸಿಕೊಂಡು ಯುದ್ಧಕ್ಕೆ ಹೊರಟು, ಕೌರವರ ಸೇನೆ 
ಯನ್ನು ಕಂಡು ಹೆದರಿ ಓಡಿಹೋದ [ನಿರಾ. ೩೯]. ಭಾರತಯುದ್ಧದಲ್ಲಿ ಶಲ್ಯನಿಂದ 
ಹತನಾದನು [ಭೀ. ೪೭]. 

ಉತ್ತರ (ಘಲ್ಲು ನೀ).--ದಕ್ಷನ ಹೆಣ್ಣುಮಕ್ಕಳಲ್ಲಿ ಒಬ್ಬಳು. ಚಂದ್ರನ 
ಹೆಂಡತಿ. ಒಂದು ನಕ್ಸತ್ರ [ಭಾರ.-ಆದಿ. ೬೬. ಭಾಗ.-೬೫]. 

ಉತ್ತ, ರಾ.--ನಿರಾಟರಾಜನ ಮಗಳು. ಅಭಿಮನ್ಯುವಿನ ಹೆಂಡತಿ. ಪರಿಕ್ಸಿ 
ದ್ರಾಜನ ಜನನಿ [ಆದಿ. ೬೩. ವಿರಾ. ೩೮, ೬೭. ಅಶ್ವ. ೬೮]... ಉತ್ತರಾಪರಿಣಯ 
[ವಿರಾ. ೭೮]... ಅಶ್ವತ್ಥಾಮನು ಉತ್ತರೆಯ ಗರ್ಭದಮೇಲೆ ಐಷೀಕಾಸ್ತ್ರವನ್ನು 
ಬಿಟ್ಟದ್ದು [ಸೌ. ೧೫]. ಅಭಿಮನ್ಯುನಿನ ಶವವನ್ನು ಕಂಡು ಉತ್ತರೆಯ ಪ್ರಲಾಪ 
[ಸ್ತ್ರೀ. ೨೦1. 

ಉತ್ತರಾಯೆಣ.--ಸೂರ್ಯನು ಉತ್ತರಧ್ರುವರೇಖೆಯಲ್ಲಿ ಸಂಚರಿಸುವ ಕಾಲ 
ಮಕರಸಂಕ್ರಮಣದಿಂದ ಕರ್ಕಾಟಕಸಂಕ್ರಮಣ (ಅಥವಾ ಸಾಮಾನ್ಯನಾಗಿ ಪುಷ್ಯ 
ಮಾಸದಿಂದ ಆಷಾಢಮಾಸ) ದ ವರೆಗೆ ಆರು ತಿಂಗಳು [ವಿಷ್ಣು.-೧, ೩]. 

ಉತ್ತರಾಭಾದ್ರ. ದಕ್ಸ್ಸನ ಮಕ್ಕಳಲ್ಲಿ ಒಬ್ಬಳು. ಚಂದ್ರನ ಹೆಂಡತಿ. ೨೩ 
ನಕ್ಸತ್ರಗಳಲ್ಲಿ ಒಂದು [ಭಾರ.-ಆ. ೬೬, ೬೭. ಭಾಗ,-೬, ೫]. 


ಉತ್ತರಾಷಾಢ 52 ಉದ್ದಾಲಕ 


ಉತ್ತರಾಷಾ ಢ-- ದಕ್ಷನ ಮಕ್ಕಳಲ್ಲಿ ಒಬ್ಬಳು. ಚಂದ್ರನ ಹೆಂಡತಿ. ೨೭ 
ನಕ್ಸತ್ರಗಳಲ್ಲಿ ಒಂದು [ಭಾರ.-ಆ. ೬೬, ೬೭. ಭಾಗ.-೬, ೫]. 

ಉತ್ತ್ವಾನಪಾದ.--ಸ್ವಾಯಂಭುವ ಮನುವಿನ ಕಿರಿಯ ಮಗ. ಪ್ರಿಯವ್ರತನ 
ತನ್ನು ಈತನಿಗೆ ಸುನೀತಿ, ಸುರುಚಿಯೆಂಬುದಾಗಿ ಇಬ್ಬರು ಪತ್ನಿಯರು. ಸುಮತಿಯ 
ಮಗನು ಥ್ರುವನು. ಸುರುಚಿಯ ಮಗನು ಉತ್ತಮ [ಭಾಗ.-೪, ೯. ಮತ್ಸ 5೪. 
ನಿಷ್ಣು.-೧, ೧೧]. 

ಉತ್ಪಾ ತ.--ಅಸಶಕುನಗಳು--ಅವುಗಳ ಫಲ [ಸಭಾ. ೬೯. ವಿರಾ. ೪೬. ಉ. ೮೪. 
ಭೀ. ೨, ೪. ಶಾಂತಿ. ೩೨೨. ಮೌ, ೪]. 

ಉತ್ಸ ನಸಂಕೇತ.--ಕಾಶ್ಮೀರದೇಶದೊಳಗಣ ಪರ್ವತಭೂಯಿಷ್ಮವಾದೆ ಒಂದು 
ದೇಶ [ಸಭಾ. ೨೮, ೩೫. ಭೀ. ೯]. 

ಉದಜ್ಜ (ಉತ್ತ ಜ್ಛ್ರ).--ಒಬ್ಬ ಖುಷಿ. ವಿಷ್ಣುವನ್ನು ತಪಸ್ಸಿನಿಂದ ಮೆಚ್ಚಿಸಿ 
ಮಹಿಮೆಯನ್ನು ಪಡೆದನು. [ಭಾರ.-ವನ. 5೦೪], ಕುವಲಾಶ್ವರಾಜನ ಮೂಲಕ 
ಧುಂಧುನೆಂಬ ರಾಸ್ಸೆಸನನ್ನು ಕೊಲ್ಲಿಸಿದನು [ಭಾರ.-ವನ. ೨೦೫]... ಮಹಾಭಾರತ 
ಯುದ್ಧವು ಮುಗಿದ ಬಳಿಕ ಶ್ರೀ ಕೃಷ್ಣನು ಈತನ ಆಶ್ರಮವನ್ನು ಹೊಕ್ಕು ಉದಂಕ 
ನಿಗೆ ನಮಸ್ಕಾರಮಾಡಿದ. ಯುದ್ಧದಲ್ಲಿ ಮಡಿದವರ ಪ್ರಾಣನಾಶಕ್ಕೆಲ್ಲಾ ಇನನೇ 
(ಕೃಷ್ಣನೇ) ಕಾರಣವೆಂದು ಭಾವಿಸಿ ಉದಂಕನು ಕೃಷ್ಣನಿಗೆ ಶಾಸಕೊಡತೊಡಗಲಾಗಿ, 
ಕೃಷ್ಣನು ನಿರಾಡ್ರೂಸವನ್ನು ತಳದ. ಉದಂಕನು ಅದನ್ನು ನಂಬಲಾರಡೆ ಮತ್ತೊಂದು 
ನಿದರ್ಶನವನ್ನು ತೋರೆನಲು, ಉದಂಕನು ಅಪೇಕ್ಷಿಸಿದ ಪ್ರಡೀಶದಲ್ಲೆಲ್ಲಾ ಅವನಿಗೆ 
ನೀರು ಜೊರೆಯುನಂತೆ ವರನಿತ್ತನು. ಉದಂಕನು ಗೌತಮಮುನಿಯ ಶಿಷ್ಯ 
ನಾಗಿದ್ದು ಆತನ ಮಗಳನ್ನು ಮದುನೆಯಾದನು. ಗೌತಮಪತ್ನಿಯಾದ ಅಹಲ್ಯೆ 
ಗುರುದಕ್ಷಿಣೆಯ ಪ್ರತಿಯಾಗಿ ಸೂರ್ಯನಂಶದ ಸೌದಾಸ ಅಥವಾ ಮಿತ್ರಸಹರಾಜನ 
ಪತ್ನಿಯಾದ ಮದವತಿ ಧರಿಸಿದ್ದ ಕುಂಡಲಗಳನ್ನು ತಂದುಕೊಡುನಂಕೆ ಹೇಳ 
ಲಾಗಿ, ಅವುಗಳನ್ನು ತಂದು ಅಹಕ್ಯಗೆ ಒಪ್ಪಿಸಿದನು [ಭಾರ.-ಅಶ್ವ. ೫೩, ೫೮]. 

ಉದಾನ.--ದೇಹದಲ್ಲಿರುವ ಐದು ಬಗೆಯ ಪ್ರಾಣವಾಯುಗಳಲ್ಲಿ ಒಂದು. 
ಕಂಠದಲ್ಲಿರುತ್ತದೆ. 

ಉದ್ದಾ ಲಕ.--(1) ನೋಡು-ಆರುಣಿ. 'ಅಪೋದಮುನಿ ಪುತ್ರನಾದ ಧೌಮ್ಯ 
ಮುನಿಯ ಶಿಷ್ಯ, ಗದ್ದಗೆ ಹರಿಯುತ್ತಿದ್ದ ನೀರನ್ನು ಅಡ್ಡಗಟ್ಟುವಂತೆ ಗುರುನಿನಿಂದ 
ಪ್ರೇರಿತನಾಗಿ, ಎಷ್ಟು ಪಾಡು ಸಟ್ಟರೂ ನೀರು ನಿಲ್ಲದಿರಲು, ಪ್ರವಾಹಕ್ಕೆ ಅಡ್ಡವಾಗಿ 
ತಾನೇ ಮಲಗಿದ್ದ. ಬಹಳ ಹೊತ್ತಿನವರೆಗೂ ಉದ್ದಾಲಕನು ಬಾರದಿರಲಾಗಿ ಧೌಮ್ಯನು 

ದ್ವಯ ಬಳಿಗೆ ಹೋಗಿ ಕರೆದ. ಆಗ ಇವನು ನೀರನ್ನು ಭೇದಿಸಿಕೊಂಡು ಎದ್ದು 


ಉದ್ಭವ 583 ಉಪರ್ಕೀಚಕ 


ಬಂದುದರಿಂದ ಇವರಿಗೆ ಉದ್ದಾಲಕನೆಂಬ ಹೆಸರು ಬಂತು [ಭಾರ.-ಆದಿ. ೩, ೮]. 
ಈತನು ಕುಶಿಕ ಪ್ರತ್ರಿಯನ್ನು ಮದುವೆಯಾಗಿ ಶ್ರೇತಕೇತು, ನಚಿಕೇತರೆಂಬ ವುತ್ರ 
ರನ್ನೂ, ಸುಜಾತೆ(ಕಹೋಳಮುನಿ ಪತ್ನಿ) ಯೆಂಬ ಕನ್ರೈಯನ್ನೂ ನಡೆದನು [ಭಾರ.- 
ವನ. ೧೩೪]. ಒಮ್ಮೆ ಅಪುತ್ರನಾದ ಒಬ್ಬ ಬ್ರಾಹ್ಮಣನು ಸಂತಾನಾರ್ಧವಾಗಿ ಈತನ 
ಮಡದಿಯನ್ನು ತನಗೆ ಕೊಡುವಂತೆ ಕೇಳಿದನು. ಅದನ್ನು ಕೇಳಿ ಸಿಟ್ಟುಗೊಂಡ 
ಶ್ರೀತಕೇತು ಸ್ತ್ರೀ ಪುರುಷರ ನಡೆವಳಿಗಳನ್ನು ಗೊತ್ತುಪಡಿಸಿದನು [ಭಾರ.-ಆ. ೧೨೮]. 
ಅಷ್ಟಾನಕ್ರನು ಈತನ ದೌಹಿತ್ರನು [ಭಾರ.-ವನ. ೧೩೪]. 


(11 ಒಬ್ಬ ಖುಷಿ. ಚಂಡಿಯೆಂಬ ಹೆಂಗಸನ್ನು ಮದುವೆಯಾಗಿದ್ದರು. 
ಆಕೆ ಇವನ ಮಾತಿಗೆ ಪ್ರತಿಯಾಗಿಯೇ ನಡೆಯುತ್ತಿದ್ದಳು. ಒಂದು ದಿನ 
ತನ್ನಲ್ಲಿಗೆ ಬಂದ ಕೌಂಡಿನ್ಯ ಮುನಿಗೆ ಉದ್ದಾಲಕನು ತನ್ನ ದುರವಸ್ಥೆಯನ್ನು ಹೇಳಿ 
ದನು. ಬಳಿಕ ಕೌಂಡಿನ್ಯನು ಉದ್ದಾಲಕನನ್ನು ಕುರಿತು "" ನಿನಗೆ ಏನು ಬೇಕೋ 
ಅದಕ್ಕೆ ವ್ಯತಿರಿಕ್ತವಾಗಿ ಹೇಳಿದರೆ ಆಕೆ ಅದಕ್ಕೆ ಪ್ರತಿಯಾಗಿ ನಡೆಯುವ ಸ್ವಭಾನ 
ವುಳ್ಳ ವಳಾಮದರಿಂದ ನಿನ್ನ ಕೋರಿಕೆ ನೆರವೇರುವುದು'' ಎಂದು ಹೇಳಿದನು. 
ಇಂತೆಯೇ ಉದ್ದಾಲಕನು ಳೆಲ ಕಾಲ ಸಂತೋಷದಿಂದ ಕಳೆದ. ಒಂದು ದಿನ ಉದ್ದಾಲ 
ಕನ ತಂದೆಯ ಶ್ರಾದ್ಧವು ಬಂತು. ಕೌಂಡಿನ್ಯನ ಉಸದೇಶಾನುಸಾರ ಎಲ್ಲವೂ ಕ್ರಮ 
ವಾಗಿ ನಡೆಯಿತು. ಕಡೆಗೆ ಪಿಂಡಗಳನ್ನು "" ತಿಪ್ಪೆಗೆ ಬಿಸಾಡು '' ಎನ್ನುವುದಕ್ಕೆ 
ಪ್ರತಿಯಾಗಿ "" ನೀರಿನಲ್ಲಿ ಬಿಡು?'' ಎಂದು ಉದ್ದಾಲಕನು ಹೇಳಿದ. ಚಂಡಿ ಅದನ್ನು 
ತಿಪ್ಪೆಗೆ ಎಸೆದಳು. ಉದ್ದಾಲಕನು ಕುಪಿತನಾಗಿ ಶಿಲೆಯಾಗುವಂತೆ ಚಂಡಿಗೆ ಶಾಪ 
ನಿತ್ನುು ತಾನು ತಪಸ್ಸಿಗೆ ಹೋದ [ಜೈ. ಭಾರ.-೧೬]. 


ಉದ್ಧ್ಭವ.-ಶ್ರೀ ಕೃಷ್ಣನ ಮಂತ್ರಿ, ಸ್ನೇಹಿತ. ವಸುಜೀವನ ತಮ್ಮನಾದ ದೇವ 
ಭಾಗನ ಮಗ. ಕೃಷ್ಣನು ಮಧುರೆಯಲ್ಲಿ ಕಂಸನನ್ನು ಕೊಂದ ಸಮಾಚಾರವನ್ನು 
ಗೋಕುಲಕ್ಕೆ ತಿಳಿಸಿದ [ಭಾರ.-ಆದಿ. ೨೦೧, ೨೩೯]. ಕೃಷ್ಣನಿರ್ಯಾಣಕ್ಕೆ ಮೊದಲು 
ಫ್ರೀ ಕೃಷ್ಣನಿಂದ ಜ್ಞ್ಞಾನೋಪದೇಶವನ್ನು ಸಡೆದು, ಕೃಷ್ಣನಿರ್ಯಾ ಣಾನಂತರ ಬದರಿಕಾ 
ಶ್ರಮಕ್ಕೆ ತೆರಳಿದ [ಭಾಗ.-೩, ೩]. 

ಉಪಸಕೀಚಕ.--ಕೀಚಕ(ಸಿಂಹಬಲ)ನ ಒಡಹುಟ್ಟಿದವರು. ವಿರಾಟಿನ ಪತ್ತಿ 
ಯಾದ ಸುದೇಷ್ಟೈೆಯ ಬಲತಮ್ಮಂದಿರು. ಇವರಲ್ಲಿ ಹಿರಿಯನನಾದ ಕೀಚಕನು 
(ದೌ ಪದಿ) ಸೈರಂದ್ರಿಯನ್ನು ಕೆಣಕಿ ಭೀಮನಿಂದ ಹತನಾಗಲು, ಉಸಕೀಚಕರು 
ಸೈರಂದ್ರಿಯನ್ನು ಕೀಚಕನ ಶವದೊಂದಿಗೆ ಸುಡಲು ಪ್ರಯತ್ನಿಸಿ ಭೀಮನಿಂದ ಹತ 
ರಾದರು [ಭಾರ.-ವಿ. ೨೩), 


ಉಪದಾನನಿಃ 54 ಉಸಪಯಾಜ 


ಉಪದಾನವೀ.--ಮಯಾಸುರನಿಂದ ಹೇಮೆಯೆಂಬ ಅಪ್ಸರಸಿಯಲ್ಲಿ ಜನಿಸಿ 
ದವಳು. ರಾವಣನ ಹೆಂಡತಿ ಮಂಡೋದರಿ, ದುಂದುಭಿ, ಮಾಯಾವಿ ಎಂಬವರು 
ಇವಳ ಒಡಹುಟ್ಟಿ ದನರು. ಹರಣ್ಯಾಕ್ಸನ ಹೆಂಡತಿ [ರಾಮಾ.-ಉ. ೧೨]. 

ಉಪದೇವಾ, ಉಪದೇವೀ.--ಆಹುಕನ ಮಗಳು. ದೇವಕಿಯ ಸೋದರಿ. 
ವಸುದೇವನನ್ಸೇ ಮದುವೆಯಾಗಿದ್ದಳು [ಹರಿ.-೧, ೩೫. ಭಾಗ-೯, ೨೪]. 

ಉಸಪಾಂಡವರು.- ಪಾಂಡವರು ದೌೌಪದಿಯಲ್ಲಿ ಕ್ರಮವಾಗಿ ಪ್ರತಿನಿಂಧ್ಯ, 
ಶ್ರುತಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತಸೇನರೆಂಬ ಐವರು ಪುತ್ರರನ್ನು ಪಡೆ 
ದರು. ಇವರಿಗೆ ಉಪವಾಂಡವರೆಂದು ಹೆಸರು [ಭಾರ.-ಆ. ೬೩, ೬೪, ೬೮, ೨೪೭]. 
ಮಹಾಭಾರತಯುದ್ದನ್ರೆ ಮುಗಿದ ರಾತ್ರಿ ಶಿಬಿರದಲ್ಲಿ ಮಲಗಿದ್ದಾಗ ಅಶ್ವ ಿತ್ಥಾಮನಿಂದ 
ಹತರಾದರು [ಭಾರ.-ಸೌ. ೮]. ಹರಿಶ್ಚಂದ್ರನ ಪತ್ನಿಯಾದ ಚಂದ್ರಮತಿಯನ್ನು 
ವಿಶ್ವಾಮಿತ್ರನು ಪೀಡಿಸುತ್ತಿ,ದ್ದುದನ್ನು ಕಂಡು ಮರುಕಗೊಂಡ ವಿಶ್ವೇದೇವತೆಗಳು, 
ವಿಶ್ವಾಮಿತ್ರನನ್ನು ದೂಷಿಸಿದರು. ಕುಪಿತನಾದ ವಿಶ್ವಾಮಿತ್ರನು ಅವರನ್ನು ಭೂ 
ಲೋಕದಲ್ಲಿ ಜನಿಸುವಂಕೆ ಶಾಪವಿತ್ತನು. ವಿಶ್ವೇದೇವತೆಗಳು ವಿಶ್ವಾಮಿತ್ರನನ್ನು 
ಕೇಳಿಕೊಳ್ಳಲಾಗಿ, ಮದುವೆಯಾಗುವುದಕ್ಕೆ ಮುಂಚಿತವಾಗಿಯೇ ಸತ್ತು ಶಾಪದಿಂದ 
ಬಿಡುಗಡೆಹೊಂದುವಂತೆ ಅನುಗ್ರಹಿಸಿದನು [ಮಾರ್ಕ.-೭]. 

ಉಪಪ್ಲಾ ವ್ಯ.- ಒಂದು ಸಟ ಐ. ನಿರಾಟಿನಗರಿಗೆ ಸಮಿಾಸಾಪದಲ್ಲಿತ್ತು.. ಅಜ್ಞಾತ 
ವಾಸಾಫಂತರ ಪಾಂಡವರು ಈ ಪ ಣದಲ್ಲಿಯೇ ವಾಸವಾಗಿದ್ದು ದುರ್ಯೋಧನನ 
ಬಳಿಗೆ ರಾಯಭಾರಿಗಳನ್ನು ಕಳುಹಿದರು [ಭಾರ.-ಉ. ೬೩]. 

ಉಪಮನ್ಯು.- (1) ಆಪೋದನೆಂಬ ಧೌಮ್ಯಮಹರ್ಷಿಯ ಶಿಷ್ಯರಲ್ಲಿ ಒಬ್ಬ. 
ಗುರುವಿನ ಆಕಳುಗಳನ್ನು ಕಾಪಾಡುತ್ತಿ_ದ್ದು, ಹೆಸಿನಿನಿಂದ ಸೀಡಿತನಾಗಿ, ಎಕ್ಕದ 
ಎಲೆಗಳನ್ನು ತಿಂದು ಕುರುಡನಾಗಿ, ಬಾವಿಯಲ್ಲಿ ಬಿದ್ದು, ಅಶ್ವಿನೀ ದೇವತೆಗಳನ್ನು 
ಹೊಗಳಿ ಮರಳಿ ಕಣ್ಣುಗಳನ್ನು ಸಡೆದನು [ಭಾರ.-ಆ. ೩]. 

(1) ಒಬ್ಬ ಖುಸಿ. ವ್ಯಾಘ್ರಪಾದನೆಂಬ ಖುಷಿಯ ಮಗನು. ಧೌಮ್ಯ 
ಮಹರ್ಷಿಯ ಸಹೋದರ [ಭಾರ.-ಅನು. ೪೫]. ಮಹಾ ಶಿವಭಕನು. ಶಿವ 
ಸಹಸ್ರನಾಮವನ್ನು ರಚಿಸಿದವನು [ಅನು. ೪೮]. ಹಾಲಿಗಾಗಿ ಜನನಿಯನ್ನು ಕಾಡಿ 
ದನು. ಆಳೆ ಅಕ್ಭಿಯ ಹಿಟ್ಟನ್ನು ಕದಡಿ ಕೊಡಲು ಸಮ್ಮ ತಿಸದೆ, ಜನನಿಯ 
ಸೂಚನೆಯಂತೆ ಶಿವನನ್ನು ಕುರಿತು ತಪಸ್ಸುಮಾಡಿ ಪಾಲ್ಲಡಲ ಆಧಿಪತ್ಯವನ್ನು 
ಪಡೆದನು [ಲಿಂಗ.-೧೦೭. ಶಿನ.-ಉ. ೧]. 

ಉಸಯಾಜ.--ಒಬ್ಬ ಖುಷಿ. ವಾನಪ್ರಸ್ಥಾಶ್ರಮವನ್ನು ಕೈಕೊಂಡು ಗಂಗಾ 
ತೀರದಲ್ಲಿ ನಾಸಮಾಡುತ್ತಿದ್ದನು. ದ್ರುಪದನು ಪುತ್ರಕಾಮೇಷ್ಟೀಯನ್ನು ಮಾಡಲು 


ಉಪರಿಚರೆ 55 ಉಪಸುನ್ಸ 


ಸಂಕಲ್ಪಿಸಿ, ಈತನನ್ನು ಆಚಾರ್ಯನಾಗುವಂತೆ ಕೇಳಲಾಗಿ, ಉಪಯಾಜನು ತಾನು 
ಸಮ್ಮತಿಸಲಿಲ್ಲ. ದ್ರುಷದನು ಎಡೆಬಿಡದೆ ಬಹಳ ಕಾಲದ ವರೆಗೆ ಅನುಸರಿಸಿದರು. 
ಆಗ ಉಪಯಾಜನು ಮರುಕಗೊಂಡು, ತನ್ನ ಅಣ್ಣನಾದ ಯಾಜನನ್ನು ಮುಖ್ಯ 
ಯಾಜಕನನ್ನಾಗಿಟ್ಟು ತಾನು ಉಸಯಾಜಕನಾಗಿದ್ದು ದ್ರುಸದನಿಂದ ಪುತ್ರಕಾಮೇಷ್ಟಿ 
ಯನ್ನು ಮಾಡಿಸಿದನು. ಬಳಿಕ ದ್ರೌಸದಿಯೂ, ಧೃಷ್ಟದ್ಯುಮ್ನನೂ ಜನಿಸಿದರು. 
ಅಂದಿನಿಂದಲೂ ಈ ಸಹೋದರರಿಗೆ ಯಾಜ, ಉಪಯಾಜಕರೆಂಬ ಹೆಸರುಗಳೇ ರೂಢಿ 
ಯೆಲ್ಲಿ ಬಂದುವು [ಭಾರ.-ಆ. ೧೪೯, ೧೮೧]. 


ಉಪರಿಚೆರ.- ಚೇದಿ ದೇಶದ ಅರಸು. ವುರುಕುಲೋತ್ಸನ್ನನಾದ ಕೃತಿರಾಜನ 
ಮಗ [ಭಾಗ.-೯, ೨೨. ಭಾರ.-ಆ. ೬೪. ನ.೮]. ಇವನು ಇಂದ್ರನೊಂದಿಗೆ ಸ್ನೇಹ 
ವನ್ನು ಬಳೆಯಿಸಿ, ಇಂದ್ರನ ಮೂಲಕ ವಿಮಾನವನ್ನು ಸಂವಾದಿಸಿ ಯಾನಾಗಲೂ 
ಅದರಲ್ಲಿಯೇ ಸಂಚರಿಸುತ್ತಿದ್ದ ಕಾರಣ ಇವನಿಗೆ ಉನರಿಚರನೆಂಬ ಹೆಸರು ಬಂದಿತು. 
ಒಮ್ಮೆ ಇವನು ದೇವಲೋಕಕ್ಕೆ ಹೋಗಿ ಬರುತ್ತಿಒ್ರದ್ದಾಗ ಶುಕಿ,ಮತೀ ನದಿಗೆ ಅಡ್ಡ 
ವಾಗಿದ್ದ ಕೋಲಾಹಲ ಪರ್ವತವನ್ನು ಒಂದು ಪಕ್ಕಕ್ಕೆ ತಳ್ಳಿದನು. ಶುಕ್ತಿಮತಿ 
ಸಂತಸಗೊಂಡು ಗಿರಿಕೆಯೆಂಬ ಮಗಳನ್ನೂ, ವಸುಪದನೆಂಬ ತನ್ನ ಮಗನನ್ನೂ 
ಕೊಟ್ಟಳು. ಉಸರಿಚರನು ಗಿರಿಕೆಯನ್ನು ಮದುವೆಯಾಗಿ ಬೃಹದ್ರಥ, ಕುಶಾಂಬ, 
ಪ್ರತ್ಯಗ್ರಹೆ, ಮತ್ಸಿಲ್ಲ, ಯದು ಎಂಬ ಐನರು ಪುತ್ರರನ್ನು ಸಡೆದನು. ವಸು 
ಸದನು ಉಸರಿಚರನ ಸೇನಾಸತಿಯಾದ. ಒಮ್ಮೆ ಈತನ ನೀರೃವು ಸ್ಟಲಿತವಾಗಲು 
ಅದನ್ನು ಒಂದು ಮಾನು ನುಂಗಿ ಆ ಮಿಾನಿನಿಂದ ಮತ್ಸ್ಸ್ಯರಾಜನೆಂಬ ಪುತ್ರನೂ 
ಮತ್ಸ $ಗಂಥೆಯೆಂಬ ಮಗಳೂ ಜನಿಸಿದರು [ಭಾರ.-ಆ. ೬೪]. ಅನೇಕ ಯಾಗಾದಿ 
ಗಳನ್ನು ಮಾಡಿದನು [ಭಾರ.-ಶಾಂ. ೩೪೪, ೩೪೫]. 


ಉಪನೇದ.-ಆಯುರ್ನೇದ, ಧನುರ್ವೇದ, ಗಾಂಧರ್ವವೇದ, ಅರ್ಥಶಾಸ್ತ್ರ 
ಗಳೆಂಬ ನಾಲ್ಕೂ ಕ್ರಮವಾಗಿ, ಯಕ್‌, ಯಜುಸ್‌, ಸಾನು, ಅಧರ್ವಗಳಂಬ 
ವೇದಗಳ ಉಪವೇದಗಳು [ಭಾಗ.-೩, ೧೨. ಬ್ರಹ್ಮಾ.-ಉತ್ತ.. ೬೧]. 

ಉಸಸುನ್ನ.--ಒಬ್ಬ ರಾಕ್ಸ್ಮಸ. ಹಿರಣ್ಯಕಶಿಪು ವಂಶದ ನಿಕುಂಭನೆಂಬ ರಾಕ್ಷಸನ 
ಮಗ. ಇವನ ಅಣ್ಣನು ಸುಂದ. ಇವರಿಬ್ಬರೂ ನಿಂಧ್ಯಪರ್ವತದಲ್ಲಿ ಬ್ರಹ್ಮನನ್ನು 
ಕುರಿತು ತಪಸ್ಸುಮಾಡಿ, ಅನ್ಯೋನ್ಯವಾಗಿ ಒಬ್ಬರನ್ನೊಬ್ಬರು ಕೊಲ್ಲಬೇಕೇ ಹೊರತು 
ಮತಾ_ರಿಂದಲೂ ಸಾವು ಬಾರದಂತೆ ವರವನ್ನು ಪಡೆದರು. ಇವರ ಹಾವಳಿಯನ್ನು 
ತಡೆಯಲಾಗಜಿ ಇಂದ್ರನು ನಿಶ್ವಕರ್ಮನಿಂದ ತಿರೋತ್ಸಮೆಯನ್ನು ಸೃಷ್ಟಿಮಾಡಿಸಿ 
ಇವರಲ್ಲಿಗೆ ಸಳುಹಿದ. ಇಬ್ಬರೂ ಆಕೆಯನ್ನು ಕಂಡು ಮೋಹಸರವಶರಾಗಿರಲು 


ಉಮಾ 56 ಉದ್ದಿ 


ತಿಲೋತ್ತಮೆ ನಿಮ್ಮ ಲ್ಲಿ ಶೂರನಾದವನನ್ನು ನಾನು ವರಿಸುವೆನೆನಲು, ಇಬ್ಬರೂ 
ಕಾದಾಡಿ ಒಬ್ಬರನ್ನೊಬ್ಬರು ಕೊಂದು ಮಡಿದರು [ಭಾರ.-ಆ. ೨೨೮, ೨೩೨]. 

ಉಮಾ.--ಪಾರ್ವತಿಯ ನಾಮಾಂತರ. ಶಿವನನ್ನು ಒಲಿಸಿಕೊಳ್ಳುವುದಕ್ಕಾಗಿ 
ತಪಸ್ಸಿಗೆ ಹೊರಟಾಗ ಜನನಿಯಾದ ಮೇನೆ--""ಉ, ಮಾ'' (ಎಲ್‌! ಬೇಡ. 
ಕಷ್ಟಸಾಧ್ಯವಾದ ತಪಸ್ಸಿಗೆ ಹೋಗಬೇಡ) ಎಂಬುದಾಗಿ ಅಡ್ಡಗಿಸಿದಳು. ಅಂದಿ 
ನಿಂದ ಪಾರ್ವತಿಗೆ ಉಮೆಯೆಂಬ ಹೆಸರು ರೂಢಿಯಲ್ಲಿ ಬಂದಿತು [ಸ್ಟಾ.-ಮಾಹೇ. 
೨೨. ಸ್ಕಾ.-ಕೌ್‌ಮಾ. ೨೫]. 

ಉರಗಾಪುರಿ.--ತಂಜಾವೂರು ಜಿಲ್ಲೆಯಲ್ಲಿರುವ ಒಂದು ರೇವು ಪಟ್ಟಣ. 
ಪಾಂಡವರ ಕಾಲದಲ್ಲಿ ಇದು ಪಾಂಡ್ಯದೇಶದ ರಾಜಧಾನಿಯಾಗಿದ್ದಿತು. ಈಗ ಇದನ್ನು 
ನಾಗಸಟ್ಟಣನೆಂದು ಕರೆಯುತ್ತಾರೆ. ಅರ್ಜುನನು ರಾಜಸೂಯಯಾಗ ಸಮಯ 
ದಲ್ಲಿ ಜೈತ್ರಯಾತ್ರಿಗೆ ಹೊರಟಿದ್ದಾಗ ಅಲ್ಲಿ ರಾಜ್ಯಭಾರಮಾಡುತ್ತಿಒದ್ದ ರೋಚಮಾನ 
ನೆಂಬ ಅರಸನನ್ನು ಸೋಲಿಸಿದ [ಭಾರ.-ಸ. ೨೮]. 

ಉರ್ಮಿ ಳಾ.--ಜನಕರಾಜನ ಟಔರಸಪುತ್ರಿ. ಲಕ್ಷ್ಮಣನ ಹೆಂಡತಿ [ರಾಮಾ.-ಬಾ.೬೬]. 

ಉರ್ವಶೀ.--ಒಬ್ಬ ಅವ್ಸರಸಿ. ನರನಾರಾಯಣರು ಬದರಿಕಾಶ್ರಮದಲ್ಲಿ ತಪಸ್ಸು 
ಮಾಡುತ್ತಿದ್ದಾಗ ಕೆಲವರು ದೇವವಿಲಾಸಿನಿಯರು ನರನಾರಾಯಣರ ತಪೋ 
ಭಂಗಕ್ಕಾಗಿ ಅಲ್ಲಿಗೆ ಬಂದರು. ಆಗ ನಾರಾಯಣನು ತನ್ನ ತೊಡೆಯನ್ನು ಕೆರೆಯ 
ಲಾಗಿ, ಅಲ್ಲಿಂದ ಲೋಕೋತ್ತರ ಸೌಂದರ್ಯವತಿಯಾದ ಒಬ್ಬ ತರುಣಿ ಜನಿಸಿದಳು. 
ಇವಳೇ ಉರ್ವತಿ. ಇವಳ ಲಾನಣ್ಯಾತಿಶಯನನ್ನು ಕಂಡು ದೇವವಿಲಾಸಿನಿಯರು 
ನಾಚಿಕೆಯಿಂದ ಹಿಂದೆರಳಿದರು [ಡೇ.ಭಾ.- ೪, ೬]. ಮಿತ್ರನಾಮಕ ಸೂರ್ಯನ 
ಶಾಪದಿಂದ ಭೂಮಿಯಲ್ಲಿ ಪುರೂರವನೊಂದಿಗೆ ಸಂಸಾರಮಾಡಿಕೊಂಡಿದ್ದಳು [ರಾಮಾ.- 
ಉ. ೫೬. ಪದ್ಮ.- ೫, ೨೨]. ಪುರೂರನನಿಂದ ಆಯು ಮೊದಲಾದ ಆರು ಮಂದಿ 
ಮಕ್ಕಳನ್ನು ಪಡೆದಳು. ನೋಡು--ಆಯು [ಭಾರ.-ಆ. ೬೯. ಭಾಗ೯, ೧೪. 
ದೇ.ಭಾ.-೧, ೧೩]. ಅರ್ಜುನನು ಇಂದ್ರ ಕೀಲಪರ್ವತದಿಂದ ಸ್ವರ್ಗಕ್ಕೆ ಹೋಗಿದ್ದಾಗ 
ಆತನನ್ನು ಮೋಹಿಸಿ, ತನ್ನ ಇಷ್ಟಾರ್ಥವು ನೆರವೇರಲಿಲ್ಲವಾಗಿ ನಪುಂಸಕನಾಗುವಂತೆ 
ಅರ್ಜುನನಿಗೆ ಶಾಸನಿತ್ತಳು [ವನ. ೪೪]... ಉರ್ವಶಿಯ ಸೌಂದರ್ಯವರ್ಣ ನೆ (ವನ. 
೪೪]... ನಾರಾಯಣನ ಊರು ಪ್ರದೇಶದಿಂದ ಜನಿಸಿದ ಕಾರಣ ಉರ್ರಶಿಯೆಂದು 
ಹೆಸರಾಯಿತು [ಭಾಗ.-೧, ೪. ದೇ.ಭಾ.-೧, ೧೩]. 

ಉರ್ವೀ.--ಭೂಮಿ, ಹರಶುರಾಮನು ಭೂಮಂಡಲದ ಅರಸರನ್ಷೆಲ್ಲ ಗೆದ್ದು, 
“ಭೂಮಿಯನ್ನು ಕಶ್ಯಪ ಮುನಿಗೆ ದಾನಮಾಡಿದನು. ಕೆಲ ಕಾಲದ ಬಳಿಕ ಪಾಪ 
ಭಾಕಧಿಂದ ಭೂಮಿ ಪಾತಾಳಕ್ಕೆ ಕುಸಿದುಬಿತ್ತು, ಆಗ ಕಶ್ಯಪ ಮುನಿ ತನ್ನ 


ಉಲೂಕ ನಿ ಉಶೀನರ 


ಊರು (ತೊಡೆ) ಗಳ ಬಲದಿಂದ ಭೂಮಿಯನ್ನು ಉದ್ಧರಿಸಿದನು. ಇದರಿಂದ 
ಭೂಮಿಗೆ ಉದ್ರೀ, ಕಾಶ್ಯನೀ ಎಂಬ ಹೆಸರುಗಳು ಬಂದುವು [ಶಾಂತಿ. 8೯]. 

ಉಲೂಕ.--(1) ಶಕುನಿಯ ಮಗನು [ಭಾರ.-ಆ. ೨೦೧]. ಒಮ್ಮೆ ದುಶ್ಯೋಧ 
ನನು ಇವನನ್ನು ಯುಧಿಷ್ಮಿರನಲ್ಲಿಗೆ ದೂತನನ್ನಾಗಿ ಕಳುಹಿಸಿದ್ದು [ಉದ್ಯೋ. ೧೬೦, 
೧೬೩]. ಯುಯುತ್ಸು ನಿನೊದಿಗೆ ಯುದ್ಧ [ಕಕ್ನ. ೧೬]... ಸಹದೇವನ ಮೂಲಕ 
ಇವನ ಕೊಲೆ [ಶಲ್ಯ. ೨೭). 

(1) ಒಂದು ದೇಶ. ಪಾಂಡವರ ಕಾಲದಲ್ಲಿ ಇದನ್ನು ಬೃಹಂತನೆಂಬ 

ಅರಸು ಪಾಲಿಸುತ್ತಿದ್ದ [ಭಾರ.-ಸ, ೨೮]. 

ಉಲೂಪಿ.--ನಾಗಕನ್ರಕೆ. ಕೌರವ್ಯನೆಂಬ ನಾಗರಾಜನ ಮಗಳು. ಅರ್ಜು 
ನನು ತೀರ್ಥಯಾಕ್ರಿಗೆ ಹೋಗಿದ್ದಾಗ ಇವಳನ್ನು ಮದುವೆಯಾಗಿ ಇರಾವಂಶನೆಂಬ 
ಮಗನನ್ನು ಪಡೆದ [ಭಾರ.-ಆ. ೬೩, ೨೩೪, ೨೩೫]. ಬಭ್ರುವಾಹನನಿಂದ ಹತನಾದ 
ಅರ್ಜುನನನ್ನು ಸಂಜೀವನಮಣಿಯಿಂದ ಬದುಕಿಸಿದಳು [ಭಾರ.-ಅಶ್ವ. ೮೧]. ಪಾಂಡ 
ವರ ಅಶ್ವಮೇಧಯಾಗ ಸಮಯದಲ್ಲಿ ಹಸ್ತಿನಾವತಿಗೆ ಬಂದಿದ್ದಳು [ಭಾರ.-ಅಶ್ವ. 
೯]. ಪಾಂಡನರು ಮಹಾಪ್ರಸ್ಥಾನ ಮಾಡಿದಾಗ ಈಕೆ ಗಂಗೆಯಲ್ಲಿ ಮುಳುಗಿ 
ಸ್ವರ್ಗಕ್ಕೆ ಹೋದಳು [ಭಾರ.-ಮಹಾ. ೧]. 


ಉಶಜ್ಞು (ರುಂಶೆಜ್ನು).--ಒಬ್ಬ ಮಹರ್ಷಿ. ತಾನು ಮುದುಕನಾಜೆನೆಂದು 
ತಿಳಿದು ಪೃಥೂದಕನೆಂಬ ತೀರ್ಥದಲ್ಲಿ ದೇಹೆತ್ಯಾಗಮಾಡಿ ಸಾಯುಜ್ಯವನ್ನು ಹಡೆದ, 
ಈತನ ಆಶ್ರಮದಲ್ಲಿ ಆರ್ಟ್ಟಿಸೇಣ, ವಿಶ್ವಾಮಿತ್ರ, ಸಿಂಧುದ್ದೀಪ, ದೇವಾಪಿ 
ಎಂಬವರು ತಪಸ್ಸುಮಾಡಿ ಬ್ರಾಹ್ಮಣ್ಯವನ್ನು ಪಡೆದರು. ಬಲರಾಮನು ತೀರ್ಥ 
ಯಾತ್ರಾ ಸಮಯದಲ್ಲಿ ಇಲ್ಲಿಗೆ ಹೋಗಿದ್ದ [ಭಾರ.-ಶ. ೪೦]. 

ಉಶನಸ್‌.-ಶುಕ್ರಾಚಾರ್ಯನ ನಾಮಾಂತರ. ಸ್ವಾಯಂಭುವ ಮನ್ವಂತರದ 
ಭ್ರೃಗುಮಹರ್ಷಿಯ ಮೂಲಕ ಪುಲೋಮೆಯಲ್ಲಿ ಜನಿಸಿದ ಎಂಟಿ ಮಂದಿ ಮಕ್ತಳಲ್ಲಿ 
ನಾಲ್ಕನೆಯವನು. ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಮೂರನೆಯ 
ಪರ್ಯಾಯದಲ್ಲಿ ವ್ಯಾಸನಾಗಿದ್ದ. ಈತನು ಹಿರಣ್ಯಕಶಿಪುವಿನ ಪುರೋಹಿತ [ಭಾಗ.- 
೫, ೧. ದೇ.ಭಾ.-೧, ೪, ನಿಷ್ಣು.-೩, ೩]. ಮಿಕ್ಕು ನಿಷಯಗಳನ್ನು ಶುಕ್ರಶಬ್ದದಲ್ಲಿ 
ನೋಡುವುದು. 

ಉಶೀನರ.--ಒಬ್ಬ ಅರಸು. ಚಂದ್ರವಂಶದ ಅನುಕುಲದಲ್ಲಿ ಜನಿಸಿದವನು. 
ಭೋಜದೇಶವನ್ನು' ಆಳುತ್ತಿ,ದ್ದ್ಧ. ಯಯಾತಿರಾಜನ ಮಗಳಾದ ಮಾಧನಿಯಲ್ಲಿ ಶಿಬಿ 
ಯೆಂಬ ತನಯನನ್ನು ಪಡೆದನು [ಭಾರ,-ಸ್ನ ೮ ವನ, ೧೩೨, ಉ. ೧೧೮, 


ಉಶೀರೆಬೀಜ 58 ಊರಾ 


ಚಂದ್ರವಂಶದ ಅನುರಾಜನ ಕುಲದಲ್ಲಿ ಜನಿಸಿದ ಸೃ೦ಜಯನ ಮಗನಾದ ಮಹಾ 
ಮನಸನ ಮಗ (ಭಾಗ-೯, ೨೩]. 

ಉಶೀರಬೀಜ.--ಹಿನುವತ್ಬ್ಪರ್ವತದ ಪಕ್ಕದಲ್ಲಿರುವ ಒಂದು ಕ್ಷೇತ್ರ. ಜೀಮೂತ 
ನೆಂಬ ಬ್ರಹ್ಮರ್ಷಿಯ ಆಶ್ರಮವೂ, ಸ್ವರ್ಲಸರೋವರವೂ ಇದರಲ್ಲಿಯೇ ಇರುತ್ತವೆ. 
ಸುಪ್ರಸಿದ್ಧನಾದ ಮರುತ್ತರಾಜನು ಈ ಕ್ಷೇತ್ರದಲ್ಲಿಯೇ ಯಜ್ಞಮಾಡಿದನು 
[ಭಾರ.-ಉ. ೧೧೧]. 

ಉಷಾ.--ಬಾಣಾಸುರನ ಮಗಳು. ಕೆ ಶ್ರೀಕೃಷ್ಣ ಪುತ್ರನಾದ ಪ್ರದ್ಯುಮ್ನನ 
ಮಗನಾದ ಅನಿರುದ್ದನನ್ನು ಸ್ವಸ್ನದಲ್ಲಿ ಕಂಡು ದಾಸಿಯ ಮೂಲಕ ಅವನನ್ನು 
ಬರಮಾಡಿಕೊಂಡು ಸುಖವಾಗಿದ್ದಳು. ಬಾಣಾಸುರನು ಈ ಗುಟ್ಟನ್ನು ತಿಳಿದು 
ಅನಿರುದ್ಧನನ್ನು ಸೆರೆಯಲ್ಲಿಟ್ಟನು. ಆಗ ಶ್ರೀಕೃಷ್ಣನು ಈ ಸಮಾಚಾರವನ್ನು ಜೇಳಿ 
ಯುದ್ಧದಲ್ಲಿ ಬಾಣಾಸುರನನ್ನು ಸೋಲಿಸಿ ಉಷೆಯನ್ನೂ ಅನಿರುದ್ಧನನ್ನೂ ಕರೆ 
ಹುಯ್ದು ನು [ಭಾರ.-ಸ. ೬೦. ಭಾಗ.-೧೦, ೬೨. ಹರಿ.-೨, ೧೧೮. ನಿಷ್ಣು .-೫, ೩೨], 


ಊ 


ಊರ್ಜಸ್ಟತಿ.--ಪ್ರಿಯನ್ರತರಾಜನ ಮಗಳು. ಶುಕ್ರಾಚಾರ್ಯನ ಹೆಂಡತಿ. 
ದೇವಯಾನಿಯ ಜನನಿ [ಭಾಗ.-೫, ೧]. 
ಊರ್ಜಾ.--ಸ್ವಾಯಂಭುವ ಮನ್ವಂತರದಲ್ಲಿ ವಸಿಸ್ಮಮಹರ್ಷೀಯ ಎರಡನೆಯ 
ಹೆಂಡತಿ. ಚಿತ್ರಕೇತು, ಸುರೋಚಿ, ವಿರಜಾಮಿತ್ರ, ಉಲ್ಬಣ, ವಸುಭೃತ್‌ 
ದ್ಯುತಿಮಂತರೆಂಬವರು ಈಕೆಯ ಮಕ್ಕಳು [ಭಾಗ.-೪, ೨೧, ೨೪], 
& 


ಊರ್ಕಾ.- (1 ಸ್ವಾಯಂಭುವ ಮನ್ವಂತರದ ಮರೀಚಿ ಮುನಿಯ ಎರಡನೆ 
ಹೆಂಡತಿ. ಈಕೆ ಸ್ಮರ, ಉದ್ಗೀಥ, ಸತಂಗ, ಪರಿಸ್ವಂಗ, ಕ್ಲುದ್ರಭುಕ್‌, ಫೃಣಿ 
ಯೆಂಬ ಆರುಮಂದಿ ಪುತ್ರರನ್ನು ಪಡೆದಳು. ಇವರು ಒಮ್ಮೆ ಬ್ರಹ್ಮನನ್ನು ಪರಿ 
ಹಾಸಮಾಡಿ, ಕುಪಿತನಾದ ಬ್ರಹ್ಮನ ಮೂಲಕ ಭೂಲೋಕದಲ್ಲಿ ಹೀನಜನ್ಮನೆತ್ತು. 
ವಂತೆ ಶಾಪವನ್ನು ಪಡೆದು ಮೊದಲನೆಯ ಜನ್ಮದಲ್ಲಿ ಹಿರಣ್ಯಕಶಿಪುವಿನ ಮಕ್ಕಳಾ 
ಗಿಯೂ, ಎರಡನೆಯ ಜನ್ಮದಲ್ಲಿ ಕಾಲನೇನಿಯ ಮಕಳ್ಳಳಾಗಿಯೂ, ಮೂರನೆಯ 
ಜನ್ಮದಲ್ಲಿ ದೇವಕಿಯ ಮೊದಲಿನ ಆರುಮಂದಿ (ಕಂಸನಿಂದ ಹತರಾದ) ಮಕ್ಕಳಾ 
ಗಿಯೂ ಜನಿಸಿ ಕೂಡಲೇ ಸತ್ತರು [ಛಾಗ.-೧೦, ೮೫. ದೇ.ಭಾ.-೪. ೨೨), 


ಊರ್‌ ಯು 59 ಯಕ್ಷೆರಜಸ್‌ 


(11) ಸ್ವಾಯಂಭುವ ಮನ್ವಂತರದ ಖಯಸಭಡೇವನ ವಂಶದಲ್ಲಿ ಜನಿಸಿದ 
ಚಿತ್ರರಧನೆಂಬ ಅರಸನ ಹೆಂಡತಿ. ಈಕೆ ಸಮ್ರಾಜನೆಂಬ ಪುತ್ರನನ್ನು ಪಡೆದಳು 
[ಭಾಗ.-೫, ೧೫]. 

ಊರಾ ಯು.- ಕಶ್ಯಪ ಮುನಿಯಿಂದ ವಪ್ರಾಧೆಯಲ್ಲಿ ಜನಿಸಿದ ದೇನಗಂಧರ್ವರಲ್ಲಿ 
ಒಬ್ಬ. ಮೇನಕೆ ಈತನ ಹೆಂಡತಿ [ಭಾರ.-ಉ. ೧೧೭]. 

ಊರ್ಮಿ ಳಾ.-ನೋಡು-ಉರ್ಮಿಳಾ. 

ಊರ್ವಶೀ.- ನೋಡು ಉರ್ತ ಶೀ. 

ಊಹಷಾ.--ಉಪೆಯ ನಾಮಾಂತರ. 


ಯ 


ಯಕ್ಸ.--(1) ಒಬ್ಬ ಅರಸು. ಚಂದ್ರವಂಶದ ಖುಚನ ಮಗನು. ಈತನು ತಕ್ಷ 
ಕನ ಮಗಳಾದ ಜ್ವಲಂತಿಯನ್ನು ಮದುವೆಯಾಗಿ ಅಂತ್ಯನಾರನೆಂಬ ಮಗನನ್ನು 
ಪಡೆದನು [ಭಾರ.-ಆದಿ. ೬೩). 

(11) ಒಬ್ಬ ಅರಸು. ಚಂದ್ರವಂಶದ ಅಜಮಿಸಾಢನ ಮಗ. ತಾಯಿ ಧೂಮಿಸಿ. 
ರಥಂತರಿಯೆಂಬವಳನ್ನು ಮದುವೆಯಾಗಿ ಸಂವರಣಫೆಂಬ ಮಗನನ್ನು ಪಡೆದನು 
[ಭಾರ.-ಆ. ೧೦೧]. 

(111) ಕರಡಿ. ಅದರ ಉತ್ಪತ್ತಿ [ಭಾರ.-ಆದಿ. ೬೭], 

(1೪) ಒಬ್ಬ ಅರಸು. ಚಂದ್ರವಂಶದ ದೇವಾತಿಥಿರಾಜನ ಮಗ. ತಾಯಿ 
ತಿಂಗರಾಜನ ಮಗಳು ವಾಮಜೇವಿ [ಭಾರ.-ಆ. ೬೩]. 

ಯಕ್ಸ್‌ಡೇವ.- ದ್ರುಪದ ಪುತ್ರನಾದ ಶಿಖಂಡಿಯ ಮಗ [ಭಾರ.-ಜ್ರೋ. ೨೩]. 

ಬಕ್ಕರಜಸ್‌.--ವಾನರ ಕುಲದ ಮೂಲಪುರುಷ. ಬ್ರಹ್ಮನು ಮೇರು ಪರ್ವತ 
ದಲ್ಲಿ ತನಸ್ಸುಮಾಡುತ್ತಿದ್ದಾಗ ಆತನ ಕಣ್ಣೀರಿಂದ ವಾನರರೂಪದ ್ರರುಷನು 
ಜನಿಸಿ, ಬ್ರಹ್ಮನ ಅಪ್ಪಣೆಯಂತೆ ಆ ಸುತ್ತಮುತ್ತಣ ವನದಲ್ಲಿ ಸಂಚರಿಸುತ್ತಿದ್ದರು. 
ಒಮ್ಮೆ ಒಂದು ಸರೋವರದಲ್ಲಿ ಇಚಿಕೆನೋಡುತ್ತಿ,ದ್ದಾಗ ಅದರೊಳಗೆ ತನ್ನ ಪ್ರತಿ 
ಬಿಂಬವನ್ನು ಕಂಡು ಅದರೊಡನೆ ಹೋರಾಡಬೇಕೆಂದು ಸರೋವರದಲ್ಲಿ ದುಮಿಕೆದನು. 
ಒಳಗೆಲ್ಲಾ ಹುಡುಕಿದರೂ ಯಾರೂ ಸಿಕ್ಕಲಿಲ್ಲ. ಮೇಲಕ್ಕೆ ಬರುವಷ್ಟರಲ್ಲಿ ಸ್ತ್ರೀತ್ವವನ್ನು 
ಪಡೆದಿದ್ದನು. ಅಡಹೀ ಸಮಯದಲ್ಲಿ ಅಸ್ತಮಿಸುತ್ತಿದ್ದ ಸೂರ್ಯನೂ ಬ್ರಹ್ಮಸಂದರ್ಶನ 
ಕ್ಸಾಗಿ ಹೋಗುತ್ತಿದ್ದ ಇಂದ್ರನೂ ಈ ವಾನರಿಯನ್ನು ನೋಡಿ ಮೋಹಗೊಂಡರು. 
ಇಂದ್ರನ ತೇಜಸ್ಸು ಬಾಲದಮೇಲೆಯೂ ಸೂರ್ಯನ ತೇಜಸ್ಸು ಕುತ್ತಿಗೆಯಮೇಲೆಯೂ 


ಹುಳ್ಸವಂತ 60 ಯಚೀಕ 


ಬಿದ್ದಿತು. ಬಳಿಕ ವಾಲಿ, ಸುಗ್ರೀವರು ಜನಿಸಿದರು. ಮರುದಿನ ಬೆಳಗಾಗುವಷ್ಟರಲ್ಲಿ 
ಖುಕ್ಸರಜನು ಗಂಡುಸಾಗಲು ಬ್ರಹ್ಮನಲ್ಲಿಗೆ ಹೋಗಿ ಈ ವಿವರವನ್ನು ಅರಿಕೆಮಾಡಿ 
ದನು. ಬ್ರಹ್ಮನು ಕಿಸ್ಕಿಂಥೆಗೆ ಹೋಗಿ ರಾಜ್ಯಭಾರಮಾಡುವಂತೆ ಅಪ್ಪಣೆಯಿತ್ತು. 
ಬಳಿಕ ಖುಕ್ಸರಜನು ಕಿಷ್ಟಿಂಧೆಯಲ್ಲಿ ಕೆಲಕಾಲ ಅರಸಾಗಿದ್ದು, ನಾಲಿಗೆ ಪಟ್ಟಿ ಕಟ್ಟಿ, 
ಸುಗ್ರೀವನನ್ನು ಯುವರಾಜನಸನ್ನಾಗಿ ನಿಯಮಿಸಿ, ತಾನು ತಪಸ್ಸಿಗೆ ಹೋದನು 
[ರಾ.-ಉ ೧]. 

ಖುಳ್ಸವಂತ.--ಹಒಿ೦ದು ಪರ್ವತ. ನಿಂಧ್ಯಪರ್ವತದ ವೂರ್ವ ಘಟ್ಟಗಳ ಹೆಸರು 
[ಭಾ.-ಭಿಃ. ೯]. 

ಯಗ್ನೇದ.--ನಾಲ್ಕು ವೇದಗಳಲ್ಲಿ ಮೊದಲನೆಯಡು. ಚತುರ್ಮುಖನ ಪೂರ್ವ 
ಮುಖದಿಂದ ಹೊರಬಿದ್ದುದು. ಈ ವೇದಭಾಗವು ಯಜ್ಞಗಳಲ್ಲಿ ದೇವತೆಗಳನ್ನು 
ಆಹ್ವಾನ-ಖಾಡುವದರಲ್ಲಿ ಉಪಯುಕ್ತವಾಗಿದೆ. ಯಜ್ಞದಲ್ಲಿ ಖುಗ್ಗೇದ ಮಂತ್ರ 
ಗಳನ್ನು ರರನಮಾಡತಕ್ಕವರಿಗೆ "* ಹೋತೃ'' ವೆಂದು ಹೆಸರು. ಇದರಲ್ಲಿ ಅನೇಕ 
ಶಾಖೆಗಳಿನೆ. ಆಯುರ್ವೇದವು ಇದರ ಉಪವೇದ. ವ್ಯಾಸಮುನಿ ಈ ವೇದವನ್ನು 
ಸೈಲನೆಂಬ ಶಿಷ್ಯನಿಗೆ ಮೊದಲು ಹೇಳಿಕೊಟ್ಟ ನು [ಭಾಗ.-ಒ, ೧೨. ವಿಷ್ಣು.-೩ ೪]. 

ಯತೆ.--ಒಬ್ಬ ಅರಸು. ಪುರುವಂಶದ ದೇವಾತಿಥಿರಾಜನಿಂದ ವಿದರ್ಭರಾಜ 
ಪುತ್ರಿಯಾದ ಮರ್ಯಾಜಿಯೆಂಬುವಳಲ್ಲಿ ಜನಿಸಿದವನು. ಅಂಗರಾಜಪುತ್ರಿಯಾದ 
ವಾಮಜೇನಿಯೆಂಬನಳನ್ನು ಮದುವೆಯಾಗಿ ಯಕ್ಷನೆಂಬ ಮಗನನ್ನು ಪಡೆದನು 
[ಭಾರ.-ಆ. ೬೩]. 

ಯಚೀಕ.- (1) ಒಬ್ಬ ಖುಸಿ. ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರ 
ದಲ್ಲಿ ಭೃಗುಪುತ್ರನಾದ ಔರ್ವಮಹರ್ಹಿಯ ಮಗನು. ಗಾಧಿರಾಜನ ಮಗಳಾದ 
ಸತ್ಯವತಿಯನ್ನು ಮದುವೆಯಾದನು. ನೋಡು--ಅಶ್ವತೀರ್ಥ [ಭಾರ,-ಆ. ೬೭. ವನ. 
೧೧೬. ಶಾಂ. ೪೮].  ಖುಚೇಕನು ಒಮ್ಮೆ ಸತ್ಯವತಿಯ ಪತಿಭಕ್ಕಿಗೆ ಮೆಚ್ಚಿ ವರ 
ವನ್ನು ಬೇಡು ಎಂದನು. ಆಗ ಸತ್ಯವತಿ ತನಗೂ ತನ್ನ ಜನನಿಗೂ ಪುತ್ರನು ಜನಿ 
ಸುವಂತೆ ಬೇಡಿದಳು. ಖುಚೀಕನು ಇಬ್ಬರಿಗೂ ಪ್ರತ್ಯೇಕವಾಗಿ ಚರುನನ್ನು ಮಂತ್ರಿಸಿ 
ಕೊಟ್ಟು, ಇಬ್ಬರೂ ಆ ಚರುವನ್ನು ತಿಂದು, ಸತ್ಯವತಿ ಮುತ್ತುಗದ ಮರವನ್ನೂ, 
ಆಕೆಯ ತಾಯಿ ಅಶ್ವತ್ಥವೃಕ್ಸವನ್ನೂ ಅಪ್ಪಿಕೊಳ್ಳು ನಂತೆ ನಿಯನಿಸಿದನು. ಅದರೆ 
ದೈವಘಟನೆಯಿಂದ ಅವೆರಡೂ ವ್ಯತ್ಯಸ್ತ, ಗಳಾದುವು. ಇಬ್ಬರೂ ಕಾಲಕ್ರಮದಲ್ಲಿ 
ಗರ್ಭಿಣಿಯರಾದರು. ಒಂದು ದಿನ ಖುಚೀಕನು ತನ್ನ ಹೆಂಡತಿಯ ಮುಖದಲ್ಲಿ 
ಸ್ಸತ್ರಿಯ ತೇಜಸ್ಸನ್ನು ನೋಡಿ, ಕಾರಣವನ್ನು ತಿಳಿದು, ಸತ್ಯವತಿಯನ್ನು ಕುರಿತು 
"" ನಿನ್ನ ಮಗನು ಬ್ರಾಹ್ಮಣನಾಗಿ ಹುಟ್ಟ ಕ್ಲತ್ರಿಯನಾಗುವನು. ನಿಮ್ಮ ತಾಯಿಗೆ 


ಹುಚೇಯು 61 ಯತುಪರ್ನ 


ಕ್ಸೃತ್ರಿಯನು ಹುಟ್ಟಿ ಬ್ರಾಹ್ಮಣನಾಗುವನು '' ಎಂದನು. ಸತ್ಯವತಿ ಚಿಂತಾಕುಲಿತೆ 
ಯಾಗಿ, ತನ್ನ ಮಗನು ಮಾತ್ರ ಬ್ರಾಹ್ಮಣನೇ ಆಗಿರುವಂತೆಯೂ, ಮೊಮ್ಮಗನು 
ಶ್ಲತ್ರಿಯನಾಗುವಂತೆಯೂ ಅನುಗ್ರಹಿಸಬೇಕೆಂದು ಬೇಡಿಕೊಂಡಳು. ಖುಚೀಕನು 
ಅಂತೆಯೇ ಅನುಗ್ರಹಿಸಲಾಗಿ ಸತ್ಯವತಿ ನಡೆದ ಜಮದಗ್ನಿ ಮತ್ತು ಶುನಶ್ರೀಪರು 
ಬ್ರಾಹ್ಮೆಣರಾಗಿದ್ದರು. ಜಮದಗ್ನಿ ಪುತ್ರನಾದ ಪರಶುರಾಮನು ಕ್ಷತ್ರಿಯನಾದನು. 
ಗಾಧಿ ಪುತ್ರನಾದ ವಿಶ್ವಾಮಿತ್ರನು ಸ್ಲತ್ರಿಯನಾಗಿ ಜನಿಸಿ ಬ್ರಾಹ್ಮಣನಾದನ. [ಭಾರ.- 
ವ, ೧೧೬. ಅನು. ೭. ಭಾಗ.-೧೫. ವಾಯು.-೯೧. ಬ್ರಹ್ಮ-೧೦].  ಮುಚೀಕನ 
ಮತ್ತೊಬ್ಬ ಮಗನು ಶುನಶ್ರೇಸನು [ರಾಮಾ.-೧, ೬೧. ಆನು. ೬]. 

(ii) ಒಬ್ಬ ಅರಸು. ಚಂದ್ರವಂಶದ ದುಷ್ಯಂತನ ಮೊಮ್ಮಗನಾದ ಭುಮನ್ಯು 
ನಿನಿಂದ ಪುಸ್ಪುರಿಣಿಯೆಂಬವಳಲ್ಲಿ ಜನಿಸಿದವನು [ಭಾರ.-ಆ. ೨೦೧]. 

ಯ ಚೇಯಂ.-- ಒಬ್ಬ ಅರಸು. ಚಂದ್ರವಂಶದ ರೌದ್ರಾಶ್ವನಿಂದ ನುಶ್ರಳೇಶಿ 
ಯೆಂಬ ಅಸ್ಸರಸಿಯಲ್ಲಿ ಜನಿಸಿದವನು. ಕಳ್ಸೇಯು ಮೊದಲಾದ ಒಂಬತ್ತು ಮಂದಿ 
ಇವನ ಒಡಹುಟ್ಟದನರು. ಇವನಿಗೆ ಅನಾಧೃಷ್ಠಿ ಶ್ರಯೆಂಬುದು ನಾಮಾಂತರ. ಇವನ 
ಮಗನು ಮತಿನಾರ [ಭಾರ.-ಆ. ೮೮], 

ಚುಣತ್ರಯ.--ಕ್ರಿಯಾಖಣ (ದೇವಖುಣ) ಬ್ರಹ್ಮಚರ್ಯಖಯಣ (ಖ. ಹಿಯಣ) 
ಪ್ರಜಾಖುಣ (ಸನಿಶೃಯಣ) ಗಳೆಂಬುವು. ಬ್ರಾಹ್ಮಣನು ಹುಟ್ಟುತ್ತಲೇ ಕ: ಮೂರು 
ಯಣಗಳೂ ಅವನೊಂದಿಗೇ ಹುಟ್ಟುಪುವು. ಯಜನಾದಿಗಳಿಂದ ದೇವಖು ನನ್ನೂ, 
ವೇದಾಧ್ಯಯನದಿಂದ ಖುಹಿಯಣವಮ್ಮೂ, ಸಂತಾನದಿಂದ ನಿತೃಮಣವನ್ನು ಕಳೆಯ 
ಬೇಕು [ಭಾರ.-ಅ. ೨೫೫1]. 

ಯತವಾಕ್‌.- ಒಬ್ಬ ಮಹರ್ಷಿ. ಈತನಿಗೆ ರೇವತೀ ನಕ್ಷತ್ರದಲ್ಲಿ ಒಬ್ಬ 
ದುಷ್ಟ ಕುಮಾರನು ಜನಿಸಲಾಗಿ, ಶಾಸಕೊಟ್ಟು ರೇವತೀ ನಕ್ಸತ್ರವನ್ನು ನೆಲಕ್ಕೆ 
ಬೀಳಿಸಿದರು [ದೇ.ಭಾ.-೧, ೪]. 

ಯತುಪರ್ನ.- ಸೂರ್ಯವಂಶದ ಅರಸು. ಅಯೋಧ್ಯೆಯಲ್ಲಿ ರಾಜ್ಯಭನರಮಾಡು 
ತ್ತಿದ್ದನು. ರಾಜ್ಯಭ್ರಷ್ಟನಾದ ನಳಚಕ್ರವರ್ದಿ ಈತನಲ್ಲಿ ಕೆಲಕಾಲ ಚಾಹುಕನೆಂಬ 
ಹೆಸರಿಂದ ಸಾರಥಿಯಾಗಿದ್ದನು [ಭಾರ.-ವನ. ೬೩]. ಈತನು ಸಿಂಧುದ್ದೀಸನೆಂಬ 
ರಾಜನ ಮೊಮ್ಮಗನು [ಹೆರಿ.-೧, ೧೫. ಭಾಗ.-೯, ೯]. ದಮಯಂತಿಯ ಪುನಃ 
ಸ್ವಯೆಂವರನೆಂಬ ವಾರ್ತೆಯನ್ನು ಕೇಳಿ ಕುಂಡಿನಪುರಿಗೆ ಬರುವಾಗ ದಾರಿಯಲ್ಲಿ 
ನಳನಿಂದ ಅಶ್ವಹೃದಯವನ್ನು ತಿಳಿದನು [ಭಾರ.-ವ. ೭೫]. ನಳನು ಈತನಿಂದ 
ಅಕ್ಸಹೈದಯವನ್ನು ತಿಳಿದನು [ಭಾರ,-ನನ. ೭೦]. ಇನನ ಸಾರಧಿ ಜೀವಳ 
(ಭಾರ,-ವನ, ಓಳ]. 


ಯಭು 62 ಯಸಷಭ 


ಯೆಭು.-ಬ್ರಹ್ಮಮಾನಸ ಪುತ್ರನು. ಸನಕ, ಸನಂದ, ಸನತಶ್ಯುಮಾರ, ಸನತ್ಸು 
ಜಾತ, ಖುಭು ಇವರೈವರೂ ಸಹೋದರರು. ಬ್ರಹ್ಮಚಾರಿಗಳು [ಭಾಗ.-೪, ೮]. 

ಯಶ್ಯಮೂಕ.-ಒಂದು ಬೆಟ್ಟ. ಬಳ್ಳಾರಿ ಜಿಲ್ಲೆಯಲ್ಲಿ ಆನೆಗೊಂದಿಯಿಂದ 
ಸುಮಾರು ಎಂಟು ಮೈಲುಗಳ ದೂರದಲ್ಲಿ ತುಂಗಭದ್ರೆಯ ದಡದಲ್ಲಿದೆ. ಇದರ 
ಬಳಿಯಲ್ಲಿ ಮತಂಗಮುನಿಯ ಆಶ್ರಮವಿದ್ದಿತು. ಒಮ್ಮೆ ವಾಲಿಯೂ ದುಂದುಭಿಯೂ 
ಯುದ್ಧಮಾಡಿದರು. ವಾಲಿ ದುಂದುಭಿಯನ್ನು ಕೊಂದು ಅವನ ತಲೆಯನ್ನು ಬಿಸು 
ಟಿನು. ಅದು ಮತಂಗಾಶ್ರಮದಲ್ಲಿ ಬಿದ್ದು, ರಕಮಾ೦ಸಗಳಿಂದ ಆಶ್ರಮ ಪ್ರದೇ 
ಶನು ದೂಹಿತವಾಯಿತು. ಮತಂಗನು ಕ್ರುದ್ಧನಾಗಿ, ಇದು ವಾಲಿಯ ಕೃತ್ಯವೆಂದು 
ತಿಳಿದು, ವಾಲಿ ಪುನಃ ಇಲ್ಲಿಗೆ ಬಂದರೆ ಅವನ ತಲೆ ಒಡೆಯುವುಜಿಂದು ಶಾಪನಿತ್ತನು. 
ಇಷ್ಟರಲ್ಲಿ ವಾಲಿ ಸುಗ್ರೀವರಿಗೆ ಮನಸ್ತಾ_ಪವುಂಬಾಗಿ ಸುಗ್ರೀವನು ಈ ಬೆಟ್ಟದಲ್ಲಿ 
ಹನೂಮಂತನೇ ಮೊದಲಾದ ನಾಲ್ವರೊಂದಿಗೆ ವಾಸವಾಗಿದ್ದನು. ವಾಲಿ ಮತಂಗ 
ಶಾಸಭಯದಿಂದ ಅಲ್ಲಿಗೆ ಹೋಗಲಿಲ್ಲ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡು 
ತುತ್ತ, ಬಂದಾಗ ಹನೂಮಂತನು ಈ ಪರ್ವತಕ್ಕೆ ಕರೆದುಯ್ದು ರಾಮ ಸುಗ್ರೀವರಿಗೆ 
ಸ್ನೇಹವನ್ನು ಕಲ್ಪಿಸಿದನು [ಭಾರ.-ವನ. ೨:೦. ರಾಮಾ.-ಕಿ. ೧, ೨]. 

ಯಶ್ಯಶೃಜ್ನ.--ಒಬ್ಬ ಬ್ರಹ್ಮರ್ಸಿ. ನಿಭಾಂಡಕನೆಂಬ ಮುನಿ ಒಮ್ಮೆ ಕೈಕಾಲು 
ತೊಳಿದುಕೊಳ್ಳುವುದಕ್ಕಾಗಿ ಮಡುವಿನಲ್ಲಿ ಇಳಿದಾಗ ಊರ್ವಶೀ ಸಂದರ್ಶನದಿಂದ 
ಎಜಿಗುಂದಿದನು. ಆಗ ಸ್ಪಲಿತವಾದ ಆತನ ವೀರ್ಯವನ್ನು ಒಂದು ಹೆಣ್ಣು ಜಿಂಕೆ 
ಕುಡಿದು ಅದರಿಂದ ಜನಿಸಿದವನು [ಭಾರ.-ವನ. ೧೧೧]. ಒಮ್ಮೆ ಅಂಗದೇಶದಲ್ಲಿ 
ಅನಾವೃಷ್ಟಿ ತಲೆದೋರಿದಾಗ ಅಂಗಜೀಶಾಧಿಸನಾದ ರೋಮಸಾದನು ಈತನನ್ನು 
ಕಕೆಡದುಯ್ದು ತನ್ನ ದೇಶದಲ್ಲಿ ಸುವೃಷ್ಟ್ರಿಯನ್ನು ಸಡೆದನು [ಭಾರ.-ನನ. ೧೧೪. 
ರಾಮಾ.-೧, ೧೦]. ದಶರಥನ ಔರಸಪುತ್ರಿಯೂ ರೋಮಪಾದನ ಸಾಕುಮಗಳೂ 
ಆದ ಶಾನೆ ಈತನ ಹೆಂಡತಿ [ಭಾಗ೯, ೨೩. ಭಾರ.-ನನ. ೧೧೪]. ದಶರಥನು 
ಪುತ್ರಕಾನೇಷ್ಟಿಯಾಗ ಮಾಡಿದಾಗ ಈತನನ್ನು ಬರಮಾಡಿಸಿಕೊಂಡನು [ರಾಮಾ.- 
ಬಾ. ೭, ೧೬]. 

ಬುಷಭ.--(1) ಪಾಂಡ್ಯಡೇಶದಲ್ಲಿರುವ ಒಂದು ಪರ್ವತ, ಯುಧಿಷ್ಮಿರನು 
ತೀರೃಯಾತ್ರಾ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದನು [ನನ. ೮೩]. 

(1) ಮಗಧ ದೇಶದಲ್ಲಿರುವ ಒಂದು ಪರ್ವತ, ಇದಕ್ಕೆ ಖುಸಭಕೂಟಿ 
ವೆಂತಲೂ ಹೆಸರು [ಭಾರ.-ಸ. ೨೧]. 
(111) ಉತ್ತರಸಮುದ್ರ ತೀರದಲ್ಲಿರುವ ಒಂದು ಬೆಟ್ಟಿ. ಇಲ್ಲಿ ಶಾಂಡಿಲಿ 

ಯೆಂಬ ಬ್ರಾಹ್ಮಣಿ ತಪಸ್ಸುಮಾಡಿದಳು [ಭಾರ,-ವನ, ೧೧೩]. 


ಯಸಿಗಳು 63 ಏಕೆಸಾಟಲಾ 


ಯೆಷಸಿಗೆಳು.-ಯುಧಿಸ್ಮಿರನ ಸಭೆಯಲ್ಲಿದ್ದವರು [ಸ.೪]. ಇಂದ್ರನ ಸಭೆ 
ಯಲ್ಲಿ [ಸ. ೭]. ಬ್ರಹ್ಮೆನ ಸಭೆಯಲ್ಲಿ [ಸ. ೧೧]. ಯುಧಿಸ್ಮಿರನೊಂದಿಗೆ ಅರಣ್ಯ 
ದಲ್ಲಿ [ವನ. ೮೩]. ಶ್ರೀಕೃಷ್ಣನು ಸಂಧಿಗಾಗಿ ಹಸ್ತಿನಾವತಿಗೆ ಹೋದಾಗ ದಾರಿ 
ಯಲ್ಲಿ [ಉ. ೮೩]. ದ್ರೋಣನನ್ನು ಯುದ್ಧ್ದಮಾಡಬೇಡನೆಂದು ಅಡ್ಡಗಿಸಿದವರು 
[೧೯೧]. ಭೀಸ್ಮನು ದೇಹತ್ಯಾಗಮಾಡಿದಾಗ ಆತನಲ್ಲಿಗೆ ಬಂದವರು [ಶಾಂತಿ, ೪೬, 
೨೦೭]. ವ್ರಾತಃಕಾಲದಲ್ಲಿ ಸ್ಮರಿಸಲು ತಕ್ಕುವರು [ಅನು. 3೫೫, ೨೭೧]. 

ಯುಷಿಧರ್ಮ ಗಳು .--[ಭಾರ.-ಅನು. ೨೦೯, ೨೧೦]. 

ಯಹಷಿಕ.--ಒ೦ದು ದೇಶ. ಉತ್ತರ ದಿಕ್ಕಿನಲ್ಲಿ ಕಾಂಭೋಜ ದೇಶಕ್ಕೆ ಸವಿನಾಪ 
ದಲ್ಲಿದೆ [ಭಾರ.-ಸ. ೨೮. ಭೀ. ೯]. ಕೆಲವರು ಇದನ್ನೇ ಈಗಣ ರಷ್ಯಾ (Russia) 
ಜೇಶವೆನ್ನುತ್ತಾರೆ. 

ಯೆಷಿಕುಲ್ಯಾ--ಒಂದು ನದಿ. ಮಹೇಂದ್ರ ಪರ್ವತದಲ್ಲಿ ಹುಟ್ಟಿ ಕಳಿಂಗ 
ದೇಶದಲ್ಲಿ (ಈಗಣ ಗಂಜಾಂ ಜಿಲ್ಲೆಯಲ್ಲಿ) ಹರಿಯುತ್ತದೆ (ಭಾರ. ವನ. ೮೨. 
ಭೀ. ೯]. 


ವಿ 


ಏಕಚಕ್ರ.--ಒಂದು ಪಟ್ಟಣ. ಬಕಾಸುರನು ಇಲ್ಲಿ ವಾಸಮಾಡುತ್ತಿದ್ದ 
[ಭಾರ.-ಆ. ೬೧, ೬೩]. ಅರಗಿನ ಮನೆಯಿಂದ ಹೊರಬಿದ್ದ ಬಳಿಕ ಪಾಂಡವರು 
ಇದರಲ್ಲಿ ಬ್ರಾಹ್ಮಣರೂಪದಿಂದ ವಾಸವಾಗಿದ್ದರು [ಆದಿ.-೧೭೧, ೧೭೮]. ಅಲ್ಲಿಂದ 
ಪಾಂಚಾಲನಗರಿ ಒಂದು ದಿನದ ಪ್ರಯಾಣ ಸಾಧ್ಯವಾದಷ್ಟು ದೂರದಲ್ಲಿದೆ (ಆದಿ. 
೧೮೬]. ನೋಡು--ಬಕ. 

ಏಕಜಟಾ.-ಅಶೋಕವನದಲ್ಲಿ ಸೀತೆಯ ಕಾವಲಾಗಿದ್ದ ಒಬ್ಬ ರಾಕ್ಷಸಿ 
[ರಾಮಾ.-ಸುಂ. ೨೩]. 

ಏಕತ.--ಒಬ್ಬ ಖುಹಿ. ಬ್ರಹ್ಮಮಾನಸಪುತ್ರನು. ಇವನು ಇವನ ಒಡಹುಟ್ಟ 
ದವರಾದ ದ್ವಿತ, ಕ್ರಿತ ಈ ಮೂನರೂ ಉಪರಿಚರವಸುವಿನ ಯಜ್ಞದಲ್ಲಿ ಸದಸ್ಯ 
ರಾಗಿದ್ದರು [ಭಾರ.-ಶಾಂ. ೩೩೬]. 

ಏಕಪರ್ದಾ.--ಹಿಮಮಂತನಿಂದ ಮೇನೆಯಲ್ಲಿ ಜನಿಸಿದವಳು. ಅಸಿತ ಮಹ 
ರ್ಹಿಯ ಹೆಂಡತಿ, ದೇವಲ ಮುನಿ ಕಳೆಯ ಮಗನು [ಹೆರಿ.-೧, ೧೮. ಮ. ೧೩]. 

ಏಕಸಾಟಲಾ.--ನಿಳಸಕ್ಕೆಯ ಒಡಹುಟ್ಟಿದವಳು. ಈಕೆಯೂ ಬಹುಕಾಲ 
ತನಸ್ಸುಮಾಡಿ ಜೈಗೀಷವ್ಯನೆಂಬ ಮುಧಿಯನ್ನು ಮದುವೆಯಾದಳು [ಹೆರಿ.-೧, 
೧೮, ಮ. ೧೩], 


ಏಕಲವ್ಯ 64 ಏಕಾವಳಿ 


ಏಿಕಲವ್ಯ.--ಹಿರಣ್ಯಧನುವೆಂಬ ಬೇಡನ ಸಾಕುಮಗನು. ಬಿಲ್ಲುಗಾರಿಕೆ 
ಯನ್ನು ಸಲಿಯುವುದಕ್ಕಾಗಿ ದ್ರೋಣಾಚಾರ್ಯರನ್ನು ಬೇಡಿ, ತಿರಸ್ಕೃತನಾಗಿ, 
ಮಣ್ಣಿನಿಂದ ದ್ರೋಣನ ಪ್ರತಿಬಿಂಬವನ್ನು ಮಾಡಿ ಅದನ್ನೇ ಗುರುವೆಂದು ಭಾವಿಸಿ, 
ಅಭ್ಯಾಸಕ್ರಮದಿಂದ ಮಹಾಶೂರಸೆನಿಸಿದ್ದರು. ಒಮ್ಮೆ ಕುರು ಪಾಂಡವರು ಬೇಟಿಗೆ 
ಹೋಗಿದ್ದಾಗ. ಇವರ ಬೇಟಿಯ ನಾಯಿ ಇವನನ್ನು ಅಟ್ಟಕೊಂಡು ಹೋಗ 
ಲಾಗಿ ಇನನು ಅದನ್ನು ಕೊಂದನು ಕುರು ವಾಂಡನರು ಅವನ ಧನುರ್ನಿದ್ಯಾ 
ನೈಪುಣ್ಯಕ್ಕೆ ಮೆಚ್ಚಿ ದ್ರೋಣನಿಗೆ ತಿಳುಹಲಾಗಿ, ದ್ರೋಣನು ಅಲ್ಲಿಗೆ ಬಂದು 
ಆಮೂಲಾಗ್ರವಾಗಿ ನಡೆದ ಸಮಾಚಾರವನ್ನು ಕೇಳಿ, ಗುರುದಕ್ಷಿಣೆಗೆ ಪ್ರತಿಯಾಗಿ 
ಅವನ ಬಲಗೈ ಹೆಬ್ಬೆಟ್ಟನ್ನು ತೆಗೆದುಕೊಂಡನು [ಭಾರ.-ಆ. ೧೪೨. ಸ. ೪೪]. 
ಅವನ ಮಗನಾದ ಕೇಶುಮಂತನನ್ನು ಭಾರತಯುದ್ಧ ದಲ್ಲಿ ಭೀಮನು ಕೊಂದನು. 
[ಭೀ. ೫೪]... ಇವನು. ದುರ್ಯೋಧನಪರವಾಗಿ ಭಾರತಯುದ್ದದಲ್ಲಿ ಹೋರಾಡಿ 
ಶ್ರೀಕೃಷ್ಣನಿಂದ ಹಶನಾದನು [ದ್ರೋ. ೧೮೨]. 

ಏಕವೀರ.--ಚಂದ್ರನಂಶದ ತುರ್ವಸು ಕುಲೋತ್ಸನ್ನನಾದ ಹರಿವರ್ಮಠಾಜಥಿ೦ಡ 
ವಿಷ್ಣುವಿನ ಮೂಲಕ ವರಲಬ್ಧನಾದ ಕುಮಾರನು... ಹಯಗ್ರೀವ ರೂಪಧಾರಿ 
ಯಾಗಿದ್ದ ವಿಷ್ಣುವಿನಿಂದ ಲಬ್ಧನಾದ ಕಾರಣ ಇವನಿಗೆ ಹೈಹಯನೆಂಬ ಹೆಸರೂ 
ಇದೆ. ಇವನು ಯದುಕುಲದ ಹೈಹಯರಾಜನಿಗಿಂತಲೂ ಬೇರೆ, ಇವನಿಗೆ ಏಕಾ 
ವಳೀ ಯಶೋವತೀ ಎಂಬುದಾಗಿ ಇಬ್ಬರು ಸತ್ತಿಯರು [ದೇ.ಭಾ.-೬, ೧೭, ೨೩], 

ಏಕವೀರಾ.--ಮೇಲೆ ಹೇಳಿದ ಏಕವೀರನು ಸೇವಿಸುತ್ತಿದ್ದ ಶಕ್ತಿಯ ರೂಪಾಂ 
ತರಳ್ಳೆ ಈ ಹೆಸರು ಸಲ್ಲುತ್ತದೆ [ದೇ.ಭಾ.-೬, ೧೭, ೨೩). 

ಏಕಾದಶರುವ್ರ.-ಮೃಗವ್ಯಾಧ, ಸರ್ಪ, ನಿರ್ಯುತಿ, ಅಜೈ ಕಪಾದ, ಅಹಿ 
ರ್ಬುಧ್ದ್ಯ, ಪಿನಾಕಿ, ದಹನ, ಈಶ್ವರ, ಕಪಾಲಿ, ಸ್ಥಾಣು, ಭಗ [ಭಾರ.-ಆ. ೬೭), 
ಅಚ್ಛೆಕಪಾದ, ಅಹಿರ್ಬುಧ್ದ್ಯ, ನಿರೂಪಾಕ್ಸ, ಕೈವತ, ಹರ, ಬಹುರೂಪ, ತ್ರ ಕ್ರ೦ಬಕ, 
ಸುರೇಶ್ವರ, ಸಾವಿತ್ರ, ಜಯಂತ, ಪಿನಾಕಿ [ಭಾರ.-ಶಾಂ. ೨೦೭]. ಅಜೈಕಪಾದ, 
ಅಹಿರ್ಬುಧ್ದ್ಯ, ಪಿನಾಕಿ, ಖುತ, ಪಿತೃರೂಪ, ತ್ರ್ಯಂಬಕ, ಮಹೇಶ್ವರ, ವೃಷಾಶನಿ, 
ಶಂಭು, ಹೆವನ, ಈಶ್ವರ [ನಿಷ್ಣು.-೧, ೧೫. ಭಾರ.-ಅನು. ೨೫೫. ಭಾಗ.-೬, ೬. 
ಹೆರಿ.-೧, ೩]. 

ಏಕಾವಳಿ.--ರೈಭ್ಯರಾಜನ ಮಗಳು. ಕ್ಫಿಭ್ರನು ಈಕೆಯನ್ನು ಹರಿವರ್ಮರಾಜನ 
ಮಗನಾದ ಹೈಹೆಯ ಅಥವಾ ಏಕನೀರರಾಜನಿಗೆ ಕೊಡಬೇಕೆಂದಿದ್ದಾಗ 'ಕಾಲಕೇತು 
ವೆಂಬ ರಾಕ್ಷಸನು ಆಕೆಯನ್ನು ಅಪಹರಿಸಿ ಪಾತಾಳದಲ್ಲಿರಿಸಿದನು. ಏಕಾವಳಿ 
ತನ್ನ ಸಖಿಯಾದ ಯಶೋಮತಿಯ ಮೂಲಕ ಹೈಹೆಯನನ್ನು ಕರೆಯಿಸಿದಳು, 


ಏಲಾಪತ್ರ 65 ಐಲಬಿಲ 


ಹೆ ಹೆಯನು ಕಾಲಕೇತುವನ್ನು ಕೊಂದು ಏಕಾವಳಿಯನ್ನು ಮದುನೆಯಾದನು 
"ದೇ. ಭಾ.-೬, ೧೭, ೨೩]. 

ಏಲಾಪತ್ರ.-ಕಶ್ಯಸನಿಂನ ಕದ್ರುವಿನಲ್ಲಿ ಜನಿಸಿದವನು. ಸರ್ಪರಾಜ, ನಾಗ 
ಮಾತೆಯಾದ ಕದ್ರುನಿಗೂ ಆಕೆಯ ಸವತಿಯಾದ ವಿನತೆಗೂ ನಡೆದ ಸಂತದಲ್ಲಿ 
ವಾಸುಕಿ ಮೊದಲಾದವರು ಜನನಿಯ ಮಾತನ್ನು ನೆರವೇರಿಸಲು ಸಮ್ಮತಿಸಲಿಲ್ಲ. ಆಗ 
ಕದ್ರು "" ನೀವೆಲ್ಲರೂ ಜನಮೇಜಯನ ಸರ್ಪಯಾಗದಲ್ಲಿ ಆಹುತಿಯಾಗಿ ಹಾಳಾ 
ಗಿರಿ'' ಎಂದು ಶಾಪವಿತ್ತಳು. ಸರ್ಪಗಳೆಲ್ಲವೂ ಇದನ್ನು ಕೇಳಿ ಹೆದರಿದರು. ಆಗ 
ಏಲಾನತ್ರನು "ನೀವು  ಹೆದರಬೇಡಿರಿ; ಸರ್ಪಯಾಗವು ನೆರನೇರಲಾರದು. 
ಅದನ್ನು ನಾನು ಬ್ರಹ್ಮ ಲೋಕದಲ್ಲಿ ಕೇಳಿದ್ದೇನೆ '' ಎಂದು ಹೇಳಿದನು [ಭಾರ.- 
ಆ. ೩೭]. 


೦ 


ಐಕ್ಸಾ ಕೀ.--ಚಂದ್ರನಂಶದ ಭುಮನ್ಯುರಾಜನ ಮಗನಾದ ಸುಹೋತ್ರನ: 
ಹೆಂಡತಿ. ಈಕೆಗೆ ಜಯಂತಿಯೆಂಬ ನಾಮಾಂತರವೂ ಇದೆ. ಅಜನಿಸಾಢ ಮೊದಲಾ 
ದವರನ್ನು ಹೆತ್ತಳು [ಭಾರ.-ಆ. ಇಂ೧]. 
ಐರಾವತ.--(1) ಇಲಾವೃತ ಸಮೀಪದಲ್ಲಿರುವ ಒಂದು ಭೂ ಖಂಡ [ಭಾರ.- 
ಭೀ. ೬, ೮). 
(11) ಸರ್ಷರಾಜ. ತಶಕ್ಷಕನ ಮಗನಾದ ಅಶ್ವಸೇನನನ್ನು ಕಾವಾಡಿದವನು. 
ನೋಡು--ಅಶ್ವಸೇನ [ಭಾರ.-ಆ. ೩೫. ಸ. ೯. ಉ. ೧೦೩]. 
(111) ಇಂದ್ರನ ಸಟ್ಟದ ಆನೆ. ಭದೃಮನಸವೆಂಬ ಗಜದಿಂದ ಜನಿಸಿದುದು. 
ಸೂರ್ವದಿಕ್ಟಿನಲ್ಲಿದೆ [ಭಾರ.-ಆ. ೧೮]. 
ಐಲ.--ಚಂದ್ರಪುತ್ರನಾದ ಬುಧನಿಂದ ಇಲೆಯೆಂಬವಳಲ್ಲಿ ಜನಿಸಿದವನು. ಪುರೂ 
ರವನು [ಭಾರ.-ಆ. ೬೯. ಸ. ೮). 
ಐಲಬಿಲ.--ಕುಬೇರನ ನಾಮಾಂತರ. ಈಗ ನಡೆಯುತ್ತಿರುವ ವೈವಸ್ತತ 
ಮನ್ವಂತರದ ನಿಶ್ರವಸನೆಂಬ ಮುನಿಯ ಅನೇಕ ಮಂದಿ ಪತ್ತಿಯರಲ್ಲಿ ಒಬ್ಬಳಾದ 
ಇಲಬಿಲೆಯ ಮಗನು. ಕುಬೇರನಿಗೆ ಐಲಬಿಲನೆಂಬುದು ತಾಯ ಹೆಸರಿನ ಮೂಲಕ 
ಬಂದುದು. ವೈಶ್ರವಣನೆಂಬುದು ತಂಜಿಯ ಹೆಸರನ್ನು ಅನುಸರಿಸಿ ಬಂದುದು 
[ಭಾರ.-ಸ. ೧೦]. 


p 


ಓಘವತೀ 66 ಔರ 


ಶ್ಚ 


ಓಫಘುವತೀ.--(1) ಸೂರ್ಯವಂಶದ ಓಘವಂತನ ಮಗಳು. ಸುದರ್ಶನನೆಂಬ ಆರಸ 
ನನ್ನು ಮದುವೆಯಾಗಿದ್ದಳು. ಸುದರ್ಶನನು ಅತಿಧಿಸತ್ಕಾರಕ್ಟಿಂತಲೂ ಹೆಚ್ಚಿದ 
ವ್ರತ ಬೇರೊಂದೂ ಇಲ್ಲನೆಂಬ ಭಾನನೆಯುಳ್ಳವನಾಗಿದ್ದು ದರಿಂದ ಓಘನತಿಯೂ 
ಪತಿಯ ಮನೋಗತವನ್ನೇ ಅನುಸರಿಸಿದಳು. ಒಮ್ಮೆ ಧರ್ಮಪುರುಷನು ಈ ದಂಸತಿ 
ಗಳನ್ನು ಪರೀಕ್ಷಿಸಿ, ಅನೇಕ ವರಗಳನ್ನಿತ್ತು, , ಕಣ್ಮರೆಯಾದವು. ಬಳಿಕ ಓಘವತಿ 
ತನ್ನ eS ಅರ್ಧಶರೀರವನ್ನು ನದೀರೂಪದಿಂದ ವಿಂಗಡಿಸಿ, ಅರ್ಥ 
ದೇಹೆನನ್ನು ತನ್ನ ಸತಿಯ ಶುಶ್ರೂಷೆಗಾಗಿ ನಿನಿಯೋಗಸಡಿಸಿದಳು (ಭಾರ.-ಅನು. 3], 
(11) ಒಂದು ನದಿ. ಸರಸ್ವತೀ ನದಿಯಲ್ಲಿ ಸೇರುವ ಏಳು ನದಿಗಳಲ್ಲಿ ಒಂದು. 
ಭಾರತಯುದ್ಧ ಇದರ ಬಳಿಯಲ್ಲಿಯೇ ನಡೆಯಿತು [ಭಾರ.-ಶ. ೩೯, ಭೀ. ೯. 
ಶಾಂತಿ. ೫೦]. 
ಓಫಘುವಂತ.--ಒಬ್ಬ ಅರಸು, ಸೂರ್ಯ ವಂಶದ ಪ್ರತೀಕ ರಾಜನ ಮಗ. ಇವನ 
ಮಗನು ಓಘರದ. ಮಗಳು ಓಘವತಿ ಸ್ರ -ಅನು. ೨. ಭಾಗ.- ೯, ೨]. 


ಕ್ಟ 


ಔದುನ್ಸುರ. ಒ೦ದು ದೇಶ. ಪಾಂಡವರ ಕಾಲದಲ್ಲಿ ಕಜೆ ಎೇಶ್ವರವೆಂಬುದು 
ಇದಕ್ಕೆ ರಾಜಧಾನಿಯಾಗಿದ್ದಿತು. ಈಗ ಇದನ್ನು ಕಚ (೦0100) ಜೇಶನೆನ್ನುತ್ತಾರೆ 
[ಭಾರ.-ಸ. ೭೮]. 

ಔರ್ವ,_ ಚ್ಯವನ ಮಹರ್ಷಿಯಿಂದ ಮನು ಪುತ್ರಿಯಾದ ಆರುಹಿಯಲ್ಲಿ ಜನಿಸಿ 
ದವನು [ಭಾರ.-ಆ. ೬೭, ೧೯೪]. ಕಾರ್ತನೀರ್ಯಾರ್ಜುನನ ವಂಶದವರು ಭೃಗು 
ನಂಶದವರನ್ನು ಫನೀಡಿಸತೊಡಗಿದಾಗ ಗರ್ಭಿಣಿಯಾಗಿದ್ದ ಚ ್ರವನಸತ್ನಿ ಯೆ ಗರ್ಭನು 
ಹೆದರಿಕೆಯಿಂದ ಕದಲಿ ತೊಡೆಯಲ್ಲಿ ಸೇರಿತು. ಆಗಲೂ ಕಾರ್ತವೀರ್ಯ ನ ವಂಶದವರು 
ಆಕೆಯನ್ನು ಪೀಡಿಸತೊಡಗಿದರು. ಒಡನೆಯೇ ಆ ಗರ್ಭ ಹೊರಬಿದ್ದು ಅವರನ್ನು 
ಕ್ರೂರದೈಸ್ಟಿಯಿಂದ ನೋಡಲಾಗಿ ಅವರೆಲ್ಲರೂ ಕುರುಡರಾಗಿ ಮರಳಿ ಆ ಮುಗುವಕ್ನೇ 
ಹೊಗಳಿ ದೃಷ್ಟಿಯನ್ನು ಪಡೆದರು. ಇಂತು ಊರುವಿನಿಂದ ಜನಿಸಿದ ಕಾರಣ ಈತನಿಗೆ 
ಔರ್ವನೆಂದು ಹೆಸರು. ಬಳಿಕ ಔರ್ವನು ತನ್ನ ವಂಶದನರನ್ನು ಕಔೊಂದವರನ್ನು 
ನಾಶಮಾಡತೊಡಗಿದಾಗ, ಔರ್ವನ ಸಿತೃಜೀವತೆಗಳು ಆತನನ್ನು ಅಡ್ಡಗಿಸಿ, ಆತನ 
ಕೋಪವನ್ನು ಸಮುದ್ರದಲ್ಲಿ ಬಿಡುನಂತೆ' ಸೂಚಿಸಲಾಗಿ, ಔರ್ವನು ತನ್ನ ಕೆ ಪ್ರೀಧಾಗ್ಗಿ 


ಔಶೀನರಿ 67 ಕಂಸ 


ಯನ್ನು ಸಮುದ್ರದಲ್ಲಿ ಬಿಡಲಾಗಿ, ಅದು ಕುದುರೆಯ ರೂನದಿಂದ ಸಮುದ್ರವನ್ನು 
ಹೊಕ್ಕು ಬಡಬಾಗ್ನಿಯೆಂಬುದಾಗಿ ಪ್ರಖ್ಯಾತಿಗೊಂಡಿತು. ಬಳಿಕ ಔರ್ವಥಿಗೆ ಖುಚೀಕ 
ನೆಂಬ ಮಗನೂ ಕಂದಳಿಯೆಂಬ ಅಯೋನಿಜೆಯಾದ ಮಗಳೂ ಉಂಟಾದರು. 
ಔರ್ವನು ಕಂದಳಿಯನ್ನು ದುರ್ವಾಸ ಮುನಿಗೆ ಕೊಟ್ಟು ಮುದುವೆಮಾಡಿದನು [ಭಾರ.- 
ಆ. ೬೭, ೧೯೪-೧೯೬] 

ಔಶೀನರಿ.--ಉಶೀನರರಾಜನಿಂದ ಮಾಧನಿಯೆಂಬಾಕೆಯಲ್ಲಿ ಜನಿಸಿದವನು. 
ತಿಬಿಚಕ್ರವರ್ವಿ [ಭಾರ.-ಸ. ೮. ಶಾಂತಿ. ೨೮]. 


ಫ್‌ 


ಕಂಸ.--ಯದುವಂಶದ ಉಗ್ರಸೇನನ ಮಗ... ಮಧುರೆಯ ಅರಸು. ಜರಾ 
ಸಂಧನ ಪುತ್ರಿಯರಾದ ಅಸ್ತಿ, ಪ್ರಾಸ£ೀಯರು ಇವನ ಹೆಂಡತಿಯರು [ಭಾರ.-ಸ. 
೧೪, ೨೩]. ಕಾಲನೇನಿಯೆಂಬ ರಾಕ್ಷಸನ ಅಂಶದಿಂದ ಜನಿಸಿದನನು. ಉಗ್ರ 
ನೇನನ ರಾಣಿ ಒಮ್ಮೆ ಸಖಿಗಳ ಸಂಗಡ ಸ್ನ್ಮಾನಾರ್ಥನಾಗಿ ಯಮುನಾ ನದಿಗೆ 
ಹೋಗಿದ್ದು » ಕಾಮಹಪರವಶೆಯಾಗಿ ತನ್ನ ಪತಿಯನ್ನು ಸ್ಮರಿಸಿಕೊಂಡಳು. ಕೂಡಲೇ 
ದ್ರುಮಿಲನೆಂಬ ರಾಕ್ಷಸನು ಉಗ್ರಸೇನನ ರೂಪದಿಂದ ಅಲ್ಲಿಗೆ ಬಂದು ಆಕೆಯೊಡನೆ 
ಸೇರಿದನು. ರಾಣಿ ಕೆಲವು ಕುರುಹುಗಳಿಂದ ಇವನನ್ನು ಉಗ್ರನೇನನಲ್ಲವೆಂದು 
ಶಂಕಿಸಿ, ಅವನಿಂದ ಫಿಜಸ್ಟಿತಿಯನ್ನು ತಿಳಿದು, ರೋಷಭರದಿಂದ "" ನಿನ್ನ ದುರ್ಬೀಜ 
ದಿಂದ ಜನಿಸಿದವನು ಯದುನಂಶದನನಿಂದಲೇ ಸಾಯಲಿ'' ಎಂದು ಶಾಪನಿತ್ತಳು. 
ಈ ಕಾರಣದಿಂದಲೂ, ಇವನು ಕಾಲನೇನಿಯ ಅಂಶದಿಂದ ಹುಟ್ಟಿ ದ್ಹರಿಂದಲೂ 
ಕಂಸೆಸಲ್ಲಿ ರಾಕ್ಷಸಗುಣಗಳು ತಲೆದೋರಿದುವು [ಹರಿ.-೨, ೬೮]. ಕಂಸನು ತಾರುಣ್ಯ 
ವನ್ನು ಹೊಂದಿದಕೂಡಲೇ ಉಗ್ರಸೇನನನ್ನು ಸೆರೆಯಲ್ಲಿಟ್ಟು ತಾನೇ ರಾಜ್ಯಭಾರಮಾಡ 
ತೊಡಗಿದನು. ತನ್ನ ಚಿಕ್ಕಪ್ಪನ ಮಗಳಾದ ಜೇವಕಿಯನ್ನು ವಸುದೇವನಿಗೆ ಕೊಟ್ಟು, 
ವೈಭವದಿಂದ ಮಡುವೆಮಾಡಿದನು. ಇಷ್ಟರಲ್ಲಿ "" ಇವರ ಗರ್ಭವು ನಿನ್ನನ್ನು ಕೊಲ್ಲು 
ವುದು'' ಎಂಬ ಅಶರೀರವಾಣಿಯನ್ನು ಕೇಳಿ ಭಯದಿಂದ ಅವರಿಬ್ಬರನ್ನೂ ಸೆರೆಯಲ್ಲಿಟ್ಟು 
ಅವರ ಮಕ್ತಳನ್ನು ಹೆಚ್ಚಿದಕೂಡಲೇ ಕೊಲ್ಲುತ್ತ, ಬಂದ. ಹೀಗೆ ಆರು ಗರ್ಭಗಳು 
ಹಾಳಾಗಿ ಏಳನೆಯ ಗರ್ಭ ವ್ಯತ್ಯಸ್ತ,ನಾಯಿತು. ಎಂಟಿನೆಯ ಗರ್ಭದಲ್ಲಿ ಕೃಷ್ಣನು 
ಜನಿಸಿದನು. ಕೃಷ್ಣನ ಪ್ರೇರಣೆಯಂತೆ ವಸುದೇವನು ಆ ಮಗುವನ್ನು ನಂದನ 
ಸತ್ತಿಯಾದ ಯೆಕೋದೆಯ ಬಳಿಯಲ್ಲಿಟ್ಟು, ಅವಳು ಪ್ರಸವಿಸಿದ್ದ ಹೆಣ್ಣುಕೂಸನ್ನು 
ಧೇನಕಿಯ ಬಳಿ ತಂದಿಟ್ಟನು. ಆ ಹೊತ್ತಿಗೆ ದೇವಕಿ ಪೃಸವಿಸಿದಳೆಂಬ ಸುದ್ಧಿಯನ್ನು 


ಕೆಂಸಾ 68 ಕಳುದ್ಧಿ 


ತಿಳಿದು ಕಂಸನು ಖಡ್ಗವಾಣಿಯಾಗಿ ಅಲ್ಲಿಗೆ ಬಂದು, ಖಡ್ಗವನ್ನು ಅಡ್ಡಹಿಡಿದು ಮಗು 
ವನ್ನು ಮೇಲಕ್ಕೆ ಎಸೆಯಲಾಗಿ ಆ ಶಿಶುವು "" ನಿನ್ನನ್ನು ಕೊಲ್ಲುವವನು ನಂದ 
ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ'' ಎಂದು ಹೇಳಿ ಮಾಯನಾಯಿತು. ಇದರಿಂಡ 
ಕಂಸನ ಭಯ, ಕೋಪ, ತಾಪಗಳು ನೂರ್ಮಡಿಯಾದುವು. ಬಳಿಕ ಬಾಲಕೃಷ್ಣನನ್ನು 
ಕೊಲ್ಲುವ ಸಲುವಾಗಿ ಪೂತನೆ, ಶಕಟಿ, ಧೇನುಕ, ಯಮಳಾರ್ಜುನ, ಕೇಶಿ ಮುಂತಾದ 
ಅನೇಕ ಮಂದಿ ರಾಕ್ಸಸರನ್ನು ಕಳುಹಿದನು. ಅವರೆಲ್ಲರೂ ಕೃಷ್ಣನಿಂದ ಹತರಾದರು. 
ಇಲ್ಲಿಗೆ ಕೃಷ್ಣನು ಬಾಲ್ಯವನ್ನು ಮುಗಿಸಿ, ತಾರುಣ್ಯದಲ್ಲಿ ಅಡಿ ಇಡಶಕ್ಕುವನಾಗಿದ್ದನು. 
ಆಗ ಕನಟಪ್ರೇಮವನ್ನು ನಟಿಸಿ, ತನ್ನ ಮಂತ್ರಿಯಾದ ಅಕ್ರೂರನ ಮೂಲಕ 
ಬಲರಾಮ ಕೃಷ್ಣರನ್ನು ಮಧುರೆಗೆ ಬರಮಾಡಿಸಿ, ಸಟ್ಟಿಣದ ಬಾಗಿಲಲ್ಲಿ ಕುವಲಯಾ 
ಪೀಡನೆಂಬ ತನ್ನ ಆನೆಯನ್ನು ಅವರ ಮೇಲೆ ಓಡಿಸಿದನು. ಆದರೆ ಕೃಷ್ಣನು ಆನೆಯನ್ನು 
ಕೊಂದು ಕಂಸನ ಸಜೆಯನ್ನು ಹೊಕ್ಳನು. ಸೃಷ್ಣಸಂಹಾರಾರ್ಥವಾಗಿ ಮೊದಲೇ 
ಸಿದ್ಧರಾಗಿದ್ದ ಮುಸ್ಟಿಕ ಚಾಣೂರರೆಂಬ ಮಲ್ಲರು ಕೃಷ್ಣನ ಸಂಗಡ ಮಲ್ಲಯುದ್ಧ 
ಮಾಡಿ ಮಡಿದರು. ಬಳಿಕ ಕೃಷ್ಣನು ಕಂಸನನ್ನು ಕೊಂದು ಉಗ್ರಸೇನನಿಗೆ ಪಟ್ಟ 
ಗಟ್ಟ ದನು [ಭಾರ.-ಆ. ೬೮. ಸ. ೨೩, ೫೩. ಹೆರಿ.-೨, ೩೦. ಭಾಗ.-೧೦, ೩೬-೪೪]. 

ಕಂಸಾ.--ಕಂಸರ ತಂಗಿ. ನಸುಡೇವನ ತಮ್ಮನಾದ ಜೀವಭಾಗನನ್ನು ಮದುವೆ 
ಯಾಗಿ ಚಿತ್ರಕೇತು, ಬೃಹೆದ್ಭಲ, ಉದ್ದವರೆಂಬ ಪುತ್ರರನ್ನು ಪಡೆದಳು [ಭಾಗ.- 
೧೦, ೪೫]. 

ಕಂಸಾವತಿ.--ಕಂಸನ ತಂಗಿ. ವಸುದೇವನ ತಮ್ಮನಾದ ದೇನಶ್ರನನನ್ನು 
ಮದುವೆಯಾಗಿ ಸುನೀರ, ಇಷುಮಂತರೆಂಬ ತನಯರನ್ನು ಹೆತ್ತಳು [ಭಾಗ.-೧೦, 
೪೫]. 

ಕಕುತ್ಸ ಎ ನೋಡು- ಇಂ ದ್ರವಾಹ. 

ಕಕುರ್ದ್ಮ್ಮಾ.--ಕೈಲಾಸ ಸರ್ವತದ ವಾಯವ್ಯದಲ್ಲಿ ಹಿಮವತ್ಸಕ್ವಶದ ಶಿಖರ. 
ಶಿವನ ವಾಹನವಾದ ನಂದಿಯ ಉತ್ಪತ್ತಿ,ಸ್ಥಾನ [ಮತ್ಸ ಕ್ರಿ ೨೦]. 

ಕಕುದ್ಮಿ.--ಸೂರ್ಯವಂಶದ ಅರಸು, ರೇವಶನೆಂಬುದು ಇವನ ನಾಮಾಂತರ. 
ಈತನು ತನ್ನ ಮಗಳಾದ ರೇವತಿಗೆ ವರನಾರೆಂದು ಕೇಳುವುದಕ್ಕೆ ಮಗಳನ್ನು ಬ್ರಹ್ಮ 
ನಲ್ಲಿಗೆ ಕರೆದುಯ್ದನು. ಅಲ್ಲಿ ದೇವರ್ಷಿಗಳು ಶಾಸ್ತ್ರವಿವಾದದಲ್ಲಿದ್ದರು. ಅದು 
ಮುಗಿದ ತರುನಾಯ ಬ್ರಹ್ಮನನ್ನು ಕುರಿತು ತನ್ನ ಮಗಳಿಗೆ ವರನಾರು? ಎಂದು 
ಜೀಳಿದೆನು. ಆಗ ಬ್ರಹ್ಮನು "" ಅಯ್ಯಾ ! ನೀನು ಭೂಲೋಕವನ್ನು ಬಿಟ್ಟು ಬಂದೆ 
ಬಳಿಕ ಇದುನರೆಗೆ ಎಷ್ಟೋ ಯುಗಗಳು ಕಳೆದುಹೋಗಿನೆ. ಇಲ್ಲಿ ಇದ್ದುದರಿಂದ 
ಅದು ನಿನಗೆ ತಿಳಿಯಲಿಲ್ಲ... ಈಗ ನಸುಧೇನನ ಹಿರಿಯ ಮಗನಾಥ ಬಳರಾಮನೇ 


ಕಕ್ಸೀವನ್ತ 69 ಕಬ್ಬ 


ಇವಳಿಗೆ ವರನಾಗತಕ್ಟುವನು'' ಎಂದು ಹೇಳಿದನು. ಕಕುದ್ಮಿ ಭೂಮಿಗೆ ಬ್ರಹ್ಮೆ 
ಲೋಕದಿಂದ ಹಿಂದಿರುಗಿ ಬರುವಾಗ್ಗೆ ಎಲ್ಲವೂ ಹೊಸದಾಗಿತ್ತು. ಇವನ ವರಿಚಿತ 
ರಾಗಲಿ, ಬಂಧುಬಳಗದವರಾಗಲಿ ಯಾರೂ ಇರಲಿಲ್ಲ. ಬಳಿಕ ಕಕುದ್ಮಿ ತನ್ನ 
ಮಗಳನ್ನು ಬಲರಾಮನಿಗೆ ಕೊಟ್ಟು ಮದುವೆಮಾಡಿ ತಪಸ್ಸಿಗೆ ಹೋದನು [ಭಾಗ.- 
೯, ೩. ಹರಿ.-೧, ೧೦]. 

ಕಶ್ಬೀವನ್ತ.--ಒಬ್ಬ ಖುಸಿ. ಕಳಿಂಗ ದೇಶದ ರಾಜನಾದ ಬಲಿಯೆಂಬ ಅರಸ 
ನಿಗೆ ಸೆಂತಾನನಿಲ್ಲದ ಕಾರಣ ಆತನು ತನ್ನ ವಟ್ಟದರಸಿಯಾದ ಸುದೇಷ್ಮೆಯನ್ನು 
ದೀರ್ಥತಮನೆಂಬ ಖುಹಿಯಲ್ಲಿಗೆ ಪರಿಚರ್ಕೆಮಾಡಲು ಕಳುಹಿದನು. ಬಳಿಕ ಆಳೆ 
ದೀರ್ಥತನುನನ್ನು ನೇರಲೊಲ್ಲದೆ ತನ್ನ ದಾಸಿಯನ್ನು ಆತನಲ್ಲಿಗೆ ಕಳುಹಿದಳು. ಬಳಿಕ 
ದಾಸಿ ಆ ಮುನಿಯ ಮೂಲಕ ಕಕ್ಸೀನಂತನೆಂಬ ಮಗನನ್ನು ಪಡೆದಳು [ಭಾರ.- 
ಸ. ೭]. 

ಕಚ್ಛಾ. ಅಜ್ಞಾತವಾಸ ಕಾಲದಲ್ಲಿ ಯತಿವೇಷದಿಂದ ನಿರಾಟನ ಆಸ್ಥಾನದಲ್ಲಿದ್ದ 
ಯುಧಿಷ್ಠಿರನ ಹೆಸರು [ನಿರಾ. ೨]. ವಿರಾಟನು ದಕ್ಷಿಣ ಗೋಗ್ರಹಣದಲ್ಲಿ ಜಯ 
ಶೀಲನಾಗಿ, ಸಟ್ಟಣಕ್ಟೆ ಹಿಂದಿರುಗಿ ಬರುವಷ್ಟರಲ್ಲಿ, ಉತ್ತರ ದಿಕ್ಕಿನಲ್ಲಿ ಗೋವುಗಳನ್ನು 
ಅಡ್ಡಗಿಸಿದ ಕೌರವರನ್ನು ಜಯಿಸುವುದಕ್ಕಾಗಿ ಉತ್ತರನು (ಅರ್ಜುನ) ಬೃಹನ್ನಳೆ 
ಯನ್ನು ಸಾರಧಿಯಾಗಿಟ್ಟು ಕೊಂಡು ಯುದ್ದಕ್ಕೆ ಹೋಗಿರುವನೆಂಬ ಸುದ್ದಿಯನ್ನು 
ಕೇಳಿ ಹೆದರಿದರು. ಕಂಕಭಟ್ಟನು, "" ಅಯ್ಯಾ! ಬೃಹನ್ನಳೆ ಸಾಮಾನ್ಯಳೆಂದು 
ತಿಳಿಯಬೇಡ, ಅರ್ಜುನನ ಸಾರಧಿ. ನಿನ್ನ ಮಗನಿಗೆ ಸಾರಧ್ಯವನ್ನು ಮಾಡಲು 
ಒಪ್ಪಿ ಕೊಂಡುದೇ ಪರಮಭಾಗ್ಯವೆಂಡು ತಿಳಿ ನಿನ್ನ ಮಗನು ಜಯಶೀಲನಾಗಿ 
ಹಿಂದಿರುಗುವನು'' ಎಂದು ಸಂತನಿಸಿದನು. ಅಷ್ಟರಲ್ಲಿ ಉತ್ತರನು ಕೌರವರನ್ನು 
ಜಯಿಸಿದನೆಂಬ ವಾರ್ತೆಯೂ ಬಂದಿತು. ವಿರಾಟನು ಉತ್ಸಾಹಭರದಿಂದ ಕಂಕ 
ಕೊಡೆ ಪಗಡೆಯಾಡುತ್ತ, ತನ್ನ ಮಗನನ್ನು ಹೊಗಳತೊಡಗಿದರು.  ಕಂಕ 
ಭಟ್ಟನು ಪ್ರತಿಮಾತನ್ನಾಡಲಾಗಿ, ಕೋಪಭರಿತನಾದ ವಿರಾಟನು ಕಂಕನನ್ನು ದಾಳ 
ದಿಂದ ಹೊಡೆಯಲಾಗಿ ಕಂಕನ ಕಪಾಲದಿಂದ ರಕ್ತ, ಸುರಿಯತೊಡಗಿತು. ಯುಧಿ 
ಹ್ಮಿರನ ಡೇಹದಿಂದ ಒಂದು ತೊಟ್ಟು ರಕವಾದರೂ ನೆಲದಮೇಲೆ ಬೀಳಿಸಿದವನು 
ಬದುಕಲಾರನೆಂಬ ವಿಷಯವನ್ನು ಅರಿತಿದ್ದ, ಕೃತಜ್ಞೆಯೂ ಕಾರ್ಯಚತುರೆಯೂ ಆದ, 
ಸೈರಂಧ್ರಿ) (ದ್ರೌಪದಿ) ತನ್ನ ಸೆರಗಿನಿಂದ ಆ ರಕ್ತವನ್ನು ಒರಸಿದಳು. ಅಷ್ಟರಲ್ಲಿ 
ಅಲ್ಲಿಗೆ ಬಂದ ಉತ್ತರನು ಯುಧಿಷ್ಠಿರನ ಕಪಾಲದಲ್ಲಿರುವ ಗಾಯವನ್ನು ಕಂಡು, 
ಸಾರಣನನ್ನು ತಿಳಿದು, ಹೆದರಿದವನಾಗಿ ನಿರಾಟಿನ ಮೂಲಕ ಯುಧಿಸ್ಮಿರನಿಗೆ ಕ್ಸ್ಮಾ 
ಪಣೆಯನ್ನು ಹೇಳಿಸಿದನು (ವಿರಾ. ೭೨], 


ಕಜಶ್ಶಿ 70 ಕಚ 


ಕಜ್ಕ್ಯಾ.--ಉಗ್ರಸೇನನ ಮಗಳು. ಕಂಸನ ತಂಗಿ. ವಸುದೇವನ ತಮ್ಮನಾದ 
ಆನಕನನ್ನು ಮದುವೆಯಾಗಿ ಸತ್ಯಜಿಶ್‌, ವುರುಜಿತರೆಂಬ ಇಬ್ಬರು ಮಕ್ತುಳನ್ನು ಪಡೆ 
ದಳು [ಭಾಗ.-೧೦, ೪೫]. 

ಕಚ.--ದೇನಗುರುವಾದ ಬೃಹೆಸ್ಪತ್ಯಾಚಾರ್ಯರ ಮಗ. ಸತ್ತವರನ್ನು ಬದು 
ಕಿಸುವ ಮೃುತಸಂಜೀನಿನೀ ವಿದ್ಯೆಯನ್ನು ಕಲಿಯುವುದಕ್ಳಾಗಿ ದೇವಶೆಗಳ ಸೂಚನೆ 
ಯಂತೆ ಶುಕ್ರಾ ಚಾರ್ಯರಲ್ಲಿ ಗುರುಕುಲವಾಸ ಮಾಡುತ್ತಿದ್ದನು. ಕಚನಿಗೂ ಶುಕ್ರಾ 
ಚಾರ್ಯರ ಮಗಳಾದ ದೇವಯಾನಿಗೂ ಪರಸ್ಪರ ಪ್ರೀತಿ ವಿಶ್ವಾಸಗಳು ಹೆಚ್ಚಿ ದುವು. 
ಆದರೆ ಶುಕ್ರಾಚಾರ್ಯನು ದೇವಗುರುನಿನ ಮಗನನ್ನು ಶಿಷ್ಯನನ್ನಾಗಿ ಮಾಡಿಕೊಂಡುದು 
ರಾಕ್ಷಸರಿಗೆ ಹಿತನಾಗಲ್ಲಿ. ಒಮ್ಮೆ ಕಚನು ಶುಕ್ರಾಚಾರ್ಯರ ಆಕಳನ್ನು ಮೇಯಿ 
ಸುತ್ತಾ ಬಯಲಿನಲ್ಲಿದ್ದಾಗ ರಾಕ್ಷಸರು ಹೊಂಚುಹಾಕಿ ಅವನನ್ನು ಕೊಂದರು. 
ಸಂಜೆಗೆ ಆಕಳು ಮಾತ್ರವೇ ಮನೆಗೆ ಬಂದಿತು. ಕಚನು ಬರಲಿ. ಮಗಳು ತಂಜೆ 
ಯಲ್ಲಿ ಮೊರೆಯಿಟ್ಟಳು. ಶುಕ್ರಾಚಾರ್ಯರು ಯೋಗದೃಷ್ಟ್ವಿಯಿಂದ ತಿಳಿದು ತಮ್ಮು 
ಮಂತ್ರಬಲದಿಂದ ಕಚನನ್ನು ಬದುಕಿಸಿದರು. ಇದರಿಂದ ರಾಕ್ಷಸರಿಗೆ ಕೋಪ 
ಮತ್ತಷ್ಟು ಹೆಚ್ಚಿತು. ಇನ್ನೊಂದು ಸಲ ಕಚನನ್ನು ಕೊಂದು, ಸುಟ್ಟು, ಬೂದಿ 
ಮಾಡಿ, ಆ ಬೂದಿಯನ್ನು ಹೆಂಡದಲ್ಲಿ ಕದಡಿ, ಶುಕ್ರಾಚಾರ್ಯರಿಗೆ ಕುಡಿಸಿದರು. 
ಸಂಜೆಯಾಯಿತು, ಆಕಳೂ ಬಂತು, ಕಚನು ಬರಲಿಲ್ಲ. ಮಗಳ ಗೊಣಗಾಟಕ್ಕೆ 
ಮೊದಲಿಟ್ಟತು. ಶುಕ್ರಾಚಾರ್ಯರು ದಿವ್ಯದೃಷ್ಟಿಯಿಂದ ನೋಡಿದರು. ಕಚನು ತಮ್ಮ 
ಹೊಟ್ಟೆಯಲ್ಲಿಯೇ ಇದ್ದಾನೆ. ಅನನು ಬದುಕುವುದು ಸಾಧ್ಯವಿಲ್ಲವೆಂದು ಮಗಳಿಗೆ ಹೇಳಿ 
ದರು. ಮಗಳು ಹೇಗಾದರೂ ಬದುಕಿಸಿಯೇ ಕೊಡಬೇಕೆಂದು ಹಟಿಹಿಡಿದಳು. ಆಗ 
ಶುಕ್ರಾಚಾರ್ಯರು ಸುರಾಪಾನನನ್ನು ನಿಂದಿಸಿ, ಹೊಟ್ಟೆಯೊಳಗಿದ್ದ ಕಚನನ್ನು ಮಂತ್ರಬಲ 
ದಿಂದ ಬದುಕಿಸಿ, ಅಲ್ಲಿರುವಾಗಲೇ ಅವನಿಗೆ ಮೃತಸಂಜೀವಿನೀ ವಿದ್ಯೆಯನ್ನು ಉಪ 
ಜೇಶಿಸಿದರು. ಕಚನು ಶುಕ್ರಾಚಾರ್ಯರ ದೇಹವನ್ನು ಭೇದಿಸಿಕೊಂಡು ಹೊರಬಂದು, ತನ್ನ 
ಗುರೂಸದೇಶಮಹಿಮೆಯಿ೦ಂದ ಶುಕಾ )ಚಾರ್ಯರನ್ನು ಬದುಕಿಸಿದರು. ಶುಕ್ರಾಚಾರ್ಯರು 
ಸಂತೋಷದಿಂದ ಅಪ್ಪಿಕೊಂಡು, ಆಶೀರ್ವದಿಸಿ ಬೀಳ್ಳೊಟ್ಟಿರು. ಆದರೆ ಜೀನಯಾಫಿ 
ಕಚನನ್ನು ಅಡ್ಡಗಿಸಿ, ತನ್ನನ್ನು ಮದವೆಮಾಡಿಕೊಳ್ಳುವಂತೆ ಬೇಡಿದಳು. ಗುರು 
ಪುತ್ರಿಯನ್ನು ಮದುವೆಯಾಗುವುದು ಧರ್ಮನಲ್ಲವೆಂದು ಕಚನು ಎಷ್ಟು ಬಗೆಯಿಂದ 
ಹೇಳಿದರೂ ಕೇಳದೆ, ದೇವಯಾನಿ ಆಶಾಭಂಗದಿಂದ ದಿಕ್ಕುತೋರಣಡೆ "" ನನ್ನ ತಂಜೆಯ 
ಮೂಲಕ ಕಲಿತುಕೊಂಡ ವಿದ್ಯೆ ನಿನಗೆ ಫಲಿಸಬೇಡ'' ಎಂಬುದಾಗಿ ಕಚನಿಗೆ ಶಾಸ 
ಕೊಟ್ಟಳು. ಕಚನು "" ಚಿಂತೆಯಿಲ್ಲ. ನನಗೆ ಫಲಿಸದಿದ್ದರೂ ನನ್ನಿಂದ ಉಪದೇಶ 
ವನ್ನು ಪಡೆದವರಿಗೆ ಫಲಿಸಿದರೆ ಸಾಕು. ನೀನು ಮಾತ್ರ ಸಕಲ ವೇದಶಾಸ್ತ್ರ ಸಂಪನ್ನ 


ಕಚ್ಚ 71 ಫಲ್ರ 


ನಾಗಿರುವ ಭೂಸುರೋತ_ ಮನ ಮಗಳಾಗಿದ್ದರೂ, ಧರ್ಮನಿರುದ್ಧ ವಾದ ಕಾರ್ಯದಲ್ಲಿ 
ನನ್ನನ್ನು ಬಲಾತೃರಿಸಿರುವೆಯಾದುದರಿಂದ, "" ಯಾವ ಬಾ ್ರ್ರಹ್ಮಣನೂ ಜಡ 
ಮದುವೆಯಾಗಬೇಡ '' ಎಂದು ಪ್ರತಿಶಾಸವಿತ್ತನು. ಹೀಗಾಗಿ ಜೀವಯಾನಿ 
ಕ್ಲತ್ರಿಯನಾದ ಯಯಾತಿ ರಾಜನನ್ನು ಮದುವೆಯಾದಳು [ಭಾರ.-ಆ, ೭೦. ಅನು. 
೬೫. ಮತ್ಸ್ಯ್ಯ.-೨೫). 

ಕಚ್ಛ.--ಒಂದು ದೇಶ. ಗುಜರಾತಿನಲ್ಲಿ ಅಹಮದಾಬಾದಿಗೂ ಖಾಬಾಯತ 
ನಗರಿಗೂ ನಡುವೆ ಇದೆ. ಇದನ್ನು ಈಗ ಖೇಡದೇಶವೆನ್ನುತ್ತಾರೆ [ಭಾರ.-ಭೀ. ೯]. 

ಕಚ್ಛಪ.--ಕುಬೇರನ ನವನಿಧಿಗಳಲ್ಲಿ ಐದನೆಯದು. ಇದು ತಾಮಸರನಿಧಿ, ಈ 
ನಿಧಿಯನ್ನು ಪಡೆದನನು ಆಮೆ ತನ್ನ ಅಂಗಗಳನ್ನು ಬಚ್ಚಿ ಟ್ಟುಕೊಳ್ಳುವಂತೆ 
ಇಎನೂ ತನ್ನ ಧನವನ್ನು ಗೋವ್ಯವಾಗಿರಿಸುವನು [ಮಾರ್ಕ. -೬೫1. 

ಕಚ್ಛಪೀ. ಸರಸ್ವತಿಯ ವೀಣೆಯ ಹೆಸರು [ಭಾರ.-ಶ. ೫೪]. 

ಕೆಟ.--ಒಂದು ನೇಶ, ವರ್ಧಮಾನ (Burdwan) ಜಿಲ್ಲೆಯ ಕಾತ್ಟಾ ಎಂಬ 

ಪ್ರದೇಶ. ಯುಧಿಷ್ಠಿರನ ರಾಜಸೂಯಯಾಗ ಸ ಸಮಯದಲ್ಲಿ ಆಜ ಇದರ 
ಆಜಾ ಸುನಾಭನನ್ನು ಜಯಿಸಿದನು (ಭಾರ. -ಸ. ೨೭]. 

ಕಠೆ.--ಒಬ್ಬ ಖುಸಿ. ವಸಿಷ್ಕಗಣಕ್ಕೆ ಸೇರಿದವನು [ಭಾರ.-ಆ. ೮. ಸ. ೪]. 

ತೆಠವಲ್ಲೀ.--ಕೃಷ್ಣಯಜುರ್ನೇದಕ್ಕೆ ಸೇರಿದ ಒಂದು ಉಪನಿಷತ್ತು. ಇದರ 
ಅರ್ಧನಿವರಣ [ಭಾರ.-ಶಾಂ. ೨೫೨, ಅನು. ೧೦೬]. 

ಕಣಿಕ.-ಒಬ್ಬ ಬ್ರಾಹ್ಮಣ. ಧೃತರಾಷ್ಟ್ರನ ಮಂತ್ರಿ. ಇವನಿಗೆ ಕಳಿಂಗ, 
ಶುಳಿಂಗ ಎಂಬುದು ನಾಮಾಂತರಗಳು. ಭೀಷ್ಮಾಚಾರ್ಯನು ಧೃತರಾಷ್ಟ್ರನ ಅನು 
ಮತಿಯಿಂದ ಯುಧಿಷ್ಠಿರನಿಗೆ ಯ? ವರಾಜ್ಯದಲ್ಲಿ ಪಟ್ಟಗಟ್ಟಿದ. ಇದು ದುರ್ಯೋ 
ಧನನಿಗೆ ಎಷ್ಟು ಮಾತ್ರವೂ ಹಿತನಾಗಲಿಲ್ಲ. ಕಣಿಕನಲ್ಲಿ ಮೊರೆಯಿಟ್ಟ. ಕಣಿಕನು 
ದುರೊ ಸ್ಯೋಧನನಿಗೆ ಅನೇಕ ನೀತಿತತ್ವಗಳನ್ನು ವಿವರಿಸಿ, ಪಾಂಡವರನ್ನು ಧ್ಯ ಧ್ವಂಸಗೊಳಿಸಿ 
ದಲ್ಲದೆ "ಕೌರವರಿಗೆ ಉಳಿಗಾಲನಿಲ್ಲವೆಂದು ಹೇಳಿದ, ಬಳಿಕ ದುರ್ಯೋಧನನು ಅರಗಿನ 
ಮನೆಯನ್ನು ನಿರ್ಮಿಸಿದನು [ಭಾರ.-ಆ. ೬೧, ೧೫೩]. 

ಕೆಣ್ಣು.-ನೋಡು- ಕನ್ನ. 

ಕಣ್ಣೂ ಕಳಿಂಗ ದೇಶದ ರಾಜನ ಮಗಳು. ಅಕ್ರೋಧನನ ಹೆಂಡತಿ, ಈಕೆಯ 
ಮಗನು ದೇವಾತಿಥಿ [ಭಾ.-ಆ. ೬೩]. 

ಕೆಣ್ಟ.-- ಕಶ್ಯಸಗೋತ್ರದ ಒಬ್ಬ ಮಹರ್ಷಿ, ದುಷ್ಯಂತನ ಪತ್ತಿಯಾದ ಶಕುಂ 
ತಲೆ ಈತನ ಆಶ್ರಮದಲ್ಲಿ ಬೆಳೆದವಳು [ಭಾರ.-ಆ. ೯೧, ೯೬]. ಈತನು ಮೇಧಾ 
ತಿಧಿಯ ಮಗ [ಭಾರ.-ಅನು. ೨೫೫]. ಪಾಂಡವರೊಂದಿಗೆ ಸಂಧಿಮಾಡಿಕೊಳ್ಳುವುದೇ 


ಕೆಕೆ (ಥ) 2 ಕದ್ರೂ 


ಯುಕ ವೆಂದು ದುರ್ಯೋಧನನಿಗೆ ಹೇಳಿದನು. ದುರ್ಯೋಧನನು ಹೆಮ್ಮೆಯಿಂದ 
ತೊಷೆಗಳನ್ನು ತಟ್ಟಿಕೊಳ್ಳಲಾಗಿ "" ನಿನಗೆ ತೊಡೆಗಳಲ್ಲಿಯೇ ಸಾನು ಬರುವುದು '' 
ಎಂದು ಶಾಸವಿತ್ತ್ವನು [ಭಾರ.-ಉ. ೯೭, ೧೦೫]. ಈತನ ಆಶ್ರಮ ಅಯೋಧ್ಯೆಗೆ 
ಸಶ್ಚಿ ಮದಲ್ಲಿ ಲಕ್ರೋ (ಲಕ್ಷ್ಮ ಒಣಾವತಿ) ಪ ಸಣದ ಬಳಿ ಇದ್ದಿತು [ಭಾರ.-ವ. ೮೦]. 

ಕತ(ಥ).--ನಿಶ್ಚಾಮಿತ್ರವಂಶದ ಒಬ್ಬ ಬ್ರಾಹ್ಮಣ. ಅರ್ಜುನನು ತೀರ್ಥ 
ಯಾತ್ರೆಮಾಡುತ್ತಿದ್ದಾಗ ಈ ಬ್ರಾಹ್ಮಣನು ಅರ್ಜುನನನ್ನು ಸಂಧಿಸಿ, ಸುಭದ್ರೆ 
ಯನ್ನು ದುರ್ಯೋಧನನಿಗೆ ಕೊಟ್ಟು ಮದುವೆಮಾಡುವುದಾಗಿ ಬಲರಾಮನು ನಿಸ್ಪರ್ಷೆ 
ಮಾಡಿರುವುದಾಗಿ ಅರ್ಜುನನಿಗೆ ತಿಳುಹಿದನು [ಭಾ.-ಆ. ೨೩೮]. 

ಕದಳೀನನ.--ರಾಮಾಯಣ ಯುದ್ಧ ಮುಗಿದ ಬಳಿಕ ಹನೂಮಂತನು 
ತಪಸ್ಸುಮಾಡುತ್ತಿದ್ದ ಒ೦ದು ವನ [ಭಾರ.-ವ. ೧೪೮]. 

ಕೆದ್ರೂ.-ದಕ್ಸಬ್ರಹ್ಮನ ಮಗಳು. ಕಶ್ಯಸಮುನಿಯ ಹೆದಿಮೂರು ಮಂದಿ 
ಪತ್ನಿಯರಲ್ಲಿ ಒಬ್ಬಳು. ಸರ್ಪಗಳನ್ನು ಹೆತ್ತವಳು [ಚಾರ.-ಆ. ೧೬, ೨೦, ೨೧, ೨೫, 
೨೭, ೬೬ ಸ. ೧೧. ಅನು. ೨೦-೨೫]. ಗರುಡನ ಜನನಿಯಾದ ವಿನತೆಯೂ 
ಕದ್ರುವೂ ಸವತಿಯರು. ಇಬ್ಬರೂ ಜೆಲುವೆಯರು. ಒಮ್ಮೆ ಇವರಿಬ್ಬರೂ ತಮ್ಮ 
ಸೌಂದರ್ಯದ ವಿಷಯವಾಗಿ ಸ್ಪರ್ಧೆಮಾಡಿದರು. ಕದ್ರು ಜಯಹೊಂದಿದಳು 
[ಕೃಷ್ಣ್ಯಯ.ಕಾಂ.- ೧]. ಒಂದು ದಿನ ಇವರಿಬ್ಬರೂ ಕ್ಲೀರಸಮುದ್ರ ತೀರದಲ್ಲಿ 
ಸಂಚರಿಸುತ್ತಿದ್ದಾಗ ವಿನತೆ ಕದ್ರುವನ್ನು ಕುರಿತು ದೂರದಲ್ಲಿ ಮೇಯುತ್ತಿದ್ದ, 
ಇಂದ್ರನ ಪಟ್ಟದ ಕುದುರೆಯಾದ ಉಜ್ಜ್ಜಿಶ್ರವಸ್ಸನ್ನು ತೋರಿ, "" ಅಕ್ಕಾ! ಈ 
ಕುದುರೆ ಎಷ್ಟು ಬೆಳ್ಳಗಿದೆ ನೋಡು '' ಎಂದಳು. ಆಗ ಕದ್ರು ""ಛೀ! ಛೀ! 
ಅತ್ತ ನೋಡು. ಅದರ ಬೆನ್ನಿನಮೇಲೆ ಉದ್ದಕ್ಕೂ ಕರಿಯ ಗೆರೆ ಇದೆ'' ಎಂದಳು. 
ಇಷ್ಟರಲ್ಲಿ ಸಂಜೆಯಾಯಿತು. ಇವರ ವಾಗ್ವಾದ ಬೆಳೆಯಿತು. ಕರಿಯಗೆಕೆ 
ಇದ್ದಲ್ಲಿ ತಾನು ಕದ್ರುನಿಗೆ ದಾಸಿಯಾಗುವೆನೆಂದು ವಿನತೆ ಹೇಳಿದಳು. ಹಾಗೆ 
ಕರಿಯಗೆರೆ ಇಲ್ಲದಿದ್ದಲ್ಲಿ ತಾನು ನಿನತೆಗೆ ದಾಸಿಯಾಗುನೆನೆಂದು ಕದ್ರು ಹೇಳಿದಳು. 
ಮರುದಿನ ಬೆಳೆಗಾಗುತ್ತಲೇ ಬಂದು ನೋಡುವುದಾಗಿ ಇಬ್ಬರೂ ಮಾತನಾಡಿಕೊಂಡು 
ಮನೆಗೆ ಬಂದರು. ಕದ್ರು ರಾತ್ರಿಯಲ್ಲಿ ತನ್ನ ಮಕ್ಕಳನ್ನು ಕರೆದು, ತನ್ನ ಸವತಿಗೂ 
ತನಗೂ ನಡೆದ ಪಂತವನ್ನು ಹೇಳಿ "" ನಿಮ್ಮಲ್ಲಿ ಯಾರಾದರೂ ಆ ಕುದುರೆಯ 
ಕುತಿ_ಗೆಯಿಂದ ಬಾಲದವರಕೆಗೆ ಜೋಲುಬಿದ್ದು, ನಾನಿಬ್ಬರೂ ಬಂದು ನೋಡುನ 
ಹೊತ್ತಿಗೆ ಉಜ್ಜಿ ಶ್ರನಸ್ಸಿನ ಬೆನ್ನಿನಮೇಲೆ ಕಪ್ಪಗೆ ಗೆರೆ ಇರುವಹಾಗೆ ಕಾಣಿಸ 
ಬೇಕು'' ಎಂದಳು. ಈ ಬಗೆಯ ಅಧರ್ಮಸ್ಪವೃತಿ ಗೆ ಕೆಲವರು ಸಮ್ಮತಿಸಲಿಲ್ಲ. 
ಕದ್ರು ಅವರೆಲ್ಲರನ್ನೂ ಹಾಳಾಗುವಂತೆ ಶಾಪವಿತ್ಸ್ಯಳು. ಇದನ್ನು ಕೇಳಿ ಉಳಿದೆ 


ಕನಖಲ 73 ಕನ್ಯಕಾಪರಮೇಶ್ವರಿ 


ಮಕ್ಕಳು ಹೆದರಿದರು. ಆಗ ಕರ್ಳೋಟಕನು ಜನನಿಯ ಮಾತನ್ನು ನೆರವೇರಿಸು 
ವುದಾಗಿ ಹೇಳಿದನು. ಬೆಳಗಾಗುತ್ತಲೇ ಸವತಿಯರಿಬ್ಬರೂ ಅಲ್ಲಿಗೆ ಹೋಗಿ ನೋಡಿ 
ದರು. ವಿನತೆ ಸೋತು ಕದ್ರುವಿಗೆ ದಾಸಿಯಾದಳು. ಕೆಲಕಾಲದ ತರುವಾಯ 
ನಿನತೆಯ ಮಗನಾದ ಗರುಡನು ಕದ್ರುನಿನ ಮಾತಿನಂತೆ ದೇವಲೋಕದಿಂದ ಅಮೃತ 
ವನ್ನು ತಂದು ಸರ್ಪಗಳಿಗೆ ಕೊಟ್ಟು ತನ್ನ ಜನನಿಯನ್ನು ದಾಸೀತ್ರದಿಂದ ಬಿಡುಗಡೆ 
ಮಾಡಿದನು. ಕದ್ರುವಿಗೆ ಶೇಷ, ವಾಸುಕಿ, ಧನಂಜಯ, ಮುಂತಾದ ಅನೇಕಮಂದಿ 
ಪುತ್ರರೂ ಜರತ್ಪಾರುನೆಂಬ ಮಗಳೂ ಇದ್ದರು [ಭಾರ.-ಆ. ೧೭]. 
ಕನಖಲ.--ಒಂದು ತೀರ್ಥ. ಹರಿದ್ದಾರಳ್ಳೆ ಎರಡು ಮೈಲಿಗಳ ದೂರದಲ್ಲಿ 
ಸಪ್ತ್ವಗಂಗೆಯ ಸಮಿಸಾವದಲ್ಲಿದೆ [ಭಾರ.-ವ. ೮೨]. 
ಕನ್ಯಕಾಸರಮೇಶ್ವರಿ.--ವೈಶ್ಯರ ಕುಲದೇವತೆ... ನಾಸವಾಂಜಿಯೆಂಬುದು 
ಈಕೆಯ ನಾಮಾಂತರ. ಒಮ್ಮೆ ಬ್ರಹ್ಮನು ಕುಬೇರನ ಮಗನಾದ ನಳಕೂಬರನಕ್ಲಿಗೆ 
ಬಂಡು ಶತಜಿಹ್ವನೆಂಬ ರಾಕ್ಷನನನ್ನು ಕೊಲ್ಲುವಂತೆ ಹೇಳಿದನು. ನಳಕೂಬರನು 
ಹಿ೦ಜರಿದನು. ಬ್ರಹ್ಮನು ಕ್ರುದ್ಧನಾಗಿ "" ನೀನು ಲೋಕನಾಲಕನ ಹೊಟ್ಟಿ ಯಲ್ಲಿ 
ಹುಟ್ಟತಕ್ಟುವನಲ್ಲ. ರಾಕ್ಸಸರೆಂದರೆ ಹೀಗೆ ಹೆದರುತ್ತೀಯೆ. ಭೂಲೋಕದಲ್ಲಿ ವೈಶ್ಯ 
ನಾಗಿ ಜನಿಸು'' ಎಂದು ಶಾನವಿತ್ತನು. ಬಳಿಕ ನಳಕೂಬರನು ಕುಸುಮಶ್ರೇಷ್ಮಿ 
ಯೆಂಬ ಹೆಸರಿನಿಂದ ಜನಿಸಿದನು. ಇವನ ಹೆಂಡತಿ ಕುಸುಮೆ. ಬಹಳ ಕಾಲದ 
ವರೆಗೆ ಇವನಿಗೆ ಮಕ್ಕಳಾಗಲಿಲ್ಲ ಪುತ್ರಕಾಮೇಷ್ಟಿಯನ್ನು ಮಾಡಿ ವಿರೂನಾಕ್ಸ ನೆಂಬ 
ಮಗನನ್ನೂ ವಾಸವಾಂಜಿಯೆ೦ಬ ಮಗಳನ್ನೂ ಪಡೆದನು. ವಾಸವಾಂಬೆ ಕ್ರಮವಾಗಿ 
ತಾರುಣ್ಯವನ್ನು ವಡೆದಳು. ಆಗ ನಿಷ್ಣುವರ್ಧನನೆಂಬ ಅರಸು ಅಲ್ಲಿಗೆ ಬಂದು 
ಆ ಹುಡುಗಿಯನ್ನು ಕಂಡು ಮೋಹಭರಿತನಾಗಿ, ಆ ಕನ್ಯೈೇಯನ್ನು ತನಗೆ ಕೊಡ 
ಬೇಕೆಂದು ಕೇಳಿದ. ಹೆತ ವರು ಸಮ್ಮತಿಸಲಿಲ್ಲ. ರಾಜನು ಯುದ್ಧಕ್ಕೆ ಸಿದ್ಧನಾ 
ದನು. ಸೆಟ್ಟಿ ಮಗಳನ್ನು ಕೊಡುವುದಾಗಿ ಒಪ್ಪಿದ... ಮುಹೂರ್ತವೂ ನಿಷ್ಟರ್ಷೆ 
ಯಾಯಿತು. ಮದುವೆಗೆ ವಿಳಂಬನಿದ್ದುಡರಿಂದ ಅರಸನು ಆ ಸಮಯಕ್ಕೆ ಬರುವು 
ದಾಗಿ ಹೇಳಿ ತನ್ನ ಪಟ್ಟಿಣಕ್ಕೆ ತೆರಳಿದ. ಬಳಿಕ ಹುಡುಗಿಯನ್ನು ಕೊಡಕೂಡದೆಂದು 
ಬಂಧುಗಳೆಬ್ಲರೂ ಹಠಹಿಡಿದರು. ಕೆಲವರು ಕೊಡಬೇಕೆಂದರು. ಒಂದು ಪಕ್ಸದವರು 
ಈ ಸುದ್ದಿಯನ್ನು ರಾಜನಿಗೆ ತಿಳಿಸಿದರು. ಅರಸನು ಯುದ್ಧಕ್ಕೆ ಬಂದ. ಆಗ ವಿರೂ 
ಪಾಕ್ಚನು ನಾವೆಲ್ಲರೂ ವಾಸವಾಂಜಿಯ ಸಂಗಡ ಅಗ್ನಿಪ್ರನೇಶಮಾಡುವುದೇ ಯುಕ್ತ 
ವೆಂದು ಸೂಚಿಸಿದ... ಈಗಲೂ ಎರಡು ಪಂಗಡಗಳಾದುವು. ಸಮ್ಮತಿಸಿದಫರೆಲ್ಲರೂ 
ಚಿತಿಯನ್ನು ಅಣಿಮಾಡಿದರು. ವಾಸವಾಂಬೆ ಎಲ್ಲರಿಗಿಂತಲೂ ಮೊದಲು ಹೊರ. 
ಟಿಳು. ನಂಟರ ಕಣ್ಣುಗಳು ಕಂಬನಿ ಕರೆಯತೊಡಗಿದುವು." ಆಗ ಫಾಸವಾಂಬೆ 


ಕನ್ಯಾ ಕ್ಕಿ ಕೆನ್ನ (ಕಜ್ಮು) 


ತನ್ನ ನಿಜರೂಸನನ್ನು ಧರಿಸಿ "" ನನಗಾಗಿ ನೀವು ಮರುಗದಿರಿ. ನಾನು ಮಾನುಷಿ 
ಯಲ್ಲ. ಇಂದ್ರನ ರಾಣಿಯಾದ ಶಚೀದೇವಿ. ಶತಜಿಹ್ಹನನ್ನು ಕೊಲ್ಲುವಂತೆ ಬ್ರಹ್ಮನು 
ನನ್ನ ಮಗನಾದ Rr ಹೇಳಿದಾಗ ನಾನು ಪುಶ್ರಪ್ರೇಮಭರದಿಂದ ಮಗನನ್ನು 
ಅಡ ೈಗಿಸಿದೆನು. ಬ್ರಹ್ಮಶಾಸದಿಂದ ಇಂತು ವೈಶ್ಯ ಜಾತಿಯಲ್ಲಿ ಜನಿಸಿರುವೆನು. ಈಗ 
ನನ್ನ ಮಾನುಷಜೀಹವನ್ನು ತೊರೆಡು ದಿನ್ನ ದೇಹವನ್ನು ಕೈಕೊಳ್ಳಲು ಹೊರಟರು 
ವೆನು'' ಎನ್ನುತ್ತ, ಅಗ್ನಿಪ್ರವೇಶ ಜಟ ಒಡನೆಯೇ ಬಂಧುಗಳೂ ಅದೇ 
ಚಿತಿಯನ್ನು ಹೊಕ್ಛರು. SE ವೈಶ್ಯರು ವಾಸವಾಂಜಿಯನ್ನು ತಮ್ಮ 
ಕುಲದೈನನೆಂದು ಭಾವಿಸಿ ಕನ್ಯಕಾನರಮೇಶ್ವರಿಯೆಂದು ಕರೆದರು [ಕನ್ಯ.-ವು]. 
ಕನ್ಯಾ.- ಮದುವೆಯಾಗದ ಹೆಂಗಹು [ಭಾರ.-ಅನು. ೨೪೯]. ಕನ್ಯಾದಾನ 
ಕಾಲ [ಅನು. ೫೫, ೭೯, ೮೦, ೨೪೯]. ಕನ್ಯಾದಾನ ಫಲ [ಭಾರ.-ಅನು. ೨೩೫], 
ಕನ್ಯಾಕುಬ್ದ.--ಚಂದ್ರವಂಶದ ಕುಶನಾಭ ರಾಜನಿಗೆ ನೂರು ಮಂದಿ ಪುತ್ರಿ 
ಯರು, ಒಮ್ಮೆ ಇವರೆಲ್ಲರೂ ವನದಲ್ಲ ವಿಹರಿಸುತ್ತಿದ್ದಾಗ ನಾಯುದೇವನು 
ಇವರನ್ನು ಮೋಹಿಸಿದ. ಇವರು ಸಮ್ಮತಿಸಲಿಲ್ಲ. ವಾಯು ಕುಪಿತನಾಗಿ ಅವರನ್ನು 
ಕುಬ್ಬೆಯರನ್ನಾಗಿ ಮಾಡಿದ. ಕೆಲಕಾಲದ ಮೇಲೆ ಬ್ರಹ್ಮದತ್ತ್ತನೆಂಬ ಮುನಿ 
ಅವರನ್ನು ಮದುವೆಯಾಗಿ ತನ್ನ ತವೋಮಹಿಮೆಯಿಂದ ಅವರ ಕುಬ್ಬತ್ವವನ್ನು 
ಹೋಗಲಾಡಿಸಿದ. ಇಂತು ಆ ಕನ್ರೈಯರು ಕುಬ್ಬರಾದ ಪ್ರದೇಶಕ್ಕೆ ಕನ್ಯಾಕುಬ್ಜ 
ವೆಂದು ಹೆಸರು [ರಾಮಾ.-ಬಾ. ೩೨, ೩೩]. 
ಕನ್ಯಾತೀರ್ಥ.--ದಕ್ಸಿಣಸಮುದ್ರತೀರದಲ್ಲಿ ಕನ್ಯಾಕುಮಾರಿ(0ಿ೩06 Camo- 
rin) ಯೆಂದು ಪ್ರಸಿದ್ಧವಾಗಿದೆ [ಭಾರ.-ಸ. ೩೨, ವನ. ೮೧, ೮೩]. 
ಕನ್ಮ(ಕಣ್ಲೂ).- ಗೋಮತೀ ತೀರದಲ್ಲಿ ತಹಸ್ಸುಮಾಡುತ್ತಿದ್ದ ಒಬ್ಬ ಖುಸಿ. 
ಕಂಡುವೆಂಬುದು ಈತನ ನಾಮಾ೦ಂತರ. ಇಂದ್ರನು ಈಶನ ತಪಸ್ಸನ್ನು ಭಂಗ 
ಗೊಳಿಸಲು ಸ ್ರನ್ಲೋಚನೆಯೆಂಬ ಅಸ್ಸೃರಿಯನ್ನು ಕಳುಹಲಾಗಿ, ಈತನು ಅನಳೊಂದಿಗೆ 
ಅನೇಕ ವರ್ಷಗಳವರೆಗೆ ಸಂಸಾರಮಾಡಿಕೊಂಡಿದ್ದ. ಬಳಿಕ ಪ್ರಮ್ಲೋಚನೆ ಗರ್ಭ 
ವತಿಯಾದಳು. ಒಂದು ದಿನ ಆತನು ಸಂಜೆಯಶೊತ್ತಿನಲ್ಲಿ ಸಂಧ್ಯಾವಂದನೆಗೆ 
ಹೊರಟಾಗ ಪ್ರಮ್ಣೋಚಕೆ ಕಂಡುವನ್ನು ಕುರಿತು, ತಾನು ಬಂದು ಎಷ್ಟೋ ಕಾಲ 
ವಾಯಿತು. ಅಂದಿನಿಂದ ಇಲ್ಲದ ಸಂಥ್ಯೆ ಇಂದು ಬಂದದ್ದು ಚೋದ್ಯನೆಂದಳು. 
ಮುನಿ ಎಚ್ಚತ್ತು, ಪ್ರಮ್ಲೋಚನೆಯನ್ನು ಗದರಿಸಿದ. ಆಳೆ ಹೋಗುವಾಗ ಹೆದರಿಕೆ 
ಯಿಂದ ಸ್ರವಿಸಿದ ಗರ್ಭ ಬೆವರಿನ ರೂಪದಿಂದ ಸುರಿಯತೊಡಗಿತು. ಆಳೆ ಆ 
ಬೆವರನ್ನು ಮರಗಳಿಗೆ ಒರಸುತ್ತಾ, ಹೋದಳು. ಗಾಳಿ ಆ ಬೆವರನ್ನು ಒಟ್ಟು 
ಗೂಡಿಸಿತು. ಅದರಿಂದ ಮಾರಿಷೆಯೆಂಬ ಕುವರಿ ಜನಿಸಿದಳು. ಈ ಕುವರಿಯನ್ನು 


ಕೆನ್ನಳಿ 15 ಕೆಬನ 


ಡಿ 


ವೃಕ್ಸ್ಸಗಳು ಅಭಿಮಾನದಿಂದ ಕಾಪಾಓದರು. ಅದರಿಂದ ಈ ಹುಡುಗಿಗೆ ವಾರ್ಸಿ 


ಯೆಂಬುದು ಕಾಮಾಂತರ. ಇನಳನ್ನು ನಿತೃದೇನತೆಗಳು ಮುದುವೆಯಾದರು [ನಿಷ್ಣ್ಯು.- 
197.1 

ಕನ್ನೆ ಳಿ.--ಚಿರ್ವನೆಂಬ ಮುನಿಯ ಮಗಳು. ದುರ್ವಾಸ ಮುನಿಯ ಹೆಂಡತಿ. 
ಕೋಪದಲ್ಲಿ ದುರ್ನಾಸನಿಗಿಂತಲೂ ಹೆಚ್ಚಿದವಳು [ಭಾರ.-ಆದಿ. ೬೭, ೧೯೪, ೧೯೬]. 

ಕಷಾಲನೋಚನ.--ಒಂದು ತೀರ್ಥ. ಶುಕ್ರಾಚಾರ್ಯರು ಈ ತೀರ್ಥದ ಬಳಿ 
ಯಲ್ಲಿ ತನಸ್ಸುಮಾಡಿಕೊಂಡಿದ್ದರು. ರಾಮ ರಾವಣರ ಯುದ್ದದಲ್ಲಿ ರಾಮನು ಮಹೋ 
ದರಸೆಂಬ ರಾಕ್ಸಸನನ್ನು ೊಂದನು. ಅವನ ಶಲೆ ಮಹೋದರನೆಂಬ ಮುನಿಯ 
ಕ್ಭಗೆ ಅಂಟಿಕೊಂಡಿತು. ಆಗ ಮಹೋದರನು ಖುಷಿಗಳ ಸೂಚನೆಯಂತೆ ಈ ತೀರ್ಥ 
ದಲ್ಲಿ ಸ್ನಾನಮಾಡಲಾಗಿ ಆ ಕವಾಲವು ಕಳಚಿಬಿದ್ದಿತು. ಇದಕ್ಕೆ ಔಶನತೀರ್ಥವೆಂಬುದು 
ನಾವಪಾಂತರ [ಭಾರ.-ನನ. ಆಗಿ. ಶಲ್ಯ. ೪೦]. 

ಕಪಿಲ.--ಒಬ್ಬ ಮಹರ್ಸಿ. ನಿಷ್ಣುವಿನ ಅವತಾರ [ಭಾರ.-ವ. ೧೦೬, ೧೦೭, 
೨೨೩, ಉ. ೧೦೯]. ನೋಡು--ಅರುಂಧಥತಿ. ಕರ್ದಮ ಮುನಿಯಿಂದ ಸ್ವಾಯಂ 
ಭುವಮನು ಪುತ್ರಿಯಾದ ದೇವಹೂತಿಯಲ್ಲಿ ಜನಿಸಿದವನು. ಅರುಂಧತಿ ಮೊದ 
ಲಾದ ಒಂಬತ್ತು, ಮಂದಿ ಈತನ ಅಕ್ಕತಂಗಿಯರು [ಭಾಗ.-೩, ೨೪]. *ತನಿಗೆ 
ಅಗ್ನಿಯ ಅಧಿಕಾರವುಂಟು [ಭಾರ.-ವನ. ೨೨೩], _ನೋಡು--ಸಗರ, ಅಂಶುಮಂತ, 
ಅಶ್ವಶಿರ. ಈತನು ಸಾಂಖ್ಯಸೂತ್ರಗಳನ್ನು ಬರೆದನು. 

ಫಪಿಲಾ.- (1) ದಕ್ಷಬ್ರಹ್ಮನ ಮಗಳು. ಕಶ್ಯಪ ಮುನಿಯ ೧೩ ಮಂದಿ ಪತ್ನಿ 
ಯರಲ್ಲಿ ಒಬ್ಬಳು. ಗೋವುಗಳನ್ನು ಸೃಷ್ಟಿಸಿದವಳು. ಅಮೃತವೂ, ಬ್ರಾಹ್ಮಣರೂ, 
ಗಂಧರ್ನರೂ ಈಕೆಯಿಂದಲೇ ಜನಿಸಿದರು [ಭಾರ.-ಆ. ೬೬]. 

(1) ಗೋವುಗಳಲ್ಲಿ ಒಂದು ಬಗೆ. ಅದರ ಸೃಷ್ಠಿ ಕಥೆ, ದಾನಮಹಿಮೆ 
ಮುಂತಾಗಿ [ಭಾರ,-ಅಶ್ವ. ೧೦೬]. ಕಪಿಲೆಯ ಮಹಿಮೆ [ಭಾರ.-ಅನು.೧೨೫.-೧೨೭]. 
(11) ಸಿಂಧು ನದಿಯ ಉಪನದಿ [ಭಾರ.-ಭೀ. ೯]. 

ಕಬನ್ನ.--ದಂಡಕಾರಣ್ಯದಲ್ಲಿ ವಾಸಮಾಡುತ್ತಿದ್ದ ಒಬ್ಬ ರಾಕ್ಷಸ. ಹಿಂದಣ 
ಜನ್ಮದಲ್ಲಿ ಇವನು ನಿಶ್ಚಾವಸುವೆಂಬ ಗಂಧರ್ವ. ಸ್ಫೂಲಶಿರನೆಂಬ ಮುನಿಯನ್ನು 
ಅಸನಮಾನಮಾಡಿ, ರಾಕ್ಷಸನಾಗಿ ಜನಿಸಿದ. ಒಮ್ಮೆ ಇಂದ್ರನ ವಜ್ರಾಯುಧ 
ಪ್ರಹಾರದಿಂದ ಇನನ ಮುಖ ಕುಸಿದು ಹೊಟ್ಟೆಯೊಳಗೆ ಸೇರಿಳೊಂಡಿತು. ಆಗ 
ಜೀವತೆಗಳ ಕೋರಿಕೆಯಂತೆ ಇಂದ್ರನು, ಇವನ ತೋಳುಗಳು ಯೋಜನದಷ್ಟು ಉದ್ದ 
ವಾಗುವಂತೆಯೂ, ಆ ತೋಳುಗಳ ನಡುನೆ ದೊರೆತುದನ್ನು ಬಾಚಿ, ತಿಂದು ಬದುಕಿರು 
ವಂತೆಯೂ, ಇವರಿಗೆ ವರವನ್ನು ಕೊಟ್ಟಿನು. ಇಂತಿರಲು ರಾಮಲಕ್ಷ್ಮ ಜಾರು ಸೀತೆ 


ಚಮಲಸಾಲಿಕಾ 76 ಕರತೋಯಾ 


ಯನ್ನು ಹುಚುಕುತ್ತ್ವ್ತ ಬರುವಾಗ ಇವನ ತೋಳುಗಳ ನಡುವೆ ಸಿಕ್ಬೈಬಿದ್ದು, ಇವನ 
ತೋಳುಗಳನ್ನು ಕತ್ತರಿಸಿದರು. ಕಬಂಧನು ರಾಮಲಕ್ಷ್ಮಣರ ವೃತ್ತಾಂತವನ್ನು 
ಕೇಳಿ, ತನ್ನ ಸಮಾಚಾರವನ್ನು ತಿಳಿಸಿ, ತನಗೆ ರಾಮನೇ ಸಂಸ್ಥಾರಮಾಹುವಂತೆ 
ಮಾತು ತೆಗೆನುಳೊಂಡು ಪ್ರಾಣಬಿಟ್ಟ. ರಾಮನು ಅವನ ದೇಹವನ್ನು ತಕ್ಟ ರೀತಿ 
ಯಿಂದ ಸಂಸ್ಕರಿಸಿದ. ಆಗ ಕಬಂಧನು ತನ್ನ ನಿಜರೂಪವನ್ನು ಧರಿಸಿ, ಸೀತೆಯನ್ನು 
ರಾನಣನು ಆಪಹೆರಿಸಿರುವುದಾಗಿಯೂ, ಸುಗಿ )ೀನನೊಂದಿಗೆ ಸ್ನೇಹಮಾಡಿದಲ್ಲಿ ಆತನು 
ತನ್ನ ದೂತರ ಮೂಲಕ ಸೀತೆಯನ್ನು ಹುಡುಕೆಸಿಕೊಡಬ್ದೂನೆಂತಲೂ ಹೇಳಿ, 
ವಿಮಾನನನೇರಿ ತೆರಳಿದನು [ರಾಮಾ.-ಅರ.ರ೯, ೭೩. ಭಾರ.-ವನ. 3೮೦. ಸ. ೫೦]. 

ಕಮ ಲಪಾಲಿಕಾ.--ಹಿಡಿಂಬೆಯ ನಾಮಾಂತರ. ಹಿಡಿಂಬನ ಸಹೋದರಿ. 
ಪಾಂಡವರು ಅರಗಿನಮನೆಯಿಂದ ತಪ್ಪಿಸಿಕೊಂಡು ಹೋದ ರಾತ್ರಿ ಅರಣ್ಯದಲ್ಲಿ ಭೀಮ 
ಸೇನನನ್ನು ಮದುವೆಯಾಗಿ ಘಟೋತೃಚನನ್ನು ಪಡೆದಳು [ಭಾರೆ.-ಆ. ೬೩. ೧೬೮, 
೧೬೯]. ದಿವ್ಯಜ್ಞ್ವಾನವನ್ನು ವಡೆದಿದ್ದಳು [ಭಾರ.-ಆ. ೧೬೭]. 

ಕಮಲಾಕ್ಷ.--ಒಬ್ಬ ಅಸುರ. ತಾರಕಾಸುರನ ಮಗ. ತ್ರಿ ಪುರಾಸುರರಲ್ಲಿ ಒಬ್ಬ. 
ಸುವರ್ಣವುಂದ ಅರಸು. ಶಿವನಿಂದ ಹತನಾದನು [ಭಾರ.-ದ್ರೊ OS]. 

ಕಮ್ಬಳ.- (1) ಕದ್ರುವಿನ ಮಗ. ಸರ್ಪರಾಜರಲ್ಲಿ ಒಬ್ಬನು. ಅಶ್ವತರನು 
ಇನನ ತಮ್ಮ ನೋಡು--ಅಶ್ವತರ [ಭಾರ.-ಆ. ೩೫. ಉ. ೧೦೩]. 

(11) ಕುಶದ್ವೀಸದ ಒಂದು ಭೂಭಾಗಕ್ಕೆ ಈ ಹೆಸರು ಸಲ್ಲುತ್ತದೆ. ಇದನ್ನೇ 

ಕಂಬಲವಷಃ ವೆನ್ನುತ್ತಾರೆ [ಭಾರ.-ಭೀ. ೧೨]. 

ಕಯತಾನು.--ಜಂಭಾಸುರನ ಮಗಳು. ಹಿರಣ್ಯಕಶಿಪುವಿನ ಹೆಂಡತಿ. ಪ್ರಹ್ಲಾದನ 
ಜನನಿ. ಪ್ರಹ್ಲಾದನು ಗರ್ಭದಲ್ಲಿದ್ದಾಗ, ಹಿರಣ್ಯಕಶಿಪು ತಪಸ್ಸಿಗೆ ಹೋಗಿದ್ದ ಸಂಧಿ 
ಯನ್ನು ನೋಡಿ, ಇಂದ್ರನು ಈಕೆಯನ್ನು ಸೆರೆಹಿಡಿದು, ನಾರದನ ಉಪದೇಶದಂತೆ 
ಆಕೆಯನ್ನು ಸೀಡಿಸದೆ, ನಾರದನಿಗೆ ಒಪ್ಪಿಸಿದನು. ಬಳಿಕ ಕಯಾಧು ಗಂಗಾತೀರ 
ದಲ್ಲಿ ನಾರದನಿಂದ ನಿರ್ಮಿತವಾದ ಆಶ್ರಮದಲ್ಲಿ ವಾಸವಾಗಿದ್ದು, ನಾರದನ ಮೂಲಕ 
ಮಂತ್ರೋಸದೇಶವನ್ನು ಪಡೆದು, ವಿಷ್ಣುವನ್ನು ಧ್ಯಾನಿಸುತ್ತಿದ್ದಳು. ಅಷ್ಟರಲ್ಲಿ 
ಹಿರಣ್ಯಕಶಿಪು ತಪಸ್ಸಿನಿಂದ ಹಿಂದಿರುಗಿದ... ಆಗ ನಾರದನು ಕಯಾಧುವನ್ನು 
ಹಿರಣ್ಯಕಶಿಫುನಿಗೆ ಒಪ್ಪಿಸಿದನು [ಭಾಗ.-೬, ೧೮. 

ಕರತೋಯತಾ.--ಭಾರತವರ್ಷದ ಒಂದು ಜೀವನದಿ. ಸದಾನೀರಾ ಎಂಬುದು 
ಇದರ ನಾಮಾಂತರ. ಇದು ವಂಗ (Bengal) ದೇಶಕ್ಕೂ ಕಾಮರೂಪ ದೇಶಕ್ಕೂ 
ನಡುವೆ ಹರಿಯುತ್ತದೆ [ಭಾರ.-ಸ. ೯. ವ. ೮೩. ಭೀ. ೯]. 


ಕರನ್ನ ಮ ಗ ಕರೀಸಕೆ (ಕರೂಶ) 


ಕೆರನ್ನ ಮ.- ಸೂರ್ಯವಂಶದ ಅರಸು.  ಖನೀನೇತ್ರನ ಮಗ. ಖನೀಸೇಶ್ರನು 
ಇವನಿಗೆ ಸುವರ್ಜಸನೆಂದು ನಾಮಕರಣಮಾಡಿದನು. ಒಮ್ಮೆ ಇವನು ಶತ್ರು 
ಸಂಹಾರಾರ್ಧವಾಗಿ ತನ್ನ ಕೈಯನ್ನು ಕೊಡವಿ ಅವಾರನಾದ ಸೈನ್ಯವನ್ನು ಸೃಷ್ಟಿಮಾಡಿ, 
ಜಯಶೀಲನಾದುದರಿಂದ ಕರಂಥಮನೆಂಬ ಹೆಸರು ಬಂದು, ಬಿಸರೇ ರೂಢ 
ವಾಬಮಿತು. ಇವನು ವೀರ್ಯಚಂದ್ರನ ಮಗಳಾದ ನೀರೆಯೆಂಬ ಶರುಣಿಯನ್ನು 
ಮದುವೆಯಾಗಿ ಅವಿಕ್ಸಿತನೆಂಬ ಮಗನನ್ನು ಸಡೆದನು. ಅವಿಕ್ಷಿತನು ವಿಶಾಲ 
ತನಯೆಯ ಸ್ವಯಂವರಕ್ಕೆ ಹೋಗಿದ್ದಾಗ ಅಲ್ಲಿನ ಅರಸರೆಲರೊ ಇವನನ್ನು ಬಂಧಿ 
ಸಿದರು... ಆಗ ಕರಂಧಮನು ಅವರನ್ನು ಸೋಲಿಸಿ ಅವಿಕ್ಸಿತನನ್ನು ಕರೆತಂದನು. 
ಬಳಿಕ ಅವಿಕ್ಸಿತನು ಬ್ರಹ್ಮಚರ್ಯವನ್ನು ಕೈಕೊಂಡು, ಕರಂಧಮನು ಎಸ್ಟು ಬಗೆಯಿಂದ 
ಹೇಳಿದರೂ ಮದುವೆಯಾಗಲ್ಲೊದೆ ದೃಢಮನಸೃನಾಗಿದ್ದನು. ಇಷ್ಟರಲ್ಲಿ ಅವಿಕ್ಸಿತನ 
ಜನನಿಯಾದ ವೀಶೇೆ(ಕಿಮಿಚ್ಛ್ಚ ಕ) ಯಾರು ಏನನ್ನೂ ಬೇಡಿದರೂ ಕೊಡುವೆ 
ನೆಂದು ವ್ರತವನ್ನು ಕೈ ಕೊಂಡಳು. ಅನಿಕ್ಸಿತನು ಜನನಿಯ ಅಜಿಪ್ರಾಯವನ್ನು 
ಡಂಗುರ ಹೊಯಿಸಿದನು. ಆಗ ಕರಂಧಥಮನು ಅವಿಕ್ಸಿತನಲ್ಲಿಗೆ ಹೋಗಿ "" ನಾನು 
ಪೌತ್ರ (ಮೊನ್ಮುಗ) ನನ್ನು ಬೇಡುವೆನು, ಕೊಡು '' ಎನಲಾಗಿ ಅವಿಕ್ರೈ?ನು ತಂದೆಯ 
ಮಾತಿನ ಮೇರೆಗೆ ವಿಶಾಲತನಯೆಯನ್ನು ಮದುವೆಯಾದನು. ಬಳಿಕ ಕರಂಥಮನು 
ಅನೇಕ ಯಜ್ಞಗಳನ್ನುಮಾಡಿ ಸದ್ಗತಿಯನ್ನು ಪಡೆದನು [ಭಾರ.-ಸ. ೮. ಅಶ್ವ. ೪, 
ಭಾಗ-೯, ೨, ೨೩. ಅನು.-೧೩೭. ಮಾರ್ಕ.-೧೧೮, ೧೨೫]. 

ಕರವೀರ.--(1) ಒಂದು ಪರ್ವತ. ಮೇರುವಿನ ಸುತ್ತಣ ಬೆಟ್ಟಗಳಲ್ಲಿ ದಕ್ಷಿಣ 
ದಲ್ಲಿದೆ. 

(i) ೧೮ ಶಕ್ತಿಪೀಠಗಳಲ್ಲಿ ಒಂದಾದ, ಮಹಾಲಕ್ಷ್ಮಿಯ ನಿವಾಸಸ್ಥಾನ 

ವೆನಿಸಿದ ಒಂದು ಕ್ಷೇತ್ರ. ಇದನ್ನು ಈಗ ಕೊಲ್ಲಾವುರನೆಂದು ಕರೆಯುತ್ತಾರೆ. 

ಕರಾಲ.--ಜನಕವಂಶದ ಒಬ್ಬ ಅರಸು. ಈತನು ವಸಿಸ್ಕಮುನಿಯೊಂದಿಗೆ 
ಕ್ಚರಾಕ್ಸರ(ಅನಿತ್ಯ-ನಿತ್ಯ) ಸ್ವರೂಪ ನಿಷಯವಾಗಿ ಚರ್ಜೆಮಾಡಿದನು. ಮಹಾಜ್ಞಾನಿ 
[ಭಾರ.-ಶಾಂ. ೩೮, ೩೧೩]. 

ಕರೀಷೆಕ(ಕೆರೂ ಶ).- ಒಂಡು ದೇಶ. ಇಂದ್ರನು ವೃತ್ರನನ್ನು ಕೊಂದು 
ಬ್ರಹ್ಮಹತ್ಯೆಗೆ ಗುರಿಯಾದನು. ಆಗ ದೇವತೆಗಳೂ ಮುನಿಗಳೂ ಒಬ್ಬುಗೂಡಿ, 
ಇಂದ್ರನ ದೇಹದಲ್ಲಿದ್ದ ಬ್ರಹ್ಮಹೆತ್ಯಾಪಾತಕವನ್ನು ಹೊರಗೆಡಹಿದರು. ಆ ಪಾತಕವನ್ನು 
ಧರಿಸಿದ ಭೂಭಾಗಕ್ಕೆ ಕರೀಷಕ ಅಥವಾ ಕರೂಶ ದೇಶವೆಂದು ಹೆಸರುಬಂತು. ಇದು 
ಈಗಣ ಬಿಹಾರ್‌ ಆಧಿಸತ್ಯಕ್ಕೆ ಸೇರಿದ ಸಹಾಭಾದು ಜಿಲ್ಲೆಯ ಪೂರ್ವಭಾಗವಾಗಿಥಿ 


ಕ್ರರೇಣು ಮತೀ 78 ಕರ್ಣ 


[ರಾಮಾ.-೧, 3೪]. ಪಾಂಡವರ ಕಾಲದಲ್ಲಿ ದಂತನಕ್ರನು ಇದರಲ್ಲಿ ರಾಜ್ಯಭಾರ 


ಮಾಡುತ್ತಿದ್ದನು [ಭಾರ.-ಸೆ. ೧೪. ಭೀ. ೯]. 


ಕ್ರಕೇಣುಮತೀ.- ಶಿಶುಪಾಲನ ಮಗಳು. ವಾಂಡುಪುತ್ರ ನಾದ ನಕುಲ 
ನನ್ನು ಮದುವೆಯಾಗಿ ನಿರಮಿತ್ರನೆಂಬ ಮಗನನ್ನು ಪತೆದಳು [ಭಾರ.-ಆ, ೬೩]. 


ಕರ್ತೋಮಟಕ.--ಸರ್ನರಾಜ. ನೋಡು--ಕದ್ರೂ. ನಿಷಧದೇಶಾಧಿಪತಿಯಾಗಿದ್ದ 
ನಳರಾಜನು ವುಸ್ಪರನೊಡಸನೆ ಜೂಜಾಡಿ, ರಾಜ್ಯಭ್ರಷ್ಟನಾಗಿ ಕಾಡನ್ನು ಸೇರಿ, ತನ್ನ 
ಧರ್ಮಸತ್ತಿಯಾದ ದನುಯಂತಿಯನ್ನೂ ಅಗಲಿ ಹೋಗುತ್ತಿದ್ದಾಗ, ನಾರದರ ಶಾಪ 
ದಿಂದ ಕಾಳ್ಗಿಚ್ಚಿಗೆ ಸಿಲುಕಿ ಸುಟ್ಟುಹೋಗುತ್ತಿದ್ದ ಕರ್ಕೊೋಟಓಟಿಕನು ನಳನನ್ನು 
ಕರೆದು "" ಅಯ್ಯಾ ! ನನ್ನನ್ನು ಈ ದಾನಾಗ್ನಿಯಿಂದ ತಪ್ಪಿಸಿದರೆ ನಿನಗೆ ಮಹೋಪ 
ಕಾರಮಾಡುವೆನು '' ಎನಲು, ನಳನು ಮರುಕಗೊಂಡು ಕರ್ಕೋಟಕನನ್ನು ಉರಿ 
ಯಿಂದ ಹೊರಗೆಡೆಹಿದ. ಕರ್ಕೋಟಕನು ಕೂಡಲೇ ನಳನನ್ನು ಕಚ್ಚಿದ. ಆಗ ನಳನು 
"" ಇದಲ್ಲವೇ ನೀನು ನನಗೆ ಮಾಡಿದ ಮಹೋನಕಾರ'' ಎಂದು ಕೇಳಲಾಗಿ, 
ಕರ್ತೋಬಟಿಕನು "" ಎಲೆ ಅರಸನೆ ! ಇದು ನಿನಗೆ ನುಹೋಪಕಾರವೇ ಸರಿ. ನೀನು 
ನಿನ್ನ ನಿಜರೂಸದಲ್ಲಿಯೇ ಇದ್ದರೆ ಎಲ್ಲರೂ ನಿನ್ನನ್ನು ಗುರುತಿಸುವರು. ಈಗ ನಿನ್ನ 
ರೂಸನೇ ಮಾಸ”ಟ್ವರುವುದು. ಈಗ ಯಾರೂ ನಿನ್ನನ್ನು ಗುರುತಿಸಲಾರರು. ಈಗ 
ನೀನು ಖುತುಸರ್ನರಾಜನಲ್ಲಿಗೆ ಹೋಗಿ ಬಾಹುಕನೆಂಬ ಹೆಸರಿನಿಂದ ಕೆಲಕಾಲ 
ಆತನ ಸಾರಧಿಯಾಗಿದ್ದು, ಬಳಿಕ ನಿನ್ನ ರಾಜ್ಯವನ್ನೂ ಮಡದಿಮಸ್ಕುಳನ್ನೂ ಮರಳಿ 
ಹೊಂದುವೆ '' ಎಂದ [ಭಾರ.-ಸ. ೯. ವ. ೬೩. ಉ. ೧೦೩]. 


ಕಠ್ಕ.--ಕುಂತಿ ಮದುವೆಯಾಗುವುದಕ್ಕೆ೦ತಲೂ ಮೊದಲೇ (ಕನ್ನ್ಯವಸ್ಥೆ 
ಯಲ್ಲಿದ್ದಾಗ) ಸೂರ್ಯನಿಂದ ಇನನನ್ನು ಪಡೆದಳು. ಇದರಿಂದ ಇವನಿಗೆ ಕಾನೀನ 
ನೆಂದು ಹೆಸರು ಬಂತು. ನೋಡು--ಕುಂತಿ [ಭಾರೆ.-ಆದಿ. ೬೪, ೬೮, ೧೨೦]. ಇನಸಿಗೆ 
ಕುಂಡಲಗಳೂ ಕವಚವೂ ಜನ್ಮಸಿದ್ಧ ವಾದುವು ಆದಿ. ೬೮]. ಧ ಎತೆರಾಸ್ಟ್ರ )ನ 
ಸಾರಧಿಯಾದ ಜಧಿರಥನು ಆ ಮಗುವನ್ನು ತೆಗೆದುಕೊಂಡು ಹೋಗಿ, ತನ್ನ 
ಹೆಂಡತಿಯಾದ ರಾಥಿಗೆ ಕೊಟ್ಟು, ವಸುಷೇಣನೆಂದು ನಾಮಕರಣನಾದಧದಿದನು. 
ಈ ಕಾರಣದಿಂದ ಕರ್ಣನಿಗೆ ಸೂತಪುತ್ರ, ರಾಧೇಯ, ಆಧಿರಧಿ- ಮುಂತಾದ ಸೆಸರು 
ಗಳು ಬಂದುವು [ಭಾರ.-ಆದಿ. ೬೮, ೧೪೭]. ಕರ್ಣನ ಚರಿತ್ರೆ (ಆದಿ. ೧೨೦, 
ಶಾಂತಿ. ೨, ೫]... ದ್ರೋಣನು ಶಿಷ್ಯರ ಅಸ್ರ್ರವಿದ್ಯಾಸೈಪುಣ್ಯವನ್ನು ಪರೀಕ್ಷಿಸುವುದ 
ಕ್ಕಾಗಿ ರಂಗವನ್ನು ನಿರ್ಮಿಸಿ, ಸರೀಕ್ಸಿಸುತ್ತಿ,ದ್ದಾಗ ಕಠ್ಗನು ಅಲ್ಲಿಗೆ ಹೋಗಿ, 
ಅರ್ಜುನನೊಂದಿಗೆ ಹೋರಾಡಲು ಸಿದ್ಧನಾದ. ಕೃನನು ಕಠ್ಚನನ್ನು ಸೂತಪುತ್ರ 


ಕರ್ಣ 79 ಕರ್ಣ 


ನೆಂತಲೂ, ರಾಜನುತ್ರನಾದ ಅರ್ಜುನನೊಂದಿಗೆ ಯುದ್ಧಮಾಡಲು ಯೋಗ್ಯಕೆ 
ಯಿಲ್ಲದವನೆಂತಲೂ ಹೀಯಾಳಿಸಿದ. ಆಗ ದುರ್ಯೋಧನನು ಕರ್ಣನಿಗೆ ಅಂಗರಾಜ್ಯಾಧಿ 
ಪತ್ಯನನ್ನು ಕೊಟ್ಟು ಪಟ್ಟಿಗಟ್ಟಿ, ಅರ್ಜುನನೊಂದಿಗೆ ಯುದ್ಧಕ್ಕೆ ನಿಲ್ಲಿಸಿದ [ಆದಿ. 
೧೪೬]. ಭೀಮನು ಕರ್ಣನನ್ನು ಅದೇ ಸಂದರ್ಭದಲ್ಲಿ ಹೀಯಾಳಿಸಿದ್ದು (ಆದಿ. ೧೪೭]. 
ಬ್ರಾಹ್ಮಣನೇನದಿಂದ ಬೇಡಿದ ಇಂದ್ರನಿಗೆ ಕರ್ದನು ಕವಚಕುಂಡಲಗಳನ್ನು ದಾನ 
ಮಾಡಿದ್ದು [ಭಾರ.-ಆದಿ. ೬೮. ವನ. ೩೧೧]. ದೌ್ರೌಸದೀಸ್ತಯಂವರ ಸಮಯದಲ್ಲಿ 
ಅರ್ಜುನನಿಂದಲೂ ಭೀಮನಿಂದಲೂ *ರ್ವನು ಸೋತದ್ದು [ಭಾರ.-ಆದಿ. ೨೦೫]. 
ಅದೇ ಸಮಯದಲ್ಲಿ ದ್ರುಸದಸುತ್ರನಾದ ಫ್ರಿಯದರ್ಶನನನ್ನು ಕಠ್ಕನು ಕೊಲ್ಲ 
ಲಾಗಿ, ಅರ್ಜುನನು ಕಠ ನ ಮಗನಾದ ನುದಾಗಿನನ್ನು ಕೊಂದದ್ದು [ಭಾರ.-ಆದಿ. 
೨೧೮]... ಘೋಷಯಾತ್ರೆಯ ಸಮಯದಲ್ಲಿ ಚಿತ್ರಸೇನನೆಂಬ ಗಂಧರ್ವನಿಂದ 
ಸೋತದ್ದು [ವನ. ೨೪೨]. ಕರ್ವ ನ ದಿಗ್ವಿಜಯ "ವನ. ೨೫೪, ೨೫%]. ಸೂರ್ಯನು 
ಸ್ವಪ್ನದಲ್ಲಿ ಪ್ರತ್ಯಕ್ಷನಾಗಿ «ಎಲೆ ಕರ್ವ ! ಇಂದ್ರನು ಬ್ರಾಹ್ಮಣ ರೂಪದಿಂದ 
ಬಂದು ನಿನ್ನ ಕವಚಕುಂಡಲಗಳನ್ನು ಬೇತುವನು. ನೀನು ಕೊಡಬೇಡ '' ವೆಂದು 
ಹೇಳಿದ್ದು. ಕಠ್ಕನ ಪ್ರತ್ಯುತ್ತರ [ನನ. ೩೦೧]. ಕುಂತಿ ಕಠನನ್ನು ಅಶ್ವನದಿಯಲ್ಲಿ 
ತೇಲಿಬಿಟ್ಟದ್ದು [ನನ. ೩೦೯]. ಕರ್ದನು ಇಂದ್ರನಿಗೆ ಕವಚಕುಂಡಲಗಳನ್ನು 
ಕೊಟ್ಟು, ಆತನಿಂದ ಶಕ್ಲ್ಯಯುಧೆವನು, ಪಡೆದದ್ದು. ಕರ್ದನ ತ್ಯಾಗಪ್ರಶಂನೆ [ವನ. 
೩೧೧].  ನಾಂಡನರ ಅಜ್ಜ್ವಾತನಾಸವು ಮುಗಿಯುವಷ್ಟರಲ್ಲಿಯೇ ಹೇಗಾದರೂ 
ಅವರನ್ನು ಕಂಡು ಹಿಡಿದು ಕೊಲ್ಲಲೇಬೇಕೆಂದು ಕಠ್ದನು ದುರ್ಯೋಧನನಿಗೆ ಬೋಧಿಸಿದ್ದು 
(ನಿರಾ. ೩೦]. ಕನು ಆತ್ಮಸ್ರಶಂಸಾ ಪೂರ್ವಕವಾಗಿ, ಅರ್ಜುನನನ್ನು ಕೊಂದು 
ಬಿಡುವೆೆಂದು ಪ್ರಶಿಜ್ಞೆಮಾಡಿದ್ದು [ವಿರಾ. ೪೮]. ಕರನ ತಮ್ಮನಾದ ಶತ್ರುಂ 
ತೆಸನು ಉತ್ತರಗೋಗ್ರಹೆಣದಲ್ಲಿ ಅರ್ಜುನನಿಂದ ಹತನಾದದ್ದು [ನಿರಾ. ೫೮]. 
ಕಠ್ಗನ ಸಕಲಶಾಸ್ತ್ರಪಾರಂಗತತ್ವನಕ್ಷ ನೆ ಉದ್ಯೋ. ೧೪೦]. ಕೃಷ್ಣನು ಕೌರವ 
ನಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಜೋಗಿದ್ದಾಗ, ಕಠ್ಣನನ್ನು ಏಕಾಂತವಾಗಿ 
ಕರೆದುಯ್ದು, ಅವನು ಕುಂತಿಯ ಮಗನೆ೨ಬುದನ್ನು ತಿಳಿಸಿ, ಪಾಂಡವರ ಸಕ್ಷನನ್ನು 
ಸೇರುವಂತೆ ಪ್ರೇರಿಸಿದ್ದು ಮುಂತಾಗಿ [ಉಜ್ಕೋ. ೧೪೦]. ಕಠನು ಸೂತಕನ್ಯೆಯ 
ರನ್ನು ಮದುವೆಯಾದದ್ದು (ಉದ್ಯೋ. ೧೪೧]. ಕುಂತಿ ಕರ್ನನಲ್ಲಿಗೆ ಹೋಗಿ, 
ಅವನ ಜನ್ಮನೃತ್ತಾ೦ತವನ್ನು ತಿಳಿಸಿ, ಪಾಂಡನರೊಡನೆ ಸೇರಬೇಕೆಂದು ಬೋಧಿ 
ಸಿದ್ದು. ಅದಕ್ಕೆ ಕರ್ಣನು ಕುಂತಿಯನ್ನು ಹೀಯಾಳಿಸಿದ್ದು ಮುಂತಾಗಿ [ಉದ್ಯೋ 
೧೪೬]. ಭಾರತಯುದ್ದಾರಂಭದಲ್ಲಿ ಭೀಷ್ಮನು ಕರ್ಣನನ್ನು ಅರ್ಥರಥನೆಂದು 
ಲಿಕ್ಕಿಸಿದ್ದರಿಂದ ಶರ್ನನು ಭೋಸಗೊಂಡು, ಭೀಷ್ಮನನ್ನು ನಿಂದಿಸಿ; ಭೀಸ್ಕನು 


ಕರ್ಣ 80 ಕರ್ಣ 


ಬದುಕಿರುವವರೆಗೂ ತಾನು ಯುದ್ಧ ಮಾಡುವುದಿಸ್ಸನೆಂದು ಪ್ರತಿಜ್ಞಮಾಡಿದ್ದು 
[ಉದ್ಯೋ. ೧೬೮]. ಭೀಷ್ಮನು ಶರತಲ್ಪದಲ್ಲಿ ಮಲಗಿದ್ದಾಗ ಒಂದು ರಾತ್ರಿ ಕಠ್ಡನು 
ನಿಕಾಂತವಾಗಿ ಆತನಲ್ಲಿಗೆ ಹೋಗಿ, ಕ್ಸಮೆ ಬೇಡಿದ್ದು. ಭೀಷ್ಮ ೨ ಕರ್ಲನನ್ನು 
ಪಾಂಡವರೊಂದಿಗೆ ಸೇರುವಂತೆ ಪ್ರೋತ್ಸಾಹಿಸಿದ್ದು .. ಕಠ್ಚನು ಯುಕ್ತ್ವಿಯಿಂ೦ದ 
ಉತ್ಸ,ರಕೊಟ್ಟದ್ದು [ಭೀ. ೧೨೨]. ಇವನ ಮಸ್ತುಳಲ್ಲಿ ಶತ್ರುಂಜಯ, ವಿಪಾಟರೆಂಬ 
ವರು ಅರ್ಜುನನಿಂದ ಹತರಾದರು [ದ್ರೋ. ೪೧]. ಮತ್ತೊಬ್ಬನು ಅಭಿಮನ್ಯುವಿನಿಂದ 
ಮಡಿದನು [ಜ್ರೋ. ೪೧]. ದ್ರುಮ, ವೃಕರಧರೆಂಬ ಮಕ್ಕಳು ಭೀಮನಿಂದ ಸತ್ತರು 
[ಜ್ರೋ. ೧೫೬, ೧೫೮].  ಕರ್ದನು ಭೀಮನೊಂದಿಗೆ ಯುದ್ಧಮಾಡಿ ಸೋತದ್ದು 
[ದ್ರೋ. ೧೨೯, ೧೩೧]. ಪಾಂಡವರನ್ನು ಕೊಲ್ಲುವೆನೆಂಬ ಕಠ್ಡನ ಪ್ರತಿಜ್ಞೆಯನ್ನು 
ಭ್ರೇಳಿ ಕೃಪನು ಕಠ ನನ್ನು ಹೀಯಾಳಿಸಿದ್ದು . ಆ ಮಾತಿಗೆ ಕನು ಕ್ರುದ್ಧನಾಗಿ 
ಕೃಪನ ನಾಲಗೆಯನ್ನು ಕತ__ರಿಸುವೆನೆಂದು ಹೇಳಿದ್ದು . ಆ ಮಾತನು *ೇಳಿ ಅಶ್ವ 
ತ್ಥಾಮನು ಕಠ್ಡ ನನ್ನು ಕೊಲುನೆನೆಂದು ಹೊರಟದ್ದು ಕ ಕಠ ನು ಅರ್ಜುನನೊಂದಿಗೆ 
ಯುದ್ಧಮಾಡಿ ಸೋತದ್ದು [ದ್ರೊೋ. ೧೫೯, ೧೬೦].  ಸಹೆಡೇವನನ್ನು ಯುದ್ಧ ದಲ್ಲಿ 
ಸೋಲಿಸಿದ್ದು [ದ್ರೋ. ೧೬೮]. ಕರ್ನ ಘಟೋತೃಚರ ಯುದ್ಧ [ದ್ರೋ. ೧೭೪, ೧೭೬]. 
ಕರ್ಗನು ಇಂದ್ರನಿಂದ ಪಡೆದು, ಅರ್ಜುನನನ್ನು ಕೊಲ್ಲುವುದಕ್ಕಾಗಿಯೇ ನಾಸ 
ಲಾಗಿಟ್ಟದ್ದ ಶಕ್ತಾ 5ಯುಧವನ್ನು ದುರ್ಯೋಧನನ ಪ್ರಾರ್ಥನೆಯ ಮೇರೆಗೆ ಘಟೋ 
ಶೃಚನ ಮೇಲೆ ಉಸಯೋಗಿಸಿ, ಅವನನ್ನು ಸಂಹರಿಸಿದ್ದು [ದ್ರೋ. ೧೮೦]. ದ್ರೋಣನು 
ಹತನಾದ ಬಳಿಕ, ದುರ್ಯೋಧನನು ಕರ್ನನಿಗೆ ಸೇನಾಸತಿತ್ವದಲ್ಲಿ ಪಟ್ಟಗಟ್ಟಿದ್ದು. 
ಕರ್ಣನು ಯುದ್ಧಕ್ಕೆ ಅನುವಾದದ್ದು (ಕರ್ಣ. ೭]. ನಕುಲ ಕಠ್ಕರ ಯುದ್ಧ. ನಕುಲನ 
ಸೋಲು [ಕ. ೧೫]. ಕೃಷ್ಣನಂತಹ ಸಾರಧಿ ತನಗೆ ಇವಾದುದರಂದ ಹೇಗಾ 
ದರೂ ಶಲ್ಯನನ್ನು ತನಗೆ ಸಾರಧಿಯಾಗುವಂತೆ ಮಾಡಬೇಕೆಂದು ಕರ್ಣನು ದುರ್ಯೋ 
ಧನನಿಗೆ ಹೇಳಿದ್ದು. ಶಲ್ಯನು ತನಗೆ ಇಸ್ಕ ವಿಲ್ಲದಿದ್ದರೂ ದುರ್ಯೋಧನನ ಪ್ರಾರನಾನು 
ಸಾರ ಕರ್ಣನಿಗೆ ಸಾರಥಿಯಾಗಲು ಸಮ್ಮತಿಸಿದ್ದು ಮುಂತಾಗಿ [ಕಠ್ಣ. ೨೨, ೨೩, ೨೯], 
ಕರ್ದನು ಯುದ್ಧಕ್ಕೆ ಹೊರಟಾಗ ಸಂಭವಿಸಿದ ಉತ್ಪಾತಗಳು. ಕನು ಅರ್ಜುನ 
ನನ್ನು ಕೊಲ್ಲುನೆನೆಂದು ಶಪಥಮಾಡಿದ್ದನ್ನು ಕೇಳಿ, ಶಲ್ಯನು ಕರ್ಮನನ್ನು ನಿಂದಿಸಿದ್ದು. 
ಕ್ಡ ಶಲ್ಯರ ವಾಗ್ವಾದ (ಕರ್ಣ. ೩೧, ೩೯], ಕಠ್ಡನು ತಾನು ಬ್ರಾಹ್ಮಣನೆಂದು ಹೇಳಿ 
ಸರಶುರಾಮನಲ್ಲಿ ಅಸ್ತ್ರನಿದ್ಯಾಭ್ಯಾಸಮಾಡಿದ್ದು. ಇವನ ಗುಟ್ಟು ಹೊರಬಿದ್ದು ಶುಥಿತ 
ನಾದ ಸರಶುರಾಮನು "" ಯುದ್ಧ ಮಾಡುವಾಗ ನಿನ್ನ ಅಸ್ರ್ರಗಳೆಲ್ಲವೂ ವಿಫಲವಾಗಲಿ "' 
ಎಂದು ಶಾಸಳೊಟ ಸದ್ದು [ಕರ್ಣ ೩೬. ಶಾಂತಿ. ೨, ೩. ಸ್ತ್ರೀ. ೨]. ಕಠ ನು ಅಜಾಗರೂಕತೆ 
ಯಿಂದ ಬ್ರಾಹ್ಮಣನ ಆಕಳನ್ನು ಕ್ಲೊಲಾಗಿ, ಸಿಟ್ಟುಗೊಂಡ ಬ್ರಾಹ್ಮಣನು ಕರನ ರಥದ 


ಈರ 81 ಕರ್ಲಾಟಕೆ 


೪ 


ಚಕ್ರ ಯುದ್ಧ ಭೂಮಿಯಲ್ಲಿ ಹೂತುಹೋಗಲೆಂದು ಶಾಹಕೊಟ್ಟದ್ದು [ಕಠ್ಚ. ೩೬. 
ಶಾಂತಿ. ೨]. ಕಕನ ಮಗನಾದ ಸುಷೇಣನನ್ನು ಭೀಮನು ಕೊಂದದ್ದು [ಕ. ೭೯]. 
ವೃಷಕೇತುವೆಂಬ ಮತ್ತೊಬ್ಬ ಮಗನನ್ನು ಅರ್ಜುನನು ಯುದ್ದದಲ್ಲಿ ಕೊಂದದ್ದು 
[ಕರ್ನ . ೯೦]. ಕರ್ಗ್ಯಾ ರ್ಜುನರ ಯುದ್ಧ [ಕರ್ನ . ೯೪, ೯೮]. ರಧ ಚಕ್ರ ಹೂತುಹೋಗ 
ಲಾಗಿ, ಕರ ನು ನಾಗಾಸ್ತ್ರದಿಂದ ಅರ್ಜುನನ ಕರೀಟನನ್ನು ಕೆಡವಿ, ಮತ್ತೊಂದು 
ಜಸ ಅರ್ಜುನನನ್ನು ನೋಯಿಸಿ, ಅರ್ಜುನನು ಚೇತರಿಸಿಕೊಳ್ಳು ವಷ್ಟ ರಲ್ಲಿ 
ತನ್ನ ರಥದ ಗಾಲಿಯನ್ನು ಮೇಲಕ್ಕೆ ಎತ್ತುವುದಕ್ಕಾಗಿ, ಕಠ್ಕನು sg ಹ ಖ್ಯ 
ಗಾಲಿಯನ್ನು ಎತ್ತುವುದಕ್ಕೆ ವ್ರಯತ್ನಮಾಡಿದ್ದು. ಆಗ ಕೃಷ್ಣನು, ಕಠ್ಡನನ್ನು 
ಕೊಲ್ಲುವುದಕ್ಕೆ ಅದೇ ತಕ್ಕ ಸಮಯವೆಂದು ಹೇಳಿ, ಕಠ್ಕನ ಮರ ಓನನ್ನು ಹೊರಗೆಡ 
ದ್ದು. ಕಠ್ಡನನ್ನು ಕೊಲ್ಲುವುದಕ್ಕೆ ಕೃ ಷ್ಟ ಕನು ಅರ್ಜುನನನ್ನು ಪೊ ಪ್ರೋತ್ಸಾಹಿಸಿದ್ದು. 
ಕರನ ನಥೆ [ಕಠ್ಣ. ೯೭, ೯೮]. ಕಲ್ಣವಥೆ "(ಸಂಗ್ರ ಹವಾಗಿ). ಕರ ೧]. ಕ್ಣವಥೆ 
ವಿಸ್ತಾರವಾಗಿ (ಕರ್ಣ. ೯೮]. ಇವನ ಮಕ್ಕಳಲ್ಲಿ ಸತ್ಯಸೇನ, ಚಿತ್ರಸೇನ, ಸುಶರ್ಮ ಎಂಬ 
ಮೂವರು ನಕುಲನಿಂದ ಮಡಿದರು [ಶಲ್ಯ. ೯], ಕರನ ಶವ ವಠ್ದಕೆ [ಕಠ್ಠ. ೧೦೦. 
ಸ್ತ್ರೀ. ೨೧]. ಕರನ ವಧೆಯನ್ನು ಕೇಳಿ ಧೃತರಾಷ್ಟ್ರನು ಮೂರ್ಛೆಹೋಗಿ. ಎಚ್ಚತ್ತು, 
ಕಠ್ಡನನ್ನು ಹೊಗಳಿದ್ದು (ಕರ್ಣ. ೧, ೬]. ಜರಾಸಂಧ ಕಠ್ಡರ ಯುದ್ಧ (ಶಾಂತಿ. ೫]. 

ಪರಶುರಾಮನು ಕಠ್ಯನನ್ನು ಬಾ ್ರ್ರಹ್ಮಣನಲ್ಲವೆಂದು ಶಂಕಿಸಿ, ಶಾಪಕೊಟ್ಟ ದ್ದು 
[ಶಾಂತಿ. ೩]. ಅಲರ್ಕನೆಂಬ ಕ್ರಿಮಿ ಇವನ ತೊಡೆಯನ್ನು ಕಚ್ಚಿದ್ದು [ಶಾಂತಿ. ೩]. 
ಕಠ್ದನು ಹೆತನಾದನೆಂಬ ಭ್ರಾ ತಿಯ ಯುಧಿಷ್ಠಿರನು ಅರ್ಜುನನನ್ನು ಹೊಗಳಿದ್ದು, 
ನ (ಕರ್ಣ. ೬೯]. ಕರ್ಣನು ತನ್ನ ಹಿರಿಯ ಮಗನೆಂತಲೂ ಮೊತ್ತ. 
ಮೊದಲು ಅವನಿಗೇ ಉತ್ತರಕಿ $ ಯಾದಿಗಳೆನ್ನು ಮಾಡಬೇಳೆಂತಲೂ ಯುಧಿಸ್ಮಿರನಿಗೆ 
ಹೇಳಿದ್ದು. ಯುಧಿಸ್ಮಿ iW ಕುಂತಿಯನ್ನು ಸಿಂದಿಸಿದ್ದು, ಮುಂತಾಗಿ [ಸ್ತ್ರೀ. ೩೭]. 
ಯುಧಿಸ್ಮಿರನು ಕಠ್ಡನಿಗೆ ಉತ್ತರಕ್ಕೆ ಕ್ರಿಯೆಗಳನ್ನು ಮಾಡಿದ್ದು (ಸ್ತ್ರೀ. ೪೧]. ಕರ್ನನು 
ತನ್ನ ಮಗನೆಂಬುದನ್ನು ತಿ ವ್ಯಾಸಮುನಿಗೆ ಹೇಳಿದ್ದು "ಸ್ರ, ೩3]. 


ಕರ್ಮಾ ಬಿಕ.--ಒಂದು ದೇಶ. ಮೈಸೂರು ಸಂಸ್ಥಾನವೂ, ಮದ್ರಾಸು ಆಧಿಸತ್ಯ ದ 
ದಕ್ಷಿಣ ಕನ್ನಡಜಿಲ್ಲೆ ಯೂ, ಅನಂತಪುರ, ಸೇಲಂ, ಕೊಯಮುತ್ತೂ, ರು, ಬಳ್ಳಾರಿ 
ಜಲ್ಲೆ ಗಳ ಸ್ವಲ್ಪ ಭಾಗಗಳೂ, ಬೊಂಬಾಯಿ ಆಧಿಸ ಪತ್ಯದಲ್ಲಿರುವ ಧಾರವಾಡ, 
ವಿಜಾಪುರ, ಬೆಳಗಾಂ, ಉತ್ತರ ಕನ್ನಡಜಿಲ್ಲೆಗಳೂ, MA ಹೈದರಾಬಾದು 
ಪ್ರಾಂತಗಳ ಕೆಲ ಭಾಗಗಳೂ, ಕೊಡಗು ಸಂಸ್ಥಾನವೂ ಸಹ ಕರ್ಮಾ ಸಬಿಕದೇಶವೆನಿಸಿ 
ಕೊಳ್ಳುತ್ತದೆ [ಸಭಾ. ೭೯. ಭೀ. ೯]. 


6 


ಭರಿ ಕಾ ಓಂ ಕರ್ದಮ 
9 


ಕ್ಲಿ ಕಾ.- ಯದುವಂಶದ ವಸುದೇವನ ತಮ್ಮನಾದ ಕಂಕನ ಹೆಂಡತಿ. ಈಕೆ 
ಖಯತಧಾಮಾ, ಜಯ ಎಂಬ ಇಬ್ಬರು ಪುತ್ರರನ್ನು ಸಡೆದಳು [ಭಾರ.-ಆದಿ. ೬೮, 
೧೨೦); 


ಕರ್ದಮ. (1) ಬ್ರಹ್ಮಮಾನಸಪುತ್ರರಾದ ಒಂಬತ್ತು, ಮಂದಿ ಬ್ರಹ್ಮರ್ಸಿಗಳಲ್ಲಿ 
ಒಬ್ಬನು [ಸಭಾ. ೧೧. ಶಾಂ. ೫೮]. ಈತನು ವಿಷ್ಣು ಭಕ್ತ್ವಾಗ್ರೇಸರನು. ಸರಸ್ವತೀ 
ನದೀ ತೀರದಲ್ಲಿ ವಿಷ್ಣುವನ್ನು ತಪಸ್ಸಿನಿಂದ ಮೆಚ್ಚಿಸಲಾಗಿ, ನಿಷ್ಣು ಪ್ರತ್ಯಕ್ಷನಾಗಿ 
" ವರವನ್ನು ಬೇಡು '' ಎಂದನು. ಆಗ ಕರ್ದಮನು ಸಂಶಾನಾರ್ಥವಾಗಿ ಪತ್ನಿಯನ್ನು 
ಬೇಡಿದನು. ನಿಷ್ಣು ಕರ್ದಮನನ್ನು ಕುರಿತು, ಸ್ಟಾಯಂಭುವಮನು ತಾನಾಗಿಯೇ 
ಇಲ್ಲಿಗೆ ಬ೦ದು ತೆನ್ನ ಮಗಳಾದ ದೇನಹೂತಿಯನ್ನು ನಿನಗೆ ಕೊಟ್ಟು ಮದುನೆಮಾಡುವ 
ನೆಂದು ಹೇಳಿ ಕಣ್ಮರೆಯಾದನು. ಕರ್ದಮನು ಅಲ್ಲಿಯೇ ತಪಸ್ಸುಮಾಡುತ್ತಿರೆ 
ಲಾಗಿ ಸ್ವಾಯಂಭುವಮನು ಅಲ್ಲಿಗೆ ಬಂದು ತನ್ನ ಮಗಳಾದ ದೇವಹೂತಿಯನ್ನು 
ಕೊಟ್ಟು ಮದುವೆಮಾಡಿದನು. ಕರ್ದಮನು ಆಕೆಯೊಡನೆ ಕೆಲಕಾಲ ಸುಖದಿಂ 
ದಿದ್ದನು. ಒ೦ದು ದಿನ ದೇವಹೂತಿ ಕರ್ದಮನನ್ನು ಕುರಿತು ತನಗೆ ಸಂತಾನವನ್ನು 
ಅನುಗ್ರಹಿಸುವಂತೆ ಬೇಡಿದಳು. ಆಗ ಕರ್ದಮನು ತನ್ನ ತನೋಮಹಿಮೆಯಿಂದ 
ಒಂದು ವಿಮಾನವನ್ನು ಕಲ್ಪಿಸಿ, ತನ್ನ ಮಡದಿಯೊಂದಿಗೆ ಅದರಲ್ಲಿ ಕುಳಿತು ದಂಪತಿ 
ಗಳಿಬ್ಬರೂ ಕೆಲಕಾಲ ಭೂ ಪ್ರದಕ್ಷಿಣೆ ಮಾಡಿ ಬಂದು ಸರಸ್ವತೀ ನದೀ ತೀರವನ್ನು ಸೇರಿ 
ಆ ನದಿಯಲ್ಲಿ ಇಬ್ಬರೂ ಸ್ಪಾನಮಾಡಿದರು. ತರುವಾಯ ಡೇನಹೂತಿ ಕಳಾ, ಅನ 
ಸೂಯಾ, ಶ್ರದ್ಧಾ, ಹನಿರ್ಭುಕ್‌, ಅರುಂಧತಿ, ಶಾಂತಿ, ಗತಿ, ಕ್ರಿಯಾ, ಖ್ಯಾತಿ ಎಂಬ 
ಒಂಬತ್ತು, ಮಂದಿ ಕುವರಿಯರನ್ನು ಹೆತ್ತಳು. ತರುವಾಯ ಈ ಹುಡುಗಿಯರು 
ಕ್ರಮವಾಗಿ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ_ 5» ವಸಿಷ್ಠ, ಅಥರ್ವಮುಧಿ, 
ಪುಲಹ, ಕ್ರತು, ಭೃಗು ಎಂಬ ಒಂಬತ್ತು ಮಂದಿ ಮಹರ್ಷಿಗಳನ್ನು ಮದುನೆ 
ಯಾದಗು. ಬಳಿಕ ಕರ್ದಮುಮನಿ ತಾನು ಸನ್ಮ್ಯಾಸವನ್ನು ಸ್ವೀಕರಿಸುವೆನೆಂದು 
ಹೇಳಲಾಗಿ, ದೇವಹೂತಿ ವಂಶೋದ್ಧಾರಾರ್ಥವಾಗಿ ಪುತ್ರನನ್ನು ಪಡೆದು, ತರುವಾಯ 
ಸನ್ಫ್ಯಾಸವನ್ನು ಸ್ವೀಕರಿಸಬಹುದು ಎಂದಳು. ಅಗ ಕರ್ದಮಮುನಿ ಕನಿಲನೆಂಬ 
ಮಗನನ್ನು ಪಡೆದು, ತಾನು ಸನ್ಮ್ಫ್ಯಾಸವನ್ನು ಸ್ವೀಕರಿಸಿದನು. ನೋಡು ಕಿಲ 
[ಭಾಗ.- ೩, 5೧]. 


(1) ಪುಲಹಮುನಿಯ ಮಗ, ಆತನ ಹೆಂಡತಿ ಸಿನೀವಾಲಿಯೆಂಬವಳು 
[ಮತ್ಸ ಕ್ವಿ, 


ಕರ್ದಮಾಲ 83 ಕಲಿ 


ಕರ್ದಮಾಲ (ಕರ್ದಮಿಂಲ).--ಒಂದು ತೀರ್ಥ. ಇದರ ಉದಕದಿಂದ ಚಂದ್ರ 
ವಂಶದ ಭರತಚಕ್ರನರ್ತಿಗೆ ರಾಜ್ಯಾ ಭಿಷೇಕವಾಯಿತು [ಭಾರ.-ವನ. ೧೩೨]. 

ಕರ್ಪ ಟಿ. ಭಾರತವರ್ಷದ ಒಂದು ದೇಶ. ವಾಂಡವರ ಕಾಲದಲ್ಲಿ ಇದು ನಂಗ 
ರಾಜ್ಯಕ್ಕೆ ಸೇರಿದ್ದಿತು. ಆಗ ಇದನ್ನು ತಾಮ್ರಲಿಪ್ತನೆಂಬ ಅರಸು ಆಳುತ್ತಿದ್ದನು 
[ನಭಾ. ೩೧]. 

ಕಲಾ. (1) ಕರ್ದಮ ಮಹರ್ಷಿಯಿಂದ ದೇನಹೂತಿಯಲ್ಲಿ ಜನಿಸಿದ ಒಂಬತ್ತು 
ಮಂದಿ ಕುವರಿಯರಲ್ಲಿ ಹಿರಿಯವಳು.  ಮರೀಚಿಮುನಿಯನ್ನು ಮದುವೆಯಾಗಿ 
ಕಶ್ಯಸಮುನಿಯನ್ನು ಹೆತ್ತಳು [ಭಾಗ.- ೩, ಎ೪]. 

(1 ವಿಭೀಷಣನ ಹಿರಿಯ ಮಗಳು. ಶ್ರೀರಾಮನ ಕುಶಲವಾರ್ಶೆಯನ್ನು 
ಗುಟ್ಟಾಗಿ ಆಗಿಂದಾಗ್ಗೆ ಸೀತೆಗೆ ಅರುಹುತ್ತಿದ್ದಳು [ರಾಮಾ.-ಸುಂ. ೩೭]. 

ಕಲಾವತಿ.--(1 ಕಾಶೀರಾಜನ ಮಗಳು. ಚಂದ್ರವಂಶದ ದಾಶಾರ್ಹರಾಜನನ್ನು 
ಮದುವೆಯಾಗಿದ್ದಳು. ಈಕೆ ತನ್ನ ತಂಡೆಯ ಮನೆಯಲ್ಲಿರುವಾಗ ದುರ್ವಾಸಮಖನಿ 
ಯನ್ನು ಶುಶ್ರೂಷೆಮಾಡಿ, ಆತನಿಂದ ಮಂತ್ರೋಪದೇಶವನ್ನು ಹಡೆದು ಭಕ್ತಿಸರಾ 
ಯಣೆಯಾಗಿದ್ದಳು. ಮದುವೆಯ ದಿನ ದಾಶಾರ್ಹನು ಈಕೆಯ ಶರೀರವನ್ನು 
ನೋಕಿದ ಕೂಡಲೇ, ಅವನ ಮ್ಟೆ ಮೇಲೆ ಜೊಬ್ಬೆಗಳು ಎದ್ದು ವು. ದಾಶಾರ್ಹನು 
ಇದಕ್ಕೆ ಕಾರಣವೇನೆಂದು ಕೇಳಲಾಗಿ, ಕಲಾವತಿ " ನೀನು ಅಭಕ್ಷ್ಯಭಕೃಣ 
ಮಾಡಿರುವೆಯಾಗಿ ಸರಿಶುದ್ಧನಲ್ಲ ''ವೆಂದಳು. ಕೂಡಲೇ ದಾಶಾರ್ಹನು ಕಲಾವತಿಯ 
ಸೂಚನೆಯಂತೆ ತಮ್ಮು ಕುಲಗುರುವಾದ ಗರ್ಗಮುನಿಯನ್ನು ಮರೆಹೊಕ್ಕು ಆತನಿಂದ 
ಪಂಚಾಕ್ಷರೀ ಮಂತ್ರವನ್ನು ಉಪದೇಶಹೊಂದಿ ಕಲಾವತಿಯನ್ನು ಸೇರಿದನು. ಆ 
ಬಳಿಕ ಇವನ ದೇಹೆ ಚಂದನದಂತೆ ಶೀತಲನಾಯಿತು [ಸ್ಥಾಂದ.-ಬ್ರಹ್ಮೋತ್ತರ 
ಖಂಡ ೧]. 

(11) ದೇವಗಾಯಕನಾದ ಶುಂಬುರುಮುನಿಯ ವೀಣಿಯ ಹೆಸರು. 

ಕಲಿ.--ಕಶ್ಯನಮುನಿಯಿಂದ ಮುನಿಯೆಂಬಾಕೆಯಲ್ಲಿ ಜನಿಸಿದ ದೇವಗಂಧರ್ವ 
ರಲ್ಲಿ ಒಬ್ಬನು [ಆದಿ. ೬೬. ಮಾರ್ಕ.- ೫೯]. ನೋಡು--ವರೂಧಿನೀ. 

(11) ಕೃತ, ತ್ರೇತಾ, ದ್ವಾಪರ, ಕಲಿಗಳೆಂಬ ನಾಲ್ಕು ಯುಗಗಳಲ್ಲಿ ಕೊನೆ 
ಯದು. ಇದರ ಪ್ರಮಾಣ ಜೀವಮಾನದ ಪ್ರಕಾರ ೧,೨೦೦ ವರ್ಷಗಳು, ಅಥವಾ 
ಮನುಷ್ಯಮಾನಡ ಪ್ರಕಾರ ೪,೩೨,೦೦೦ ವರ್ಷಗಳು. ಸಸ್ನರ್ಷಿಮಂಡಲ ಮಖಾ 
ನಕ್ಸತ್ರದಲ್ಲಿರುವಾಗ ಕಲಿಯುಗ ಆರಂಭವಾಯಿತು [ಭಾಗ.-೧, ೨೩]. ಈ 
ಸಂವತ್ಸರೆಗಳಲ್ಲಿ ಇಂದಿಗೆ ಮನುಷ್ಯಮಾನದಥ ಪ್ರಕಾರ ೫,೦೪೧ ವರ್ಷಗಳು ಕಳೆದುವು, 


ಕಲಿಭನಿಷ್ಯಗಳು 84 ಕೆಲಿಷ್ಗ 


ಈಗ ನಡೆಯುತ್ತಿರುವುದು ೨೮ ನೆಯ ಕಲಿಯುಗ. ಈ ಯುಗಕ್ಕೆ ತಿಸ್ಯನೆಂಬ 
ಹೆಸರೂ ಇದೆ [ನಿಷ್ಣು.-೬, ೧. ಭಾಗ.- ೧೨-೨, ೩. ಮತ್ಸ್ಯ.” ೧೪೪]. 

(111) ಮೇಲೆ ಹೇಳಿದ ಕಲಿಯುಗದ ಅಭಿಮಾನದೇವತೆಯಾದ ಒಬ್ಬ 
ರಾಕ್ಷಸ. ಲೋಕದಲ್ಲಿ ನಡೆಯುವ ಅನ್ಯಾಯಗಳಿಗೂ ವಾಸಕಾರ್ಯಗಳಿಗೂ ಇವನೇ 
ಮೂಲವೆಂಬುದಾಗಿ ಪುರಾಣಾದಿಗಳಲ್ಲಿ ವರ್ಣ ಶವಾಗಿದೆ. ಇವನ ಜನನಿಯಾದ 
ಹಿಂನೆಯೂ, ಜನಕನಾದ ಕ್ರೋಧನೂ ಒಬ್ಬ ತಾಯ ಮಕ್ಕಳು. ಇಂತಹ ದಂಪತಿ 
ಗಳಿಂದ ಜನಿಸಿದವನಾದುದರಿ೦ದಲೇ ಇವನ ಕಾಲದಲ್ಲಿ ಅನೇಕವಾಗಿ ಅಕಾರ್ಯಗಳೇ 
ನಡೆಯುತ್ತನೆ. ಇವನ ಹಾವಳಿಯನ್ನು ಸಹಿಸಲಾರಜಿ ಭೂದೇವಿ ನಾರಾಯಣ 
ನಲ್ಲಿ ಮೊರೆಯಿಡಲಾಗಿ ವಿಷ್ಣು ಕಲ್ಫಿರೂಪದಿಂದ ಕಲಿಯನ್ನು ನಿಗ್ರಹಿಸಿದನು. 
ಕಲಿಯುಗದಲ್ಲಿ ನಡೆಯುವ ವಿಚಿತ್ರಗಳು [ಭಾರ.-ವನ. ೧೫೧, ೧೯೧, ೧೯೩. 
ಭೀಷ್ಮ ೧೦. ಶಾಂತಿ. ೬೯]... ದಮಯಂತೀ ಸ್ವಯಂವರ ವಾರ್ತೆಯನ್ನು ಕೇಳಿ 
ಕಲಿ ಮೋಹಭರಿತನಾಗಿ, ತಾನೂ ಆ ಸ್ವಯಂವರಕ್ಕೆ ಹೊರಡಲು ಅನುವಾದನು. 
ಆದರೆ ಅಷ್ಟರಲ್ಲಿಯೇ ಇಂದ್ರಾದಿಗಳು, ದಮಯಂತಿ ನಳನನ್ನು ವರಿಸಿದಳೆಂಬು 
ದಾಗಿಯೂ, ಅವರಿಬ್ಬಂಗೂ ಪಾಣಿಗ್ರಹಣ ಮಹೋತ್ಸವ ನಡೆಯಿತೆಂತಲೂ 
ಹೇಳಿದರು. ಆ ಮಾತನ್ನು ಕೇಳಿ ಕಲಿ ಕ್ರೋಧಾಂಧನಾಗಿ, ನಳನನ್ನು ಭಂಗಪಡಿ 
ಸುವುದಕ್ಕಾಗಿ, ವುಷ್ಠರನನ್ನು ಆಶ್ರಯಿಸಿ, ಆತನ ಮೂಲಕ ಜೂಜಿನಲ್ಲಿ ನಳನನ್ನು 
ಸೋಲಿಸಿ, ನಳನ ದೇಹವನ್ನು ಹೊಕ್ಕು, ಆತನನ್ನು ಅನೇಕ ಕಷ್ಟಗಳಿಗೆ ಗುರಿಮಾಡಿ 
ತನ್ನ ಸೇಡನ್ನು ತೀರಿಸಿಕೊಂಡನು. ಕಾಲಾಂತರದಲ್ಲಿ ನಳನ ದೇಹವನ್ನು ಬಿಟ್ಟು 
(ನಿಭೀತಕ) ತಾರೆಯ ಮರವನ್ನು ಸೇರಿದನು [ವನ. ೫೫, ೫೬, ೭೦]. ಶ್ರೀ ಕೃಷ್ಣ 
ನಿರ್ಯಾಣಾನಂತರ ಭೂದೇನಿ ಶೋಕಭರಿತೆಯಾದಳು. ಧರ್ಮವೂ ಕ್ರಮವಾಗಿ ಕ್ಷಯ 
ವಾಗುತ್ತೆ, ಬಂತು. ಇಂತಹ ಸಂಧಿಯನ್ಲೇ ಹೊಂಚುಹಾಕಿಕೊಂಡಿದ್ದ ಕಲಿ 
ಕೃಶನಾಗಿದ್ದ ಧರ್ಮಸುರುಷನನ್ನು ತನ್ನ ಎಡಗಾಲಿನಿಂದ ಒದ್ದನು. ಇದನ್ನು ಕಂಡು 
ಕ್ರುದ್ಧನಾದ ಸರೀಕ್ಷಿದ್ರಾಜನು ಕಲಿಯನ್ನು ಶಿಕ್ಷಿಸುವ ಸಲುವಾಗಿ ಆಯುಧವ 
ಸೈೆತ್ತಿದನು. ಹೇಡಿಯಾದ ಕಲಿ ಹೆದರಿ, ಪರೀಕ್ಷಿತನನ್ನು ಮರೆಹೊಕ್ಳು ಅವನ 
ರಾಜ್ಯದಿಂದ ಓಡಿಹೋದನು [ಭಾಗ.-೧-೧೭). 

ಕಲಿಭನಿಷ್ಯಗಳು.--[ಶಾಂ.೬೯. ವಿಷ್ಣು.-೬,೧. ಹೆರಿ.-ಭವಿ. ೩,೪. ಮತ್ಸ್ಯ.- 
೧೪೪. ವನ. ೧೯೩]. 

ಕಲಿಜ್ಣ.- (1) ಚಂದ್ರವಂಶದ ಯಯಾತಿರಾಜನ ಮಗನಾದ ಅನುನೆಂಬ 
ರಾಜನ ನಂಶದಲ್ಲಿ ಜನಿಸಿದ ಬಲಿರಾಜನ ಹೆಂಡತಿಯಾದ ಸುಜೀಷ್ಲೈಯಲ್ಲಿ ದೀರ್ಫ 
ತಮನೆಂಬ ಮಹರ್ಸಿಯಿಂದ ಜನಿಸಿದವನು, ಅಂಗ, ನಂಗ, ಸುಹ್ಮೃ ಫುಂಡ್ರರೆಂಬ 


ಶೆಲಿಬ್ಗ 85 ಕಲ್ಲಿ 


ವರು ಇವನ ಒಡಹುಟ್ವದನರು. ಇವರು ಸ್ಥಾಪಿಸಿದ ದೇಶಗಳಿಗೂ ಇವರ ಹೆನೆರುಗಳೇ 
ಇಂದಿಗೂ ರೂಢಿಯಲ್ಲಿರುತ್ತವೆ [ಭಾರ.-ಆದಿ. ೧೧೩]. 

(11) ಮೇಲೆ ಹೇಳಿದ ಕಳಿಂಗರಾಜನು ಸ್ಟಾನಿಸಿದ ಒಂದು ದೇಶ. ಇದು 
ಉತ್ಕುಲದಲ್ಲಿ ವೈತರಣೀ ನದಿಯ ದಕ್ಷಿಣಕ್ಕೂ ಕೃಷ್ಣಾ ನದಿಯ ಉತ್ತರಕ್ಕೂ ಇಜಿ. 
ಈಗ ಈ ದೇಶ ತೆಲುಗು ದೇಶದಲ್ಲಿ ರಾಜಮಹೇಂದ್ರವರ, ವಿಶಾಖನಟ್ಟಣ, ಗಂಜಾಂ 
ಜಿಲ್ಲೆಗಳು ಮತ್ತು ಉತ್ಸಲದ ಒಂದು ಭಾಗವೆನಿಸಿಕೊಂಡಿದೆ. ವಾಂಡವರ ಕಾಲ 
ದಲ್ಲಿ ದುರ್ಯೋಧನನ ಸೋದರಮಾವನಾದ ಚಿತ್ರಾಂಗದನು ಇಲ್ಲಿ ರಾಜ್ಯಭಾರಮಾಡು 
ತ್ತಿದ್ದನು. ಆಗ್ಗೆ ರಾಜವುರವೆಂಬುದು (ಈಗಣ ರಾಜಮಹೇಂದ್ರವಾಗಿರಬಹುದು?) 
ಇದರ ರಾಜಧಾನಿಯಾಗಿದ್ದಿತು [ಭೀಷ್ಮ ೯]. ಭಾರತಯುದ್ದದಲ್ಲಿ ಈ ದೇಶದ 
ಅರಸರಾಗಿದ್ದು ದುರ್ಯೋಧನನಿಗೆ ಒತ್ತ್ವಾನೆಮಾಡಲು ಬಂದಿದ್ದ ಶ್ರುತಾಯು, ಶಕ್ರ 
ದೇವ, ಸತ್ತ್ವ ಸತ್ಯದೇವ, ಕೇತುಮಂತ ಮುಂತಾದವರನ್ನು ಭೀಮ ಕೊಂದನು 
[ಭೀ. ೫೪, ಶಾಂತಿ. ೪]. 

ಕಲ್ಮಿ.--ನಿಷ್ಣುನಿನ ಅವತಾರಗಳಲ್ಲಿ ಹತ್ತನೆಯದು. ಕಲಿಯುಗದ ಅಂತ್ಯದಲ್ಲಿ 
ಶಂಬಳಾನತಿಯೆಂಬ ಪಟ್ಟಣದಲ್ಲಿ ವಾಸಮಾಡುವ ನಿಷ್ಣುಯಶನೆಂಬ ಬ್ರಾಹ್ಮಣನಿಗೆ 
ಸುಮತಿಯೆಂಬವಳಲ್ಲಿ ಜನಿಸಿ, ಪರಶುರಾಮನಲ್ಲಿ ನಿದ್ಯಾಭ್ಯಾಸಮಾಡಿ, ಸಕಲ ವಿದ್ಯೆ 
ಗಳಲ್ಲಿಯೂ ಪ್ರಾನೀಣ್ಯನನ್ನು ಪಡೆದ ತರುವಾಯ, ಪರಮೇಶ್ವರನನ್ನು ತಪಸ್ಸಿ 
ನಿಂದ ಮೆಚ್ಚಿ ಸಿ, ಅಸ್ರತಿಹತಮಹಿಮೆಯನ್ನೂ, ಅದು ಎತವಾದ ಒಂದು ಖಡ್ಗ 
ವನ್ನೂ, ಉತ್ತಮವಾದ ಒಂದು ಕುದುರೆಯನ್ನೂ, ಆಶ್ಚರ್ಯಕರವಾದ ಒ೦ದು ಗಿಳಿ 
ಯನ್ನೂ ಪಡೆದನು. ಆ ಕಾಲದಲ್ಲಿ ಸಿಂಹಳದ್ದೀಪದ ಅರಸನಾದ ಬೃಹೆದ್ರಧನಿಗೆ 
ಪದ್ಮಾವತಿಯೆಂಬ ಲಾವಣ್ಯಿವತಿಯಾದ ಒಬ್ಬ ಮಗಳಿದ್ದಳು. ಈಕೆಯೂ ಶಿವದೀಕ್ಷೆ 
ಯನ್ನು ಕೈಕೊಂಡು, ಅನನ್ಯಭಾವದಿಂದ ಶಿವನನ್ನೇ ಪೂಜಿಸುತ್ತಿರಲಾಗಿ, ಸಂತುಸ್ಕ 
ನಾದ ಶಿವನು "" ನಿನಗೆ ವಿಷ್ಣುವೇ ಪತಿಯಾಗುವನು. ಮಿಕ್ಕ ಅರಸುಮಕ್ಕಳನ್ನು 
ವರಿಸಲಾಗದು. ಒಂಡು ವೇಳೆ ಕಾಮಾವೇಶದಿ೦ದ ಯಾವನಾದರೂ ವರಿಸಿದಲ್ಲಿ 
ಅಂತಹವನು ಒಡನೆಯೇ ಹೆಂಗುಸಾಗುವನು '' ಎಂದು ವರನನ್ನಿತ್ತನು. ಪದ್ಮಾ 
ವತಿ ಈ ವಿಷಯವನ್ನು ಯಾರಿಗೂ ಹೇಳಲಿಲ್ಲ. ಯುಕ್ತ ವಯಸ್ಸು ಬಂದ 
ಕೂಡಲೇ ತಂದೆ ಸ್ವಯಂವರವನ್ನು ಏರ್ಪಡಿಸಿ, ಅನೇಕ ಮಂದಿ ರಾಜಪುತ್ರರನ್ನು 
ಬರಮಾಡಿಸಿದನು. ಪದ್ಮಾವತಿಯನ್ನು ಕಾಮಜಭರಿತವಾದೆ ದೃಷ್ಟಿಯಿಂದ ನೋಡಿದ 
ಕೂಡಲೇ ಅವರೆಲ್ಲರೂ ಹೆಂಗುಸರಾದರು. ಕೆಲಕಾಲದ ಮೇಲೆ ಕಲ್ಕಿಯಲ್ಲಿದ್ದ ಗಿಳಿ 
ಒನ್ಮೆ ಸಿಂಹಳದ್ವೀಸಳ್ಳೆ ಹೋಗಿದ್ದಾಗ ಪದ್ಮಾವತಿಯನ್ನು ಕಂಡು, ಕಲ್ಫಿಯ ಗುಣ 
ಸಂಪಕ್ಷಿಯನ್ನು ಸದ್ಮಾನತಿಗೆ ತಿಳಿಸಿ, ಅವಳನ್ನು ನೋಹಸರವಶಳನ್ನಾಗಿ ಮಾಡಿ, 


ಕಲ್ಕಿ 86 ಲ್ಪ 


ಅಲ್ಲಿಂದ ಬಂದು ಕಲ್ಪಿಗೆ ಆಕೆಯ ರೂಸಲಾನಣ್ಯಗಳನ್ನು ಬಣ್ಣಿಸಿ, ಕಲ್ಪಿಯನ್ನು 
ಸಿಂಹಳಕ್ಕೆ ಕರೆದುಯ್ದಿತು. ಆ ಸಮೆಯಕ್ಕೆ ಸರಿಯಾಗಿ ಸದ್ಮಾನತಿ ಸಖಿಯ 
ರೊಂದಿಗೆ ಜಲಕೇಳಿಗಾಗಿ ಉದ್ಯಾನಕ್ಕೆ ಹೋಗುತ್ತಿದ್ದಳು. ಇದನ್ನು ಕಂಡು ಗಿಳಿ 
ಆ ಉದ್ಯಾನದಲ್ಲಿಯೇ ಇವರಿಬ್ಬರಿಗೂ ಪರಿಚಯವನ್ನು ಮಾಡಿಕೊಟ್ಟಿತು. ಬಳಿಕ 
ಪದ್ಮಾವತಿ ತನ್ನ ಮನೋಗತವನ್ನು ತಂಜಿಗೆ ತಿಳುಹದಳು. ಆಗ ಬೃಹದ್ರಧನು 
ತನ್ನ ಮಗಳನ್ನು ಕಲ್ಪಿಗೆ ಕೊಟ್ಟು ಮದುನೆಮಾಡಿದನು. ಬಳಿಕ ಪದ್ಮಾವತಿಯ 
ದರ್ಶನದಿಂದ ಸ್ತ್ರೀ ರೂಪವನ್ನು ಪಡೆದಿದ್ದ ಅರಸುಮಕ್ಕಳೆಲ್ಲರೂ ಕಲ್ಬಿಯನ್ನು ಮರೆ 
ಹೊಕ್ಕು, ಆತನ ಸೂಚನೆಯಂತೆ ನರ್ಮದಾ ನದಿಯಲ್ಲಿ ಸ್ನಾನಮಾಡಿ, ಪೂರ ರೂಪ 
ವನ್ನು ಪಡೆದು ತಂತಮ್ಮ ದೇಶಗಳಿಗೆ ಹಿಂದಿರುಗಿದರು. ಕೆಲಕಾಲದ ಬಳಿಕ ಕಲ್ಕಿ 
ಕಲಿಯ ದುರುದುಂಬಿತನವನ್ನು ಕೇಳಿ ಕ್ರುದ್ಧನಾಗಿ, ಯುದ್ಧದಲ್ಲಿ ಕಲಿಯನ್ನೂ ಅವನ 
ಸೇನೆಯನ್ನೂ ಕೊಂಡು, ತನ್ನ ಮಹಿಮೆಯನ್ನು ಬಹಳವಾಗಿ ಲೋಕಕೆ ವ್ಯಕ್ತ,ಗೊಳಿ 
ಓದನು [ಭಾರ.-ಸಭಾ. ೫೦. ವನ. ೧೯೨. ಭಾಗ. ೧೨, 5]. 

ಕಲ್ಬ.--ಚತುರ್ಮುಖನ ಒಂದು ಹಗಲಿನಷ್ಟು ಕಾಲಕ್ಕೆ ಹೆಸರು. ಚಾಂದ್ರ 
ಮಾನದ ಸ್ರಕಾರ ಮನುಷ್ಯರಿಗೆ ಒಂದು ತಿಂಗಳಾದರೆ ಪಿತೃದೇವತೆಗಳಿಗೆ ಒಂದು 
ಅಹೋರಾತ್ರವಾಗುತ್ತದೆ. ಅಮಾವಾಸ್ಯೆ ಪಿತೃದೇವತೆಗಳ ಹಗಲು, ಹುಣ್ಣಿಮೆ 
ರಾತ್ರಿ. ಸೌರಮಾನದ ಪ್ರಕಾರ ಮನುಷ್ಯರಿಗೆ ಒಂದು ವರ್ಷವಾದರೆ ದೇವತೆಗಳಿಗೆ 
ಒಂದು ಅಹೋರಾಶ್ರವಾಗುತ್ತದೆ. ಉತ್ತರಾಯಣವೇ ದೇವತೆಗಳ ಹಗಲು, 
ದಕ್ಷಿಣಾಯನವೇ ರಾತ್ರಿ. ಇಂತಹ ದೇವಮಾನ ಪ್ರಕಾರ ೧೨,೦೦೦ ವರ್ಷಗಳು 
ಮುಗಿಯುವ ಕಾಲಕ್ಕೆ ಒಂದು ದೇವಯುಗ ಅಥವಾ ಮನುಷ್ಯರ ಒಂದು ಚತುರ್ಯುಗ 
ವಾಗುವುದು. ಒಂದು ಚತುರ್ಯುಗಳ್ಳೆ ೪೩,೨೦,೦೦೦ ಸೌರ ವರ್ಷಗಳು. ಇವು 
ಒಂದು ಸಾವಿರ ಸಾರಿ ಆದರೆ ಬ್ರಹ್ಮನಿಗೆ ಒಂದು ಹಗಲು. ರಾತ್ರಿಯೂ ಇಷ್ಟೇ 
ಪ್ರಮಾಣವುಳ್ಳದ್ದು. ಹಗಲೂ ರಾತ್ರಿಯೂ ಸೇರಿ ೮೬೪,೦೦,೦೦,೦೦೦ ಸೌರ ವರ್ಷ 
ಗಳಾಗುವುವು. ಹೀಗೆ ಬ್ರಹ್ಮನ ಒಂದೊಂದು ರಾತ್ರಿಯಲ್ಲಿಯೂ ಒಂದು ಪ್ರಳಯ 
ನಡೆಯುವುದು. ಬ್ರಹ್ಮನ ಒಂದು ಹಗಲಿನಲ್ಲಿ ಸ್ವರ್ಗಲೋಕದಲ್ಲಿ ೧೪ ಮಂದಿ 
ಇಂದ್ರರೂ, ಭೂಲೋಕದಲ್ಲಿ ೧೪ ಮಂದಿ ಮನುಗಳೂ ರಾಜ್ಯಭಾರಮಾಡುತ್ತಾರೆ. 
ಮೇಲೆ ಹೇಳಿದ ಪ್ರಮಾಣದಂತೆ ಬ್ರಹ್ಮನ ನೂರು ವರ್ಷದ ಆಯುಷ್ಯಕ್ಕೆ ಪರವೆಂದು 
ಹೆಸರು. ಇದರಲ್ಲಿ ಮೊದಲನೆಯ ಪರಾರ್ಥ (೫೦ ವರ್ಷಗಳು) ಮುಗಿದು ಈಗ 
ಎರಡನೆಯ ಪರಾರ್ಥ ನಡೆಯುತ್ತಿದೆ. ಈಗ ನಡೆಯುತ್ತಿರುವ ಬ್ರಹ್ಮನ ೫೧ ನೆಯ 
ವರ್ಷದ ಮೊದಲನೆಯ ತಿಂಗಳಲ್ಲಿ ೨೫ ದಿನಗಳು (ಕಲ್ಪಗಳು) ಕಳೆದು ೬೬ ನೆಯ 
ಹಗಲಿನ ಮೊದಲನೆಯ ಜಾವದ ಎರಡನೆಯ ಮುಹೂರ್ತ ನಡೆಯುತ್ತಿದೆ. 


ಕೆಲ್ಸ 87 ಕೆಲ್ಮಾಷನಾದ 


ಬ್ರಾಹ್ಮ, ಪಾದ್ಮ ಶ್ರೇತ, ನೀಲಲೋಹಿತ, ವಾಮದೇವ, ರಧಂತರ, ಗೌರವ, ಜೀವ, 
ಬೃಹತ್‌, ಕಂದರ್ಸ, ಸದ್ಯಃ, ಈಶಾನ, ತಮಸ್‌, ಸಾರಸ್ವತ, ಉದಾನ, ಗರುಡ, ಕೌರ್ಯ 
ನಾರಸಿಂಹ, ನಮಾನ, ಆಗ್ನೇಯ, ತತ್ಪುರುಷ, ವೈಕುಂರ, ಲಕ್ಷಿ ಸ್ರೀ ಸಾವಿತ್ರೀ, 
ಅಘೋರ, ವಾರಾಹ (ಈಗ ನಡೆಯುತ್ತಿರುವ ಕಲ್ಪ ಅಧವಾ ಬ್ರಹ್ಮನ ಒಂದು 
ತಿಂಗಳಿನ ೨೬ ನೆಯ ದಿನದ ಹೆಸರು). ವೈರಾಜ, ಗೌರೀ, ಮಾಹೇಶ್ವರೀ, ಪಿತೃಕಲ್ಪಗ 
ಳೆಂಬುದಾಗಿ ಬ್ರಹ್ಮನ ಒಂದು ತಿಂಗಳಿನ ೩೦ ದಿನಗಳ ಹೆಸರುಗಳು. ಕೌರ್ಮಶಲ್ಪವು 
ಬ್ರಹ್ಮನ ಹುಣ್ಣಿ ಮೆ. ಪಿತೃಕಲ್ಪವು ಬ್ರಹ್ಮನ ಅಮಾವಾಸ್ಯೆ. ಕಲ್ಪಾರಂಭದಲ್ಲಿ ನಡೆದ 
ಅಧವಾ ಚ! ನಡೆಯುವ ಜಃ! ಹೆಸರೇ ಸ ಶೂ ರೂಢಿಯಲ್ಲಿ 
ಬಂದಿವೆ [ಭಾಗ.-೩, ೧೧. ಮತ್ಸ್ಯ.-ಎರ್ಲ್‌]. 

ಕಲ್ಮಾ ಷಪಾದ.- ಸೂರ್ಯ ವಂಶದ ಖಯತಶತುವರ ರಾಜನ ಮಗನಾದ ಸುದಾಸನ 
ಭ್ರಿತ್ರನು. “ವನಿಗೆ ಮಿತ್ರ ಸಹ, ನೌದಾನೆ ಎಂಬ 'ನಾಮಾಂತರಗಳೂ ಇವೆ. ಇವನ 
ಹೆಂಡತಿ BE SN ಇವನು ಒಮ್ಮೆ ಬೇಟಿಗೆ ಹೋಗಿದ್ದಾಗ ಇಬ್ಬರು 
ರಾಕ್ಷಸರನ್ನು ಕಂಡು ಅವರಲ್ಲಿ ಒಬ್ಬನನ್ನು ಕೊಂದನು. ಮತ್ತೊಬ್ಬನು 
ಓಡಿಹೋಗಿ, ಸೇಡನ್ನು ತೀರಿಸಿಕೊಳ್ಳುವ ಸಲುವಾಗಿ ಹೊಂಚುಹಾಕುತಿ ದ್ದನು. 
ಮತ್ತೊಂದು ಸಲಸೌದಾಸನು ತನ್ನ ಗ ವಸಿಷ್ಕನ ಮೂಲಕ ಯಜ್ಞ 
ಸಂಭಾರಗಳನ್ನು ಸಿದ್ಧಗೊಳಿಸಿ, ದೀಕ್ಷೆಯನ್ನು ಕೈಕೊಂಡು ಯಜ್ಞ ಕಾರ್ಯ ಗ 
ಳನ್ನು ನಡೆಯಿಸುತ್ತಿ ದ್ದನು... ಈ ಸಮಯದಲ್ಲಿ ವಸಿಷ್ಕನು ಸ್ನಾನಕ್ಕೆ ಜೋ 
ಸಂಧಿಯನ್ನು ಕಂಡು ಹಿಡಿದು ಈ ರಾಕ್ಷಸನು ವಸಿಷ್ಕನ ರೂಪದಿಂದ ಸೌದಾಸನಲ್ಲಿಗೆ 
ಬಂದು ತನಗೆ ಮಾಂಸಾಹಾರವನ್ನು ಕಲ್ಪಿಸಬೇಕೆನಲು, ರಾಜನು ಅಂತೆಯೇ ಸಿದ್ಧ 
ಪಡಿಸಿದನು. ಮಾಯಾವಿಯಾದ ರಾಕ್ಷಸನು ಸಿದ್ಧ ವಾಗಿದ್ದ ಮಾಂಸಾಹಾರವನ್ನು 
ತಾನು ತಿಂದು ಅದಕ್ಕೆ ಪ್ರತಿಯಾಗಿ ಕ ವನ್ನು ತ್ತ ಸಜನ, ವಸಿಷ್ಕನು 
ಭೋಜನಕ್ಕೆ ಕುಳಿತಾಗ ಆ ನರಮಾಂಸವನ್ನೇ ಬಡಿಸಲಾಗಿ, ಕುಪಿತನಾದ ವಸಿಷ್ಠನು 
ಸೌದಾಸ ನನ್ನು ಕುರಿತು "" ನೀನು ೧೨ ನರ್ಷಗಳ ಕಾಲ ನರಮಾಂಸ ಭಕ ಭನ 
ರಾಕ್ಷಸನಾಗಿರು'' ಎಂದು ಶಾಪನಿತ್ತನು. ರಾಜನು ನಸಿಸ್ಮನಿಗೆ ಪ್ರತಿಶಾಸ 
ನನ್ನು ಕೊಡುವುದಕ್ಕಾಗಿ ಕಯ್ಯಲ್ಲಿ ನೀರನ್ನು ತೆಗೆದುಕೊಳ್ಳು ವಷ್ಟರಲ್ಲಿ des 
ಅಡ್ಡಬಂದು ಬೇಡಿಕೊಳ್ಳಲಾಗಿ ಸೌದಾಸನು ಆ ನೀರನ್ನು ತನ್ನ ಕಾಲಮೇಲೆಯೇ 
ಸುರಿಡುಕೊಂಡನು. ಇದರಿಂದ ಅವನ ಕಾಲು ಕಪ್ಪಾಗಿ, ಕಲ್ಮಾಷಪಾದನೆಂಬ ಹೆಸರಿಗೆ 
ಕಾರಣವಾಯಿತು. ವಸಿಷ್ಠಶಾಪದಂತೆ ಇವನು ರಾಕ್ಸಸನಾಗಿದ್ದಾಗ ವಿಶ್ವಾಮಿತ್ರನ 
ಇವನ ದೇಹದಲ್ಲಿ ಕಿಂಕರನೆಂಬ ಮತ್ತೊಬ್ಬ ರಾಕ್ಷಸನನ್ನು ಆವೇಶಗೊಳಿಸಿ, ವಸಿಷ್ಕನ 
ನೂರು ಮಂದಿ ಮಕ್ಕುಳನ್ನೂ ಕೊಲ್ಲಿಸಿದನು. ಮತ್ತೊಮ್ಮೆ ಅರಣ್ಯದಲ್ಲಿ ಬ್ರಾಹ್ಮಣ 


ಕನಿ ನಿ ಕಶ್ಯಪ 


ದಂಪತಿಗಳು ಕ್ರೀಡಾಸಕ್ತರಾಗಿದ್ಳು ದನ್ನು ಕಂಡು, ಆ ದಂಪತಿಗಳಲ್ಲಿ ಬ್ರಾಹ್ಮ] ಇನನ್ನು 
ತಿಂದ ಕಾರಣ, ಅತನ ಪತ್ನಿಯಾದ ಆಂಗೀರಸಿ ದುಃಖಭರಿತೆಯಾಗಿ "ಸ್ತ್ರೀ 
ಸಂವರ್ಕಮಾಡಿದೆಯಾದರೆ ಅದೇ ನಿನಗೆ ಕೊನೆಗಾಲ '' ಎಂಬುದಾಗಿ ಶಾಪನಿತ್ತ್ತಳು. 
ಅಲ್ಲಿಗೆ ಇವನ ಶಾಪದ ೧೨ ವರ್ಷಗಳ ಅವಧಿ ಮುಗಿಯಲಾಗಿ, ಸೌದಾಸನು 
ತನ್ನ ವೂರ್ಚ ರೂಪವನ್ನು ಹೊಂದಿ, ಸಂತಾನಾರ್ಥವಾಗಿ ವಸಿಷ್ಠ ನ ಅನುಗ್ರಹದಿಂದ 
ಅಶ್ಮಕನೆಂಬ ಪುತ್ರನನ್ನು ಪಡೆದನು. ಗೌತಮ ಮುನಿಯ ಶಿಷ್ಯ ನಾದ ಉದಂಕನು 
ಗುರುದಕ್ಷಿಣಾರ್ಧವಾಗಿ ಕಲ್ಮಾಷವಾದನಲ್ಲಿಗೆ ಹೋಗಿ ಆತನ id ಮದ 
ಯಂತಿಯ ಕುಂಡಲಗಳನ್ನು ಬೇಡಿ ತಂದನು [ರಾಮಾ.-೭, ೬೫. ವಿಷ್ಣು.-೪, ೪. 
ಭಾಗ೯, ೯. ಹೆಂ.-೧, ೧೫. ಭಾರ.-ಆದಿ. ೧೨೮, ೧೯೨, ೧೯೮. ಅಶ್ವ. ೫೬]. 

ಕವಿ.--(1) ಸ್ವಾಯಂಭುವನುನು ವಂಶದಲ್ಲಿ ಜನಿಸಿದ ಭೈಗುಮುನಿಯಿಂದ 
ಖ್ಯಾತಿಯೆಂಬಾಳೆಯಲ್ಲಿ ಜನಿಸಿದ ಮಕ್ಕಳಲ್ಲಿ ಮೂರನೆಯವನು. ಈತನ ಮಗನು 
ಶುಕ್ರಾಚಾರ್ಯನು [ಭಾರ.-ಆದಿ. ೬೭. ಭಾಗ.-೪, ೧]. 

(1) ಪ್ರಿಯನ್ರತರಾಜನಿಂದ ಬರ್ಹಿಷ್ಮತಿಯೆಂಬಾಳೆಯಲ್ಲಿ ಜನಿಸಿದ ಹೆತ್ತು 
ಮಂದಿ ಮಕ್ಕಳಲ್ಲಿ ಕಡೆಯನನು. ಈತನು "ಬಾಲ್ಯದಿಂಡಲೂ ನಿರಕ್ತನಾಗಿದ್ದನು 
[ಭಾಗ.-೫, ೧]. 

(iii) ಮೈವಸ್ತ ತೆಮನುವಿನ ಮಕ್ಕಳಲ್ಲಿ ಒಬ್ಬನು. ಮಹಾಜ್ಞಾನಸಂಪನ್ನನು 
[ಭಾಗ.-೯, ೨]. 

(iv) ಸೈವಸ್ವತಮನ್ವಂತರದಲ್ಲಿ ಬ್ರಹ್ಮಪುತ್ರನಾದ ವಾರುಣಿಯ ನಾಮಾಂತರ 
|ಭಾರ.-ಅನು. ೮೫]. 

(೪) ಕೌಶಿಕಮುನಿಯ ಏಳು ಮಂದಿ ಮಕ್ಕಳಲ್ಲಿ ಒಬ್ಬನು. ನೋಡು-- 
ಪಿತೃವರ್ತಿ [ಮತ್ಸ್ಯೃ.-೨೦, ೨೧]. 

ಕನೇರ.--ಒಬ್ಬ ಅರಸು. ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಕಾವೇರಿಯನ್ನು 
ಮಗಳಾಗಿ ಪಡೆದು,” ಆಕೆಯನ್ನು ಅಗಸ್ತ್ಯಮುನಿಗೆ ಕೊಟ್ಟು ಮದುನೆಮಾಡಿ, ಆಕೆ 
ನದೀ ರೂಪವನ್ನು ತಳೆದ ಬಳಿಕ ಆಕೆಯ ಮೂಲಕ ಮುಕ್ತಿಯನ್ನು ಪಡೆದನು. 
ನೋಡು ಅಗಸ್ತ_ ಕ "ಕಾವೇರಿ. 

ಕಶ್ಯ ಪ.--(1 ಒಬ್ಬ ಮಹರ್ಷಿ. ಬ್ರಹ್ಮನ ಮಗನಾದ ಮರೀಚಿಮಹರ್ಹಿಯಿಂದ 
ಕರ್ದಮಪುತ್ರಿಯಾದ ಕಲೆಯಲ್ಲಿ ಭರಿತ [ಭಾರ.-ಆದಿ. ೬೩. ಭಾಗ-.೪, ೧]. 
ಈತನು ಅದಿತಿ, ದಿತಿ, ದನು, ಕಲಾ ದನಾಯು, ಸಿಂಹಿಕಾ, ಕ್ರೋಧಾ, ಪ್ರಾಧಾ, 
ವಿಶ್ವಾ (ಈ ವಿಕ್ಷಿ ಎಂಬವಳಿಗೆ ಇಲೆಯೆಂಬ ನಾಮಾಂತರನುಂಟು) ನಿನಶಾ, ಕಸಿಲಾ, 
ಮುನಿ, ಕದ್ರು ಎಂಬ ದಕ್ಸೆ ಪುತ್ರಿಯರಾದ ಹದಿಮೂರು ಮಂದಿಯನ್ನು ಮಡುವೆ 


ಕಶ್ಯಪ 89 ಕಶ್ಯಪ 


ಯಾಗಿ, ವುತ್ರಕಾಮೇಷಿ ಯನ್ನು ಮಾಡಿ, ಅನೇಕ ಮುಂದಿ ಮಕ್ಕಳನ್ನು ಪಡೆದನು. 
ಆದಿತ್ಯ, ದೈತ್ಯ, ದಾನವ, ಗರುಡ, ಗಂಧರ್ವ, ನಾಗ, ಪಶು, ವಕ್ಷಿ, ವೃಕ್ಚ, ಗುಲ್ಮ 
ಲತಾದಿಗಳು ಈತನ ಸಂತಾನಗಳು [ಭಾರ.-ಆದಿ. ೩೧, ೬೬]. ಈತನ ಹೆಂಡತಿ 
ಯರು ೧೭ ಮದಿ [ಭಾಗ.-೬, ೬]. ವಿಷ್ಣು ಈ ಅದಿತ್ಮಿಕಶ್ಯಸರಲ್ಲಿ ವಾಮನರೂಪ 
ದಿಂದ ಅವತರಿಸಿದರು. [ಭಾರ.-ನಭಾ. ೪೭. ವನ. ೨೭೩. ಭಾಗ.-೮, ೧೩, ಪದ್ಮ-೪, 
೧೬-೨೬೭]. (ರಾಮಾನತಾರದಲ್ಲಿ ಅದಿತಿ-ಕಶ್ಯಸರು ಕೌಸಲ್ಯಾ-ದಶರಧರಾಗಿಯೂ, 
ಕೃಷ್ಣಾವತಾರದಲ್ಲಿ ನಂದ-ಯಶೋದೆ, ಡೇವಕೀ-ನಸುಜೀನರಾಗಿಯೂ ಜನಿಸಿದರು). 
ಈತನು ಬ್ರಹ್ಮನನ್ನು ತನಸ್ಸಿನಿಂದ ಮೆಚ್ಚಿಸಿ, ಆತನ ಮೂಲಕ ವಿಷಹರ 
ವಿದ್ಯೆಯನ್ನು ಕಲಿತನು [ಭಾರ.-ಆದಿ. ೨೦]. ಯಜ್ಞ್ಯಾರ್ದವಾಗಿ ವರುಣನ ಗೋವು 
ಗಳನ್ನು ಎರವು ತಂದು, ಹಿಂದಳ್ಳೆ ಕೊಡಲೊಬ್ಬದಿ ಭೂಮಿಯಲ್ಲಿ ಜನಿಸುವಂತೆ 
ಶಾಪ ಪಡೆದನು. ಶೆನಾಕಮುನಿ ಪುತ್ರನಾದ ಶೃಂಗಿಯ ಶಾಪದಿಂದ ಹೆದರಿದ 
ಪರೀಕ್ಷ ತನು ಸಮುದ್ರಮಧ್ಯದಲ್ಲಿ ವಾಸಮಾಡುತಿ ವ್ಹಾಗ, ತಕ್ಸಕನು ಪರೀಕ್ಷಿತನನ್ನು 
ಕಚ್ಚಿ ಕೊಲ್ಲುವುದಕ್ಕಾಗಿ ಬ್ರಾಹ್ಮಣರೂವದಿಂದ ಹೋಗುತ್ತಿದ್ದನು. ಪರೀಕ್ಷಿತನನ್ನು 
ಬದುಕಿಸುವುದಕ್ಕಾಗಿ ಕಶ್ಯವನೂ ಹೊರಟನು. ನಡುದಾರಿಯಲ್ಲಿ ಇಬ್ಬರೂ ಸಂಧಿಸಿ, 
ಸರಸ್ಪರ ಪರಿಚಯವನ್ನು ಮಾಡಿಕೊಂಡರು. ಆಗ ಕಶ್ಯಪನು "" ಈ ದಿನ ತಕ್ಷಕನು 
ಪರೀಕ್ಷಿತನನ್ನು ಕಚ್ಚಿ ಕೊಲ್ಲುವನಂತೆ. ನಾನು ನನ್ನ ಮಂತ್ರಬಲದಿಂದ ಪರೀಕ್ಷಿತ 
ನನ್ನು ಬಡುಕಿಸುವುಡಕ್ಕಾಗಿ ಹೊರಟರುವೆನು '' ಎಂದನು. ಆಗ ಬ್ರಾಹ್ಮಣರೂಪದಿಂದ 
ತಕ್ಸ್ಪಕನು "" ನಾನೇ ತಕ್ಸಕನು. ನನ್ನ ನಿಷವೇಗವನ್ನು ಶಮನಗೊಳಿಸುವುದು ನಿನಗೆ 
ಸಾಧ್ಯವಿಲ್ಲ. ಸುಮ್ಮನೆ ಹಿಂದಿರುಗು >> ಎಂದನು. ಬಹಳ ಕಾಲದವರೆಗೂ ಇಬ್ಬರಿಗೂ 
ವಾಗ್ವಾದ ನಡೆದು, ತಕ್ಸಕನು ತನ್ನ ವಿಷಜ್ವಾಲೆಯಿಂದ ಒಂದು ಮರವನ್ನೂ 
ಆದರ ಮೇಲಿದ್ದ ಬ್ರಾಹ್ಮಣನನ್ನೂ ಸುಟ್ಟು ಬೂದಿಮಾಡಿ, ಕಶ್ಯಪನನ್ನು ಹುರಿತು 
'" ನಿನ್ನ ಮಂತ್ರಬಲದಿಂದ ಇವನನ್ನು ಬದುಕಿಸು, ನೋಡುವ '' ಎನಲಾಗಿ ಕಶ್ಯಸನು 
ಆ ಮರವನ್ನೂ ಬ್ರಾಹ್ಮೆಣನನ್ನೂ ಬದುಕಿಸಿದರು. ಆಗ ಶಕ್ಷಕನು ಕಶ್ಯಪನನ್ನು 
ಬಗೆಬಗೆಯಿ೨ಂದ ಕೊಂಡಾಡಿ, ಹೇಗೋ ಆತನನ್ನು ಹಿಂದಕ್ಕೆ ಕಳುಹಿಸಿದನು [ಭಾರ.- 
ಆದಿ. ೪೨]. ಒಮ್ಮೆ ಸರಶುರಾಮನಿಂದ ಅಶ್ವಮೇಧಯಾಗವನ್ನು ಮಾಡಿಸಿ, ದಕ್ಷಿ 
ಣೆಯ ಬದಲಾಗಿ ಭೂಮಂಡಲನನ್ನು ಪ್ರತಿಗ್ರಹೆಮಾಡಿದನು. ಈ ಕಾರಣದಿಂದಲೇ 
ಭೂಮಿಗೆ "" ಕಾಶ್ಯಪಿ '' ಎಂಬ ಹೆಸರು [ಭಾರ.-ಶಾಂತಿ. ೪೮]. ಐಲನಿಗೂ ಕಶ್ಯಪ 
ನಿಗೂ ಸಂವಾದ [ಶಾಂತಿ. ೭೩]. ನಾರಾಯಣನ ಮಹಿಮೆಯ ವಿಚಾರವಾಗಿ ಗರುಡ 
ನಿಗೂ ಕಶ್ಯಸನಿಗೂ ಸಂವಾದ [ಅನು. ೪೦]. ಕಶ್ಯಪ ಸಿದ್ಧರ ಸಂವಾದ [ಅಶ್ವ. ೧೭]. 
ಒಮ್ಮೆ ಈತನೇ ಭೂ ರೂಪಪಸ್ನು ಧರಿಸಿ, ಸಕಅ ಪ್ರಾಣಿಗಳನ್ನೂ ಧರಿಸಿದ್ದನು [ಅನು. 


ಕಶ್ಯಪ 90 ಜೆಹೋಳೆ 


೧೫೯]. ಕಶ್ಯಸಶಬ್ದ ನಿರ್ಚಚನ [ಅನು. ೧೪೨]. ಈತನು ಗೋತ್ರಪ್ರವರ್ತಕರಾದ 
ಮಹರ್ಷಿಗಳಲ್ಲಿ ನೊದಲನೆಯನನು. ಈತನು ಮಂತ್ರದ್ರಷ ನು. ಸಾಮಾನ್ಯವಾಗಿ 
ಅಜ್ಞಾತಗೋತ್ರರು ಕಶ್ಯಪನನ್ನೇ ತಮ್ಮ ಮೂಲಪುರುಷನನ್ನಾಗಿಟ್ಟುಕೊಂಡು ತಮ್ಮ 
ಗೋತ್ರವನ್ನು ಕಾಶ್ಯಪಗೋತ್ರವೆಂದು ಹೇಳಬಹುದೆಂದು ಧರ್ಮಶಾಸ್ತ್ರಗಳು ಸಾರುತ್ತವೆ 
[ಲಿಂಗ.-೬೩]. ಈತನ ವಂಶಮಾಲಿಳೆ* [ಮತ್ಸ ೧೪೪, ೧೯೮. ಮಾರ್ಕ.-೧೦೧]. 
ಇಷ್ಟು ಮಾತ್ರವೇ ಅಲ್ಲದೆ ವೈಶ್ವಾನರನ ಕುವರಿಯಾದ ಕಾಲಾ, ಪುಲೋಮಾ, 
ಎಂಬವರೂ ಕಶ್ಯಪನ ಮಡದಿಯರು. ಇವರಲ್ಲಿ ಕಾಲಾ ಎಂಬವಳು ಕಾಲಕೇಯರೆಂಬ 
ರಾಕ್ಟ್ಸಸರಷ್ಲೂ, ಪುಲೋಮಾ ಎಂಬವಳು ವೌಶೋಮರೆಂಬ ರಾಕ್ಷನನನ್ನೂ ಹೆತ್ತರು. 
ಪರ್ವತನೆಂಬ ದೇವರ್ಷಿಯೂ, ವಿಭಂಡಕನೆಂಬ ಬ್ರಹ್ಮರ್ಸಿಯೂ ಈತನ ಮಕ್ಕುಳು. 
ಇನ್ನೂ ಅನೇಕ ಮಂದಿ ಮಕ್ಕಳೂ ಇದ್ದಂತೆ ತಿಳಿಯಬರುತ್ತದೆ. ಈ ಪಟ್ಟಿ 
ಭಾರತ, ಭಾಗವತ, ವಿಷ್ಣುವುರಾಣಗಳನ್ನು ಸಮನ್ವಯಮಾಡಿ ಬರೆದಿದೆ. 

ಕಹೋಳ.--ಒಬ್ಬ ಮಹರ್ಷಿ. ಉದ್ದಾಲಕಮಹೆರ್ಸ್ಷಿಯಲ್ಲಿ ವಿದ್ಯಾಭ್ಯಾಸ 
ಮಾಡಿ, ಆತನ ಮಗಳಾದ ಸುಜಾಶೆಯನ್ನು ಮಹುವೆಯಾಗಿ, ಅಷ್ಟ್ವಾವಕ್ರಮಹರ್ಷಿ 
ಯನ್ನು ವಡೆದನು. ನೋಡು- ಉದ್ದಾಲಕ, ಅಷ್ಟಾವಕ್ರ. ಈತನು ಜನಕರಾಜನ 
ಆಸ್ಥಾನಕ್ಕೆ ಹೋಗಿ ವರುಣಪುತ್ರನಾದ ವಂದಿ(ಖಂದಿ) ಯೊಡನೆ. ವಾದಮಾಡಿ 
ಸೋತು, ಮರಳಿ ಅಷ್ಟ್ರಾವಕ್ರನಿಂದ ಬಿಡುಗಡೆಯನ್ನು ಹೊಂದಿದನು [ಭಾರ.-ವನ. 
೧೩೪, ೧೩೬], 











ಗ ರ ಗಾವ ಕಾಳ ಉದೇಶ ಭ್ಯತ024/30,ಬಲನವ 0 ವಾಖಸಟೀಣವ ಶಂಕಾ ಗಾರಾಟಟವಿಸನರನಳಾಭ ಭಾ ಬಬೌಮರೀಜರ ಟವಾಭಭಿ ಭಷಗಳ 


ಸ ಕಶ್ಯಪನ ಸಂತತಿಯ ಪಟ್ಟಿ: 


೧. ದಿತಿ ದೈತ್ಯರು 

೨, ಅದಿತಿ ಆದಿತ್ಯರು (ದೇವತೆಗಳು) 

ಠೂ, ದನು ದಾನವರು 

೪, ದನಾಯು ಸಿದ್ಧ ರು 

೫. ಪ್ರಾಥಾ ಗಂಧರ್ವರು 

ಓ. ಮುನಿ R ಅಪ್ಸರಸಿಯರು 

೭. ಸುರಸಾ ಯಚ್ಚೆರು 

ಲೆ. ಇಲಾ ವೃಕ್ಟೆ, ಲತಾ, ತೃಣಜಾತಿಗಳು 

೯, ಕ್ರೋಭವಶಾ ಮಾಂಸಾಹಾರಿಗಳಾದ ದುಷ್ಟ ಮೃಗಜಾತಿಗಳು 
೧೦, ತಾಮ್ರಾ ಅಶ್ವ, ಅಶ್ಚತರ, ಗರ್ದಭ, ಶ್ಯೇನ, ಗೃಧ್ರಾದಿಗಳು 
೧೧. ಕಪಿಲಾ (ಸುಂಭಿ) ಗೋವುಗಳು 
೧೨. ವಿನತಾ ಅರುಣ, ಗರುಡ, ಇತ್ಯಾದಿ 
೧೩. ಕದ್ರೂ ಸರ್ಪಜಾತಿಗಳು 


ಜಾಕಾಸುರ 
9]  ಕಾಳ್ಕಕ್ಕಿ£ 


ಕಾಕಾಸುರ.- ಶ್ರೀರಾಮನು ಸೀತಾ ಲಕ್ಷ್ಮಣನೊಂದಿಗೆ ಅರಣ್ಯದಲ್ಲಿ ವಾಸ 
ಮಾಡುತಿದ್ದಾಗ ಒಮ್ಮೆ ರಾಮನು ಸೀತೆಯ ತೊಡೆಯಮೇಲೆ ಮಲಗಿ ನಿದ್ರಿಸುತ್ತಿ_ 
ದ್ಹನು. ಆಗ ಕಾಕಾಸುರನು ಸೀತೆಯ ಸೌಂದರ್ಯದಿಂದ ನೋಹಗೊಂಡು ಕಾಗೆಯ 
ರೂಸದಿಂದ ಬಂದು ಸೀಕೆಯ ನೆರಗನ್ನು ಎಳೆದು ಪೀಡಿಸಿದನು. ಕೂಡಲೇ ಎಚ್ಚತ್ತ್ವ 
ರಾಮ ಸಮಾಜಾರನನ್ನೆಲ್ಲ ಸೀತೆಯ ಮೂಲಕ ತಿಳಿದು ಕುಪಿತನಾಗಿ, ಆ ಕಾಗೆಯ 
ಮೇಲೆ ಅಸ್ತ್ರವನ್ಸೆನೆಯಲಾಗಿ ಕಾಗೆ ಭಯದಿಂದ ಓಡತೊಡಗಿತು. ಅಸ್ರ್ರವೂ ಹಿಂಬಾ 
ಲಿಸಿತು. ಕಡೆಗೆ ಎಲ್ಲೆಲ್ಲಿಯೂ ಗತಿಗಾಣಜಿ ಕಾಗೆ ರಾಮನನ್ನೇ ಮರೆಹೊಕ್ಕಿತು. 
ಆಗ ಕರುಣಾಳುವಾದ ರಾಮನು "" ನನ್ನ ಅಸ್ತ್ರ ವ್ಯರ್ಧವಾಗಲಾರದು. ಇದಕ್ಕೆಲ್ಲಾ 
ನಿನ್ನ ಯಾವುದಾದರೊಂದು ಅಂಗವನ್ನು ಬಲಿಕೊಟ್ಟು ಹೋಗು > ಎನಲು, ಕಾಗೆ 
ತನ್ನ ಒಂದು ಕಣ್ಣನ್ನು ಕೊಟ್ಟು ವ್ರಾಣವನ್ನುಳಿಸಿಕೊಂಡು, ರಾಮನನ್ನು ಬೀಳ್ಕೊಂಡು 
ಹೊರಟಿತು [ರಾಮಾ.-ಸುಂ, ೩೮]. 

ಹಾಕೀ. -ದಕ್ಸವುತ್ರಿಯಾದ ತಾಮ್ರೆಯೆಂಬವಳಲ್ಲಿ ಕಶ್ಯಪನಿಂದ ಜನಿಸಿದವಳು. 
ಗೂಬೆಯ ಜಾತಿಯನ್ನು ಸೃಷ್ಟಿಸಿದವಳು [ಭಾರ.-ಅ. ೬೭]. 

ಕಾಶ್ಸೀನನ್ರ.--ಕಿಬಿಚಕ್ರವರ್ತಿಯ ಮಗ. ಶಿಬಿಚಕೃವರ್ತಿಯ ಹೆಂಡತಿಯ 
ದಾಸಿಯೆಲ್ಲಿ ದೀರ್ಫತಮನೆಂಬ ಖುಹಿಯಿಂದ ಜನಿಸಿದವನು. ನೋಡು--ದೀರ್ಥತಮ, 
ಕಕ್ಸೀವನ್ತ [ಭಾರ.-ಆ. ೧೧೩. ನ. ೪], 

ಕಾಳಾ ಒಂದು ಪಟ್ಟಣ. ಚತುರ್ಮುಖನು ವಿಷ್ಣು ಪ್ರೀತಿಗಾಗಿ ಒಂದು 
ಯಜ್ಞವನ್ನು ಆರಂಭಿಸಿದನು. ಆಗ ದೇವಶಿಲ್ಪಿಯಾದ ವಿಶ್ವಕರ್ಮನು ಯಜ್ಞಾರ್ಥ 
ವಾಗಿ ನೆರೆಯತಕ್ಕುವರ ವಸತಿಗಾಗಿ ಒಂದು ಪಟ್ಟಣವನ್ನು ನಿರ್ಮಿಸಿದನು. ಇದೇ 
ಕಾಂಚೀಪುರ [ವಾಮನ.-೧೨. ಗರುಡ.-೮೧. ಪದ್ಮ-ಸ್ವರ್ಗ. ೩೦, ೫೭. ದೇ.-ಭಾ.-೭, 
೩೮]. ಈಗ ಈ ಪಟ್ಟಣ ಶಿವಕಂಚಿ (Big Conjeevaram) ನಿಷ್ಣುಕಂಚಿ 
(Little Conjeevaram) ಎಂಬುದಾಗಿ ಎರಡು ಭಾಗವಾಗಿದೆ. ಶಿವಕಂಚಿಯಲ್ಲಿ 
ಏಕಾಮ್ರೇಶರ ದೇವಸ್ಥಾನವೂ, ೧೮ ಶಕ್ತಿನೀಠಗಳಲ್ಲಿ ಒಂದು--ಎಂಬುದಾಗಿ 
ಪ್ರಖ್ಯಾತಿವೆತ್ತ ಕಾಮಾಕ್ಸೀದೇನಿಯ ಮಂದಿರವೂ ಇವೆ. ವಿಷ್ಣುಕಂಜಿಯಲ್ಲಿ 
ಶ್ರೀ ವರದರಾಜಸ್ವಾಮಿ ಡೇವಾಲಯವಿಜಿ. ಮೋಕ್ಸದಾಯಕಗಳೆಂದು ಸ್ಕೃತಿವುರಾ 
ಣಾದಿಗಳಲ್ಲಿ ಪ್ರಸಿದ್ಧಿ ಹೊಂದಿದ ಏಳು ಪಟ್ಟಣಗಳಲ್ಲಿ ಇದೂ ಒಂದು. ವಿಶಿಷ್ಟಾ 
ದ್ವ ಪ್ರಿತೆಮತ ಪ್ರಚಾರಕರಾದ ಶ್ರೀರಾಮಾನುಜಾಜಾರ್ಯರು ಇಲ್ಲಿಯೇ ಅನತಾರಮಾಡಿ 
ದರು. ಇದು ಬಹಳ ಕಾಲದವರೆಗೆ ಜೋಳರಾಜರ ರಾಜಧಾನಿಯಾಗಿದ್ದಿತು. ಕಾಮ 
ಕೋಟ ಪೀಠವೂ ಬಹಳ ಕಾಲದವರೆಗೂ ಇಲ್ಲಿಯೇ ಇದ್ದು ಕಾಲಾಂತರದಲ್ಲಿ ತಂಜಾ 


ಕನ್ಯಾಕುಬ್ವ 92 ಕಾಯವ್ಯ 


ನೂರು ಜಿಲ್ಲೆಯೊಳಗಣ ಕುಂಭಕೋಣಕ್ಕೆ ಹೋಯಿತು. ಕಾಂಚೀನಗರ ಮದ್ರಾಸು 
ಪಟ್ಟಣಕ್ಕೆ ಛಲ ಮೈಲುಗಳ ದೂರದಲ್ಲಿದ್ದು, ಚೆಂಗಲ್ಪಟ್ಟು ಜಿಲ್ಲೆಗೆ ಸೇರಿದೆ, 

ಕನ್ಯಾಕುಬ್ಬ ಒಂದು ದೇಶ. ಈಗ ಕನೂಜ್‌ (887101) ಎಂಬುದಾಗಿ ಕರೆ 
ಯುತ್ತಾರೆ. ನೋಡು--ಕನ್ಯಾಕುಬ್ಬ, ಕುಶನಾಭ. ಈ ಪಟ್ಟಣ ರೋಹಿ್ಠಖಂಡ 
ದಲ್ಲಿ ಗಂಗಾನದಿ ಮತ್ತು, ಇಕ್ಲುಮತೀ ನದಿಗಳ ಸಂಗಮದಲ್ಲಿದೆ. ಇದು ವಿಶ್ವಾಮಿತ್ರನ 
ತಂದೆಯಾದ ಗಾಧಿರಾಜನ ಮುಖ್ಯವಟ್ಟಣವಾಗಿದ್ದಿತು [ಭಾರ.-ಆ. ೧೯೧]. 

ಕಾಮ.--ಮನ್ಮದಧ. ಹೆಂಡತಿ ರತಿ [ಭಾರ.-ಆ. ೬೭]. ಕಾಮಪ್ರಶಂಸೆ [ಶಾಂತಿ. 
೧೬೫]. ಕಾಮನನ್ನು ವೃಕ್ಸದಹಾಗೆ ನಿರೂನಣ (ಶಾಂತಿ. ೨೬೦]. ಪರಮೇಶ್ವರನ 
ಹಣೆಗಚ್ಣಿನಿಂದ ಬೂದಿಯಾದನು. 

ಕಾಮಧೇಸು.--ಅನ್ಫುತಮಧನ ಕಾಲದಲ್ಲಿ ಕ್ಷೀರಸಮುದ್ರದಿಂದ ಹುಟ್ಟಿದುದು 
ಇಂದ್ರನ ಆಕಳು. ಬೇಡಿದುದನ್ಲೆಲ್ಲ ಕೊಡುವ ಸಾಮರ್ಥ್ಯವುಳ್ಳದ್ದು. ವಸಿಷ್ಠನ 
ಹೋಮಭೇನುವೆನಿಸಿದ ನಂದಿನೀ ಭೇನುನಿಗೂ ಈ ಹೆಸರು ಸಲುತ್ತದೆ. ವಿಶ್ವಾ 
ಮಿತ್ರನು ಇದನ್ನು ಒಮ್ಮೆ ಅಪಹರಿಸಿದ್ದನು [ಭಾರ.-ಆ. ೧೯೧]. 

ಕಾಮನ್ಹ.--ಒಬ್ಬ ಮಹರ್ಷಿ. ನೀತಿಶಾಸ್ತ್ರವಿಶಾರದನು. ಈತನು ಅಂಗರಿಷ್ಯ 
ನೆಂಬ ರಾಜನಿಗೆ ಅನೇಕ ನೀತಿರಹಸ್ಯಗಳನ್ನು ಬೋಧಿಸಿದನು. ಈತನ ನೀತಿ 
ಶಾಸ್ತ್ರ ಲೋಕದಲ್ಲಿ ಈಗಲೂ ಪ್ರಖ್ಯಾತಿಗೊಂಡಿದೆ | ಶಾಂತಿ. ೧೬೩]. 

ಕಾಮ್ಬಿಲ್ಕ--ಒಂದು ಪಟ್ಟಣ. ದಕ್ಷಿಣ ಪಾಂಚಾಲದೇಶದ ಅರಸನಾಗಿದ್ದ 
ದ್ರುಸದನ ರಾಜಧಾನಿ. ವಾಯವ್ಯಪ್ರಾಂತಗಳಿಗೆ ಸೇರಿದ ಫರೂಕಾಬಾಣ್‌ (Farruka- 
bad) ಜಿಲ್ಲೆಯಲ್ಲಿ ಫಟೇಗರ(Fategarh) ವೆಂಬ ಸ್ಮಳಕ್ಕೆ ಈಶಾನ್ಯದಿಕ್ಸೈನಲ್ಲಿ 5೮ 
ಮೈಲುಗಳ ದೂರದಲ್ಲಿದೆ (ಆದಿ. ೧೪೮]. 

ಕಾನೊ ಬೀಜ--ಒಂದು ದೇಶ. ನಿಷಧಪರ್ವತಕ್ಕೆ ದಕ್ಷಿಣದಲ್ಲಿದೆ [ಭೀಷ್ಮ ೯). 
ಅಶ್ವಗಳಿಗೆ ಉತ್ಪತ್ತಿ,ಸ್ಥಾನವಾದುದರಿಂದ ಅಶ್ವಸ್ಥಾನನೆಂದು (Aಕghanisthan) 
ಕರೆಯಲ್ಪಡುನ ದೇಶ. ರಾಜಸೂಯ ಯಾಗ ಸಮಯದಲ್ಲಿ ಅರ್ಜುನನು ದಿಗ್ವಿಜ 
ಯಕ್ಕೆ ಹೊರಟಾಗ ಇಲ್ಲಿಗೆ ಹೋಗಿದ್ದನು [ಸಭಾ. ೬೮]. ಇದರ ಅರಸನಾಗಿದ್ದ 
ಸುದಕ್ಷಿಣನನ್ನು ಭಾರತಯುದ್ದದಲ್ಲಿ ಅರ್ಜುನತು ಕೊಂದನು [ದ್ರೋಣ. ೯೨]. 

ಕಾಮ್ಯಳ.--ಒಂದು ವನ. ಖಾಂಡವಪ್ರಸ್ಥಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ಮರು 
ಭೂಮಿಯಲ್ಲಿರುತ್ತದೆ. ಪಾಂಡವರು ವನವಾಸಕ್ಕೆ ಹೊರಟಾಗ ಇಲ್ಲಿ ಕೆಲಕಾಲ 
ವಾಸವಾಗಿದ್ದರು [ಭಾರ.-ವನ. ೫, 5೩, ೩೬, ೯೦, ೧೮೪]. 

ಕಾಯವ್ಯ.--ಕಳ್ಳರ ಗುಂಪಿಗೆ ಅಧಿಸತಿಯಾದ ಒಬ್ಬ ಬೇಡ. ಕಾಸಚ್ಯನೆಂಬುದು 
ಇವನ ನಾಮಾಂತರ. ಇವನು ಮಹಾಶೂರನೂ, ಧಾರ್ಮಿಕನೂ ಆಗಿದ್ದನು. ಒಮ್ಮೆ 


ಕಾರೊಸ 98 ಕಾರ್ತವೀರ್ಯ 


ಇವನ ಸಂಗಡದವರೆಲ್ಲರೂ ಒಟ್ಟುಗೂಡಿ " ನೀನು ಧರ್ಮರಹೆಸ್ಯಗಳನ್ನು ಚೆನ್ನಾಗಿ 
ಬಲ್ಲವನು. ನಾವು ಹೇಗೆ ನಡೆದುಕೊಂಡರೆ ಸದ್ಗತಿ ಬಂದೀತು? ಅದನ್ನು 
ವಿವರಿಸು''.. ಎಂದು ಬೇಡಿಕೊಳ್ಳಲಾಗಿ, ಕಾಯವ್ಯನು "" ನೀನು ಎಂದಿಗೂ 
ಬ್ರಹ್ಮಜ್ವೀಷವನ್ನು ಕಟ್ಟಿ ಕೊಳ್ಳ ಬಾರದು. ಹುಡುಗರನ್ನೂ. ಹೆಂಗುಸರನ್ನೂ, ಹೆದರಿದ 
ವರನ ಓಡಿಹೋಗತಕ್ಕವರನ್ನೂ, ನಿರಾಯುಧರನ್ನೂ ಎಂದಿಗೂ ಹಿಂಸಿಸಬೇಡಿರಿ. 
ಬ್ರಹ್ಮ] ಜೆ ್ವೀಷಿಗಳನ್ನು ಯುದ್ಧ ದಲ್ಲಿ ಕೊಂದು, ಶಾಂತಿಸ್ಥಾ ವಕರಾಗಿರಿ. ಇಂತು ನಡೆ 
ದಿ ಹ ಸದ್ಗತಿ ಹೊರೆಯುವುದು ' ಎಂಬುದಾಗಿ ವಿವರಿಸಿದನು [ಭಾರ.- 
ಶಾಂತಿ. ೧೩೫]. 
ಕಾರೊಷ.- ಒಂದು ದೇಶ. ಮನುಪುತ್ರನಾದ ಕಾರೂಹನೆಂಬ ಹೆಸರಿನ ಒಬ್ಬ 
ಅರಸು. ಬಿಹಾರ್‌ ಅಧಿಪತ್ಯದಲ್ಲಿ ಷಹಾಬಾದ್‌ ಜಿಲ್ಲೆಯ ಪೂರ್ವ ಭಾಗಕ್ಕೆ ಈ 
ಹೆಸರು ಸಲ್ಲುತ್ತದೆ (ಆದಿ. 4 ಈ ಜೀಶದ ಟರಸನಾದ ವ ೈದ್ಧಶರ್ಮಖಾಜನು ವಸು 
ಜೀವನ ತಂಗಿಯಾದ ಶ್ರುತದೇವಿಯನ್ನು ಮದುವೆಯಾಗಿದ್ದನು. ದಂತವಕ್ರನು 
ಇವರೆ ಮಗ [ಭಾರ.-ಆ. ೬೯. ಭಾಗ, 5೮]. 
ತಾ ರ್ರನೀರ್ಯ.--ಒಬ್ಬ ಅರಸು. ಚಂದ್ರವಂಶದ ಕೃತನೀರ್ಯರಾಜನ ಮಗನು. 
ಅವರಿಗೂ ಅರ್ಜುನನೆಂಬ ಹೆಸರು ಸಲುತ್ತದೆ [ಭಾರ.-ಸಭಾ. ೮]. ಕೃತವೀರ್ಯನ 
ಮಗನಾದ ಅರ್ಜುನನಾದುದರಿಂದ ಕಾರ್ತವೀರ್ಯಾರ್ಜುನನೆಂಬ ಹೆಸರು ರೂಢಿ 
ಯಲ್ಲಿದೆ. ಈತನು ನಿಂಧ್ಯಪರ್ವತ ಪ್ಪಾ ಪ್ರಾಂತದಲ್ಲಿರುವ ಮಾಹಿಷ್ಮತೀ ನಗರಿಗೆ ಅರಸನಾ 
ಗಿದ್ದು ಮಹಾ ಪರಾಕ್ಷ ಕ್ರಮಶಾಲಿಯೆನಿಸಿಕೊಂಡಿದ್ದನು. ತನ್ನ ಕುಲಗುರುವಾದ ಗರ್ಗ 
ಮುನಿಯ ಉಪಜೀಶದಿ೦ದ ಬಹಳ ಕಾಲದವರೆಗೆ ದತ್ತಾತ್ರೇಯನನ್ನು ಉಪಾಸನೆ 
ಮಾಡಿ, ಆತನ ಮೂಲಕ ಅಜೇಯತ್ವವನ್ನೂ ಯುದ್ಧಸಮಯದಲ್ಲಿ ಮಾತ್ರ ಸಾವಿರ 
ತೋಳುಗಳನ್ನೂ ಪಡೆದನು [ಭಾರ.-ಸಭಾ. ೪೮. ಅನು. ೨೫೭], ಒಮ್ಮೆ ಅಗ್ನಿ 
ಈತನಲ್ಲಿಗೆ ಬಂದು ತನಗೆ.ಆಹಾರವನ್ನು ಒದಗಿಸಬೇಕೆಂದು ಕೇಳಲಾಗಿ, ಕಾರ್ತವೀರ್ಯನು 
ಸುತ್ತಮುತ್ತಣ ಅರಣ್ಯವನ್ನು ಸುಟ್ಟು ಹೊಟ್ಟೆ ತುಂಬಿಸಿಕೊಳ್ಳುವಂತೆ ಹೇಳಿದನು. 
ಅಗ್ನಿ ಅಂತೆಯೇ ಸುಡತೊಡಗಿದನು. ಆ ಸಮಯದಲ್ಲಿ ವಸಿಷ್ಮನ ಪರ್ಲ ಶಾಲೆಯೂ 
ಸುಟ್ಟುಹೋಯಿತು. ಇದನ್ನು ಕಂಡು ಕ್ರೋಧಭರಿತನಾದ ವಸಿಷ್ಮನು ಇಷ್ಟೊಂದು 
ಅನರ್ಥಕೆಲ್ಲಾ ಕಾರ್ತನೀರ್ಯಾರ್ಜುನನೇ ಮೂಲವೆಂದರಿತು "" ಪರಶುರಾಮನು ನಿನ್ನ 
ಸಾವಿರ ತೋಳುಗಳನ್ನೂ ಕತ್ತರಿಸುವನು'' ಎಂಬುದಾಗಿ ಶಾಪವಿತ್ತನು [ಭಾರ.- 
ಶಾಂತಿ. ೪೮]. ಒಮ್ಮೆ ರಾವಣನು ಕೆಚ್ಚಿನಿಂದ ಇವನಲ್ಲಿಗೆ ಬಂದು, ಯುದ್ಧಮಾಡಿ 
ಸೋತನು. ಕಾರ್ತವೀರ್ಯನು ರಾವಣನನ್ನು ಬಂದಿಯಾಗಿರಿಸಿದರು. ಆಗ ರಾವಣನ 
ತಂಥೆಯಾದ ಫೃಲಸ್ಸ್ಯ್ಯನು ಕಾರ್ಶವೀರ್ಯನನ್ನು ಬೇಢಿ, ಮಗನನ್ನು ಭಿಢಿಸಿಕೊಂಡು 


ಕಾರ್ತಿ ಕೇಯ 94 ಕ 


ಹೋದನು [ಸಭಾ. ೯೬. ರಾಮಾ.-ಉತ್ತರ. ೩೩]. ಮತ್ತೊಮ್ಮೆ, ಕಾರ_,ನೀರ್ಯನು 
ಬೇಟೆಗೆ ಹೋಗಿದ್ದಾಗ ಜಮದಗ್ನಿಯ ಆಶ್ರಮವನ್ನು ಹೊಕ್ಕನು. ಮುನಿ ರಾಜನನ್ನು 
ಪ್ರೀತಿ ಗೌರವಗಳಿಂದ ಬರಮಾಡಿಕೊಂಡು ಕಾರ್ವನೀರ್ಯನನ್ನೂ ಅವನ ಪರಿವಾರವನ್ನೂ 
ಔತಣದಿಂದ ಶೃಸ್ತಿಗೊಳಿಸಿದರು. ಜಮದಗ್ನಿಯಲ್ಲಿದ್ದ ಕನಿಲೆಯ ಮಹಿಮೆ 
ಯಿಂದಲೇ ಇಷ್ಟೆಲ್ಲಾ ನಡೆಯಿತೆಂದು ತಿಳಿದ ಅರಸನು ಆ ಕಸಿಲೆಯನ್ನು ತನಗೆ 
ಕೊಡಬೇಕೆಂದು ಕೇಳಿದನು. ಮುನಿ ಸಮ್ಮತಿಸಲಿಲ್ಲ. ಬಳಿಕ ರಾಜನು ಸೇನೆಯನ್ನು 
ಕಳುಹಿ ಮುನಿಯನ್ನು ಕೊಲ್ಲಿಸಿದನು. ಆದರೆ ಕಪಿಲೆ ಮಾತ್ರ ದೊರೆಯ 
ಲಿಲ್ಲ. ಈ ಸಮಾಚಾರ ಜಮದಗ್ನಿ ಪುತ್ರನಾದ ಪರಶುರಾಮನಿಗೆ ತಿಳಿದುಬಂದಿತು. 
ಕ್ರೋಧಭರಿಶನಾದ ಪರಶುರಾಮನು ಕೂಡಲೇ ಮಾಹಿಸ್ಕತಿಗೆ ಹೋಗಿ ಕಾರ್ತ 
ನೀರ್ಯನ ಸಾವಿರ ತೋಳುಗಳನ್ನೂ ತರಿದು, ಅವನ ಸೇನೆಯನ್ನು ಧ್ವಂಸಗೊಳಿಸಿ, 
ಮಾಹಿಸ್ಕತಿಯನ್ನು ಸುಟ್ಟು ಹಾಳುಮಾಡಿದನು [ಭಾರ.-ಸಭಾ. ೪೯. ವನ. ೧೧೭]. 
ಇವನ ಕಥೆ [ಭಾಗ.-೯, ೧೫. ಹೆರಿ.-೧, ೩೩. ದೇ. ಭಾ.-೬, ೧೬, ೧೭. ನಾಯು.-೯೪. 
ಮತ್ಸ್ಯ್ಯ.-೪೩. ರಾಮಾ.-೭, ೩೧. ಮಾರ್ಕ.-೧೬]. ದತ್ತಾ ತ್ರೇಯನೊಂದಿಗೆ ಸಂವಾದ 
[ಮಾರ್ಕ.-೧೭]. 

ಕಾರ್ತಿ ಕೇಯ.-ನಾರ್ವತೀ ಪುತ್ರನಾದ ಕುಮಾರಸ್ವಾಮಿ, ಈತನು ಹುಟ್ಟದ 
ಕೂಡಲೇ ಕೃತ್ತಿಕಾ ನಕ್ಸತ್ರಾಭಿಮಾನಿದೇವತೆಗಳು ಆರು ಮಂದಿಯೂ ಈತನಿಗೆ 
ಸ್ಪನ್ಯವನ್ನು ಕೊಡುವುದಕ್ಕೆ ಬಂದರು. ಆಗಳಾ ಕುಮಾರನು ಆರು ಮುಖಗಳಿಂದ 
ಕೂಡಿ ಆ ಆರು ಮಂದಿಯ ಸ್ತನ್ಯನನ್ನೂ ಪಾನಮಾಡಿದ ಕಾರಣ, ಕೃತ್ತಿಕಾ ನಕ್ಸ 
ತ್ರಾಭಿಮಾನಿದೇವತೆಗಳಿಗೆ ಅಭಿಮಾನಪುತ್ರನೆನಿಸಿಕೊಂಡ ಕಾರಣ ಈ ಹೆಸರು 
ಬಂದಿತು. ಈತನು ಸಣ್ಮುಖನಾಗುವುದಕ್ಟೂ ಇದೇ ಕಾರಣ [ಭಾರ.-ನನ. ೨೩೩. 
ನಿಷ್ಕ ೧, ೧೫. ಸ್ಫಾ.-ಮಾಹೇ, ೨೭, ೨೮]. 

ಕಾರ್ಹ್ದಿ.--(1) ಅಭಿಮನ್ಯುವಿನ ಹೆಸರು. ಕೃಷ್ಣನೆಂಬ ಹೆಸರು ಅರ್ಜುನನಿಗೂ 
ಸಲ್ಲುತ್ತ್ವದೆಯಾಗಿ, ಕೃಷ್ಣನ ಮಗನು ಕಾರ್ಷ್ಷಿ ಎಂಬ ವ್ಯತ್ಪುತ್ತಿಯಿಂದ ಅಭಿ 
ಮನ್ಯುನಿಗೂ ಈ ಹೆಸರು [ಭೀ. ೪೭]. 

(1) ಕೃಷ್ಣನ ಮಗನಾದ ಪ್ರದ್ಯುಮೃನಿಗೂ ಸಲ್ಲುತ್ತದೆ [ಭಾಗ.-೧೦, ೫೫]. 

ಕಾಲ.--(1) ಕಣ, ಲವ, ನಿಮೇಷ ಮುಂತಾದ ಪರಿಮಾಣವುಳ್ಳದ್ದು . ಕಾಲ 
ಮಹಿಮೆ [ಆದಿ. ೧]. ಕಾಲನಿರ್ಣಯ [ಹರಿ.-ಸಂಭನ. ೪೩].  ಕಾಲವಿಭಾಗ 
(ನಿರಾ. ೫೨. ಭಾಗ.-೩, ೧೧. ಹರಿ.-೧, ೮. ಸ್ಪ್ಟಾ.-ನಾಗರ. ೨೭೨, ೨೭೩]. ಕಾಲ 
ಅರಸನ ರಾಜ್ಯಭಾರವನ್ನು ಅನುಸರಿಸಿರುತ್ತದೆ [ಶಾಂತಿ, ೬೯]. ಕಾಲ ಶೀಘ್ರ 
ಗಕ್ಕಿಯುಳು ದು [ಶಾಂಕಿ. ೧೭೪, ೨೮೩), 


ಕಾಲಕಲಿ 95 ಕಾಲಕೂಟ 


(11) ಕಾಲಾಭಿಮಾನಿಶಿಯಾದ ಮೃತ್ಯುದೇವಶೆ. ಮೃತ್ಯುನಿಗೂ ಸರ್ಪಕ್ಕೂ 

ಸಂವಾದ [ಅನು. ೧]. 

ಕಾಲಕಲಿ.--ಒಬ್ಬ ರಾಕ್ಸನ. ನಿರೋಚನನ ಮಗ. ಬಲಿಚಕ್ರವರ್ತಿಯ 
ಅಣ್ಣ. ಇವನು ದೇವತೆಗಳಿಗೆ ಹೆದರಿ, ಗೋಕುಲದಲ್ಲಿ ಬೇಲದಮರದ ರೂಪದಿಂದ 
ಇದ್ದನು. ಆ ಮರದ ಹೆಣ್ಣುಗಳು ನಾರುತ್ತಿದ್ದುವು. ಇದರ ನಾತದಿಂದ ಗೋಕುಲದ 
ಜನಗಳೂ ದನ ಕರುಗಳೂ ಪದೇ ಪದೇ ರೋಗದಿಂದ ನರಳುತಿ__ರಲು, ನಂದಾದಿ 
ಗಳು ರೋಗನಿವಾರಣಾರ್ಥವಾಗಿ ಶಿವನನ್ನು ಮರೆ ಹೊಕ್ಕರು. ಶಿವನು ಈ ಮರದ 
ಸಮಾಚಾರವನ್ನು ಶಂಕುಕರ್ಲನೆಂಬ ಪ್ರಮಥ ಪರಿವಾರದನನೊಬ್ಬನ ಮೂಲಕ 
ನಂದನಿಗೆ ತಿಳುಹಿದನು. ಬಳಿಕ ನಂದಗೋಪನು ಈ ಸಮಾಚಾರವನ್ನು ಬಲರಾಮ 
ಕೃಷ್ಣರಿಗೆ ತಿಳುಹಲಾಗಿ ಅವರು ಈ ಮರವನ್ನು ಕಡಿದುಹಾಕಿದರು [ಹರಿ.-೨, ೧೪], 

ಕಾಲಕವೃಕ್ಸ್ಟೀಯ.--ಒಬ್ಬ ಖುಸಿ [ಸಭಾ. ೭]... ಈತನು ಒಮ್ಮೆ ಒಂದು 
ಸಕ್ಸಿಯನ್ನು ಸಂಜರದಲ್ಲಿಟ್ಟುಕೊಂಡು, ಕೋಸಲಜೇಶದ ಅರಸನಾದ ಕ್ಲೇಮು 
ದರ್ಶಿಯೆಂಬ ಅರಸನಲ್ಲಿಗೆ ಬಂದು "ಅಯ್ಯಾ! ಇದರ ಮಹಿಮೆ ಅತ್ಯದ್ಬುತ 
ವಾದುದು. ಎಲ್ಲೆಲ್ಲಿಯ ಸಮಾಚಾರವನ್ನಾದರೂ ವಿವರವಾಗಿ ಹೇಳಬಲ್ಲದು. ಕಳ್ಳ 
ಕಾಕರನ್ನೂ, ತುಂಟಿತುಡುಕರನ್ನೂ ಕಂಡುಹಿಡಿಯುವುದರಲ್ಲಿ ತುಂಬ ಸಹಾಯಕ 
ನಾಗುವುದು. ನಿಮ್ಮ ಂ೦ತಹೆ ಅರಸರಿಗೆ ಇದರಿಂದ ಬಹಳ ಪ್ರಯೋಜನನಾಗುತ್ತ ದಿ'' 
ಎಂಬುದಾಗಿ ಹೇಳಿ ಆ ಪಂಜರವನ್ನು ಅರಸರಿಗೆ ಒಪ್ಪಿಸಿ ತೆರಳಿದನು [ಭಾರ.-ಶಾಂತಿ. 
೮೨1... ಇದರ ಮಹಿಮೆಯನ್ನು ಕಣ್ಣಾರೆ ನೋಡಿ ತಿಳಿದ ಕ್ಲೇಮುಧೂರ್ತಿಯ 
ಪರಿವಾರದವರು, ಇದರಿಂದ ತಮಗೆ ಉಳಿಗಾಲವಿಲ್ಲನೆಂದು ನಿಶ್ಚಯಿಸಿ, ಅರಸನಿಗೆ 
ತಿಳಿಯದಂತೆ ಆ ಹಕ್ಕಿಯನ್ನು ಕೊಂದುಬಿಟ್ಟರು. ಮರುದಿನ ಬೆಳಗಾಗುತಲೇ 
ಮುನಿ ಅರಸನಲ್ಲಿಗೆ ಬಂದು, ರಾತ್ರಿಯಲ್ಲಿ ನಡೆದ ಸಮಾಚಾರವನ್ನು ಅರಸನಿಗೆ 
ತಿಳುಹಿ "" ನಿನ್ನ ಸರಿವಾರದಲ್ಲಿಯೇ ಇಂತಹ ದ್ರೋಹಿಗಳಿರುವುದಾದರೆ ಇನ್ನು ನಿನ್ನ 
ರಾಷ್ಟ್ರದಲ್ಲಿ ಕಳ್ಳ ಕಾಕರು ಹೇರಳವಾಗಿರುವರೆಂಬುದಕ್ಕೆ ಬೇರೆ ನಿದರ್ಶನ ಬೇಕಾ 
ಗಿಲ್ಲ. ಇಂತಹವರನ್ನೆಲ್ಲ ಹಿಡಿತಂಸಿ ಶಿಕ್ಷಿಸು > ಎಂದು ಹೇಳಿ ಹೋದನು [ಭಾರ.- 
ಶಾಂತಿ. ೮೨, ೧೦೪, ೧೦೬]. ಈತನು ಒಂದು ಪಸಕ್ಲ್ಷಿಯಲ್ಲಿ ಹರಣ್ಯಹಸ್ತನೆಂಬ 
ಮಗನನ್ನು ಪಡೆದನು [ಅನು. ೫೩]. 

ಕಾಲಕಾ---ಒಬ್ಬ ರಕ್ಕಸಿ. ಕಾಲಕೇಯರೆಂಬ ರಕ್ಕಸರನ್ನು ಹೆತ್ತವಳು. ಮಾರೀ 
ಚನ ಹೆಂಡತಿ | ವನ. ೧೭೫]. 

ಕಾಲಕೂಟಿ.--(1 ಒಂದು ದೇಶ. ಆನರ್ತ ದೇಶಕ್ಕೆ ಉತ್ತರದಲ್ಲಿ ಕಾಲ 
ಕ್ಯೂಟನೆಂಬ ಸರ್ವತದ ಬಳಿ ಇದೆ (ಸಭಾ, ೨೦]. 


ಕಾಲಕೇಯ 96 ಕಾಲನೇಮಿ 


(11) ಒಂದು ಬಗೆಯ ನಿಷ. 

ಕಾಲಕೇಯ. (1) ನೋಡು--ಕಾಲಕಾ. ಇವರು ಹಿರಣ್ಯಪುರದಲ್ಲಿ ವಾಸ 
ವಾಗಿದ್ದು, ಇಂದ್ರನಿಗೆ ವಿಶೇಷವಾಗಿ ಪೀಡೆಯನ್ನುಂಟುಮಾಡುತ್ತಿದ್ದರು. ಇಂದ್ರನು 
ಇವರನ್ನು ಕೊಲ್ಲಲಾರಜಿ ಕಾಲಹರಣಮಾಡುತ್ತಿದ್ದನು. ದ್ವಾಸರಯುಗಾಂತ್ಯದಲ್ಲಿ 
ಪಾಂಡು ಪುತ್ರನಾದ ಅರ್ಜುನನು ಶಿವನಿಂದ ವಾಶುಪಶಾಸ್ತ್ರವನ್ನು ಸಂವಾದಿಸಿದ ಬಳಿಕ 
ಕೆಲಕಾಲ ಸ್ವರ್ಗಲೋಕದಲ್ಲಿ ವಾಸಮಾಡುತ್ತಿ,ದ್ದಾಗ, ಇಂದ್ರನ ಮೂಲಕ ಇವರ 
ಸಮಾಚಾರವನ್ನು ತಿಳಿದ ಅರ್ಜುನನು ಇವರನ್ನು ಯುದ್ಧದಲ್ಲಿ ಜೊಂದನು [ಭಾರ.- 
ವನ. ೧೭೫]. 

(i) ಇವರೂ ಒಂದು ಬಗೆಯ ರಕ್ಕಸರು. ಇವರು ಕಶ್ಯಸಮುನಿಯಿಂದ 
ಕಾಲಾ ಎಂಬನಳಲ್ಲಿ ಜನಿಸಿದವರು. ಇವರು ವೃತ್ರಾಸುರನ ಒತ್ತಾಸೆಯಿಂದ ದೇವತೆ 
ಗಳನ್ನು ಬಹಳವಾಗಿ ಪೀಡಿಸುತ್ತಿದ್ದರು. ಇವರು ಹಗಲೆಲ್ಲ ಸಮುದ್ರ ಮಧ್ಯದಲ್ಲಿ 
ಅಡಗಿಕೊಂಡಿದ್ದು, ರಾತ್ರಿಯಾದ ಕೂಡಲೇ ಹೊರಬಂದು ಆಶ್ರಮದಲ್ಲಿದ್ದ ಖುಸಿಗಳ 
ನೈೈಲ್ಲ ತಿನ್ನುತ್ತಿದ್ದರು. ಇವರ ಹಾವಳಿಯಿಂದ ಲೋಕದಲ್ಲಿ ಯಜ್ಞ್ಯಾದಿಗಳು ಇಡ 
ಯುತ್ತಿರಲಿಲ್ಲ. ಆಗ ದೇವತೆಗಳು ಇಂದ್ರನ ಮೂಲಕ ಬ್ರಹ್ಮನನ್ನು ಮರೆಹೊಕ್ಟರು. 
ಬ್ರಹ್ಮನು ಅಗಸ್ತ್ಯ್ಯಮುನಿಯ ಬಳಿಗೆ ಕಳುಹಿದನು. ಅಗಸ್ತ್ಯ್ಯನು ಸಮುದ್ರಷನ್ನು 
ಶೋಷಣಮಾಡಲಾಗಿ ಕಾಲಕೇಯರು ಹೊರಬಿದ್ದರು. ಆಗ ದೇವತೆಗಳು ಇವರನ್ನು 
ನೊಂದರು [ಭಾರ.-ನನ. ೯೯]. 


ಕಾಲಕೌಶಿಕ.--ಹರಿಶ್ಚಂದ್ರನ ಸಟ್ಟಿದರಸಿಯಾದ ಚಂದ್ರಮತಿಯನ್ನು ಬೆಲೆಗೆ 
ಕೊಂಡು ಊಳಿಗಳ್ಳೆ ಇಟ್ಟುಕೊಂಡ ಬ್ರಾಹ್ಮಣನು. ಕೋಡು--ಹರಿಶ್ಚಂದ್ರ. 

ಕಾಲ್ಸ್‌ ರ.--ಒಂದು ಪರ್ವತ.  ನೋಡು-ಪಿತೃನರ್ತಿ. 

ಹಾಲನೇವಿಂ.- (1) ರಾವಣನ ಸೋದರಮಾವನಾದ ಮಾರೀಚನ ಮಗನು. 
ರಾಮ ರಾವಣರ ಯುದ್ಧದಲ್ಲಿ ಲಕ್ಷ್ಮಣನು ಅಷ್ಟಘಂಟಾಶಕ್ತ್ವಿಯಿಂದ ಮೂರ್ಛಿತ 
ನಾಗಲು, ವಾನರ ಸೇನೆಯಲ್ಲಿದ್ದ ಸುಷೇಣನೆಂಬ ವೈದ್ಯನು ಸಂಜೀನಿನೀ ಲತೆಯನ್ನು 
ತರುವುದಕ್ಕಾಗಿ ಹನೂಮಂತನನ್ನು ಚಂದ್ರಜ್ರೋಣಪರ್ವತಕ್ಕೆ ಕಳುಹಿದನು. ಈ 
ಸಮಾಚಾರವನ್ನು ಚಾರರ ಮೂಲಕ ತಿಳಿದ ರಾವಣನು, ಕಾಲನೇನಿಯನ್ನು ಕರೆದು, 
ನೀನು ಈಗಲೇ ಚಂದ್ರಜ್ರೋಣಸರ್ವತಕ್ಕೆ ಹೋಗಿ ಬರತಕ್ಸ ಹನೂಮಂತನಿಗೆ 
ವಿಫ್ನವನ್ನು ಒಡ್ಡಿ ಹೇಗಾದರೂ ಬೆಳಗಾಗುನನರೆಗೂ ಅಲ್ಲಿಯೇ ಕಾಲಹರಣ 
ಮಾಡಿಸು '' ಎಂದನು. ಕಾಲನೇಮಿ ಹನೂಮಂತಶನಿಗಿಂತಲೂ ಮುಂಚಿತವಾಗಿಯೇ 
ಅಲ್ಲಿಗೆ ಹೋಗಿ, ಫರಶಾಲೆಯನ್ನು ಕಲ್ಪಿಸಿ, ತಾಸಸನಾಗಿದ್ದನು. . ಹನೂಮಂತನು 


ಕಾಲನೇಮಿ 97 ನಾಲಯವನೆ 


ಅಲ್ಲಿಗೆ ಬಂದಕೂಡಲೇ ಅವನನ್ನು ಬಹಳವಾಗಿ ಆದರದಿಂದ ಬರಮಾಡಿಕೊಂಡು, 
ಅವನ ಸಮಾಚಾರನನ್ನೆಲ್ಲ ಕೇಳಿ ತಿಳಿದು "" ಅಯ್ಯಾ ' ಬಹೆಳವಾಗಿ ದಣಿದು 
ಬಂದಿರುವೆ. ಅಂಜಬೇಡ. ಲಕ್ಷ ಬ೫ನು ಈಗಾಗಲೇ ಬದುಕಿಕೊಂಡನು. ಈ 
ಕೊಳದಲ್ಲಿ ಕ್ಸ ಕಾಲು ತೊಳೆದುಕೊಂಡು ವಿಶ್ರಮಿಸಿಕೊ೦ಡ ಬಳಿಕ, ನಿನಗೆ ಬೇಕಾದ 
ಮೂಲಿಕೆಗಳನ್ನು ಕೊಂಡು ಹೋಗಬಹುದು '' ಎಂದನು. ದಿಟಿನಾಗಿಯೂ ದಣಿದಿದ್ದ 
ಹನೂಮಂತನು ಕೊಳವನ್ನು ಇಳಿದ ಕೂಡಲೇ ಒಂದು ಮೊಸಳೆ ಇವನನ್ನು ಹಿಡಿದು 
ಕೊಳ್ಳಲಾಗಿ, ಹೆನೂಮಂತನು ಅದನ್ನು ಕೊಂದನು. ಶಾಸದಿಂದ ಮೊಸಳೆಯಾಗಿದ್ದೆ 
ಗಂಧರ್ವನೊಬ್ಬನು ಹೊರಬಂದು, ಕಾಲನೇಮಿಯ ವೃತ್ತಾಂತವನ್ನು ತಿಳಿಸಿ ಹೊರಟು 
ಹೋದನು. ಬಳಿಕ ಹನೂಮಂತನು ಕಾಲನೇನಮಿಯನ್ನು ಕೊಂದು, ಸಂಜೀವಿನೀ 
ಲತೆ ಕಾಣದಿರಲು ಪರ್ವತವನ್ನೇ ಕಿತ್ತುಕೊಂಡು, ಸುಷೇಣನಲ್ಲಿಗೆ ಬಂದನು 
[ಅಧ್ಯಾ.-ಯು. NR 
(11) ನೂರು ಮುಖದ ಮತ್ತೊಬ್ಬ ರಾಕ್ಷಸನು. ನಿಷ್ಣು ನಿನಿಂದ ಹತ 
ನಾದನು. ನೋಡು--ಕಂಸ [ಭಾರ.-ಸಭಾ. ೫೧. ಸ್ವಾ.-ಕೌ. ೧೮, ೧೯. ಮತ್ಸ ಸ್ರ” 
೧೭೭. ಹೆರಿ.-೧, ೪೬, ೪೮]. 
ಕಾಲಯೆನನ.-ಯಾದನರ ಪ್ರಠರೋಹಿತನಾದ ಗರ್ಗಮಹರ್ಹ್ಷಿಯ ಮಗನು. 
ಒಮ್ಮೆ ಯಾದನರು ಗರ್ಗಮುನಿಯನ್ನು ಸರಿಹಾಸಮಾಡಲಾಗಿ ಸಿಟ್ಟುಗೊಂಡ 
ಮುನಿ ತನಗೆ ಯಾದವರನ್ನು ಧ್ವಂಸಮಾಡತಕ್ಕ ಮಗನು ಹುಟ್ಟಿ ಬೇಕೆಂದು 
ಶಿವನನ್ನು ಬೇಡಿದನು... ಯೆೈವನ ರಾಜನಿಗೂ ಯಾದವರಿಗೂ ಬಹಳ ಕಾಲದಿಂದಲೂ 
ಮನಸ್ತಾಪವಿತ್ತು. ಇದನ್ನು ತಿಳಿದ ಯವನ ರಾಜನು ಗರ್ಗನನ್ನು ತನ್ನ ಬಳಿಗೆ ಬರ 
ಮಾಡಿಕೊಂಡು, ಅಲ್ಲಿಯೇ ನಿಲ್ಲಿಸಿಕೊಂಡನು. ಬಳಿಕ ಗರ್ಗನು ಒಬ್ಬ ಅಪ್ಸರಸಿ 
ಯಿಂದ ಒಬ್ಬ ಪುತ್ರನನ್ನು ಪಡೆದನು. ಇವನೇ ಕಾಲಯವನನು. ಯವನ ರಾಜನು 
ಗರ್ಗನನ್ನೂ ಅವನ ಮಗನನ್ನೂ ಪ್ರೀತಿಯಿಂದ ಕಾಣುತ್ತಿದ್ದ ನು. ಕಾಲಯವನನು 
ಶಿವನ ವರದಿಂದ ಜನಿಸಿದನನಾದುದರಿಂದ ಮಹಾಬಲ ಸಂಸನ್ನಸನೆನಿಸಿ, ಯಾದವನ 
ರನ್ನು ಪೀಡಿಸತೊಡಗಿ, ಅನೇಕ ವೇಳೆ ದ್ವಾರಕೆಯ ಮೇಲೆ ಬಿದ್ದು ತಲ್ಲಣಗೊಳಿಸಿದನು. 
ಇವನನ್ನು ಸೋಲಿಸುವುದು ಕೃಷ್ಣನಿಗೆ ಸಾಧ್ಯವಾಗಲಿಲ್ಲ. ಒಮ್ಮೆ ಕೃಷ್ಣನು ಇವ 
ನನ್ನು ಇದಿರಿಸಿ, ಹೋರಾಡಲಾರದೆ ಓಡಿಹೋಗಿ ಅನಿತುಕೊಂಡನು. ಕಾಲಯವ 
ನನೂ ಅವನನನ್ನು ಹಿಂಬಾಲಿಸಿದನು. ಕೃಷ್ಣ ನು ಓಡಿಹೋಗಿ ಮುಚುಕುಂದನು 
ಮಲಗಿದ್ದ ಗನಿಯೊಳಗೆ ಅಡಗಿಕೊಂಡನು. ಕಾಲಯವನನೂ ಅದೇ ಗವಿಯನ್ನು 
ಹೊಕ್ಕು ಅಲ್ಲಿ ಮಲಗಿದ್ದ ಮುಚುಕುಂದನನ್ನೇ ಕೃಷ್ಣ ನೆಂದು ಭಾವಿಸಿ ಎಡಗಾಲಿ 
ನಿಂದ ಒದೆಯಲಾಗಿ, ನಿದ್ರಾಭಂಗದಿಂದ ಎಚ್ಚತ್ತು ಕೋಪಗೊಂಡ ಮುಚ್ಸಿ 


ಕಾಲಾ 96 ಕಾಲಿಯ 


ಕುಂದನ ದೃಷಿ ಶಪಾತದಿಂದ ಬೂದಿಯಾದನು [ಶಾಂತಿ. ೩೪೮. ಭಾಗ.-೧೦, ೫೧. ಹರಿ.- 
೧-೨೨, ೨-೫೨, ೫೭]. 
ಕಾಲಾ.--ದಕ್ಷಬ್ರಹ್ಮನ ಷುಗಳು. ಕಶ್ಯಪನ ಹೆಂಡತಿ. ನೋಡು--ಕಾಲಕೇಯ. 
ಹಾಲಿನ್ಲಿ- (1) ಯಮುನಾ ನದಿ. ಸೂರ್ಯನ ಮಗಳು [ಸಭಾ. ೯. ನಿರಾ. ೫]. 

(11) ಯಮುನೆಯ ನೋದರಿ. ಕೃಷ್ಣನ ಅಷ್ಟಮಹಿಷಿಯರಲ್ಲಿ ಒಬ್ಬಳು. 
ನಿಷ್ಣುವನ್ನೇ ಮುದುವೆಯಾಗಬೇಕೆಂಬ ಉದ್ದೇಶದಿಂದ ತಪಸ್ಸು ಮಾಡಿದಳು. ಒಮ್ಮೆ 
ಕೃಷ್ಣಾರ್ಜುನರು ಬೇಟಿಗೆ ಹೋಗಿದ್ದಾಗ, ಕೃಷ್ಣನು ಇವಳನ್ನು ಕಂಡು, ಮಾತನಾಡಿಸಿ, 
ಇವಳ ಅಭಿಪ್ರಾಯವನ್ನು ಅರಿತು, ಮದುವೆಯಾದನು [ಭಾಗ.-೧೦, ೫೮]. 

(111) ಯಮುನಾ ನದಿಯ ಒಂದು ಮಡು. ಸೌೌಭರಿಯೆಂಬ ಮಹರ್ಷಿ 
ಇದರ ಬಳಿ ತಪಸ್ಸು ಮಾಡುತ್ತಿದ್ದನು. ಒಮ್ಮೆ ಗರುಡನು ಈ ಮಡುವಿನ 
ಬಳಿಗೆ ಬಂದು ಅಲ್ಲಿದ್ದ ವಿಸಾನುಗಳನ್ತೆಲ್ಲ ಹಿಡಿದು ತಿನ್ನುತಿಿ,ರಲಾಗಿ ಆ ಮಡು 
ವಿನಲ್ಲಿದ್ದ ಮಾನುಗಳೆಲ್ಲವೂ ಮುನಿಯನ್ನು ಮರೆಹೊಕ್ಳುವು ಆಗ ಮಪಿ 
"" ಇನ್ನು ಮುಂದೆ ಗರುಡನು ಇಲ್ಲಿಗೆ ಬಂದರೆ ಅವನ ತಲೆ ಏಡೆಯುವುದು'' 
ಎಂದು ಶಾಹವಿತ್ತನು. ಮಿಸಾನುಗಳೆಲ್ಲವೂ ಸಂತೋಷದಿಂದ ಹಿಂದಿರುಗಿದುಪು. 
ಕಾಲಿಯನೂ ಗರುಡನೂ ಬಲತಾಯ ಮಕ್ಕಳು. ಇವರಿಬ್ಬರಿಗೂ ಪರಸ್ಪರ ವೈರ 
ವಿದ್ದಿತು. ಸೌಭರಿ ಮುನಿ ಗರುಡನಿಗೆ ಶಾಪ ಕೊಟ್ಟಿ ಸುದ್ದಿಯನ್ನು ಕೇಳಿ ಕಾಲಿ 
ಯನು ಈ ಮಡುವನ್ನು ಸೇರಿ ನಿರ್ಭಯಸಾಗಿದ್ದನು [ಭಾಗ.-೧ಂ, ೧೬]. 

ತಾಲಿಯೆ.-ಒಂದು ಸರ್ಹ. ಕದ್ರೂ-ಕಶ್ಯಪರ ಮಗನು. ರಮಣಕ ದ್ವೀಪ 
ದಲ್ಲಿ ವಾಸವಾಗಿದ್ದನು. ಗರುಡನು ಸರ್ಪಗಳನ್ನು ತಿನ್ನುತ್ತಿದ್ದಾಗ ಸರ್ಪಗಳೆಲ್ಲವೂ 
ಒಟ್ಟುಗೂಡಿ, ಸರದಿ ಮೇರೆಗೆ ಗರುಡನಿಗೆ ಆಹಾರವನ್ನು ಒದಗಿಸಿಕೊಡುವಂತೆಯೂ 
ಗರುಡನು ಸರ್ಪಗಳನ್ನು ಪೀಡಿಸದಂತೆಯೂ ಕಟ್ಟುಮಾಡಿಕೊಂಡುವು. ಇಂತೆಯೇ 
ಕೆಲ ಕಾಲ ನಡೆದ ಬಳಿಕ ಕಾಲಿಯನ ಸರದಿ ಬಂದಾಗ ಅದಕ್ಕೆ ಸಮ್ಮತಿಸಲಿಲ್ಲ. ಗರುಡ 
ನಿಗೂ ಕಾಲಿಯನಿಗೂ ವೈರ ಹೆಚ್ಚಿತು. ಒಂದು ದಿನ ಗರುಡನು ಕಾಲಿಯನನ್ನು 
ಹಿಂದಟ್ಟಿ ಕೊಂಡು ಹೋಗಲು ಸೌಭರಿಯ ಶಾಸವನ್ನು(ನೋಡು-ಕಾಲಿನ್ಸಿ) ತಿಳಿದಿದ್ದ 
ಕಾಲಿಯನು ಕಾಲಿನ್ಲಿಯ ಮಡುವನ್ನು ಹೊಕ್ಕನು. ಕಾಲಿಯನ ವಿಷಜ್ಜಾಲೆಯಿಂದ 
ಆ ಮಡುವಿನ ನೀರೆಲ್ಲ ನಿಷಮಯನಾದುದಲ್ಲದೆ ಅದರ ನೀರನ್ನು ಕುಡಿದ ಪ್ರಾಣಿ 
ಗಳೂ ಸಾಯತೊಡಗಿದುನು. ಬಲರಾಮ ಕೃಷ್ಣರು ಈ ಸಮಾಚಾರವನ್ನು ಕೇಳಿ, ಆ 
ಮಡುವಿನ ಬಳಿಗೆ ಬಂದು, ನೀರಿನಲ್ಲಿ ಆಡುತಿ,ದ್ದ ಆ ಸರ್ಪವನ್ನು ಕಂಡರು. ಕೃಷ್ಣನು 
ಒಡನೆಯೇ ನೀರಿನಲ್ಲಿ ತೇಲಾಡುತ್ತಿದ್ದ ಆ ಹಾವಿನ ಹೆಡೆಯ ಮೇಲೆ ಕಾಲಿಟ್ಟು, 
ಕನ್ನ ಕೈಯಿಂದ ಅಧರ ಬಾಲನನ್ನು ಹಿಡಿದುಕೊಂಡು ತುಳಿಯತೊಡಗಿದನು. ಕಾಳಿ 


ಕಾಲೀ ೨೦ ಶಾಶ್ಯ 


ಯೆವೂ ಕೃಷ್ಣನನ್ನು ಕೊಲ್ಲಲು ಬಹಳವಾಗಿ ಪ್ರಯತ್ನಪಟ್ಟು, ಸಾಗದೆ ಸಂಕಟಿನಡು 
ತ್ತಿತ್ತು. ಇಷ್ಟರಲ್ಲಿ ಕಾಲಿಯನ ಪತ್ರಿಯರಾದ ನಾಗಕನ್ಯೆಯರು ಕೃಷ್ಣನನ್ನು 
ಮರೆಹೊಕ್ಳು ಪತಿಭಿಸ್ಸವನ್ನು ಬೇಡಿದರು. ಕೃಷ್ಣನು ಅನರಿಗೆ ಅಭಯವಿತ್ತು, 
ಕೂಡಲೇ ಕಾಲಿಯನು ಆ ಮಡುವನ್ನು ಬಿಟ್ಟುಹೋಗುವಂತೆ ಹೇಳಿ, ಗರುಡನ ಭಯ 
ನನ್ನೂ ತೊಲಗಿಸಿ, ಕಾಲಿಯನನ್ನು ವಾತಾಳಕ್ಕೆ ಕಳುಹಿದನು [ಭಾಗ.-೧೦, ೧೬. 
ಹರಿ.- 3, ೧೨. ಭಾರ.-ಸ. ೫೩, ಉದ್ಯೋ. ೧೦೩. ವಿಷ್ಣು .-೫೭]. 

ಕಾಲೀ.--(1) ವೇದವ್ಯಾಸ ಮುನಿಯ ಜನನಿಯಾದ ಸತ್ಯವತಿಯ ನಾಮಾಂತರ. 
ಶಂತನುವಿನ ಹೆಂಡತಿ [ಭಾರ.-ಆ. ೬೦]. 

(11) ಶಕ್ತಿತ್ರಯ ರೂಪಿಣಿಯಾದ ಪಾರ್ವತಿಯ ರೂಪಾಂತರ [ದೇ.ಭಾ.- 
೫, $+]. 
(11) ಭಾರತವರ್ಷದ ಒಂದು ನದಿ [ಭಾರ.-ಭೀ. ೯ ಮತ್ಸ 5-೧೧೩]. 

ಕಾನೇರಿ.--ಒಂದು ನಡಿ (ಕಾವೇರಿ ದಕ್ಷಿಣಗಂಗೆಯೆಂಬುದಾಗಿ ಪ್ರಸಿದ್ಧಿ 
ಸಡೆದ ಒಂದು ಮಹಾ ನದಿ. ತುಲಾಮಾಸದಲ್ಲಿ ಕಾವೇರೀ ಸ್ನಾನ ಸಕಲ ವಾಪ 
ನಾಶಕರವಾದುದು. ಕೊಡಗರು ಕಾವೇರಿಯನ್ನು ತನ್ಮು ಕುಲದೈವದಂತೆ ವೂಜಿಸು 
ತ್ತಾರೆ). ಇದು ಕೊಡಗಿನ ಬಳಿ ಸಹ್ಯಾದ್ರಿಯಲ್ಲಿ ತಲಕಾವೇರಿಯೆಂಬ ಸ್ಥಳದಲ್ಲಿ 
ಹುಟ್ಟುತ್ತದೆ [ಭಾರ.-ಸಭಾ. ೯. ವನ. ೮೩. ಭೀ. ೯. ನ್ಕಾ.-ಮೈಷ್ಣ್ಯವಖಂ. ಕಾರ್ಮಿಕ 
ಮಾ. ೩೧, ೪]. ಅರ್ಜುನನು ತೀರ್ಥಯಾತ್ರೆಗೆ ಹೋಗಿದ್ದಾಗ ಈ ನದಿಯಲ್ಲಿಯೂ 
ಸ್ನಾನಮಾಡಿದನು [ಆದಿ. ೨೩೫]... ರಾಜಸೂಯಯಾಗ ಸಮಯದಲ್ಲಿ ನಕುಲನು 
ಇಲ್ಲಿಗೆ ಬಂದಿದ್ದನು [ಸಭಾ. ೩೩). 

ಕಾಶೀ.--ನೋಕ್ಸದಾಯಕಗಳೆಂದು ಪುರಾಣಪ್ರಸಿದ್ಧಗಳಾದ ಏಳು ಪಟ್ಟಣ 
ಗಳಲ್ಲಿ ಒ೦ದು. ಗಂಗಾ ನದಿಯ ತೀರದಲ್ಲಿ ಬಹಳ ವಿಶಾಲವಾದ ಪಟ್ಟಣ. ಇದರಲ್ಲಿ 
ವಿಶ್ವೇಶ್ವರ, ಅನ್ನಪೂರ್ಯಾ, ಸರ್ವಮಂಗಳಾ, ಬಿಂದುಮಾಧವ, ಕಾಲಬ್ಗೆರನ ಮುಂತಾದ 
ಅನೇಕ ದೇವಸ್ಥಾನಗಳಿವೆ. ವ್ಯಾಸ, ಮಣಿಕಲ್ಲಿಕಾ, ಹನೂಮಂತ, ಹರಿಶ್ಚಂದ್ರ, 
ಮುಂತಾದ ಅನೇಕ ಘಟ್ಟಗಳಿವೆ. ಕಾಶೀ ಕ್ಲೇತ್ರಹಲ್ಲಿ ಸತ್ತ್ವವರೆಲ್ಲರೂ ಮುಕ್ತಿಯನ್ನು 
ಹೊಂದುವರೆಂಬುದು ಪುರಾಣ ಪ್ರತೀತಿ [ಆದಿ. ೧೯೦]. ನೋಡು--ಕುಮೃ. 

ಕಾಶೀರಾಜ.--ನೋಡು--ಅಮ್ಚಾ, ಅಮ್ಚಾಲಿಕಾ, ಅಮ್ಚಿಶಾ. 

ಕಾಶ್ಮೀರ.--ಒ೦ದು ದೇಶ. ಶ್ರೀ ನಗರ [ಸಭಾ. ೨೭] ಇದರ ರಾಜಧಾನಿ. 

ಕಾಶ್ಯ---ಪಾಂಡನ ಸಕ್ಸಪಾತಿಯಾದ ಒಬ್ಬ ಅರಸು. ಈತನು ಸಾಮಾನ್ಯ 
ವಾಗಿ ನಿಕರಥನು. ಯುದ್ಧ ಸಮಯದಲ್ಲಿ ಅಷ್ಟರಥನಾಗಿ, ಮಹಾ ಪರಾಕೃಮಸಂಪನ್ನ 
ನೆರಿಸಿ ಯುದ್ಧ ಮಾಡುತ್ತಿದ್ದನು [ಭಾರ.-ಉ. ೪]. 


ಕಾಶ ಪ 100 ಜರ 


ಪ ಶ್ಯಸ.--(1) ಸನ್ನರ್ಹಿಗಳಲ್ಲಿ ಒಬ್ಬನು ಬ್ರಹ್ಮನ ಮಗನಾದ ಮರೀಚಿಯ 
ಮಗನು. ಈತನೂ ಬ್ರಹ್ಮನಂತೆಯೇ ಪ್ರಜಾಸೃಷ್ಟಿಯನ್ನು ಹೆಚ್ಚಿ ಸಿದವನು 
ನೋಡು- ಕಶ್ಯಪ ಪ. 

(i) ಒಬ್ಬ ಮಹರ್ಷಿ. ವಸುದೇವನ ಪುರೋಹಿತನು. ಪಾಂಡವರು ಅರಣ್ಯ 


ದಲ್ಲಿ ಜನಿಸಿದಾಗ "ಕನು ಅವರಿಗೆ ಜಾತಕರ್ದ, ನಾಮಕರಣಗಳನ್ನು ಮಾಡಿಸಿದನು 
[ಆದಿ. ೧೩೩]. 


(111) ಒಬ್ಬ ಮುನಿ. ಈತನು ಒಮ್ಮೆ ಒಂದು ರಧಳ್ಳೆ ಸಿಲುಕಿ, ಮೂರ್ಛೆ 
ಬಿದ್ದು ಜೇತರಿಸಿಕೊಂಡ ಬಳಿಕ, ಶರೀರ ಅನಿತ್ಯವೆಂತಲೂ, ಅಡಿಗಡಿಗೂ ದುಃಖ 
ಭಾಜನವೆಂತಲೂ ಯೋಚಿಸಿ, ಒಡನೆಯೇ ದೇಹತ್ಯಾಗಮಾಡಬೇಕೆಂದು ಯತ್ನ 
ಮಾಡುತ್ತಿದ್ದನು. ಆಗ ಇಂದ್ರನು ನರಿಯ ರೂಪದಿಂದ ಇವನಲ್ಲಿಗೆ ಬಂದು, 
ಮನುಷ್ಯದೇಹದ ಮಹತ್ತ್ವ ಎನನ್ನು ತಿಳಿಸಿ, ಆ ಮುನಿಯನ್ನು ಅತ್ಮಕತ್ಯೆಮಾಡಿ 
ಕೊಳ್ಳ ದಂತೆ ಅಡ ಎಗಿಸಿದನು [ಭಾರ.-ಶಾಂತಿ. ೧೮೦]. 

(iv) ಜೆ ಭೃಗುವಂಶದ ಮತ್ತೊಬ್ಬ ಮಹರ್ಷಿ. ಜಮದಗ್ನಿ, ಬೈದ, ಸಾರ 
ಸ್ವತ, ಗೃತ್ಸ ಎ ಆರ್ಸ್ಟಿಸೇಣ, ಶೌನಕ ಮುಂತಾದ ಮಹರ್ಷಿಗಳ ಮೂಲ 
ಪುರುಷನು. ಮಂತ್ರದ್ರಷ್ಟನೂ ಮಹಾಮಹಿಮನೂ ಆಗಿದ್ದನು [ಮತ್ಸ್ಯ.-೧೪೪]. 

ಕಾಶ್ಶಪೀ. — ಭೂಮಿ. ಪರಶುರಾಮನು ಅಶ್ವಮೇಧಯಾಗ ಮಾಡಿ, ದಕ್ಷಿಹೆಗೆ 
ಪ್ರತಿಯಾಗಿ ಸಮಸ್ತ, ಭೂಮಂಡಲನನ್ನೂ ಕಶ್ಯಪ ಮುನಿಗೆ ಕೊಟ್ಟನು. ಒಮ್ಮೆ ಶಶ್ಯಪ 
ಮುನಿಯೇ ಭೂ ರೂಪವನ್ನು ತಾಳಿ ಸಕಲ ಪ್ರಾಣಿಗಳನ್ನೂ "ಸಿದ್ದನ. ಈ 
ಎರಡು ಕಾರಣಗಳಿಂದಲೂ ಭೂಮಿಗೆ ಕಾಶ್ಯಪಿಯೆಂಬ ಹೆಸರು ಸಲ್ಲುತ್ತದೆ [ಭಾರ.- 
ಶಾಂ. ೪೮. ಅನು. ೨೫೯]. 


ಕಾಶ್ಯಪಸೇಯ.- (1) ಅರುಣನ ನಾಮಾಂತರ. 
(1) ಶ್ರೀ ಕೃಷ್ಣನ ಸಾರಥಿಯಾದ ದಾರುಕ [ಬ್ರೋ. ೧೪೭]. 
ಕಿಜ್ಜರ.- (೫) ಒಬ್ಬ ರಾಕ್ಷಸ. ವಿಶ್ವಾಮಿತ್ರನ ಅಪ್ಪಣೆಯ ಮೇರೆಗೆ, ಕಲ್ಮಾಸ 
ಜು. ರಾಕ್ಷ ಸೆನಾಗಿದ್ದಾ ಗ ke ದೇಹವನ್ನು ಹೊಕ್ಕು, ವಸಿಷ್ಠನ ಮಗನಾದ 
ಕಕ್ರಿಮಹರ್ಷಿಯನ್ನು ಗರು] ನೋಡು--ಕಲ್ಮಾಸಪಾದ. 
(1) ರಾವಣನ ಪರಿವಾರದಲ್ಲಿ ಒಂದು ಪಂಗಡ. ಹೆನೂಮಂತನು ಸೀತೆ 
ಯನ್ನು ಹುಡುಕುವುದಕ್ಕಾಗಿ ಲಂಕೆಗೆ ಹೋಗಿದ್ದಾಗ, ಅಶೋಕವನವನ್ನು ಹಾಳು 


ಮಾಡಿದ ಸಂದರ್ಭದಲ್ಲಿ, ಹೆನೂಮಂಶನನ್ನು ಇದಿರಿಸಿ, ಅವನಿಂದ ಹೆತವಾಯಿತ್ಸು 
(ಠಾಮಾ,-ಸುಂ, ೪೪]. 


ಕೆನ್ನಮ 161 ಕಿರಾತ 


ಕಿನ್ನ ಮ.- ಒಬ್ಬ ಖುಷಿ. ಈತನು ಒಂದು ದಿನ ಹೆಗಲುಹೊತ್ತಿನಲ್ಲಿ ವ್ರಾವಂಚಿಕ 
ಸುಖವನ್ನು ಅನುಭವಿಸಬೇಕೆಂಬ ಅಭಿಲಾಷೆಯಿಂದ ಜಿ೦ಕೆಯ ರೂಪವನ್ನು ತಳದು 
ತನ್ನ ಫ್ರಿಯೆಯೊಂದಿಗೆ ಕ್ರೀಡಿಸುತ್ತಿ_ದ್ದನು. ಅದೇ ಸಮಯದಲ್ಲಿ ಕುಂತೀ ಮಾದ್ರಿ 
ಯರ ಸಂಗಡ ಕಾಡಿಗೆ ಬೇಟೆಗೆ ಬಂದಿದ್ದ ಪಾಂಡು ರಾಜನು, ಹೆರಿಣರೂಪದಿಂದಿದ್ದ 
ಕೆಂದಮನನ್ನು ಬಾಣಪ್ರಯೋಗಮಾಡಿ ಕೊಂದನು. ಒಡನೆಯೇ ತನ್ನ ನಿಜ 
ರೂಪವನ್ನು ಧರಿಸಿದ ಕಿಂದಮನು ರೋಷಭರಿತನಾಗಿ "" ನೀನು ನಿನ್ನ ಮಡದಿಯ 
ರೊಂದಿಗೆ ಕ್ರೀಡಿಸಿದಾಗ ಸಾಯುವೆ '' ಎಂಬುದಾಗಿ ಶಾಸನಿತ್ತು, ದೇಹತ್ಯಾಗ 
ಮಾಡಿದ [ಭಾರ.-ಆದಿ. ೧೬೩]. 

ತಿನ್ನು ರೆ.-ದೌೌಸದೀಸ ಎಯೆಂವರ ಕಾಲದಲ್ಲಿ ನಣವಾಗಿರಿಸಿದ್ದ ಗುರಿಯನ್ನು 
ಭೇದಿಸುವುದಕ್ಕಾಗಿ ಸ ಸ್ವಯಂವರ ಮಂಟಪದಲ್ಲಿ ಇರಿಸಿದ್ದ ಬಿಲ್ಲು [ಭಾರ.-ಆದಿ. ೨೦೦]. 

ಕಿನ್ನರ.--ದೇಹ ಮನುಷ್ಯರಂತೆಯೂ ಮುಖ ಕುದುರೆಯ ಮುಖದಂತೆಯೂ 
ಇರುವ ಒಂದು ಬಗೆಯ ದೇವಯೋನಿ ವಿಶೇಷದನರು. ಇವರೆಲ್ಲರೂ ಕುಬೇರನ 
ಪ್ರಜೆಗಳು. ಇವರು ಕಶ್ಯಸಮುನಿಯಿಂದ ಸುರನೆಯಲ್ಲಿ ಜನಿಸಿದವರು [ಭಾರ.- 
ಆದಿ. ೬೬]. 

ಕಿಮ್ಬುರುಷ.--(1) ದೇವತೆಗಳಲ್ಲಿ ಒಂದು ಸಂಗಡದವರು. ಇವರ ದೇಹ 
ಕುದುರೆಯ ದೇಹದಂತೆಯೂ ಮುಖ ಮನುಷ್ಯನ ಮುಖದಂತೆಯೂ ಇರುತ್ತದೆ 
(ಭಾರ.-ಆದಿ. ೬೬]. 

(1) ಒಂದು ಭೂ ಭಾಗ. ಹಮವತ್ಪರ್ವತಕ್ಕೆ ಉತ್ತರ ಭಾಗದಲ್ಲಿದೆ. ಇದಕ್ಕೆ 
ಕಿಂಪುರುಷ ವರ್ಷವೆಂತಲೂ ಹೆಸರು. ಜಂಬೂದ್ವೀಸಕ್ಕೆ ಚಕ್ರವರ್ಕಿಯಾಗಿದ್ದ ಆಗ್ನೀ 
ಧ್ರನ ಒಂಭತ್ತು, ಮಂದಿ ಮಕ್ಕುಳಲ್ಲಿ ಒಬ್ಬನಾದ ಕಿಂಪುರುಷನು ಮೇರು ಪುತ್ರಿಯಾದ 
ಪೃಥುರೂಪೆಯೆಂಬವಳನ್ನು ಮದುವೆಯಾಗಿ, ಈ ದೇಶವನ್ನು ವಾಲಿಸುತ್ತಿದ್ದನು. 
ಈ ಖಂಡ ಹಿಮವತ್ಸರ್ವತದ ಬಳಿ ಉತ್ತರಕ್ಕೆ ಹೇಮಕೂಟ, ದಕ್ಷಿಣಕ್ಕೆ ಹಿಮಾ 
ಲಯ, ಪೂರ್ವ ಸಶ್ಚಿ ಮಗಳಲ್ಲಿ ಲವಣನಮುದ್ರದ ನಡುವೆ ಇದೆ. ರಾಜಸೂಯಯಾಗ 
ಸಮಯದಲ್ಲಿ ಅರ್ಜುನನು ಈ ದೇಶದ ಅರಸನಿಂದ ಕಪ್ಪು ಕಾಣಿಕೆಗಳನ್ನು ತಂದನು 
[ಭಾರ.-ಸಭಾ. ೨೯. ಭೀ. ೬). 

*ಿರಾತ.--(1) ಒಂದು ದೇಶ. ಬಂಗಾಳ ದೇಶದಲ್ಲಿರುವ ಪರ್ವತಭೂಯಿಷ್ಯ 
ವಾದ ಭೂ ಭಾಗ [ಭಾರ.-ಭೀ. ೯]. 

(1) ಅರ್ಜುನನಿಗೆ ಪಾಶುಪತಾಸ್ರವನ್ನು ಅನುಗ್ರಹಿಸಲು ಶಿವನು ಬೇಡರ 

ರೂಪದಿಂದ ಬಂದಿದ್ದನಾದ ಕಾರಣ, ಈ ಹೆಸರು ಬೇಡಜಾತಿಯವರಿಗೂ ಸಲ್ಲುತ್ತದೆ, 


ಕಿರೀರ್ಟಿ 102 ಕೀಚಕ 


*ರೀರ್ಟಿ.--ಅರ್ಜುನ ಇಂದ್ರಕೀಲಸರ್ತತದಲ್ಲಿ ಪಾಶುಪತಾಸ್ರ್ರಾದಿಗಳನ್ನು ಪಡೆದ 
ಬಳಿಕ ಅರ್ಜುನನು ನೆಲ ಕಾಲ ಸ್ವರ್ಗದಲ್ಲಿದ್ದನು. ಆಗ ಅರ್ಜುನನು ಇಂದ್ರ 
ನಿಂದ ಜಯಿಸಲಾಗದ ಶತ್ರುಗಳನ್ನು ಗೆದ್ದು ಮಹೋವಕಾರ ಮಾಡಿದುದಕ್ಕಾಗಿ, 
ಇಂದ್ರನು ಅರ್ಜುನನನ್ನು ದೇವಲೋಕದಲ್ಲಿ ತನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿ, 
ತನ್ನ ಕಿರೀಟವನ್ನು ಅನನ ತಲೆಯಮೇಲಿಟ್ಟು ಗೌರವಿಸಿದನು. ಈ ಕಾರಣದಿಂದ 
ಅರ್ಜುನನಿಗೆ ಈ ಹೆಸರು ಬಂದಿತು [ವಿರಾ. ೪೩]. 

ಕನಾರ - ಒಬ್ಬ ರಾಕ್ಷಸ. ಬಕಾಸುರನ ತಮ್ಮ ಅರಗಿನ ಮನೆಯಿಂದ 
ಹೊರಬಿದ್ದು , ಕಾಡು ನೇರಿ ಅಲ್ಲಿ ಹಿಡಿ೦ಬನನ್ನು ಭೀಮನು ಕೊಂದ ಬಳಿಕ, ವಾಂಡ 
ವರು ಏಕಚಕ್ರ ನಗರದಲ್ಲಿ ವಾಸಮಾಡುತ್ತಿದ್ದಾಗ ಬಕನು ಭೀಮನಿಂದ ಹತನಾದ 
ನೆಂಬ ಸುದ್ದಿಯನ್ನು ಕೇಳಿ, ಇವನು ತನ್ನ ಅಣ್ಣನನ್ನು ಕೊಂದ ನೇಡನ್ನು ತೀರಿಸಿಕೊಳ್ಳ 
ಬೇಕೆಂದು ಹೊಂಚುಹಾಕುತ್ತಿ,ದ್ದನು. ಪಾಂಡವರು ಪಗಡೆಯಾಟದಲ್ಲಿ ಸೋತು 
ಅರಣ್ಯವಾಸ ಮಾಡುತ್ತಿದ್ದಾಗ, ಕಾಮ್ಯಕವನದಲ್ಲಿ ಪಾಂಡವರ ಆಶ್ರಮದಲ್ಲಿ ವಾಸ 
ವಾಗಿದ್ದ ಅನೇಕ ಮಂದಿ ಖುಷಿಗಳನ್ನು ಬಹಳವಾಗಿ ಪೀಡಿಸುತ್ತ್ವಿದ್ದನು. ಒಮ್ಮೆ 
ವಾಂಡವರು ಬೇಟೆಗೆ ಹೋಗಿದ್ದಾಗ ಅವರನ್ನು ಅಡ್ಡಗಿಸಿ, ಅವರ ಸಮಾಚಾರವನ್ನೆಲ್ಲ 
ಕೇಳಿ ತಿಳಿದು, ನಮ್ಮ ಅಣ್ಣನನ್ನು ಕೊಂದವರು ನೀನೇ ಅಲ್ಲವೇ? ಇದೇ ನಿಮ್ಮ 
ಜೊನೆಗಾಲವೆಂದು ಹೇಳಿ ಯುದ್ಧಮಾಡಿ, ಭೀಮನಿಂದ ಹತಹಾದನು [ಭಾರ.-ವನ. 
೧೧]. 

ಕಿಹ್ಕಿ ನ್ಭಾ.--ಒಂದು ಪಟ್ಟಣ. ನೋಡು--ಖುಕ್ಸರಜ. ಫಾಲಿ ಸುಗ್ರೀವರ ರಾಜ 
ಧಾನಿ. ಬಳ್ಳಾರಿ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ಉತ್ತರ ತೀರದಲ್ಲಿದೆ. ಇದರ 
ಬಳಿಯಲ್ಲಿಯೇ ಹಂಪೆಯೆಂದು ಕರೆಯಲ್ಪಡುವ ಸಂಪಾಕ್ಸೇತ್ರವೂ ಇದೆ. ಇದು 
ಈಗ ಶಿಧಿಲವಾಗಿದ್ದರೂ ಇದರ ಸೌಂದರ್ಯವನ್ನು ನೋಡುವುದಕ್ಕಾಗಿ ಅನೇಕ ಮಂದಿ 
ಈಗಲೂ ಹೋಗಿಬರುತ್ತಾರೆ [ಭಾರ.-ಸ. ೩೨, ೫೦, ವನ. ೨೮೧, ೨೯೨. ರಾಮಾ.- 
ಕಿ.ಕಾಂ.]. 

ಕೀಚಕ.--ಕೇಕಯ ರಾಜನಿಂದ ಮಾಲವಿಯಲ್ಲಿ ಜನಿಸಿದವನು. ಇವನಿಗೆ ೧೦೫ 
ಮಂದಿ ಒಡಹುಟ್ಟಿದವರೂ ಸುಡೇಷ್ಲೈಯೆಂಬ ಸೋದರಿಯೂ ಇದ್ದರು. ಸುಜೀಷ್ಮೆ 
ನಿರಾಟಿ ರಾಜನ ರಾಣಿ. ಇವನು ಬಾಣಾಸುರನ ಅಂಶದಿಂದ ಜನಿಸಿದವನು. ಇವನೂ 
ಇವನ ತಮ್ಮಂದಿರಾದ ೧೦೫ ಮಂದಿ ಉಪಕೀಚಕರೂ ವಿರಾಟ ರಾಜನಲ್ಲಿಯೇ ಇರು 
ತಿ_ದ್ದರು. ಕೀಚಕನು ನಿರಾಟನ ಸೇನಾಪತಿಯಾಗಿದ್ದನು. ಮಹಾಬಲಶಾಲಿ. 
[ವಿರಾ, ೨೧]. ಇವನಿಗೆ ಸಿಂಹಬಲನೆಂಬುದು ನಾಮಾಂತರ. ಪಾಂಡವರು ವಿರಾಟ 
ರಾಜಧಾನಿಯಲ್ಲಿ ಅಜ್ಞಾತವಾಸಮಾಡುತ್ತಿದ್ದಾಗ, ದೌೌಷದಿಯೂ ಸೈರಂದ್ರಿಯ 


ಹೀಚಳೆ 168 ಕೀರ್ತಿಮತೀ 


ವೇಷದಿಂದ ರಾಣಿಯಾದ ಸುದೇಷ್ಟೈೆಯಲ್ಲಿ ಇದ್ದಳು. ಒಮ್ಮೆ ಕೀಚಕನು ತನ್ನ 
ಅಕ್ಬನ ಮನೆಗೆ ಬಂದಿದ್ದಾಗ ಅಲ್ಲಿ ಸ್ಫೈರಂದ್ರಿಯನ್ನು ಕಂಡು ಮೋಹೆಭರಿತನಾಗಿ 
ಆಕೆಯನ್ನು ಹೊಂದಲು ಎಷ್ಟೋ ಬಗೆಯಿಂದ ಪ್ರಯತ್ನಿಸಿದರೂ ಕೃತಕೃತ್ಯ 
ನಾಗದೆ ತನ್ನ ಅಕ್ಕನಲ್ಲಿ ತನ್ನ ಮನೋಗತವನ್ನು ಹೇಳಿಕೊಂಡನು. ಅದೂ ಸಫಲ 
ವಾಗಲಿಲ್ಲ. ಬಳಿಕ ಆಕೆಯ ಮೂಲಕ ತನ್ನ ಮನೆಗೆ ಸುರೆಯನ್ನು ಕಳುಹಿಸುವಂತೆ 
ಸುದೇಷ್ಮೈಯನ್ನು ಬೇಡಿಕೊಂಡನು. ಸುದೇಷ್ಮೆ ನಮ್ಮತಿಸಿದಳು. ಆದರೆ ಇವರ 
ಒಳಸಂಚನ್ನು ತಿಳಿದಿದ್ದ ಮಾಲಿನಿ(ದೈವದಿ) ಇದಕ್ಕೆ ಸಮ್ಮತಿಸಲಿಲ್ಲ. ರಾಣಿಯ 
ನಿರ್ಬಂಧ ಹೆಚ್ಚಿದ ಕಾರಣ ಮಾಲಿನಿ ವಿಧಿಯಿಲ್ಲದೆ ಹೊರಟು ತನ್ನ ದೇಹಸಂರಸ್ಷಣೆ 
ಗಾಗಿ ಸೂರ್ಯನನ್ನು ಬೇಡಿ, ಅದೃಶ್ಯನಾದ ಒಬ್ಬ ಅ೦ಗರಕ್ಷಕನನ್ನು ನಡೆದು, ಕೀಚ 
ಕನ ಮನೆಗೆ ಹೋದಳು. , ಕೀಚಕನು ಮಾಲಿನಿಯನ್ನು ಕಂಡಕೂಡಲೇ ಅನಂದ 
ಪರವಶನಾಗಿ, ಅನೇಕ ರೀತಿಯಿಂದ ಬೇಡಿಕೊಂಡನು. ಕಡೆಗೆ ಆಕೆಯನ್ನು ಭಂಗ 
ಪಡಿಸತೊಡಗಿ, ಅದೃಶ್ಯನಾಗಿದ್ದ ಅಂಗರಕ್ಷಕನಿ೦ದ ತಾನೇ ಭಂಗಪಟ್ಟಿನು. ಮಾಲಿನಿ 
ರಾಜಾಸ್ಥಾನವನ್ನು ಹೊಕ್ಕು ಕೀಚಕನ ದುರುದುಂಬಿತನವನ್ನು ಅರಸನಲ್ಲಿ ಮೊರೆ 
ಯಿಟ್ಟಿಳು. ಅರಸನ ಬಳಿಯಲ್ಲಿಯೇ ಇದ್ದ ಕಂಕನು(ಯುಧಿಸ್ಮಿರ) "" ನಿನ್ನಂತಹ 
ಪತಿವ್ರತೆಯರು ರಾಜಸಜೆಯನ್ನು ಹುಗುವುದು ತರವಲ್ಲ. ನಿನ್ನ ಗಂಡನಲ್ಲಿ ಹೇಳು 
ಹೋಗು” ಎಂದನು. ಮಾಲಿನಿ ದುಃಖಭರಿತೆಯಾಗಿ, ರಾತ್ರಿಯ ಸಮಯದಲ್ಲಿ 
ಪಾಕಶಾಲೆಯನ್ನು ಸೊಕ್ಕು, ಅಲ್ಲಿ ನಿದ್ರಿಸುತ್ತಿದ್ದ ವಲಲ(ಭೀಮ)ನಿಗೆ ಹೇಳಿದಳು. 
ತರುವಾಯ ಭೀಮನ ಸೂಚನೆಯಂತೆ ತೇಚಕನಲ್ಲಿ ಕವಟಪ್ರೀತಿಯನ್ನು ನಟಸ 
ತೊಡಗಿದಳು ಇಬ್ಬರೂ ರಾಗಸಮುದ್ರದಲ್ಲಿ ಒಲಾಡತಕ್ಕನರಂತೆ ಪ್ರಣಯಸಲ್ಲಾಪ 
ಗಳನ್ನು ನಡೆಯಿಸಿದರು. ಬಳಿಕ ಮಾಲಿನಿಯ ಸೂಚನೆಯಂತೆಯೇ ಕೀಚಕನು ನಡು 
ರಾತ್ರಿಯಲ್ಲಿ ಹಾಟ್ಯಶಾಲೆಯನ್ನು ಹೊಕ್ಕನು. ಅಲ್ಲಿ ಸ್ತ್ರೀ ವೇಷದಿಂದ ಅವಿತುಕೊಂಡಿದ್ದ 
ಭೀಮನು ಕೀಚಕನನ್ನು ಮುಸ್ಟಿಯುದ್ಧ ದಲ್ಲಿ ಕೊಂದನು. ಕೀಚಕನು ಮಡಿದ 
ಸುದ್ದಿಯನ್ನು ಜೇಳಿ ಉನಕೀಚಕರು ಒಟ್ಟುಗೂಡಿ, ಕೀಚಕನ ಕೊಲೆಗೆ ಕಾರಣಳಾದ 
ಮಾಲಿನಿಯನ್ನೂ ಕೀಚಕನ ಶವದೊಂದಿಗೆ ಬಿಗಿದು ಸ್ಮಶಾನಕ್ಕೆ ಕೊಂಡುಯ್ದ ರು. 
ಈ ವರ್ತಮಾನವನ್ನು ತಿಳಿದ ಭೀಮನು ಬೇಗನೆ ಸ್ಮಶಾನಕ್ಕೆ ಹೋಗಿ ಆ ೧೦೫ ಮಂದಿ 
ಉಪಕೀಚಕರನ್ನೂ ಕೊಂದು ದೌೌಪದಿಯನ್ನು ಬಿಡಿಸಿದನು [ನಿರಾ. ೧೪, ೨೬]. 

ಕೀರ್ತಿಮತೀ.-ಶುಕ್ರಾಚಾರ್ಯನ ಮಗಳು. ಈಕೆಗೆ ಕೃತ್ತಿಯೆಂಬುದು ನಾಮಾಂ 
ತರ. ಈಕೆ ವಿಭ್ರಾಜನೆಂಬ ಅರಸನ ಮಗನಾದ ಅಣುಹ ರಾಜನನ್ನು ಮದುವೆ 
ಯಾಗಿ ಬ್ರಹ್ಮದತ್ತನೆಂಬ ಮಗನನ್ನು ಪಡೆದಳು [ಹೆರಿ.-೧, ೨೦. ಮತ್ಸ್ಯ -೨೦, ೨೧]. 
ನೋಡು--ಅಣುಹು, ಪೂಜೆನೀ. 


ಕೀರ್ತಿಮನ್ತ 104 ಕುಚೇಲ 


ಕೀರ್ತಿಮನ್ನ.- (1 ಉತ್ಪ್ತಾನನಾದ ರಾಯನ ಹಿರಿಯ ಹೆಂಡತಿಯಾದ 

ಸುನೀತಿಯ ಮಗನು. ಧ್ರುವನ ತಮ್ಮ [ಭಾಗ.-೪, ೯]. 
(1) ವಸುದೇವನಿಂದ ದೇವಕಿಯಲ್ಲಿ ಜನಿಸಿ ಕಂಸನಿಂದ ಹತರಾದ ಮಕ್ಕಳಲ್ಲಿ 

ಮೊದಲನೆಯವ. ಶ್ರೀ ಕೃಷ್ಣನ ಹಿರಿಯ ಅಣ್ಣನು [ಭಾಗ,-೯, ೨೪. ಹರಿ.-೧, ೩೫]. 

ಕುಚೇಲ.--ಒಬ್ಬ ಬ್ರಾಹ್ಮಣ. ಬಲರಾಮ ಕೃಷ್ಣರು ಸಾಂದೀಪಿನಿಯೆಂಬ 
ಬ್ರಾಹ್ಮಣನ ಬಳಿ ಗುರುಕುಲವಾಸಮಾಡುತ್ತಿದ್ದಾಗ ಈತನು ಇವರ ಸಹಪಾರಿ 
ಯಾಗಿದ್ದನು. ಬಲರಾಮ ಕೃಷ್ಣರಿಗೆ ಈತನಲ್ಲಿ ಗುರುಭಕಿ ; .ಯಿದ್ದಿತು. ಹುಜೀಲನೂ 
ಇವರಲ್ಲಿ ಸೋದರಪ್ರೇಮದಿಂದ ವರ್ತಿಸುತ್ತಿದ್ದನು. ವಿದ್ಯಾಭ್ಯಾಸ ಮುಗಿದ 
ಕೂಡಲೇ ಈ ನೂವರೂ ತಂತನ್ಮು ಮನೆಗಳಿಗೆ ತೆರಳಿದರು. ಕುಜೇಲನು ಗೃಹಸ್ಥಾ 
ಶ್ರಮವನ್ನು ಸ್ವೀಕರಿಸಿ ಅಯಾಚಿತವಾಗಿ ದೊರೆತ ಅತ್ಯಲ್ಪ ವಸ್ತುವಿನಿಂದಲೇ 
ಸಂತುಷ್ಟನಾಗಿ ಕಾಲಹರಣಮಾಡುತ್ತಿದ್ದನು. ಆತನಿಗೆ ತಕ್ಕಂತೆಯೇ ಪತಿವ್ರತೆ 
ಯರಿಗೆ ಆದರ್ಶವ್ರಾಯಳಾದ ಗೃಹಿಣಿಯೂ ದೊರೆತಿದ್ದಳು. ಸಂತಾನ ಮಾತ್ರ 
ಸಮೃದ್ಧಿಯಾಗಿದ್ದಿತು. ಒಮ್ಮೆ ಕುಜೇಲನು ತನ್ನ ಗೃಹಿಣಿಯ ಒತ್ತಾಯದಿಂದ 
ಬಾಲ್ಯಸ್ನೇಹಿತನಾದ ಕೃಷ್ಣನನ್ನು ಸಂದರ್ಶಿಸಲು ಹುರುಪುಗೊಂಡವನಾಗಿ, ಸ್ವಲ್ಪ 
ಅವಲಕ್ಕಿಯನ್ನು ತೆಗೆದುಕೊಂಡು ಹೊರಟು ಶ್ರೀ ಕೃಷ್ಣನ ಅರಮನೆಯ ಬಾಗಿಲನ್ನು 
ಸೇರಿ, ತನ್ನ ಆಗಮನ ನಾರ್ರೈೆಯನ್ನು ಹೇಳಿಕಳುಹಿದನು. ಕೃಷ್ಣನು ತನ್ನ ಬಾಲ್ಯ 
ಸ್ನೇಹಿತನ ಆಗಮನ ವಾರ್ತೆಯನ್ನು ಕೇಳಿದೊಡನೆಯೇ ಇದಿರ್ಗೊಂಡು ಅಕೃರೆಯಿಂದ 
ಒಳಕ್ಕೆ ಕರೆದುಯ್ದು ಸತೃರಿಸಿದನು. ಕುಶಲಪ್ರಶ್ನಾದಿಗಳು ನಡೆದೊಡನೆಯೇ ಶ್ರೀ 
ಕೃಷ್ಣನು ತನಗಾಗಿ ಕುಜೇಲನು ತಂದಿದ್ದ ಅವಲಕ್ಕಿಯನ್ನು ತಿಂದನು. ಕುಜೀಲನು 
ಕೆಲವು ದಿನಗಳ ವರೆಗೆ ಅಲ್ಲಿಯೇ ಸಂತೋಷವಾಗಿ ಇದ್ದು, ಕೃಷ್ಣನನ್ನು ಬೀಳ್ಕೊಂಡು 
ಹೊರಟನು. ಸರ್ವಜ ನಾದ ಕೃಷ್ಣನೂ ಕುಜೀಲನ ಗೃಹಕೃತ್ಯಗಳನ್ನು ವಿಜಾರಿಸಲಿಲ್ಲ. 
ಪರಯಾಚನಾ ನಿಮುಖನಾಗಿದ್ದ ಕುಜೇಲನೂ ತನ್ನ ದುಃಸ್ಥಿತಿಯನ್ನು ಹೇಳಿಕೊಳ್ಳ 
ಲಿಲ್ಲ. ಕುಚೇಲನು ನಿಶ್ತಿ ೦ತನಾಗಿ ಮನೆಯ ದಾರಿಯನ್ನು ಹಿಡಿದನು. ಗ್ರಾಮದ ಸಮಾ 
ಸಕ್ತೆ ಬರುತ್ತಲೇ ಕುಚೇಲನು ಭ್ರಾಂತಿಗೊಂಡನು. ಕೃಷ್ಣನ ಅಪ್ಪಣೆಯಂತೆ ವಿಶ್ವ 
ಕರ್ಮನು ಆ ಗ್ರಾಮವನ್ನೆಲ್ಲ ದಿವ್ಯನಗರಿಯನ್ನಾಗಿ ಮಾರ್ಪಡಿಸಿದ್ದನು. ಕುಜೇಲನ 
ಮನೆ ಗುರುತೇ ಸಿಕ್ಕಲಿಲ್ಲ. ಆಗ ಕುಜೇಲನ ಮಡದಿ ದಿವ್ಯ ವಸ್ರಾಭರಣಭೂಸಿತೆ 
ಯಾಗಿ ಬಂದು ಇದಿರ್ಗೊಂಡು ಒಳಕ್ಕೆ ಕರೆದುಯ್ದ ಳು. ಕುಜೇಲನು ಶ್ರೀ ಕೃಷ್ಣನ 
ಮಹಿಮೆಯನ್ನು ಕೊಂಡಾಡುತ್ತ, ದೈನನ್ಯಸ್ತ,ಭರನಾಗಿ, ಎಂದಿನಂತೆಯೇ ಪರಮಾತ್ಮ 
ಧ್ಯಾನಮಗ್ನನಾಗಿ ಸಂತೋಷದಿಂದ ಕಾಲಹರಣ ಮಾಡುತ್ತಿದ್ದನು. ಈತನಿಗೆ 
ಸುದಾಮಾ, ಶ್ರೀ ದಾಮಾ ಎಂಬ ನಾಮಾಂತರಗಳೂ ಇವೆ [ಭಾಗ.-೧೦, ೮೦), 


ಕುಜ 105 ಘೆಣ್ಣಧಾರ 


ಘುಜ.- (1) ಭೂ ದೇವಿಯ ಮಗನಾದ ಅಂಗಾರಕ. 
(11) ಭೂ ದೇನಿಯ ಮಗನಾದ ನರಕಾಸುರನು [ಭಾಗ.-೨, ೭]. 
ಕುಣ್ಣಿ ಭ --ಒಬ್ಬ ರಾಕ್ಸನತು. ಮಹಿಷಾಸುರ, ತಾರಕಾಸುರ ಮುಂತಾದ 
ರಾಕ್ಸ್ಟನ ಚಕ್ರವರ್ತಿಗಳಿಗೆಲ್ಲ ಪಟ್ಟಾಭಿಷೇಕ ಮಹೋತ್ಸವನತ್ನು ನೆರವೇರಿಸಿದವನು 
[ಮತ್ಸ್ಯ.-೧೪೬]. 
ಕುಣ್ಣು ರ.--(1) ಹನೂಮಂತನ ಜನನಿಯಾದ ಅಂಜನೆಯ ತಂದೆ [ರಾಮಾ.- 
ಕೆ. ೬೬]. 
(11 ಸಿಂಧು ದೇಶದ ಅರಸನಾದ ನ 


ೈದ್ಧಕ್ಸೃತ್ರನ ಕಿರಿಯ ಮಗ. ಜಯದ್ರಧನ 
ತಮ್ಮ [ವನ. ೨೬೬]. 


ಕುಣಿಗಾರ್ಗ್ಯ.--ಒಬ್ಬ ಬ್ರಹ್ಮರ್ಹಿ. ಈತನ ಮಗಳಾದ ಸುಲಭಾಮೈ ತ್ರೇಯಾ 
ಯೆಂಖವಳು ಅನುಗಾಲವೂ ನಿವಾಹನಾಗಲ್ಲೊ ದೆ ಬ್ರಹ್ಮೆಚಾರಿಚಿಯಾಗಿದ್ದ ಳು. 
ಅಷ್ಟರಲ್ಲಿ ತಂದೆಯೂ ಮೃತನಾದನು. ಈಕೆಯೂ ತಪಸ್ಸಿನಲ್ಲಿಯೇ ಸುುದುಕೆ 
ಯಾದಳು. ಒಂದು ದಿನ ನಾರದನು ಈಕೆಯ ಬಳಿಗೆ ಬಂದು, ಮಾತನಾಡುವ 
ಸಂದರ್ಭದಲ್ಲಿ "" ನೀನು ತಸಸ್ಸಿನಿಂದಲೇ ವಾರ್ಥಕ್ಯವನ್ನು ಹೊಂದಿರುವೆಯಾದರೂ, 
ಸಂಸ್ಕಾರ (ಸ್ತ್ರೀಯರಿಗೆ ಮುಖ್ಯವಾದ ವಿವಾಹ) ಹೀನೆಯಾಗಿರುವೆಯಾಗಿ ನಿನಗೆ 
ಉತ್ತಮಗತಿ ದೊರೆಯಲಾರದು. ಆದುದರಿಂದ ಮಡುವೆಯಾಗಲೇಬೇಕು'' 
ಎಂಬುದಾಗಿ ಬಲಾತ್ಮರಿಸಿದನು. ಮೈತ್ರೇಯಿ ಒಂದೊಂದು ಆಶ್ರಮನನ್ನೂ ಹೊಕ್ಕು 
ತನ್ನನ್ನು ಯಾರಾದರೂ ಮಡುವೆಯಾಗುವುದಾದರೆ, ಅಂತಹವನಿಗೆ ತನ್ನ ತಪಸ್ಸಿ 
ನಲ್ಲಿ ಅರ್ಧ ಭಾಗವನ್ನೂ ಮತ್ತು, ಐಶ್ವರ್ಯವನ್ನೂ ಕೊಡುವುದಾಗಿ ಬೇಡಿಕೊಂಡಳು. 
ಎಲ್ಲರೂ ಹಿಂಜರಿದರು. ಕಡೆಗೆ ಗಾಲವಮುನಿ ಪುತ್ರನಾದ ಶೃಂಗನಂತನೆಂಬ 
ಮುನಿ ಮದುವೆಯಾದನು. ಈಕೆ ಮದುವೆಯ ರಾತ್ರಿ ತನ್ನ ತವೋಮಹಿಮೆ 
ಯಿಂದ ಸೌಂದರ್ಯಭರಿತೆಯಾದ ತರುಣಿಯ ರೂಪವನ್ನು ಧರಿಸಿ, ತನ್ನ ಪತಿಯೊಂದಿಗೆ 
ಸುಖನಾಗಿದ್ದು, ಆ ಬಳಿಕ ದೇಹತ್ಯಾಗಮಾಡಿದಳು [ಭಾರ.-ಶಲ್ಯ. ೫೩]. 


ಕುಣ್ಣಧಾರ.--(1) ಮೇಘರಾಜರಲ್ಲಿ ಒಬ್ಬ. ಒಂದು ದಿನ ಒಬ್ಬ ಬ್ರಾಹ್ಮಣನು 
ಈತನನ್ನು ಹೊಗಳಿದರು. ಈತನು ಬ್ರಾಹ್ಮಣನ ಇಷ್ಟಾರ್ಧವೇನೆಂದು ಜ್ರೀಛೆ 
ಲಾಗಿ, ಬ್ರಾಹ್ಮಣನು ತನಗೆ ನಿಪುಳವಾದ ಧನರಾಶಿಯನ್ನು ನೊಡುನಂತೆ ಕೇಳಿದನು. 
ಅದಕ್ಕೆ ಕುಣ್ಣಧಾರನು "" ಪುರುಷಾರೃಗಳಲ್ಲಿ ಧರ್ಮವೇ ಮುಖ್ಯವೂ, ಉತ್ತಮವೂ 
ಆದುದು. ಧನದಿಂದ ಅನೇಕವಾಗಿ ಅನರ್ಧಗಳು ಬರುವುವು '' ಎಂಬುದಾಗಿ ಧರ್ಮದ 
ಪ್ರಾಶಸ್ತ್ಯವನ್ನು ವಿವರಿಸಿ, ತನ್ನಲ್ಲಿ 'ದ್ರವ್ಯವಿಲ್ಲದ ಕಾರಣ ತನ್ನ ಸ್ನೇಹಿತನಾದ 


ಹುಣ್ಣಿನ 166 ಹಸ್ತಿ 


ಮಾಣಿಭದ್ರನೆಂಬ ಯಕ್ಷ ನಲ್ಲಿಗೆ ಬ್ರಾಹ್ಮಣನನ್ನು ಕರೆದುಕೊಂಡು ಹೋಗಿ ಆತನಿಗೆ 
ವಿಪುಲವಾದ ಧನರಾಶಿಯನ್ನು ಕೊಡಿಸಿದನು [ಭಾರ.-ಶಾಂತಿ. ೨೭೭]. 

(11) ಧೃತರಾಷ್ಟ್ರನ ಮಕ್ಕಳಲ್ಲಿ ಒಬ್ಬನು. ಭೀಮನಿಂದ ಮಡಿದನು [ಆದಿ. 

೧೩೧. ಭೀ. ೮೮]. 
ಕುಣ್ಮಿನ.--(1) ವಸಿಷ್ಕವಂಶದ ಒಬ್ಬ ಮಹರ್ಷಿ. ಗೋತ್ರಪ್ರವರ್ತಕನಾದ 
ಕೌಂಡಿನ್ಯಮಹರ್ಷಿ ಈತನ ಮಗನು [ಮತ್ಸ್ಯ.- ೨೦೦]. 

(1) ಒಂದು ಪಟ್ಟಣ. ದಮಯಂತಿಯ ತಂದೆಯಾಡ ಭೀಮ(ಭೀಷ್ಮಕ) 
ರಾಜನ ಕಾಲದಲ್ಲಿ ಇದು ವಿದರ್ಭದೇಶದ ರಾಜಧಾನಿಯಾಗಿದ್ದಿತು [ವನ. ೫೭]. ಇದು 
ಮಧ್ಯಪ್ರಾಂತಗಳಲ್ಲಿ ಅಮರಾವತಿಯಿಂದ (ಸಿಣಃಂti) ೪೦ ಮೈಲುಗಳ ದೂರದಲ್ಲಿದೆ. 
ಪಾಂಡನರ ಕಾಲದಲ್ಲಿ ರುಕ್ಮಿಣಿಯ ತಂದೆಯಾದ ಭೀಷ್ಮಸರಾಜನು ಇಲ್ಲಿ ರಾಜ್ಯಭಾರ 
ಮಾಡುತ್ತಿ, ದ್ದನು [ಭಾಗ.-೧೦, ೫೨]. 

ಕುನ್ಹ ಲ.--ಒಂದು ದೇಶ. ಮದ್ರಾಸು ಆಧಿಸತೃಕ್ಕೆ ಸೇರಿದ ಬಳ್ಳಾರಿ ಜಿಲ್ಲೆಯ 
ಒಂದು ಭಾಗ. ಪಾಂಡವರ ಕಾಲದಲ್ಲಿ ಇದು ಪ್ರಸಿದ್ಧವಾದ ಒಂದು ದೇಶವಾ 
ಗಿದ್ದಿತು. ಇದನ್ನು ಈಗ ಕುರುಗೋಡು ಎಂಬುದಾಗಿ ಕರೆಯುತ್ತಾರೆ. ನೋಡು-- 
ಚಂದ್ರಹಾಸ [ಭೀ. ೯]. 

ಕುಪ್ತಿ.-ಯದುನಂಶದ ಶೂರ ರಾಜನ ಮಗಳು. ವಸುದೇವನ ಒಡಹುಟ್ಟ 
ದವಳು. ಶೂರ ರಾಜನ ಸೋದರತ್ತೆಯ ಮಗನಾದ ಕುಂತಿಭೋಜನು ಕುಂತಿ 
ದೇಶದಲ್ಲಿ ರಾಜ್ಯಭಾರಮಾಡುತಿ ದ್ದನು. ಇವನಿಗೆ ಮಕ್ಕಳಿಲ್ಲವಾಗಿ ಶೂರ ರಾಜನ 
ಮಗಳಾದ ಪೃಥೆಯನ್ನು ಸಾಕು ತೆಗೆದುಕೊಂಡನು. ಈ ಕಾರಣದಿಂದಲೇ ಸೃಥೆಗೆ 
ಕುಂತಿಯೆ೦ಬ ಅಡ್ಡಹೆಸರು ಬಂದಿತು. ಈಕೆಗೆ ೧. ಶ್ರುತದೇವಾ, ೨. ಶ್ರುತಕೀರ್ತಿ, 
೩. ರಾಜಾಧಿಡೇವಿ, ೪. ಶ್ರುತಶ್ರವೆಯೆಂಬುದಾಗಿ ಸಾಲ್ವರು ತಂಗಿಯರು. ತಈಕೆ 
ಸಿದ್ಧಿಯ ಅಂಶದಿಂದ ಜನಿಸಿದವಳು [ಭಾರ.-ಆದಿ. ೬೮. ಭಾಗೆ.-೯, ೨೪. ವಿಷ್ಣು.-೪, 
೧೪. ಹರಿ.-೧, ೩೪]. ಕುಂತಿ ಬಾಲ್ಯದಲ್ಲಿ ತನ್ನ ತಂಜಿಯ ಮನೆಯಲ್ಲಿದ್ದಾಗ 
ದುರ್ವಾಸಮುನಿ ಅಲ್ಲಿಗೆ ಬಂದು ಕೆಲ ಕಾಲ ಅರಮನೆಯಲ್ಲಿಯೇ ವಾಸವಾಗಿದ್ದನು. 
ಆಗ ಕುಂತಿಭೋಜನು ಇವಳನ್ನು ಮುನಿಯ ಶುಶ್ರೂಷೆಗಾಗಿ ನಿಯಮಿಸಿದನು. 
ಈಕೆಯ ಶುಶ್ರೂಷೆಯಿಂದ ಸಂತುಷ್ಟನಾದ ಮುನಿ ಒಂದು ಮಂತ್ರವನ್ನು ಕುಂತಿಗೆ 
ಉಪದೇಶಿಸಿ, ಆ ಮಂತ್ರಬಲದಿಂದ ತನಗೆ ಬೇಕಾದ ದೇವತೆಯನ್ನು ತನ್ನಲ್ಲಿಗೆ ಬರ 
ಮಾಡಿಕೊಳ್ಳ ಬಹುದೆಂದು ಹೇಳಿ ಹೊರಟುಹೋದನು [ಭಾರ.-ಆದಿ. ೬೮, ೧೨೦, 
೧೨೮. ವನ. ೩೦೬. ದೇ. ಭಾ.-೨, ೬]. ಬಳಿಕ ಕುಂತಿ ಒಂದು ದಿನ ಉದಯಿಸುತ್ತಿದ್ದ 
ಸೂರ್ಯನನ್ನು ಕಂಡು ದುರ್ವಾಸಮುನಿ ತನಗೆ ಉಪದೇಶಮಾಡಿದ ಮಂತ್ರವನ್ನು 


ಹಸ್ತಿ 107 ಸ್ರ 


ಪರೀಕ್ಷಿಸುವ ಉದ್ಜೇಶದಿಂದ ಆ ಮಂತ್ರವನ್ನು ಉಚ್ಚರಿಸಿ ಸೂರ್ಯನನ್ನು ಕರೆದು 
ಆತನ ಸಾಸ್ನಿಧ್ಯದಿಂದ ಕರ್ಣನನ್ನು ನಡೆದಳು. ನೋಡು--ಕಠ್ಯ [ಆದಿ. ೧೨೦, ೩೦೭. 
ವನ. ೩೦೮, ೩೦೯]. ಬಳಿಕ ಭೀಷ್ಮನು ಈಳೆಯನ್ನು ತಂದು ಪಾಂಡುರಾಜಕಸಿಗೆ 
ಮದುವೆ ಮಾಡಿದನು. ಮದ್ರದೇಶಾಧಿಸನಾದ ಖುತಾಯನ ರಾಜನ ಮಗಳಾದ 
ಮಾದ್ರಿ ವಾಂಡುರಾಜನ ಕಿರಿಯ ಹೆಂಡತಿ. ವಾಂಡುರಾಜನು ಮುನಿಶಾಪಗ್ರಸ್ತ್ವ 
ನಾದ ಬಳಿಕ (ನೋಡು--ಕಿಂದವಮ) ರಾಜ್ಯವನ್ನು ಧೃತರಾಷ್ಟ್ರನಿಗೆ ಒಪ್ಪಿಸಿ, ಅರಣ್ಯ 
ದಲ್ಲಿಯೇ ಮುನಿವೃತ್ತ್ವಿಯಿಂದ ಕಾಲಹರಣಮಾಡುತ್ತಿ,ದ್ದನು. ಇಂತಿರಲು ಒಂದು 
ದಿನ ವಾಂಡು ತನಗೆ ಸಂತಾನವನ್ನಿದುದಕ್ಕಾಗಿ ಬಹಳವಾಗಿ ಪರಿತನಿಸಿದರು. ಆಗ 
ಕುಂತಿ ತಾನು ಬಾಲ್ಯದಲ್ಲಿ ದುರ್ಹಾನ ಮುನಿಯಿಂದ ಪಡೆದ ಮಂತ್ರದ ಮಹಿಮೆ 
ಯನ್ನು (ಕಠ್ಚನ ವಿಚಾರದ ಹೊರತು) ತಿಳುಹಿದಳು. ಆಗ ಪಾಂಡು ಹೇಗಾದರೂ 
ಸಂತಾನವನ್ನು ಪಡೆಯುನಂತೆ ಕುಂತಿಯನ್ನು ಪ್ರೋತ್ಸಾಹಿಸಲಾಗಿ, ಕುಂತಿ ಯಮ, 
ವಾಯು, ದೇವೇಂದ್ರರ ಸಾನ್ಲಿಧ್ಯದಿಂಪ ಯುಧಿಷ್ಠಿರ ಭೀಮಾರ್ಜುನರೆಂಬ ಮೂವರು 
ಮಕ್ಕಳನ್ನು ನಡೆದಳು. ಬಳಿಕ ಮಾದ್ರಿ ತನಗೆ ಸಂತಾನನಿಲ್ಲವೆಂದು ಪರಿತನಿಸು 
ತ್ಲಿರಲಾಗಿ ವಾಂಡುವಿನ ಮೂಲಕ ಅವಳ ಮನೋಭಿಪ್ರಾಯವನ್ನು ಅರಿತ ಕುಂತಿ 
ಆ ಮಂತ್ರವನ್ನು ಮಾದ್ರಿಗೂ ಉನಹೇಶಿಸಿದಳು. ಬಳಿಕ ಮಾದ್ರಿ ಆ ಮಂತ್ರಮಹಿಮೆ 
ಯಿಂದ ಅಶ್ವಿನೀ ದೇವತೆಗಳನ್ನು ಬರಮಾಡಿಕೊಂಡು ಅವರ ಮೂಲಕ ನಕುಲ ಸಹ 
ದೇನರೆಂಬ ಅವಳಿ ಮಕ್ಕಳನ್ನು ಹೆತ್ತಳು. ಕೆಲ ಕಾಲದ ಬಳಿಕ ಒಮ್ಮೆ ವಸಂತ 
ಮಾಸದಲ್ಲಿ ಪಾಂಡು ರಾಜನು ಮೋಹಭರಿತನಾಗಿ ಮಾದ್ರಿಯೊಂದಿಗೆ ವಿಹರಿಸಿ, ಮುನಿ 
ಶಾಪದಂತೆ ಮೃತಸಾಗಲು, ಪತಿಯ ಮರಣಕ್ಕೆ ಕಾರಣಭೂತಳಾದ ಮಾದ್ರಿ ಪಾಂಡು 
ರಾಜನ ದೇಹದೊಂದಿಗೆ ಸಹಗಮನಮಾಡಿದಳು. ಆ ಬಳಿಕ ಅರಣ್ಯದಲ್ಲಿದ್ದ ಮುನಿ 
ಗಳು ಕುಂತಿಯನ್ನೂ ಐವರು ಪಾಂಡುತನಯರನ್ನೂ ಧೃತರಾಷ್ಟ್ರನಲ್ಲಿಗೆ ಕರೆತಂದು 
ಬಿಟ್ಟರು [ಆದಿ. ೬೪, ೧೨೦, ೩೦೭. ವನ. ೩೦೮, ೩೦೯]. ಪಾಂಡವರು ಅರಗಿನ 
ಮನೆಯಿಂದ ತಪ್ಪಿಸಿಕೊಂಡು ಬಂದು ಏಕಚಕ್ರನಗರದಲ್ಲಿ ವಾಸಮಾಡುತಿ_ದ್ಹಾಗ, 
ಕುಂತಿ ಬಕಾಸುರನ ವೃತ್ತಾಂತವನ್ನು ಭೀಮನಿಗೆ ತಿಳಿಸಿ, ಅವನನ್ನು ಬಕಾಸುರವಥೆ 
ಯಲ್ಲಿ ಹುರಿದುಂಬಿಸಿದಳು [ಆದಿ. ೧೭೪]. ಪಾಂಡವರು ದ್ರೌಪದೀ ಸ್ವಯಂವರಕ್ಕೆ 
ಹೋಗಿದ್ದಾಗ ಕುಂತಿಯೂ ಅವರ ಸಂಗಡಲೇ ಇಹ್ಹಳು. ಪಾಂಡನರು ಕಪಟ 
ದ್ಯೂತದಲ್ಲಿ ಸೋತು, ರಾಜ್ಯಬ್ರಷ್ಟರಾಗಿ ಕಾಡಿಗೆ ಹೋದಾಗ ಕುಂತಿ ವಿದುರನ 
ಮನೆಯಲ್ಲದ್ದಳು. ಶ್ರೀ ಕೃಷ್ಣನು ಪಾಂಡವರ ರಾಯಭಾರಿಯಾಗಿ ದುರ್ಕ್ಯೋಧನನಲ್ಲಿಗೆ 
ಬಂದಿದ್ದಾಗ ನಿದುರನ ಮನೆಯಲ್ಲಿಯೇ ಊಟ ಉಪಚಾರಗಳನ್ನು ನಡೆಯಿಸಿದನು. 
ಆಗ ಕುಂತಿ ಕೃಷ್ಣನನ್ನು ಸಂದರ್ಶಿಸಿದಳು, ಬಳಿಕ ಒಮ್ಮೆ ಕರ್ಮನು ಸೂರ್ಯೋಪಾಸನೆ 


ಕುಂತಿಭೋಜ 108 ಘುಬೇರ 


ಯನ್ನು ಮಾಡುತ್ತಿದ್ದಾಗ ಈಳಿ ಕರ್ದನ ಬಳಿ ಹೋಗಿ, ಕರ್ಕನನ್ನು ತನ್ನ ಮಗ 
ನೆಂದು ಹೇಳಿ ಆತನನ್ನು ವಾಂಡವರ ನಕ್ಷಕ್ಳೆ ಸೇರುವ ಹಾಗೆ ಪ್ರೋತ್ಸಾಹಗೊಳಿಸಿ 
ದಳು [ಉದ್ಯೋ. ೧೪೪, ೧೪೫]. ಕುಂತಿ ವಿದುರನಿಗೆ ಕರ್ಕ ನನ್ನು ತನ್ನ ಮಗನೆಂದು 
ಹೇಳಿದ್ದು [ಉದ್ಯೋ ೧೪೪]... ಮಹಾಭಾರತ ಯುದ್ಧಾವನಾನದಲ್ಲಿ ಯುಧಿಷ್ಠಿರನು 
ಯುದ್ಧದಲ್ಲಿ ಮಡಿದ ಜ್ಞಾತಿ, ಬಂಧುಗಳಿಗೆಲ್ಲ ತಿಲೋದಕೆನನ್ನು ಕೊಡಲು ಉಪ 
ಕ್ರಮಿಸಿದಾಗ ಕುಂತಿ ಯುಧಿಷ್ಠಿರನಿಗೆ, ಕಠನು ತನ್ನ ಹಿರಿಯ ಮಗನೆಂತಲೂ ಅವನಿಗೇ 
ಮೊತ್ತ ಮೊದಲು ತಿಲೋದಕವನ್ನು ಕೊಡಬೇಕೆಂತಲೂ ಹೇಳಿದಳು [ಸ್ರ್ರೀ. ಗಳ 
ಶ್ರೀ ಕೃ್ಣನಲ್ಲಿ ತನ್ನ ದುಃಸ್ಥಿತಿಯನ್ನು ಮೊರೆಯಿಟ್ಟ ಕುಂತಿಯನ್ನು ಕ್ಸ ಸ ಮು ಸ ಸವ 
ಧಾನಸಡಿಸಿದ್ದು (ಉದ್ಯೋ. ೯0] ಯುಧಿಷ್ಠಿರನು ರಾಜ್ಯಾಳಿಸಿಕ್ತ, ಸ್‌ i 
ಕುಂತಿ ಕರ ಲೈನ ನಥೆಯಿಂದ ಅನುಗಾಲವೂ ಮನಸ್ಸಿನಲ್ಲಿಯೇ 035 ಗಾಂಧಾರೀ. 
ಧೃತರಾಸ ರನ್ನು ಸಂಗಡ ಕರೆದುಕೊಂಡು ನಾ ಸ್ಯಸೆಮುನಿಯ ಆಶ್ರಮ.ಕ್ಟೆ ಹೋದಳು. 
ಅಲ ವ್ಯಾಸ 1೯1 ಕನು ತನ್ನ ಒರಿಯಮಗನೆಂಬುದನ್ನು ವಿವರಿಸಿ, ಕ್ಡ 
ನನ್ನು ಸೋಡಬೇಕೆಂದು ಬಯಸಿದಳು. ವ್ಯಾಸಮುನಿ ತನ್ನ ತವೋಮಹಿಮೆಯಿಂದ 
ಕರ್ಲಾದಿಗಳನ್ನು ತೋರಿಸಲಾಗಿ ಕುಂತಿ ವ್ಯಾಸರ ಅನುಮತಿಯಂತೆ ದಾನಾಗ್ನಿಯನ್ನು 
ಹೊಕ್ಕು ದೇಹತ್ಯಾಗಮಾಡಿದಳು [ಆಶ್ರಮ. ೩೯]. 

ಕುಂತಿಭೋಜ.--ಕುಂತಿ ದೇಶದ ಅರಸು. ಈತನು ವಸುದೇವನ ತಂದೆಯಾದ 
ಶೂರ ರಾಜನ ಸೋಡರತೆ_§ಯ ಮಗನು. ತನಗೆ ಮಕ್ಕಳಿಲ್ಲದುದರಿ೦ದ ಶೂರ ರಾಜನ 
ಮಗಳಾದ ಪೃಥೆಯನ್ನು ಸಾಕು ತೆಗೆದುಕೊಂಡನು. ಈ ಕಾರಣದಿಂದಲೇ ಪೃಥೆಗೆ 
ಫುಂತಿಯೆಂಬ ಹೆಸರು ಬಂದಿತು [ಭಾರ,-ಆ. ೬5]. ಕುಂತಿಭೋಜನ ಚರಿತ್ರೆ [ವನ. 
೩೦೪]. ಕುಂತಿಭೋಜನು ಅತಿರಥನು [ಉದ್ಯೋ. ೧೭೨]. ಇವನ ಹತ್ತು ಮಂಡಿ 
ಮಕ್ಕಳೂ ಭಾರತಯುದ್ಧ ದಲ್ಲಿ ಲ್ಲಿ ಅಶ್ವತ್ಥಾಮನಿಂದ ಹತರಾದರು [ಜ್ರೋ. ೧೫೭, ೧೮೩]. 

ಕುನ್ಹ.--0) ಕುಬೇರನ ನವನಿಧಿಗಳಲ್ಲಿ ಒಂದು. ನನ್ನಕನೆಂಬುದು ಇಹರ 
ನಾಮಾಂತರ. ಇದು ರಜಸ್ತಮಃಪ್ರಧಾನವಾದದ್ದು. ಈ ನಿಧಿಯನ್ನು ಪಡೆದವನು ಬಂಧು 
ಬಳಗವನ್ನು ಪೋಷಿಸುತ್ತ ಸಕಲ ವಸ್ತುಗಳನ್ನೂ ಸಂಗ್ರಹಿಸುವನು. [ಮಾರ್ಕ.-೬3]. 

(5) ಭಾರತನರ್ಷದ ಒಂದು ದೇಶ (ಭೀ. ೯]. 
(ii) ಶ್ರೀರಾಮನ ಆಸಾ ಎನದಲ್ಲಿದ್ದ ಧರ್ಮತತ್ವನಿವೇಚಕನಾದ ಒಬ್ಬ 

ಮಹರ್ಷಿ [ರಾಮಾ.-ಉ. ಪ್ರಕ್ಸಿಸ್ತಸ ಸ. 5]. 

ಕುಚೇರ.-ನಿಶ್ರನಸನೆಂಬ ಬ್ರಹ್ಮನಿಂದ ಇಲಬಿಲೆಯಲ್ಲಿ ಜನಿಸಿದವನು. ಉತ್ತರ 
ದಿಕ್ಕಿನ ಅಧಿಸತಿ. ಸೋಮನೆಂಬುದು ಇವನ ಹೆಸರು. ಈ ಕಾರಣದಿಂದಲೇ ಉತ್ತರ 
ದಿಕ್ಕಿಗೆ ಸೌಮೈೈಯೆಂದೂ ಹೆಸರು. ಇವನ ಪ್ರಜೆಗಳು ಯಕ್ಷರು. ಇವನು ನರ 


ಕುಬೇರ 109 ಕುಬ್ರಾ 


ವಾಹನನು. ನವನಿಧಿಗಳೂ ಇವನಿಗೆ ವಶವರ್ತಿಗಳು. ಇವನ ಹೆಂಡತಿ ಬುದ್ಧಿ, 
ಮಗನು ಮಹಾ ರೂಪನಂತನೆನಿಸಿದ ನಳಕೂಬರನು. ಪಟ್ಟಣ ಅಲಕೆ [ಸಭಾ. ೧೩]. 
ಕುಬೇರನ ಹೆಂಡತಿ ಭದ್ರೆ [ಆದಿ. ೨೧೬]. ಈತನು ವುಲಸ್ಸ್ಯ್ಯ್ಯಮಹರ್ಷಿಯಿಂದ 
ಗೋ ಎಂಬಾಕೆಯಲ್ಲಿ ಜನಿಸಿದವನು (ವನ. ೨೭೫]. ಅರ್ಜುನನು ಇಂದ್ರಕೀಲ 
ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಈತನು ಅರ್ಜುನನಲ್ಲಿಗೆ ಬಂದು ಅನೇಕ 
ದಿವ್ಯಾಸ್ತ್ರಗಳನ್ನು ಕೊಟ್ಟಿನು [ವನ. ೪೧]. ಭೀಮಸೇನನು ಸೌಗಂಧಿಕಾನಹರಣಾರೃ 
ವಾಗಿ ಹೋಗಿದ್ದಾಗ ಭೀಮನಿಗೂ ಕುಬೇರನ ಅನುಚರರಿಗೂ ಯುದ್ಧವಾಗಿ ಭೀಮನು 
ಕುಬೇರನ ಅನುಚರರನ್ನು ಕೊಂದ ಸಮಾಚಾರವನ್ನು ಕೇಳಿ ಕುಬೇರನು, ಅಲ್ಲಿಗೆ 
ಬಂದು ಭೀಮನನ್ನು ಸಮಾಧಾನಸಡಿಸಿ, ಸೌೌಗಂಧಿಕನ್ರಷ್ಟವನ್ನು ಕೊಂಡುಯ್ಯಲು, 
ಭೀಮನಿಗೆ ಅನುಮತಿಯನ್ನಿತ್ತನು [ಸನ. ೧೫೫]. ಅಗಸ್ತ್ಯ ಖುಷಿಯ ಮೂಲಕ 
ಕುಬೇರನಿಗೆ ಮನುಷ್ಯನಿಂದ ಕಷ್ಟವೂ ಮಾನಭಂಗವೂ ಲಭಿಸುವಂತೆ ಶಾಸ ಪ್ರಾಪ್ತಿ. 
ಬಳಿಕ ಕುಬೇರನು ಪಾಂಡವರಲ್ಲಿಗೆ ಬಂದು ನಾಂಡವರನ್ನು ಒಲಿಸಿಕೊಳ್ಳುವಿಕೆ [ಭಾರ.- 
ವನ. ೧೬೨]. ಕುಬೇರನ ವಾನನ್ಮಾನ ಕೈಲಾಸ [ಭೀಷ್ಮ ೬]. ಇವನ ರಾಜ 
ಧಾನಿ ಅಲಕಾ ಪಟ್ಟಣ [ಆದಿ. ೭೯. ನನ. ೧೬೬]. ಕುಬೇರನ ಸಭಾನರ್ಹನೆ (ಸಭಾ. 
೧೦]. ಮುಚುಕುಂದನಿಗೂ ಕುಬೇರನಿಗೂ ಕ್ಸತ್ರಿಯಧರ್ಮ ವಿಷಯದಲ್ಲಿ ಸಂವಾದ 
[ಶಾಂತಿ. ೭೪]. ಪುಲಸ್ತ್ಯ ಪುತ್ರನಾದ ನಿಶ್ರವಸನಿಂದ ಭರದ್ವಾಜ ಪುತ್ರಿಯಾದ 
ಡೀವವಲ್ಲಿಯೆಂಬಾಕೆಯಲ್ಲಿ ಜನಿಸಿದವನು. ಈತನು ಪರಮೇಶ್ವರನನ್ನು ತನಸ್ಸಿ 
ನಿಂದ ಮೆಚ್ಚಿಸಿ, ಆತನ ಸ್ನೇಹಿತನಾಗಿ ಲಂಕಾ ರಾಜ್ಯಾಧಿವತ್ಯವನ್ನು ಸಂವಾದಿಸಿ, 
ಸುುಷ್ಪಕನಿಮಾನವನ್ನು ಪಡೆದು ಲಂಕೆಯಲ್ಲಿಯೇ ರಾಜ್ಯಭಾರಮಾಡುತ್ತಿದ್ದನು. 
ಇನನ ಮಲತಾಯ ಮಕ್ಕಳಾದ ರಾವಣ, ಕುಂಭಕರ್ಸರು ಇವನನ್ನು ಸೋಲಿಸಿ 
ಲಂಕಾಧಿಸತ್ಯವನ್ನೂ, ಪುಷ್ಪ ಕವಿಮಾನವನ್ನೂ ಕಸುಗೊಂಡ ಬಳಿಕ, ಕುಬೇರನು 
ಶಿವನ ಅನುಮತಿಯಂತೆ ಕೈಲಾನ ವರ್ವತದಲ್ಲಿ ಅಲಕಾ ನಗರಿಯನ್ನು ನಿರ್ಮಿಸಿಕೊಂಡು, 
ಯಕ್ಸರಿಗೆ ಅಧಿಸತಿಯಾದನು. ಇವನ ಮಂತ್ರಿ ವ್ರಹಾಸನೆಂಬುನನು. ಮಣಿ 
ಭದ್ರ, ಮಣಿಮಂತ, ವೂರ್ಮಭದ್ರ, ಮಣಿಕಂಧರ, ಮಣಿಭೂಷ ಮುಂತಾದವರು 
ಇವನ ಅನುಚರರಲ್ಲಿ ಮುಖಂಡರು. ಇವನು ಅತುಲೈಶ್ವರ್ಯಸಂಪನ್ನನು [ರಾಮಾ.- 
ಉ. ೧೫, ೨೩. ದೇ. ಭಾ.-೧೨, ೨೦]. 

ಕುಬ್ಬಾ.- (1) ದಶರಥನ ಸತ್ತಿಯಾದ ಕೈಕಯಿಯ ದಾಸಿ. ಶ್ರೀರಾಮನಿಗೆ 
ಯೌವರಾಜ್ಯದಲ್ಲಿ ಪಟ್ಟಗಟ್ಟಿ ಬೇಕೆಂಬುದಾಗಿ ದಶರಧನು ದಿರ್ಪಡಿಸಿದ್ದು ದನ್ನು ಕಂಡು, 
ಡೇವಶಕಿ_ ಯಿಂದ ಪ್ರೇರಿತಳಾದ ಕುಬ್ಮೆ, ತನ್ನ ಒಡತಿಯಾದ ಕೈಕಯಿಯ 
ಬಳಿ ಹೋಗಿ, ರಾಮನು ೧೪ ನರ್ಷ ಕಾಲ ವನನಾಸಕ್ಕ ಹೋಗುನಂತೆಯ್ಯೂ 


ಕುಮಾರ 110 ಕುಮಾರವನ 


ಭರತನಿಗೆ ಯುವರಾಜ ನದವಿಯನ್ನು ಕೊಡಬೇಕೆಂತಲೂ ಜೇಡುವ ಹಾಗೆ ಕೈಕಯಿಗೆ 
ಹೇಳಿಕೊಟ್ಟು, ರಾಮನ ಯ್‌ೌನರಾಜಾ ಭಿಷೇಕಳ್ಳೆ ವಿಘ್ನವನ್ನು ತಂದೊಡ್ಡಿ ದಳು. 
ಇವಳಿಗೆ ತ್ರಿವಕ್ರಾ, ಮಂಥರಾ ಎಂಬ ಬೇಕೆ ಹೆಸರುಗಳೂ ಇನೆ [ರಾಮಾ.-ಅಯೋ. 
೭, ೯]. 

(11) ಯಾದವರ ಅರಸನಾದ ಕಂಸನ ದಾಸಿ. ಅನುದಿನವೂ ಪರಿಮಳಭರಿತ 
ವಾದ ಚಂದನವನ್ನು ಕಂಸನಿಗೆ ತಂದುಕೊಡುತ್ತಿದ್ದಳು. ಬಲರಾಮ ಕೃಷ್ಣರು 
ಕಂಸನ ಅಪ್ಪಣೆಯ ಮೇರೆಗೆ ಮಧುಕೆಗೆ ಬಂದು, ಮುಷ್ಟಿಕ ಚಾಣೂರರೆಂಬ ಜಟ್ಟಿಗ 
ಳೊಂದಿಗೆ ಕಾಳಗಕ್ಕೆ ಹೊರಟಾಗ ನಡುದಾರಿಯಲ್ಲಿ ಕುಬ್ಬೆ ಚಂದನವನ್ನು ಕೊಂಡು 
ಹೋಗುತ್ತಿದ್ದಳು. ಆಗ ಕೃಷ್ಣನು ಅವಳನ್ನು ಅಡ್ಡಗಿಸಿ ಬಲಾತ್ಪಾರದಿಂಡ ಆ 
ಚಂದನವನ್ನು ತೆಗೆದುಕೊಂಡು ತನ್ನ ಮೆಯ್ಗೆ ವೊಸಿಕೊಂಡು, ಅವಳೆ ಗೂನುಬೆನ್ನನ್ನು 
ತೊಲಗಿಸಿದನು. ಇಂತಾದ ಬಳಿಕ ಕುಬ್ಬೆ ದಿನ್ಯಸೌಂದರ್ಯಭರಿತೆಯಾದ ತರುಣಿ 
ಯಾದಳು. ಬಳಿಕ ಬಲರಾಮ ಕೃಷ್ಣರು ಆಸ್ಥಾನಕ್ಕೆ ಹೋದರು [ಭಾಗ.-೧೦, ೪೨]. 

ಕುಮಾರ.--(1 ಅಂಗಾರಕ ಗ್ರಹದ ನಾಮಾಂತರ. 

(11) ಕುಮಾರಸ್ವಾವಿ, ಷಣ್ಮುಖ. 

(111) ಭರತಖಂಡದ ಒಂದು ದೇಶ. ಇದು ಚೇದಿ ದೇಶಕ್ಕೆ ವೂರ್ವದಿಕ್ಕಿ 
ನಲ್ಲಿಡಿ. ಸಾಂಡನರ ಕಾಲದಲ್ಲಿ ಈ ದೇಶವನ್ನು ಶ್ರೀಣಿಮಂತನೆಂಬ ಅರಸು ಪರಿಪಾಲಿ 
ಸುತ್ತಿದ್ದನು [ಸಭಾ. ೩೦, ೭೮]. 

(1೪) ಗರುಡನ ಮಕ್ಕುಳಲ್ಲಿ ಒಬ್ಬನು (ಉದ್ಯೋ. ೧೦೧]. 

ಕುಮಾರಧಾರಾ.--ಒಂ೦ದು ನದಿ. ದಕ್ಷಿಣಕನ್ನಡ ಜಿಲ್ಲೆಯಲ್ಲಿ ಕುಮಾರಸರ್ವತ 
ವೆಂದು ಪ್ರಸಿದ್ಧಿ ಪಡೆದಿರುವ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹುಟ್ಟ, ಉಪ್ಪಿನಂಗಡಿಯೆಂಟ 
ಸ್ಥಳದಲ್ಲಿ ನೇತ್ರಾವತೀ ನದಿಯೊಂದಿಗೆ ಬೆರೆತು, ಮಂಗಳೂರಿನ ಬಳಿ ಸಮುದ್ರವನ್ನು 
ಸೇರುತ್ತದೆ [ಭಾರ.-ವನ. ೮೨]. 

ಕುಮಾರವನ.--(1) ಪಾರ್ವತೀ ಪರಮೇಶ್ವರರು ರಹಸ್ಯವಾದ ಒಂದು ಪ್ರದೇಶ 
ದಲ್ಲಿ ಕ್ರೀಡಿಸುತ್ತಿದ್ದಾಗ ಅಲ್ಲಿಗೆ ಕೆಲವು ಮಂದಿ ಮಹರ್ಷಿಗಳು ಬಂದರು. ಆಗ 
ಪಾರ್ವತಿ ಆ ವನವನ್ನು ಹೊಕ್ಸವಕೆಲ್ಲರೂ ಹೆಂಗಸರಾಗುವಂತೆ ಶಇಸನಿತ್ತಳು. 
ಕುಮಾರಸ್ವಾಮಿ ಅದೇ ವನದಲ್ಲಿಯೇ ಜನಿಸಿದನು. ಇದು ಗಂಗೆಯ ತೀರದಲ್ಲಿದೆ 
[ಹೆರಿ.-೧, ೨೬. ವಾಯು.-೯೧. ಮತ್ಸ್ಸ್ಯ.-೨೪. ಭಾಗ.-೯, ೧೪]. 

(1 ಭಾರತವರ್ಷದ ಒಂದು ಪುಣ್ಯಕ್ಷೇತ್ರ. ಊರ್ರಶೀ ನಿರಹತಪ್ಪನಾದ 
ಪುರೂರವನು ಈ ವನದಲ್ಲಿ ಬಹಳ ಕಾಲದವರೆಗೆ ಅಲೆದಾಡುತ್ತ ದ್ದನು [ನಾಯ್ಕು 
೯೧]. 


ಕುಮಾರೀ 111 ಕುಮ 


ಕುಮಾರಠೀ.--(1 ಚಂದ್ರವಂಶದ ಅನಶುಷರಾಜನಿಂದ ಅಮೃತೆಯೆಂಬವಳಲ್ಲಿ 
ಜನಿಸಿದ ಪರೀಕ್ಷಿದ್ರಾ ಜನ ಮಗನಾದ ಭೀಮಸೇನನ ಹೆಂಡತಿ. ಈಕೆಗೆ ಸುಕುಮಾರಿ 
ಯೆಂಬ ನಾಮಾಂತರವೂ ಇದೆ, ಇವಳು ಪ್ರತಿಶ್ರನನೆಂಬ ಮಗನನ್ನು ಪಡೆದಳು. 
ಇವನು ಶಿಬಿ ಪುತ್ರಿಯಾದ ಸುನಂಡೆಯನ್ನು ಮದುವೆಯಾಗಿ ದೇವಾಪಿ, ಶಂತನು, 
ಬಾಹ್ಲೀಕರೆಂಬ ಮೂವರು ಮಕ್ಕಳನ್ನು ಪಡೆದನು [ಭಾರ.-ಆದಿ. ೬೩]. 

(11) ದಕ್ಷಿಣ ಸಮುದ್ರ ತೀರದಲ್ಲಿರುವ ಕನ್ಯಾಕುಮಾರಿಯೆಂಬ ಭೂಶಿರದ 
ನಾಮಾಂತರ [ಮತ್ಸ 5-೧೧೩], 

ಕುಮುದ. (1) ನೈರ್ಜುತ್ಯ ದಿಕ್ಬಿನಲ್ಲಿರುವ ಗಂಡಾನೆ. 

(1) ಸುಗ್ರೀವನ ಕನಿಸೇನಾನಾಯೆಕರಲ್ಲಿ ಒಬ್ಬ. ಈತನು ಗೋಮತೀನದಿಕ 
ತೀರದಲ್ಲಿರುವ ರನ್ಯುಕ ಸರ್ವತದಲ್ಲಿ ವಾಸವಾಗಿದ್ದನು [ರಾಮಾ.-ಯುದ್ಧ. ಎ೬], 

(111) ಒಂದು ಬೆಟ್ಟ. ಮೇರುಪರ್ವತದಲ್ಲಿದೆ [ಭಾಗ.-೫, ೧೬]. 

ಕುಮುದ್ವತಿ (8) ಶ್ರೀರಾಮನ ಮಗನಾದ ಕುಶನ ಎರಡನೆಯ ಹೆಂಡತಿ. 
ಈಕೆ ಅತಿಧಿಯೆಂಬ ಕುಮಾರನನ್ನು ಹೆತ್ತಳು [ಜೈ. ಭಾ.- ೩೧]. 

(11) ಮಯೂರದ್ವಜನ ಹೆಂಡತಿ, ತಾಮ್ರಧ್ವಜನನ್ನು ಹೆತ್ತಳು [ಜೈ.ಭಾ.- 

೪೧, ೪೬]. 
ಕುಮ. (1) ಪ್ರಹ್ಲಾದನ ಮಗ [ಭಾರ.-ಆ. ೬೬]. 

(1) ಕುಂಭಕರ್ದನಿಂದ ವೃತ್ರ ಜ್ಹಾಲೆಯೆಂಬವಳಲ್ಲಿ ಜನಿಸಿದ ಹಿರಿಯ ಮಗ. 
ಮಹಾ ಪರಾಕ್ರಮಶಾಲಿ. ರಾಮಾಯಣ ಯುದ್ಧ ದಲ್ಲಿ ಮಹಾ ಭಯಂಕರ ರೀತಿ 
ಯಿಂದ ಯುದ್ಧಮಾಡಿ, ವಾನಠ ಸೇನೆಯನ್ನು ತಲ್ಲಣಗೊಳಿಸಿ, ಸುಗ್ರೀನನಿಂದ ಹತ 
ಷಾದನು [ರಾಮಾ.-ಯುದ್ಧ. ೭೫, ೭೭]. 

(111) ಶಿವನ ಪ್ರಮಧಗಣ ಪರಿವಾರದಲ್ಲಿ ಒಬ್ಬ. ವಾರ್ವತಿಯ ಮದುವೆ 
ಯಾದ ತರುವಾಯ ಶಿವನು ಕೆಲ ಕಾಲ ಅತ್ತೆಯ ಮನೆಯಲ್ಲಿಯೇ ವಾಸವಾಗಿದ್ದನು. 
ಒಂದು ದಿನ ಅತ್ತೆಯಾದ ಮೇನಾದೀನಿ ತನ್ನ ಅಳಿಯನನ್ನು ಹುಟ್ಟುದರಿದ್ರ 
ನೆಂತಲೂ, ನಿಲ್ಲುವುದಕ್ಕೆ ಒಂದು ಮನೆಗೂ ಗತಿಯಿಲ್ಲವೆಂತಲೂ ಬಗೆಬಗೆಯಾಗಿ 
ನಿಂವಿಸತೊಡಗಿದಳು. ಇದು ಪಾರ್ವತಿಯ ಕಿವಿಗೆ ಶೂಲಪ್ರಾಯವಾಯಿತು. ಆಕೆ 
ಗಂಡನ ಹತ್ತಿರ ಹೇಳಿಕೊಳ್ಳಲಾಗಿ, ಶಿವನು ತನ್ನ ಪರಿವಾರದಲ್ಲಿ ಒಬ್ಬನಾದ ಕುಂಭ 
ನನ್ನು ಕರೆದು ಏನಾದರೊಂದು ಉಪಾಯವನ್ನು ಹೂಡಿ ಕಾಶೀರಾಜನಾದ ದಿವೋದಾಸ 
ನನ್ನು ಅಲ್ಲಿಂದ ಹೊರಡಿಸಿಜೆಯಾದರೆ ನಾವು ಪರಿವಾರದೊಂದಿಗೆ ಅಲ್ಲಿ ಸುಖವಾಗಿ 
ವಾಸಮಾಡಬಹುದೆಂದು ಹೇಳಿದನು. "ಅದರಂತೆ ಕುಂಭನು ಕಾಶೀ ನಗರಕ್ಕೆ ಬಂದು 
ಫಿಕುಂಭನೆಂಬ ಬ್ರಾಹ್ಮಣನ ಕನಸಿನಲ್ಲಿ ಮೆಯ್ಯೋರಿ ಶಿನನಿಗೆ ಕಾಶೀ ಸಟ್ಟಣದಲ್ಲಿ 


ಕುಮ್ಸ 12 ಕುಮ್ಚಕರ್ಲ 


ಒ೦ದು ಗುಡಿಯನ್ನು ಕಟ್ಟಿಸಿ ಭಕಿ .ಯಿಂದ ಬೂಜಿಸುವಂತೆ ಹೇಳಿದನು. ನಿಕುಂಭನು 
ಅದೇ ಮೇರೆ ಸಮ್ಮತಿಸಿ ಕಾಶೀರಾಜನಾದ ದಿನೋದಾಸನಲ್ಲಿ ಹೇಳಲಾಗಿ, ದಿವೋದಾಸನರು 
ಒಂದು ಗುಡಿಯನ್ನು ಕಟ್ಟಿಸಿ ಭಕ್ತಿಯಿಂಡ ಪೂಜಾದಿಗಳನ್ನು ನಡೆಯಿಸುತ್ತಿ,ದ್ದನು. 
ದಿನದಿನಕ್ಕೂ ಮಹಿಮೆ ಹೆಚ್ಚುತ್ತ, ಬಂದಿತು. ಅನೇಕ ಮಂದಿ ಭಕ್ತಾದಿಗಳು 
ತಮ್ಮ ಇಸ್ಟಾರ್ಟವನ್ನು ನೆರವೇರಿಸಿಕೊಳ್ಳು ತ್ತಿದ್ದರು. ದಿನೋದಾಸನ ಒಂದು ಕೋರಿಕೆ 
ಯಾವರೂ ಈಡೇರಲಿಲ್ಲ. ಇದರಿಂದ ಸಿಟ್ಟೇರಿದ ದಿವೋದಾಸನು ಆ ಗುಡಿಯನ್ನು 
ಒಡೆಯಿಸಿದನು. ಇದರಿಂದ ಸಿಟ್ಟುಗೊಂಡ ಶಿವನು ಕಾಶೀ ಪಟ್ಟಣ ಹಾಳಾಗು 
ವಂತೆ ಶಾಪವಿಶ್ತನು. ದಿಮೋದಾಸನೂ ಕಾಶೀ ಪಟ್ಟಣವನ್ನು ಬಿಟ್ಟು ಹೊರಟು 
ಹೋದನು. ಬಳಿಕ ಶಿವನು ತನ್ನ ಪರಿವಾರದೊಂದಿಗೆ ಕಾಶೀ ಪಟ್ಟಣದಲ್ಲಿ ಸುಖವಾಗಿ 
ವಾಸಮಾಡತೊಡಗಿದನು. ಇಂತು ಶಿವನು ಅನುಗಾಲವೂ ಕಾಶೀ ಪಟ್ಟಿ ಣದಲ್ಲಿ ಎಡೆ 
ಬಿಡಜಔಿ ವಾಸಮಾಡತೊಡಗಿದ ಕಾರಣ ಕಾಶೀ ಸಟ್ಟಣಳ್ವಿ ಅವಿಮುಕ್ತ, ಕ್ಷೇತ್ರವೆಂದು 
ಹೆಸರಾಯಿತು [ಹರಿ.-೧, ೨೯]. 

ಕುಮ್ಭಕರ್ಲ.--ಒಬ್ಬ ರಾಕ್ಷಸ. ಪುಲಸ್ಕ್ಯನ ಮಗನಾದ ವಿಶ್ರವಸನಿಂದ 
ಕ್ರಿಕಸಿಯೆಂಬವಳಲ್ಲಿ ಜನಿಸಿದ ಎರಡನೆಯ ಮಗ. ರಾವಣನ ತಮ್ಮ. ವಿಭೀಷಣನು 
ಇವನ ತಮ್ಮ. ಇವನು ಹುಟ್ಟುವಾಗಲೇ ಸರ್ವತಾಕಾರನಾಗಿ ಭಯಂಕರ ರೂಪ 
ದಿಂದೆ ಜನಿಸಿ ಸಾನಿರಾರು ಮಂದಿಯನ್ನು ನುಂಗಿದನು. ಇದನ್ನು ಕೇಳಿ ಇಂದ್ರನು 
ಐರಾವತವನ್ನೇರಿ ಇವನ ಬಳಿಗೆ ಬಂದು, ತನ್ನ ವಜ್ರಾಯುಧದಿಂದ ಇವನನ್ನು 
ಹೊಡೆದನು. ಇವನು ಆ ಪೆಟ್ಟಿ ನ್ನು ಸಹಿಸಿಕೊಂಡು, ಐರಾವತದ ಒಂದು ದಂತವನ್ನು 
ಮುರಿದುಕೊಂಡು, ಯುದ್ಧಮಾಡತೊಡಗಲಾಗಿ, ಇಂದ್ರನು ಅಲ್ಲಿಂದ ಓಡಿಹೋಗಿ, 
ಈ ಅದ್ಭುತನಾಕ್ಲೆ,ಯನ್ನು ಬ್ರಹ್ಮನಿಗೆ ತಿಳಿಸಲಾಗಿ, ಬ್ರಹ್ಮನು ಕುಂಭಕರ್ಣನು 
ಯಾವಾಗಲೂ ಗಾಢನಿದ್ರೆಯಲ್ಲಿರುವ ಹಾಗೆ ಶಾಪನಿತ್ತನು. ಆ ಮಾತನ್ನು ಕೇಳಿ 
ವಿಶ್ರವಸನು ಬ್ರಹ್ಮನ ಬಳಿ ಹೋಗಿ ಬೇಡಿಕೊಳ್ಳಲಾಗಿ, ಬ್ರಹ್ಮನು ನಿಶ್ರವಸನನ್ನು 
ಕುರಿತು ನಿನ್ನ ಮಗನು ವರ್ಷಕ್ಕೆ ಒ೦ದು ದಿನದ ಮಟ್ಟಿಗೆ ಎಚ್ಚ ರದಿಂದಿರಲಿ ಎಂಬು 
ದಾಗಿ ಅನುಗ್ರಹಿಸಿದನು. [ರಾ.-ಯು. ೬೧]. ಬ್ರಹ್ಮನ ಕೋಪ ಶಾಂತವಾದ 
ಬಳಿಕ ಕೆಲ ಕಾಲದ ಮೇಲೆ ಕುಂಭಕರ್ಣ ನು ಗೋಕರ್ಣ ಕ್ಲೇತ್ರದಲ್ಲಿ ಬ್ರಹ್ಮನನ್ನು 
ಕುರಿತು ಘೋರ ತಸನನ್ನಾಚರಿಸಿದನು. ಆಗ ದೇವತೆಗಳು ಹೆದರಿ ಬ್ರಹ್ಮನಲ್ಲಿ 
ಮೊರೆಯಿಟ್ಟರು. ಬ್ರಹ್ಮನು ದೇವತೆಗಳಿಗೆ ಅಭಯವಿತ್ತು, ಕುಂಭಕಕ್ಕ್ಯನ ಬುದ್ಧಿ 
ಯನ್ನು ಮರುಳುಗೊಳಿಸುವಂತೆ ಸರಸ್ವತಿಗೆ ಹೇಳಿ, ತಾನು ಕುಂಭಕರ್ನನಲ್ಲಿಗೆ ಬಂದು 
ವರವನ್ನು ಬೇಡು, ಎನಲಾಗಿ ಮರುಳನಾಗಿದ್ದ ಕುಂಭಕರ್ದನು ನಿರ್ಜೀವತ್ವನನ್ನು 
ಬೇಡುವುದಕ್ಕೆ ಪ್ರತಿಯಾಗಿ ನಿದ್ರೆಯನ್ನು ಬೇಡಿದನು. ಬ್ರಹ್ಮನೂ "" ತಥಾಸ್ತು” 


ಕುಂಭಕೆರ್ದಾ ಶ್ರಮ 115 ಕುಂಭಯೋನಿ 


ಎಂದು ತೆರಳಿದನು. ಕು೦ಂಭಕರ್ದನು ಚೇತರಿಸಿಕೊಂಡು ತನ್ನ ತಪಸ್ಸು ವ್ಯರ್ಧವಾದೃ 
ದಕ್ಕಾಗಿ ಚಿ೦ತಾಕ್ರಾ೦ತನಾದನು [ರಾಮಾ,-ಉತ್ತರ. ೧೦]. ಇವನು ಬಲಿಚಕ್ರ 
ವರ್ತಿಯ ಮಗಳ ಮಗಳಾದ ವೃತ್ರಜ್ರಾಲೆಯನ್ನು ಮದುವೆಯಾಗಿ ಕುಂಭ, ನಿಶುಂಭ 
ರೆಂಬ ಇಬ್ಬರು ಮಕ್ಕಳನ್ನು ನಡೆದನು. ರಾವಣನು ಕು ಬೇರನನ್ನು ಗೆದ್ದು ಆಂಕಾ 
ನಗರವನ್ನು ಸ್ವಾಧೀನಪಡಿಸಿಕೊಳ್ಳು ವನಕೆಗೂ ಕುಂಭಕರ್ಣನು ಶ್ಲೇಷ್ಮಾತಕನೆಂಬ 
(ಜೆಳ್ಳೆಯ ಗಿಡಗಳ) ವನದಲ್ಲಿ ವಾಸವಾಗಿದ್ದನು. ರಾವಣನು ಸೀತೆಯನ್ನು ಅಪಹರಿಸಿ 
ತಂದ ಬಳಿಕ, ಹನೂಮಂತನು ಲಂಕೆಯನ್ನು ಹೊಕ್ಕು ಸೀತೆಯನ್ನು ಕಂಡು ಮಾತ 
ನಾಡಿ, ರಾಕ್ಷಸರನ್ನು ತತ್ತ್ವರಗೊಳಿಸಿ ಲಂಕೆಯನ್ನು ಸುಟ್ಟು ಹೋದ ತರುನಾಯ, 
ಕುಂಭಕರ್ಯನು ಎಚ್ಚ ತನು. ಇವನಿಗೆ ನಡೆದ ಸಮಾಜಾರವನ್ನೆಲ್ಲ ಮಂತ್ರಿಗಳು 
ಬಿನ್ನವಿಸಿದರು. ಆಗ ಕುಂಭಕ ರಮನು ರಾವಣನ ನೀಚಕೃತ್ಯಕ್ಕೆ ಮರುಗಿ, ಸೀತೆಯನ್ನು 
ರಾಮನಿಗೆ ಅರ್ಪಿಸಿ ಶರಣುಹುಗುವ ಹಾಗೆ ರಾವಣನಿಗೆ ತಿಳಿಯಹೇಳಿದನು. ಇದು 
ರಾವಣನಿಗೆ ರುಚಿಸಲಿಲ್ಲ. ಕುಂಭಕರ್ಣನು ರಾವಣನ ಅವಿವೇಕವನ್ನು ಹೆಳೆಯುತ್ತ. 
ಮರಳಿ ತನ್ನ ಶಯನಗೃಹವನ್ನು ಹೊಕ್ಳನು ಗರಾಮಾ.-ಯು. ೧೨]... ಇದಾದ 
ಕೆಲವು ದಿನಗಳಲ್ಲಿಯೇ ರಾಮ ರಾವಣರಿಗೆ ಯುದ್ಧ ಪ್ರಾರಂಭವಾಯಿತು. ರಾವಣನ 
ಬಂಧು ಬಳಗ ಸೇನಾ ವರಿವಾರನೆಲ್ಲವೂ ಹತವಾಯಿತು ಕುಂಭಕರ್ಲನ ಇಬ್ಬರು 
ಮಕ್ಕಳೂ ಮಡಿದರು. ಆಗ ರಾವಣನು ವಿಧಿಯಿಲ್ಲದೆ ಕುಂಭಕರ್ಲನನ್ನು ಎಚ್ಚರ 
ಗೊಳಿಸಬೇಕಾಯಿತು. ರಾವಣನ ಅವ್ಪಣೆಯಂತೆ ಸೇವಕರು ಬಹು ಪ್ರಯಾಸದಿಂದ 
ಕುಂಭಕರ್ಕನನ್ನು ಎಚ್ಚರಗೊಳಿಸಿದರು. ಎಚ್ಚತ್ತ, ಕುಂಭಕರ್ಣನು, ವೃತ್ತಾಂತ 
ವನ್ನೆಲ್ಲ ತಿಳಿದು, ಅಣ್ಣನ ತಿಳಿಗೇಡಿತನಕ್ಕೆ ಬಹಳವಾಗಿ ವ್ಯಥೆವಟ್ಟೂ, ಸೀತೆಯನ್ನು 
ರಾಮನಿಗೆ ಒಪ್ಪಿಸುವಂತೆ ಮತ್ತೊಮ್ಮೆ ಅಣ್ಣನಿಗೆ ಸೂಚಿಸಿ, ಆಗಲೂ ತನ್ನ ಸೂಚನೆ 
ವಿಫಲವಾಗಲು, ಅಣ್ಣನನ್ನು ಜರೆದು, ಯುದ್ಧರಂಗವನ್ನು ಹೊಕ್ಕು ಭಯಂಕರ 
ರೀತಿಯಿಂದ ಯುದ್ಧಮಾಡಿ, ಶ್ರೀ ರಾಮನಿಂದ ಹತನಾಗಿ ಸದ್ಗತಿಯನ್ನೈದಿದನು 
[ರಾಮಾ.-ಯು. ೬೦, ೬೭]. ಕುಂಭಕರ್ಲನು ನಿಶ್ರನಸೆನಿಂದ ಪುಷ್ಪೋತೃಟೆಯೆಂಬವ 
ಳಲ್ಲಿ ಜನಿಸಿದವನು [ಭಾರ.-ವನ. ೨೮೬]. ಇವನನ್ನು ಲಕ್ಷ್ಮಣನು ಭೊಂದನು 
[ಭಾರ.-ವನ. ೨೮೮1]. 


ಕುಂಭಕರ್ದಾ ಶ್ರ ಮ.--[ಭಾರ.-ವನ. ೮೨]. 
ಕಂಂಭ ನಿಕುಂಭರು.--ನೋಡು--ಕುಂಭ. 
ಕುಂಭಯೋನಿ.--ಕುಂಭದಿಂದ ಜನಿಸಿದವರು. ಅಗಸ್ತ್ಯ, ದ್ರೋಣ (ಮತ್ಸ್ಯ. 
೨೦೧. ಆದಿ. ೬೪]. 
8 


ಕುಂಭಾಣ್ನ 114 ಕುರು 


ಕುಂಭಾಣ್ಮ (ಕುಭಾಣ್ಮ).--ಬಾಣಾಸುರನ ಮಂತ್ರಿ. ಈತನ ಮಗಳಾದ 
ಚಿತ್ರಲೇಖೆ ಉಷೆಯ ಆಸ್ತ, ಸಖಿಯಾಗಿದ್ದಳು. ನೋಡು--ಉಷಾ, ಅನಿರುದ್ದ 
[ಭಾಗ.-೧೦, ೬೬]. 

ಹುಮಾ ನಸ (1) ಬಲಿಚಕ್ರವರ್ತಿಯ ಮಗಳು. ಬಾಣಾಸುರನ ಸಹೋದರಿ 
[ಮತ್ಸ್ಸ್ಯ.-೧೮5]. 

(11) ವಿಶ್ರವಸನಿಂದ ವುಷ್ಬೋತೃಟಿಯೆಂಬವಳಲ್ಲಿ ಹುಟ್ಟಿದವಳು. ಕುಂಭ 
ನರ್ಮನ ತಂಗಿ [ಲಿಂಗ.-೬೩]. 

(111) ಅಂಗಾರಪರ್ಗ ಅಧವಾ ಚಿತ್ರರಧನೆಂಬ ಗಂಧರ್ವನ ಹೆಂಡತಿ. ನೋಡು-- 
ಅಂಗಾರಪರ್ಡ [ಭಾರ.-ಆದಿ ೧೮೬]. 

(iv) ಮಾಲ್ಯವಂತನೆಂಬ ರಾಕ್ಷಸನ ಮಗಳಾದ ಅನಲೆಯಲ್ಲಿ ವಿಶ್ವಾವಸು 
ನೆಂಬ ರಾಕ್ಷಸನಿಂದ ಜನಿಸಿದವಳು. ಇವಳನ್ನು ಮಧುವೆಂಬ ರಾಕ್ಷಸನು ಕದ್ದುಯ್ಹು 
ಮದುವೆಯಾದನು. ಲವಣಾಸುರನು ಈಕೆಯ ಮಗನು [ರಾಮಾ.-ಉತ್ತ. ೬೮]. 

(೪) ಸುಮಾಲಿಯೆಂಬ ರಾಸ್ಷೆಸನಿಂದ *ೇತುಮತಿಯಲ್ಲಿ ಜನಿಸಿದವಳು. 
ರಾವಣನ ಜನನಿಯಾದ ಕೇಕಸಿಯೂ ಇವಳೂ ಅಕ್ಕ ತಂಗಿಯರು [ರಾಮಾ.-ಉ. ೫]. 

ಕುನಿನ್ಭಾಸಾಕ.--ಒ೦ದು ನರಕ. ಜೀವಹಿಂಸೆ ಮಾಡಿದವರು ಈ ನರಕಕ್ಕೆ 
ಹೋಗುತ್ತಾರೆ | ಭಾಗ-೫, ೨೬. ಮಾರ್ಕ.-೧೨]. 

ಕಂರು.--(1) ಒಬ್ಬ ಅರಸು. ಕುರು ಪಾಂಡವರ ಮೂಲ ಪುರುಷ. ಚಂದ್ರ 
ವಂಶದ ಪುರು ಕುಲೋತ್ಸ ನ್ಹನಾದ ಅಜನಿಕಸಾಢರಾಯನ ಸಂತತಿಯಲ್ಲಿ ಸಂನರಣನೆಂಬ 
ರಾಜನಿಂದ ತಸತಿಯೆಂಬಪಳಲ್ಲಿ ಜನಿಸಿದವನು. ಇವನು ಶುಭಾಂಗಿಯೆಂಬ ತರುಣಿ 
ಯನ್ನು ಮದುವೆಯಾಗಿ ನಿದೊೂರಥನೆಂಬ ಷುಗನನ್ನು ಪಡೆದನು [ಭಾರ.-ಆದಿ. ೬೩]. 
ಈತನಿಗೆ ವಾಹಿನಿಯೆ೦ಬ ಮತ್ತೊಬ್ಬ ಹೆಂಡತಿಯಿದ್ದಳು. ಅಶ್ವವಂತ, ಅಭಿಸ್ಯಂತ, 
ಚೈತ್ರರಧ, ಮುನಿ, ಜನಮೇಜಯರೆಂಬವರು ಈತನ ಮಕ್ಕಳು. ಅಶ್ವವಂತನಿಗೆ 
ಅನಿಕ್ಸಿತನೆಂಬ ನಾಮಾಂತರವೂ ಇಡೆ [ಭಾರೆ.-ಆದಿ. ೧೦೧. ವಿರಾ. ೫೩. ಮತ್ಸ 
೫೦. ಭಾಗ೯, ೨7, 

(11) ಪ್ರಿಯವ್ರತರಾಜನ ಮಗನಾದ ಆಗ್ಲೀಧ್ರರಾಜನಿಂದ ಪೂರ್ವ ಚಿತ್ನಿಯೆಂಬ 
ಅಸ್ಸರಸಿಯಲ್ಲಿ ಹುಟ್ಟಿದ ಒ೦ಬತ್ತು, ಮಂದಿ ಮಕ್ಕಳಲ್ಲಿ ನಳನೆಯವರು. ನೋಡು-- 
ಆಗ್ನೀದ್ರ. ಈತನು ಮೇರು ಪುತ್ರಿಯಾದ ನಾರಿಯೆಂಬವಳನ್ನು ಮದುನೆಯಾಗಿದ್ದನು. 
ಆಗ್ನೀದ್ರನು ತಾನು ಪಾಲಿಸುತ್ತಿದ್ದ ಭೂ ಮಂಡಲವನ್ನು ಒಂಬತ್ತು ಖಂಡ(ಭಾಗ)ಗ 
ಳಾಗಿ ಮಾಡಿ, ತನ್ನ ಒಂಬತ್ತು ಮಂದಿ ನುಕ್ಕಳಿಗೂ ಹಂಚಿಕೊಟ್ಟನು, ಹೀಗೆ 


ಫ್ರಿ” 


ಶುರುಕ್ಷೇತ್ರೆ 115 ಕುರುಕ್ಷೇತ್ರ 


ಕುರುರಾಜನು ಪಾಲಿಸಿದ ಭೂ ಭಾಗಕ್ಕೆ ಕುರುವರ್ಷವೆಂದು ಹೆಸರು [ಭಾಗ.-೫, ೨. 
ವಿಷ್ಣು.-೨, 2]. 

(111) ಮೇಲೆ ಹೇಳಿದ ಆಗ್ನೀದ್ರರಾಜನ ಮಗನಾದ ಕುರುರಾಜನು ವಾಲಿಸು 
ತ್ತಿದ್ದ ಭೂ ಭಾಗ. ಈ ಪ್ರದೇಶ ಲವಣ ಸಮುದ್ರದಿಂದ ಶೃಂಗವತ್ಪರ್ವತದವರೆಗೆ 
ಧನುರಾಕಾರವಾಗಿದೆ. ಈ ಭೂ ಭಾಗವನ್ನು ಉತ್ತರ ಕುರುನೆಂತಲೂ, ಐರಾವತ ವರ್ಷ 
ವೆಂತಲೂ ಕರೆಯುತ್ತಾರೆ [ಭಾರ.-ಭೀ. ೬. ಭಾಗ.-೫, ೨. ಮತ್ಸ್ಯ್ಯ.-೧೧೨]. 

(iv) ಭಾರತ ವರ್ಷದ ಭರತಖಂಡದಲ್ಲಿರುವ ಒಂದು ದೇಶ. ಹಸ್ತಿನಾವತಿ 
ಇದರ ರಾಜಧಾನಿ. ಚಂದ್ರವಂಶದ ಅರಸರು ಇಲ್ಲಿ ರಾಜ್ಯಭಾರಮಾಡುತ್ತಿ_ದ್ದರು. 
ಇದು ಪುರಾತನ ದೇಶ. ಇಂದ್ರಪ್ರಸ್ಥ, ವಾರಣಾವತಗಳು ಇದರ ತರುವಾಯ 
ಏರ್ಪಟ್ಟವು. 

ಕುರುಕ್ರೇತ್ರ.--(1) ಭಾರತವರ್ಷದೊಳಗಣ ಭರತಖಂಡದ ಒಂದು ದೇಶ. 
ಇದು ಬ್ರಹ್ಮಾನರ್ಹಕ್ಕೆ ಪಶ್ಚಿಮದಲ್ಲಿದ್ದಿತು. ಪರಶುರಾಮನು ಆನರ್ತ, ಹೇಶಳ್ಳೆ 
ಹೋದಾಗ ಈ ಕುರುಕ್ಸೇತ್ರವನ್ನು ದಾಟಿಕೊಂಡು ಹೋದನು. 

ಕುರು ಜಾಂಗಲ ಪಾಂಚಾರ್ಲಾ ಶೂರಸೇರ್ನಾ ಸಯಾಮುರ್ನಾ। 

ಬ್ರಹ್ಮಾನರ್ತೆ.೦ ಕುರುಕ್ಷೇತ್ರಂ ಷುರ್ತ್ಸ್ಯಾ ಸಾರಸ್ವತಾನಧ ॥ 

ಮರುಧನ್ವಮತಿಕ್ರಮ್ಯ ಸೌನೀರಾಭೀರಯೋಃ ಸರ್ರಾ।| 

ಆನರ್ಡಾ ಭಾರ್ಗವೋ೭ಪಾಗಾಚ್ಕಾ )೦ತವಾಹೋ ಮನಾಗಿ ಭು | 
ಈ ಕಾರಣದಿಂದ ಕುರು ಪಾಂಡವರು ಯುದ್ಧಮಾಡಿದ ಕುರುಕ್ಲೇತ್ರವೇ ಬೇಕೆ. ಈ 
ಕುರುಕ್ಸೇತ್ರನೇ ಬೇರೆಯೆಂದು ಹೇಳಬೇಕಾಗಿದೆ. ಪರಶುರಾಮನು ೨೧ ಬಾರಿ 
ಕ್ಷತ್ರಿಯರನ್ನು ಸದೆಬಡಿದು ಅವರ ರಕ್ತದಿಂದ ೨೧ ಮಡುಗಳನ್ನು ನಿರ್ಮಿಸಿದ್ದ 
ನೆಂದು ಹೇಳುವುದು ಇದೇ ಕುರುಕ್ಟೇತ್ರನೆಂದು ಊಹಿಸಬಹುದು [ಭಾಗ.-೧, ೧೧]. 

(11) ಒಂದು ಪುಣ್ಯತಮನಾದ ಪ್ರದೇಶ. ಚಂದ್ರವಂಶದ ಸಂವರಣ ರಾಜನ 
ಮಗನಾದ ಕುರು ಚಕ್ರವರ್ತಿ ಯಾಗಶಾಲೆಗಾಗಿ ನಿರ್ಮಿಸಿದ ಪ್ರದೇಶ. ಇದು 
ಸರಸ್ವತೀ ಮತ್ತು, ದೃಷದ್ವತೀ ನದಿಗಳ ನಡುವೆ ಇದೆ. 


ತರಂತು ಕಾರಂತುಕಯೋರ್ಯದಂತರಂ | 

ರಾಮಹ್ರದಾನಾಂ ಚ ಮಚಕ್ರುಕಸ್ಯ | 

ಏತತ್‌ ಕುರುಕ್ಷೇತ್ರ ಸ್ಕಮಂತ ಪಂಚಕಂ | 
ಪ್ರಜಾಪತೇರುತ್ತರವೇದಿರುಚ್ಕತೇ ॥ [ಭಾರ.-ಶಲ್ಯ ೫೩]. 


ಮೇಲೆ ಹೇಳಿದ ಶ್ಲೋಕಾನುಸಾರವಾಗಿ ಸರ್ಯಾಲೋಚಿಸಿದಲ್ಲಿ ಈಗಣ (ಕುರು ಪಾಂಡ 


ಕೆರುಜಾಬ್ಲ ಲ 116 ಕುಲಪತಿ 


ವರ ಯುದ್ಧರಂಗನೆಂಬುದಾಗಿ ಪ್ರಖ್ಯಾತಿನೆತ್ತಿರುವ) ಕುರುಕ್ಲೇತ್ರವು ತರಂತುಕ, 
ಆರಂತುಕ, ರಾಮಹ್ರದ, (ಪರಶುರಾಮನು ಕ್ಸತ್ರಿಯರನ್ನು ನೊಂದು ಅವರ ರಕ್ತ 
ದಿಂದ ಏರ್ಪಡಿಸಿದ ಮಡುಗಳು) ಮಚಕ್ರುಕಗಳೆಂಬ ನಾಲ್ಕು ಗಡಿಗಳ ನಡುವಣ 
ಭಾಗವೇ ಭಾರತ ಯುದ್ದದ ರಂಗಭೂನಿಯಾಗಿದ್ದಿತೆೊಂದು ತೋರುತ್ತದೆ. ಇದು 
ಡಿಲ್ಲೀ ನಗರಕ್ಕೆ ೧೦೦ ಮೈಲಿ ದೂರದಲ್ಲಿ ಕರ್ನಾಳ್‌ (Karnal) ಎಂಬ ಜಿಲ್ಲೆಯಲ್ಲಿದೆ. 
ಇದರ ವಿಸ್ತೀರ್ಣ ೭೦ ಮೈಲುಗಳ ಉದ್ದ, ೩೦ ಮೈಲುಗಳ ಅಗಲ, ೨,೧೦೦ 
ಚದರ ಮೈಲುಗಳು. ಇದಕ್ಕೆ ಬ್ರಹ್ಮನ ಉತ್ತ_ರನೇದಿ, ಅಂತಕ್ಷೇದಿ, ವಿಶಸನ ಕ್ಷೇತ್ರ, 
ಸ್ಕಮಂತ ಸಂಚಕಗಳೆಂಬ ನಾಮಾಂತರಗಳಿವೆ. ಹಿಂದೆ ಚತುರ್ಮುಖನು ಈ ಪ್ರದೇಶ 
ದಲ್ಲಿ ಅನೇಕ ಯಜ್ಞಗಳನ್ನು ಮಾಡಿದನು. ಈಗಲೂ ಈ ಪ್ರದೇಶದ ಸುತ್ತಲೂ 
ಪೌಳಿಯನ್ನು ಏರ್ಪಡಿಸಿರುತ್ತಾರೆ. [ಭಾರ.-ಆದಿ. ೧೦೧. ವನ. ೮೩]. ಶಾರುಕ್ಲೇತ್ರ 
ಮಹಿಮೆ [ವನೆ. ೮೧. ಶಲ್ಯ. ೫೪]. ದ್ವಾಪರ ಯುಗದಲ್ಲಿ ಪುಣ್ಯತಮವಾದ ಕ್ಷೇತ್ರ 
ವೆಂದು ಕೊಂಡಾಡುತ್ತಿ_ದ್ದರು [ವನ. ೮೩]. 

ಕುರುಚಾಜ್ಞಲ.- ಕುರು ದೇಶಕ್ಕೆ ಪಶ್ಚಿಮದಲ್ಲಿ ಅರಣ್ಯಭೂಯಿಷ್ಮವಾದ ಪ ದೇಶ 
(ಆದಿ. ೧೦೧]. ಕೌರವರ ರಾಜಧಾನಿಯಾಗಿದ್ದ ಹಸ್ತಿನಾವತಿಯ ವಾಯವ್ಯಕ್ಕೆ, 
ಡಿಲ್ಲೀ ನಗರದಿಂದ ಈಶಾನ್ಯಕ್ಕೆ ಇದ್ದಿತು. ಈಗ ಈ ಪ್ರದೇಶವನ್ನೆಲ್ಲಾ ಗಂಗಾ 
ನದಿ ಆನರಿಸಿಕೊಂಡಿದೆ. 


ಕುರುಸಾಇಾ್ವಾ ಲ.--ಒಂದು ದೇಶ. ಕುರು ದೇಶಕ್ಕೆ ವೂರ್ವದಲ್ಲಿದೆ. ದ್ರುಪದ 
ರಾಜನ ಆಳ್ವಿಕೆಗೆ ಒಳಸಟ್ಟಿದ್ದ ಪಾಂಚಾಲ ದೇಶ ಮತ್ತೊ೦ದು. ಅದು ಕುರು 
ದೇಶಕ್ಕೆ ಪಶ್ಚಿ ಮದಲ್ಲಿದೆ [ಭಾರ.-ಭೀ. ೯]. 
ಕುರುನರ್ಷ.--ಭೂ ಮಂಡಲನನ್ನೆಲ್ಲ ಏಕಚ್ಛತ್ರಾಧಿಸತಿಯಾಗಿ ಆಳಿದ ಆಗ್ನೀದ್ರ 
ಮಹಾರಾಜನು ತನ್ನ ಆಳ್ವಿಕೆಗೆ ಒಳಪಟ್ಟಿದ್ದ ಭೂ ಮಂಡಲವನ್ನು ಒಂಬತ್ತು, ಭಾಗ 
ವಾಗಿ ಮಾಡಿ, ತನ್ನ ಒಂಬತ್ತು, ಮಂದಿ ಮಕ್ಕಳಿಗೂ ಹಂಚಿಕೊಟ್ಟನು. ಅವರು 
ಪಾಲಿಸಿದ ಭೂ ಖಂಡಗಳಿಗೆಲ್ಲ ಅವರವರ ಹೆಸರುಗಳೇ ರೂಢಿಯಲ್ಲಿ ಬಂದುವು. 
ನೋಡು--ಆಗ್ನೀದ್ರ, ಕುರು [ಭಾಗ.-೫, ೨. ಮತ್ಸ 5೧ ಭೀಷ್ಮ ೬]. 
ಕುಲಸತಿ.--(1) ಹತ್ತು ಸಾವಿರ ಮಂದಿ ನಿದ್ಯಾರ್ಥಿಗಳನ್ನು ಅನ್ನ ನಸ್ರ್ರಾದಿ 
ಗಳಿಂದ ಪೋಷಿಸಿ, ವಿದ್ಯಾನೀಠವನ್ನು ಏರ್ಪಡಿಸಿರತಕ್ಟ ಮಹರ್ಷಿಗೆ ಈ ಬಿರುದು 
ಸಲ್ಲುತ್ತದೆ. ಶೌನಕ ಮಹರ್ಷಿ ಇಂತಹ ಪೀಠವನ್ನು ಸ್ಥಾಪಿಸಿದ್ದನು. 
ಏಕೋ ದಶ ಸಹಸ್ರಾಣಿ ಯೋ೭ನ್ನವಸ್ರಾದಿನಾ ಭರೇತ್‌ | 
ಸಮ್ಸೆ ಕುಲಸತಿಃ ಪ್ರೋಕ್ಸ್ವಃ..,, 1 [ಭಾರ,-ಅಡಿ. ೫], 


ಹೆಲಪರ್ವತ 117 ಕುವಲಯಾಪೀಡ 


(i) ಹಿಮನಶ್ಪರ್ವತದ ವಕ್ಕುದಲ್ಲಿ ಬ್ರಹ್ಮಾಶ್ರಮವಿದ್ದೆಜೆಯಲ್ಲಿ ತನಸ್ಸು 
ಮಾಡಿಕೊಂಡಿದ್ದ ಒಬ್ಬ ಮಹರ್ಷಿ. ಈತನಿಗೂ ಮತ್ತೊಬ್ಬ ಶೂದ್ರನಿಗೂ ಸಂಬಂಧ 
ಪಟು ಸ ಉವಾಖ್ಯಾನ [ಭಾರ.-ಅನು. ೩೧]. 

ಶುಲಪರ್ವತ.--ಏಳು ಕುಲನರ್ವತಗಳೆಂದು ಪ್ರಸಿದ್ಧವಾದ ಸರ್ವತಗಳು. 
ಮಹೇಂದ್ರ, ಮಲಯ, ಸಹ್ಯ, ಶುಕ್ತಿಮಂತ, ಖುಕ್ಸವಂತ, ಪಾರಿಯಾತ್ರ [ಭೀ. ೯]. 

ಕುಳಿಜ್ಲ.- (1) ಒಬ್ಬ ಬ್ರಾಹ್ಮಣ. ದುರ್ಯೋಧನನ ಮಂತ್ರಿ. ಇವನಿಗೆ ಕಣಿಕ 
ನೆಂಬುದು ನಾಮಾ೦ತರ. ನೋಡು--ಕಣಿಕ [ಭಾರ.-ಅ. ೬೧, ೧೫೩]. 

(11) ಒಂದು ದೇಶ. ರಾಜಸೂಯ ಯಾಗ ಸಮಯದಲ್ಲಿ ಅರ್ಜುನನು ಈ 

ದೇಶದ ಅರಸನನ್ನು ಗೆದ್ದು, ಕವ್ಬ್ಪ ಕಾಣಿಕೆಗಳನ್ನು ತಂದನು (ನಭಾ. ೨೭]. 

ಕುಲಿಜ್ಣಶಕುನಿ.- ಒಂದು ವಕ್ಷಿ. ಇದು ಯಾವಾಗಲೂ "" ಸಾಹನ ಕಾರ್ಯವನ್ನು 
ಮಾಡಬೇಡ'' ಎಂಬುದಾಗಿ ಹೇಳುತ್ತಿದ್ದರೂ ತಾನು ಮಾತ್ರ ಸಿಂಹದ ಕೋರೆಹು 
ಗಳಲ್ಲಿ ಸಿಲುಕಿರುವ ಮಾಂಸವನ್ನು ತನ್ನ ಕೊಕ್ಕಿನಿಂದ ಹೊರಜೆಗೆದು ತಿನ್ನುತ್ತದೆ 
[ಸಭಾ. ೬೭]. 

ಕುಲಿನ್ನ.- (1) ಒಂದು ದೇಶ. ಇದು ಕೇಕಯ ದೇಶಕ್ಕೆ ದಕ್ಷಿಣದಲ್ಲಿ, ಶುರು 
ಕ್ಸೇತ್ರಕ್ಕೆ ಉತ್ತರ ಭಾಗದಲ್ಲಿ ಸರಸ್ವತೀ ನದಿಯ ತೀರದಲ್ಲಿದ್ದಿತು. ಈಗ ಈ ದೇಶ 
ಡಿಲ್ಲೀ ನಗರಕ್ಕೆ ಉತ್ತರಕ್ಕೆ ಶರಹಾನಪುರ (Shaharanpur) ಜಿಲ್ಲೆಗೆ ನೇರಿದೆ 
[ಸಭಾ. ೭೮. ಜೀ. ೯]. 

(11) ಒಬ್ಬ ಬೇಡರ ಅರನು. ಈತನು ಒಮ್ಮೆ ಕಾಡಿಗೆ ಬೇಟಿಗೆ ಹೋಗಿ 
ದ್ಹಾಗ, ಅಲ್ಲಿ ದಿಕ್ಕಿಲ್ಲದೆ ಅಳುತ್ತಿದ್ದ ಒಂದು ಮುದ್ದು ಕುವರನನ್ನು ಕಂಡು, ತನಗೆ 
ಸಂತಾನವಿಲ್ಲದಿದ್ದು ದರಿಂದ, ಕನಿಕರದಿಂದ ಆ ತರಳನನ್ನು ಕರೆತಂದು, ಪ್ರೀತಿಯಿಂದ 
ನಾಮಕರಣಾದಿಗಳನ್ನು ಮಾಡಿ ಚಂದ್ರಹಾಸನೆಂಬುದಾಗಿ ಹೆಸರಿಟ್ಟನು. ಇವನು 
ಆಳುತ್ತಿದ್ದ ನಗರಿಗೆ ಚಂದನಾವತಿಯೆಂದು ಹೆಸರು [ಜೈ. ಭಾ.-೫೦]. 

ಕುವಲಯಾಪೀಡ.--ಕಂಸನಲ್ಲಿದ್ದ ಒಂದು ಆನೆ. ಇದು ಸಾವಿರ ಆನೆಗಳ ಬಲ 
ವುಳ್ಳದ್ದು. ಕಂಸನು ಬಲರಾಮ ಕೃಷ್ಣರನ್ನು ಹೇಗಾದರೂ ಕೊಲ್ಲಿಸಬೇಕೆಂಬ ದುರಭಿ 
ಸಂಧಿಯಿಂಡ ಅವರಿಬ್ಬರನ್ನೂ ಮಧುರೆಗೆ ಬರಮಾಡಿಕೊಂಡಾಗ ಈ ಆನೆಯನ್ನು 
ಹೆಬ್ಬಾಗಿಲಲ್ಲಿ ಅಡ್ಡಲಾಗಿ ನಿಲ್ಲಿಸಿದ್ದವು. ಬಲರಾಮ ಕೃಷ್ಣರು ಸನಿಖಾನಕ್ಕೆ ಬರುತ್ತಲೇ 
ಈ ಆನೆಯನ್ನು ಅವರ ಮೇಲೆ ಓಡಿಸುವಂತೆ ಮಾವುತನಿಗೆ ಹೇಳಿದ್ದನು. ಆದರೆ 
ಕೃಷ್ಣನ ಮುಂದೆ. ಈ ಆನೆಯ ಸಾಹಸ ನಡೆಯಲಿಲ್ಲವಾಗಿ ಕೃಷ್ಣನೇ ಇದನ್ನು 
ಳೊಂನು ಕೆಡಹಿದನು [ಭಾಗ.-೧೦, ೪೩], 


ಕುವನಲಾಶ್ಚ 118 ಕುವಲಾಶ್ಲ, 


ಕುವಲಾಶ್ಚ.--ಒಬ್ಬ ಅರಸು. ಸೂರ್ಯವಂಶದ ಶತ್ರುಜಿತನೆಂಬ ಅರಸನ 
ಮಗ. ಇವನಿಗೆ ಖುತಧ್ವಜನೆಂಬುದು ಮೊದಲಿನ ಹೆಸರು. ಇವರಿಗೆ ಧುಂಧುಮಾರ 
ನೆಂಬುದು ನಾಮಾಂತರ [ಹರಿ.-೧, ೧೧]... ಗಾಲವನೆಂಬ ಮುನಿ, ತಪೋನಿರತ 
ನಾಗಿದ್ದಾಗ ಪಾತಾಳಕೇತುವೆಂಬ ರಾಕ್ಷಸನು ಮಾಯೆಯಿಂದ ರೂಪಾಂತರಗಳನ್ನು 
ಧರಿಸಿ ಬಂದು, ಗಾಲವನ ತಪಸ್ಸಿಗೆ ಭಂಗವನ್ನುಂಟುಮಾಡುತ್ತಿ,ದ್ದ. ಶಾಪ ಕೊಟ್ಟರೆ 
ತನ್ನ ತಸಸ್ಸೈಲ್ಲವೂ ಹಾಳಾಗುವುದೆಂಬ ಭಯದಿಂದ ಮುನಿ ಯೋಚಿಸುತ್ತಿದ್ದನು. 
ಅಷ್ಟರಲ್ಲಿ ಕುನಲಯ ಬಣ್ಣದ ಕುದುರೆ ಇವನ ಮುಂದೆ ಬಂದು ನಿಂತಿತು. ಕೂಡಲೇ 
"4 ಈ ಕುದುರೆಯನ್ನು ಬೃಹೆದಶ್ವ (ಶತ್ರುಜಿತ) ನ ಮಗನಾದ ಖಯತಧ್ವಜನಿಗೆ ಕೊಡು '' 
ಎಂಬುದಾಗಿ ಅಶರೀರವಾಣಿ ಕೇಳಬಂದಿತು.  ಗಾಲವನು ಆ ಕುದುರೆಯನ್ನು 
ಖಯತದ್ವಜನಿಗೆ ಕೊಡಲಾಗಿ, ಆತನು ಆ ಕುದುರೆಯನ್ನೇರಿ ಪಾತಾಳಕೇತುವನ್ನು 
ಹಿಂದಟ್ಟಿ ಹೊರಟನು.  ವಾತಾಳಕೇತು ಹಂದಿಯ ರೂಪವನ್ನು ತಾಳಿ ಪಾತಾಳ 
ವನ್ನು ಹೊಕ್ಕನು. ಖಯತಧ್ವಜನು ಅನನ ಹಿಂದೆಯೇ ಅದೇ ಬಿಲವನ್ನು ಹೊಕ್ಕು 
ನೋಡುವಲ್ಲಿ, ಅಲ್ಲಿ ಇಬ್ಬರು ತರುಣಿಯರು ಶೋಕಭರದಿಂದ ಅಳುತ್ತಿದ್ದರು. ಅನರನ್ನು 
ಕಂಡು ವಿಚಾರಿಸುವಲ್ಲಿ, ಒಬ್ಬಳು ತಾನು ಫುಷ್ಪರಶಾಲಿಯೆಂಬಾತನ ಗೃಹಿಣಿಯೆಂತಲೂ, 
ತನ್ನ ಹೆಸರು ಕುಂಡಲೆಯೆಂತಲೂ, ಮತ್ತೊಬ್ಬಳು ತನ್ನ ತಂಗಿಯಾದ ಮದಾಲಸೆ 
ಯೆಂಬ ಅವಿವಾಹಿತ ಕಸ್ಯೆಯೆಂತಲೂ, ತಮ್ಮಿಬ್ಬಠನ್ನೂ ಪಾತಾಳಕೇಶು ಬಲಾ 
ತ್ಕಾರದಿಂದ ತಂಡು ಇಲ್ಲಿ ಸೆರೆಯಿಟ್ಟರುವನೆಂತಲೂ ತಿಳಿದುಬಂದಿತು. ಪಾತಾಳಕೇತು 
ವನ್ನು ಹಿಡಿದು ಕೊಂದ ಬಳಿಕ ಖಯತಧ್ವಜನು ಮದಾಲಸೆಯನ್ನು ಮದುವೆಯಾಗಿ, 
ಕುಂಡಲೆಯನ್ನು ಸಂಗಡ ಕರೆದುಕೊಂಡು ತನ್ನ ನಗರವನ್ನು ಸೇರಿದನು. ಪಾತಾಳ 
ಕೇತುವಿನ ತಮ್ಮನಾದ ತಾಳಕೇತು ಖುತದ್ಹಜನನ್ನು ಕೊಲ್ಲಬೇಕೆಂದು ಹೊಂಚು 
ತಿದ್ದು ಒಮ್ಮೆ ಖುತಧ್ವಜನು ಅಶ್ವಾರೂಢಸಾಗಿ ತಿರುಗುತ್ತ ದ್ಹಾಗ ಇವನು ಮುನಿ 
ರೂಪದಿಂದ ಸಂಧಿಸಿ, ತಾನು ಯಜ್ಞ ದೀಕ್ಷೆಯನ್ನು ಕೈಕೊಂಡಿರುವುದಾಗಿಯೂ, 
ತನಗೆ ದ್ರವ್ಯಸಹಾಯ ಮಾಡಬೇಕೆಂಬುದಾಗಿಯೂ ಕೇಳಿದನು. ಖುತದ್ವಜನು ತನ್ನ 
ಕೊರಳಲ್ಲಿದ್ದ ರತ್ನಹಾರನನ್ನು ಭೊಡಲಾಗಿ, ತಾಳಕೇತು ಬೇಗನೆ ಪಟ್ಟ ಕಣವನ್ನು ಸೇರಿ, 
ಅಂತಃಪುರದಲ್ಲಿದ್ದ ಮದಾಲಸೆಯನ್ನು ಕಂಡು ಆ ರತ್ನಹಾರವನ್ನು ತೋರಿ, ಖುತದ್ವಜನು 
ಹತನಾದನೆಂದು ತಿಳಿಸಿದರು. ಮದಾಲಸೆ ಆ ಕ್ಸಣವೇ ದೇಹತ್ಯಾಗಮಾಡಿದಳು. 
ಅಷ್ಟರಲ್ಲಿ ಹಿಂದಿರುಗಿ ಬಂದ ಖತಧ್ವಜನು ಅಲ್ಲಿಯ ವಿದ್ಯಮಾನಗಳನ್ನು ಕಂಡು 
ದುಃಖಾಕ್ರಾಂತನಾಗಿರಲು ಖುತಥ್ವಜನ ಗೆಳೆಯರಾದ ನಾಗಕುಮಾರರು ಮದಾಲಸೆ 
ಯನ್ನು ಬದುಕಿಸಿದೆರು. ನೋಡು--ಅಶ ಎತರ ಇಂತು ಗಾಲವರಿಂದ ಕುನಲಯ 
ಬಣ್ಣದ ಅಶ್ವವನ್ನು ಪಡೆದ ಕಾರಣ ಇನನಿಗೆ ಕುವಲಾಶ್ವ ಅಥವಾ ಕುವಲಯಾಶ್ವ 


ಕವಲಾಶ್ವ 119 ಜ್ರೆಶ್ರ 


ನೆಂಬ ಹೆಸರು ಬಂದಿತು [ಮಾರ್ಕ.-೧೮, 5೨, ಭಾರ.-ವನ. ೬೦೪, 5೦೫. ಹರಿ.-೧, 
೧೨. ಬ್ರಹ್ಮೈ-೫. ವಾಯು.-೮೮. ಭಾಗ-೯, ೬]. ದೃಢಾಶ್ನ ಕ ಚಂದ್ರಾಶ ಸ ಕಪಿಲಾಶ್ವ 
ರೆಂಬ ಮೂವರು ಮಂದಿ ಮಕ್ಕಳು [ಹರಿ.-೧, ೧೨]. ಇವನಿಗೆ ದೃಢಾಶ್ವ, ಕಪಿಲಾಶ್ಚ, 
ಭಡ್ರಾಪ್ವಿರೆಂಬ ಮೂವರು ಪುತ್ರರು [ಭಾರ.-ವನ. ೨೦೭]. ವಿಕ್ರಾಂತ, ಸುಬಾಹು, 
ಶತ್ರುಮರ್ದನ, ಅಲರ್ಕರೆಂದು ನಾಲ್ವರು ಮಕ್ತುಳು [ಮಾರ್ಕ.-೬೩]. ಉತ್ತಂಕ 
ನೆಂಬ ಮುನಿಯ ತಪೋಭಂಗಕ್ಟೆ ಕಾರಣಭೂತನಾದ ಧುಂಧುವೆಂಬ ರಾಕ್ಷಸನನ್ನು 
ಕೊಲ್ಲುನಂತೆ, ಉತ್ಸಂಕನು ಬೃಹೆದಶ್ವನ ಬಳಿಗೆ ಬಂದು ಮೊರೆಯಿಟ್ಟನು. ಬೃಹ 
ದಶ್ವನು ವಾನಸ್ರಸ್ಥನಾಗಿ ಹೊರಡಲು ದೀಕ್ಷೆಯನ್ನು ಕ ಕೊಂಡಿದ್ದ ಕಾರಣ, ತಂದೆಯ 
ಅಸ್ಪಣೆಯಂತೆ ಕುವಲಾಶ್ವನು ತನ್ನ ಮೂವರು ಮಕ್ಕಳೊಂದಿಗೆ ೨೧ ಸಾವಿರ ಸೇನೆ 
ಯನ್ನು ತೆಗೆದುಕೊಂಡು ಹೋಗಿ ಆ ಧುಂಧುವನ್ನು ಕೊಂದು, ಉತ್ತ,ಂಕನ ತಪಸ್ಸಿಗೆ 
ನೆನ್ಮುದಿಯನ್ನುಂಟುಮಾಡಿದನು [ವನ. ೨೦೪, ೨೦೫]. 


ಕೈಶ.--(1) ಒಂದು ದ್ವೀಪ. ಸಪ್ತ ದ್ವೀವಗಳಲ್ಲಿ ನಾಲ್ಕನೆಯದು. ಇದರ 
ಸುತ್ತಲೂ ಫೃತಸಮುದ್ರನಿಜಿ. ಎಂಟು ಲಕ್ಷ್ಮ ಯೋಜನ ವಿಸ್ತ್ವೀರ್ಣವುಳ್ಳೆದ್ದು. 
ಪ್ರಿಯನ್ರತ ರಾಜನ ಮಗನಾದ ಹಿರಣ್ಯರೇತನು ಈ ದ್ವೀಪವನ್ನು ಆಳುತ್ತಿದ್ದು ತನ್ನ 
ತರುವಾಯ ವಸು, ವಸುದಾನ, ದೃಢರುಚಿ, ನಾಭಿಗುಪ್ತ್ವ, ಸ್ತುತ್ಯವ್ರತ, ನಿವಿಕ್ಷ್ವ, 
ನಾಮದೇವರೆಂಬ ತನ್ನ ಏಳು ಮಂದಿ ಮಕ್ಕುಳಿಗೂ ಹಂಚಿಕೊಟ್ಟನು. ಈ ದ್ವೀಪದಲ್ಲಿ 
ಚಕ್ರ, ಚತುಶ್ಶೃ೦ಗ, ಕಪಿಲ, ಚಿತ್ರಕೂಟ, ಹೇವಾನೀಕ, ಊರ್ಧ್ವರೋನು, ದ್ರನಿಣ 
ಎಂಬ ಏಳು ಪರ್ವತಗಳಿವೆ. ರಸಕುಲ್ಯಾ, ಮಧುಕುಲ್ಯಾ, ಮಿತ್ರವಿಂದಾ, ಶ್ರುತ 
ನಿಂದಾ, ದೇವಗರ್ಭಾ, ಘೃತಚ್ಯುತಾ, ಮಂತ್ರಮಾಲಾ ಎಂಬ ಏಳು ನದಿಗಳು ಈ 
ದ್ವೀಪದಲ್ಲಿ ಮುಖ್ಯವಾದುವು [ಭಾಗ.-೫, ೨೦. ದೇ.ಭಾಗ.-೮, ೧೨. ಭಾ.-ಭೀ ೧೨. 
ಶಿವ.-ಉಮಾ. ೧೮]. 


(1) ಒಬ್ಬ ಅರಸು. ಚಂದ್ರವಂಶದ ಪುರುಕುಲೋತ್ಪನ್ನನಾದ ಜಹ್ನು 
ರಾಜನ ಸಂತತಿಯನನು. ವಿಶ್ವಾಮಿತ್ರನ ಮೂಲಪುರುಷ [ಭಾರ.-ಅನು. ೭]. 


(111) ಶ್ರೀ ರಾಮನಿಂದ ಸೀತೆಯಲ್ಲಿ ಜನಿಸಿದ ಅವಳಿ ಮಕ್ಕಳಲ್ಲಿ ಹಿರಿಯನು. 
ಶ್ರೀ ರಾಮನು ಲೋಕಾಸವಾದದಿಂದ ಹೆದರಿ ಸೀತೆಯನ್ನು ವಾಲ್ಮೀಕಿ ಮುನಿಯ 
ಆಶ್ರಮದ ಬಳಿ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಹೇಳಿ ಕಳುಹಿದ ಪ್ರಕಾರ ಲಕ್ಷ್ಮಣನು 
ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋದನು. ಆಗ್ಗೆ ಗರ್ಭಿಣಿಯಾಗಿದ್ದ ಸೀತೆ ತನ್ನ 
ದುರವಸ್ಥೆಗಾಗಿ ಶೋಕಿಸುತ್ತಿರುವಲ್ಲಿ ವಾಲ್ಮೀಕಿ ಮುನಿ ಅಲ್ಲಿಗೆ ಬಂದು, ಸೀತೆಯನ್ನು 
ಗುರುತಿಸಿ, ತನ್ನ ಆಶ್ರಮಕ್ಕೆ ಕರೆದುಯ್ದು ಸಂತವಿಸಿದನು [ರಾಮಾ.-ಉ. ೪೮, ೫೦]. 


ಣೆ 126 ಜು 


ಇಂತು ಸೀತೆಯು ವಾಲ್ಮೀಕಿ ಮುನಿಯ ಆಶ್ರಮದಲ್ಲಿ ಖುಸಿಪತ್ತಿಯರ ಆರೈಶಕೆಯಲ್ಲಿರು 
ವಲ್ಲಿ ನವಮಾಸಗಳು ತುಂಬಿದ ಬಳಿಕ ಅನಳಿ ಮಕ್ಕಳನ್ನು ಹೆತ್ತಳು. ವಾಲ್ಮೀಕಿ 
ಮುನಿ ಹೆರ್ಷಭರದಿಂ೦ದ ಅಲ್ಲಿಗೆ ಬಂದು ಒಬ್ಬನಿಗೆ ಕುಶಮುಷ್ಟಿಯಿಂದಲೂ ವಾತ್ತೊಬ್ಬ 
ನಿಗೆ ಲವಮುಸ್ಟಿಯಿಂದಲೂ ರಳ್ಸೆ ಯನ್ನು ಮಾಡಿ, ಅವರಿಬ್ಬರಿಗೂ ಕುಶ, ಲವ ಎಂಬು 
ದಾಗಿ ನಾಮಕರಣಮಾಡಿ, ಇನರಿಬ್ಬರೂ ಮಹಾ ನರಾಕ್ರಮಶಾಲಿಗಳಾಗಿ ಬಾಳುವ 
ರೆಂಬುದಾಗಿ ಸೀತೆಗೆ ಹೇಳಿದನು [ರಾಮಾ.-ಉ. ೬೫]. ಇಂತು ಕುಶ, ಲವರು 
ಕ್ರಮವಾಗಿ ಸಕಾಲದಲ್ಲಿ ವಾಲ್ಮೀಕಿ ಮುನಿಯ ಮೂಲಕ ಅನ್ನಪ್ರಾಶನಾದಿ ಸಂಸ್ಕಾರ 
ಗಳನ್ನು ಪಡೆದು ಸಕಲನಿದ್ಯಾ ವಾರಂಗತರಾದ ಬಳಿಕ, ವಾಲ್ಮೀಕಿ ಮುನಿ ತಾನು ರಚಿ 
ಸಿದ ೨೪ ಸಾವಿರ ಗ್ರಂಥ ಪರಿಮಿತಿಯುಳ್ಳ ಆದಿಕಾವ್ಯವೆನಿಸಿದ ರಾಮಾಯಣವನ್ನು 
ಇನರಿಬ್ಬರಿಗೂ ವಾದ್ಯಸಹಿತವಾಗಿ ಹಾಡುವುದಕ್ಕೆ ಕಲಿಸಿಕೊಟ್ಟನು. ಇವರಿಬ್ಬರೂ 
ಆ ಕಾವ್ಯವನ್ನು ಅಲ್ಲಲ್ಲಿ ಗಾಯನಮಾಡಿ, ಎಲ್ಲರನ್ನೂ ಸಂತೋಷಗೊಳಿಸುತ್ತಿ,ದ್ದರು. 
ಇಷ್ಟರಲ್ಲಿ ಶ್ರೀ ರಾಮನು ಅಶ್ವಮೇಧ ದೀಕ್ಷಿತನಾಗಿ ಶತ್ರುಫ್ನನನ್ನು ಕುದುರೆಯ 
ಅಂಗರಕ್ಷೆಗಾಗಿ ನಿಯಮಿಸಿ ಕುದುರೆಯನ್ನು ಭೂ ಪ್ರದಕ್ಷಿಣೆಗಾಗಿ ಬಿಟ್ಟನು. ಆ 
ಕುದುರೆ ಸಂಚರಿಸುತ್ತ ವಾಲ್ಮೀಕಿಯ ಆಶ್ರಮವನ್ನು ಹೊಕ್ಕಿತು. ಆಗ ಲವನು 
ಆ ಕುದುರೆಯನ್ನು ಹಿಡಿದು ಕಟ್ಟಿಹಾಕಿ, ಶತ್ರುಘ್ನನೊಂದಿಗೆ ಯುದ್ಧಮಾಡಹೋಗಿ, 
ಮೂರ್ಛಿತನಾಗಲು, ಶತ್ರುಘ್ನನು ಲವನನ್ನು ತನ್ನ ರಥದ ಮೇಲೆ ಇಟ್ಟುಕೊಂಡು 
ಕುದುರೆಯನ್ನು ಬಿಡಿಸಿಕೊಂಡು ಅಯೋಧ್ಯಾ ಭಿಮುಖವಾಗಿ ಹೊರಟನು. ಅಷ್ಟರಲ್ಲಿ 
ಈ ಸಮಾಚಾರವನ್ನು ಕೇಳಿ ಕುಶನು ಧನುರ್ಬಾಣಧರನಾಗಿ ಅಲ್ಲಿಗೆ ಬಂದು ಶತ್ರುಘ್ನ 
ನನ್ನು ಇದಿರಿಸಿ, ಸೋಲಿಸಿ, ಮೂರ್ಛಿಗೊಳಿಸಿ, ಲವನನ್ನು ಬಿಡಿಸಿಕೊಂಡುಹೋದನು. 
ಈ ಸಮಾಚಾರವನ್ನು ಅಯೋಧ್ಯೆಯಲ್ಲಿದ್ದ ರಾಮನು ಕೇಳಿ, ಲಕ್ಷ ನನ್ನು 
ಸೇನೆಯೊಂದಿಗೆ ಕಳುಹಿದನು. ಲಕ್ಷ ನೂ ಮೂರ್ಛಾಕ್ರಾಂತನಾಗಲು, ಭರತನು 
ಬಂದನು. ಅವನೂ ಅದೇ ಅವಸ್ಥೆಗೆ ಗುರಿಯಾಗಲಾಗಿ ಶ್ರೀ ರಾಮನೇ ಸ್ವತಃ ಬಂದು 
ಯುದ್ಧಮಾಡಬೇಕಾಗಿ ಬಂದಿತು. ರಾಮನು ಅಲ್ಲಿಗೆ ಬಂದು ಇವರಿಬ್ಬರನ್ನೂ 
ನೋಡಿ, ಆಂತರಿಕ ಸ್ನೇಹದಿ೦ದ ಉದಾಸೀನನಾಗಿರಲು, ಇವರಿಬ್ಬರು ತರಳರೂ ಮೇಲೆ 
ಬಿದ್ದು ಯುದ್ಧಮಾಡಿ, ರಾಮನನ್ನೂ ಮೂರ್ಛೆಗೆಡಹಿದರು. ಇಷ್ಟರಲ್ಲಿ ವರುಣ 
ಲೋಕಕ್ಕೆ ಯಜ್ಞ್ಯಾರ್ಮವಾಗಿ ಹೋಗಿದ್ದ ವಾಲ್ಮೀಕಿ ಮುನಿ ಆಶ್ರಮವನ್ನು ಸೇರಿ, ಅಲ್ಲಿನ 
ವಿದ್ಯಮಾನಗಳನ್ನು ಕೇಳಿ, ಭಯಭೀತನಾಗಿ ಬೇಗನೆ ರಣರಂಗವನ್ನು ಹೊಳ್ಳು, ಲನ 
ಕುಶರ ಸರಾಕ್ರಮವನ್ನು ಶ್ಲಾಘಿಸಿ, ತನ್ನ ಅಮೃತಮಯ ದೃಷ್ಟಿಯಿಂದ ರಾಮಾದಿ 
ಗಳನ್ನು ಬದುಕಿಸಿ, ಸೀತೆಯನ್ನೂ ಲವ ಕುಶರನ್ನೂ ರಾಮನಿಗೆ ಒಪ್ಪಿಸಿದನು. ಬಳಿಕ 
ಶ್ರೀ ರಾಮನು ಮುನಿಯನ್ನು ನಂದಿಸಿ, ಬಹಳವಾಗಿ ಕೊಂಡಾಡಿ, ಪತ್ನೀ ಪುತ್ರ, 


ಕುಶ 121 ಕೆಶಥ್ವಜ 


ನೋದರ, ಪರಿವಾರದೊಡನೆ ಅಯೋಧ್ಯೆಗೆ ಹೋಗಿ ಯಜ ಕ್ಲಿ ವನ್ನು ವೊರ್ತಿ ಗೊಳಿಸಿ 
ದನು [ಜೈ. ಭಾ.-೨೫, ೨೬]. 
ರಾಮಾಯಣದ ವ್ರಕಾರ ರಾಮನು ಅಶ್ವಮೇಧ ದೀಳ್ಸೆಯನ್ನು ವಹಿಸಿ, 
ತುರಗ ರಕ್ಷಣೆಗಾಗಿ ಲಕ್ಷ ಭಾನನ್ನು ಕಳುಹಿಸಿದನು. ಕಲಕಾಲದಲ್ಲಿಯೇ ಕುದುರೆ 
ನಿರುವಾಧಿಕವಾಗಿ ಹಿಂದಿರುಗಿತು. ಯಜ್ಞ ನೈೈಮಿಶಾರಣ್ಯದಲ್ಲಿ ನಡೆಯುತ್ತಿರು 
ವಲ್ಲಿ ವಾಲ್ಮೀಕಿ ತನ್ನ ಶಿಷ್ಯರೊಂದಿಗೆ ಯಜ್ಞ ಶಾಲೆಯನ್ನು ಹೊಕ್ಕು ಸತ್ಯೃತನಾದನು. 
ಮರುದಿನ (ಲವಕುಶರು) ಶಿಷ್ಯರು ರಾಮಾಯಣವನ್ನು ಹಾಡತೊಡಗಿದರು. ಯಜ್ಞ 
ವಾಟಕೆಯಲ್ಲಿ ಫೆರೆದಿದ್ದವರೆಲ್ಲರೂ ಆಶ್ಚರ್ಯಭವರಿತರಾಗಿ ಜೇಳುತ್ತಿ_್ಮಿರುವಲ್ಲಿ, ೨೦ 
ನರ್ಗಗಳವರೆಗೆ ಕೇಳಿದ ತರುವಾಯ, ಲಕ್ಷ ಭೌನನ್ನು ಕರೆದು ಆ ಇಬ್ಬರು ಗಾಯಕ 
ರಿಗೂ ಪ್ರತ್ಯೇಕವಾಗಿ ೧೮ ಸಾವಿರ ವರಹಗಳನ್ನೂ, ಇನ್ನೂ ಅವರು ಅಸೇಕ್ಷಿಸ 
ತಕ ವಸ್ತುಗಳನ್ನೂ ಕೊಟ್ಟು ಕಳುಹುವಂತೆ ಅಪ್ಪಣೆಮಾಡಿದನು. ಆದರೆ ಈ 
ಗಾಯಕರು "" ನಾವು ತಾಪನರು. ನಮಗೆ ಹಣದಿಂದ ಕೆಲಸವಿಲ್ಲ. ತಾವು ಲಾಲಿಸುವಿ 
ರಾದರೆ ಸಂಪೂರ್ಣವಾಗಿ ಹಾಡಬೇಕೆಂದಿರುವೆವು'' ಎಂದರು. ರಾಮನು ಸಮ್ಮತಿ 
ಸಿದನು. ಸೀತಾವರಿತ್ಯಾಗ ಘಟ್ಟದವರೆಗೆ ಹಾಡಿ ನಿಲ್ಲಿಸಿದರು. ಮರುದಿನ ಪ್ರಾತಃಕಾಲ 
ಎಲ್ಲರೂ ಯಜ್ಞ ಮಾಟಕೆಯಲ್ಲಿ ಫೆರೆದಿರುವಲ್ಲಿ ವಾಲ್ಮೀಕಿ ಸೀತಾ ಲವಕುಶರನ್ನು ಹಿಂದಿಟ್ಟು 
ಕೊಂಡು ಬಂಡು ಸೀತೆಯನ್ನು ನರಿಗ್ರಹಿಸುವಂತೆ ಹೇಳಲಾಗಿ, ರಾಮನು ಸಮ್ಮತಿಸಿ 
ದನು. ಪ್ರಜೆಗಳೆಲ್ಲರೂ ಆನಂದಚರಿತರಾಗಿರುಹಲ್ಲಿ, ಸೀತೆ ತಾನು ವರಿಶುದ್ಧ ಚರಿತೆಯಾ 
ಗಿದ್ದಲ್ಲಿ ಭೂ ದನಿ ತನ್ನನ್ನು ಐಕ್ಯಗೊಳಿಸುವಂತೆ ಬೇಡಿಕೊಂಡಳು. ಒಡನೆಯೇ ಭೂ 
ಮಾತೆ ವಿವರವನ್ನು ತೋರಲಾಗಿ, ಸೀತೆ ಕಣ್ಮರೆಯಾದಳು. ಬಳಿಕ ವಾಲ್ಮೀಕಿ ಲವ 
ಕುಶರನ್ನು ರಾಮನಿಗೆ ಒಪ್ಪಿಸಿದನು. ಯಜ್ಞ ಸಂಪೂರ್ಣವಾದ ತರುವಾಯ 
ನೆರೆದಿದ್ದವರೆಲ್ಲರೂ ಹಿಂದೆರಳಿದರು. ರಾಮನೂ ಅಯೋಧ್ಯೆಯನ್ನು ಹೊಕ್ಕನು 
[ರಾಮಾ.-ಉ. ೯೧, ೯೮]. ಲಕ್ಷ್ಮಣ ನಿರ್ಯಾಹಾನಂತರ ರಾಮನು ಅಲನಕುಶರಿಗೆ 
ಸಬ್ಬಾಭಿಷೇಕಮಾಡಿ, ನಿಂಧ್ಯಪರ್ವತದ ಬಳಿಯಲ್ಲಿ ಕುಶಾವತಿಯೆಂಬ ಪಟ್ಟಣವನ್ನೂ 
ಶ್ರಾವಸ್ತ್ವಿಯೆಂಬ ಪಟ್ಟಣವನ್ನೂ ನಿರ್ಮಿಸಿ, ಅವುಗಳಲ್ಲಿ ಕ್ರಮವಾಗಿ ಕುಶ ಲವರನ್ನು 
ನಿಲ್ಲಿಸಿದನು [ಉತ್ತ,.-೧೦೮]. ಕುಶನಿಗೆ ಚಂಪಕಾ, ಕುಮುದ್ರತಿಯೆಂಬುದಾಗಿ ಇಬ್ಬರು 
ಸತ್ತಿಯರು. ಹಿರಿಯವಳಾದ ಚಂಪಕೆ ಚಂಪಕಮಾಲಿನಿ ಮುಂತಾದ ಒಂಬತ್ತು 
ಮಂದಿ ಹೆಣ್ಣು ಮಕ್ಕಳನ್ನೂ, ಕಿರಿಯನಳಾದ ಕುಮುದ್ವತಿ ಅತಿಧಿ ಮೊದಲಾಡ ಎಂಟು 
ಮಂದಿ ಪುತ್ರರನ್ನೂ ಪಡೆದಳು. ಕುಶವಂಶನರ್ವನೆ [ಶಿವ.-ಉಮಾ, ೩೯]. 
ಕುಶಧ್ವಜ- (1) ಒಬ್ಬ ಅರಸು. ನಿದೇಹೆವಂಶದ ಹ್ರಸ್ವರೋಮ ಜನಕನ 


ಬ 
ಕಿರಿಯ ಮಗನು, ಸೀರಥ್ವಜಜನಕನ ತಮ್ಮನು. ಸೀರಧ್ವಜಜನಕನು ಇಂದ್ರಡೇಶವನ್ನು 


ಕೆಶನಾಭ 122 ಕುಶಸ್ಥಲೀ 


ಗೆದ್ದು, ಸಾಂಕಾಶ್ಯ ನಗರಿಯನ್ನು ರಾಜಧಾನಿಯಾಗಿ ಏರ್ಪಡಿಸಿ, ಅಲ್ಲಿ ಕುಶಧ್ವಜನನ್ನು 
ಅರಸನನ್ನಾಗಿ ನಿಯಮಿಸಿದನು. ಇವನಿಗೆ ಮಾಂಡವಿ, ಶ್ರುತಕೀರ್ತಿಯೆಂಬ ಇಬ್ಬರು 
ಕಫ್ಯೆಯರಿದ್ದರು. ಸೀತೆಯನ್ನು ರಾಮನಿಗೆ ಕೊಟ್ಟು ಮದುವೆಯಾದ ಬಳಿಕ, ಸೀರ 
ಧ ೈಜ ಇವರಿಬ್ಬರನ್ನೂ ಭರತ ಶತ್ರುಘ್ನರಿಗೆ ಕೊಟ್ಟು ನುದುವೆ ಮಾಡಿದನು [ರಾಮಾ.- 
ಬಾಲ. ೭೦, ೭೪]. 

(11) ವಿದೇಹ ವಂಶದ ವೃಷಧ್ವಜಜನಕನ ಮಗನಾದ ರಧಧ್ವಜಜನಕನ 
ಮಗನು. ಈತನಿಗೆ ಲಕ್ಷ್ಮಿಯ ಅಂಶದಿಂದ ವೇದಸತಿಯೆಂಬ ಮಗಳು ಜನಿಸಿದಳು. 
ಈ ನೇದನತಿ ಮುಂದಣ ಜನ್ಮದಲ್ಲಿ ಸೀತೆಯಾಗಿ ಜನಿಸಿದವಳು [ರಾಮಾ.-ಉ. 
೧೭. ದೇ.ಭಾ.-೯, ೧೫]. 

ಕುಶೆನಾಭ.- ಒಬ್ಬ ಅರಸು, ಚಂದ್ರನಂಶದ ಕುಶಿಕ ರಾಜನ ನಾಲ್ಬು ಮಂದಿ 
ಪುತ್ರರಲ್ಲಿ ಕಡೆಯವನು. ಇವನು ಮಹೋದಯವೆಂಬ ನಗರಿಯನ್ನು ಸ್ಥಾಪಿಸಿದನು. 
ಷತನು ಫೃತಾಚಿಯೆಂಬ ಅಪ್ಸರಸಿಯಲ್ಲಿ ನೂರು ಮಂದಿ ಹೆಣ್ಣುಮಕೃಳನ್ನು ಪಡೆ 
ದನು. ಈ ಕುವರಿಯರು ಒಮ್ಮೆ ವನದಲ್ಲಿ ಸಂಚರಿಸುತ್ತಿದ್ದಾಗ ವಾಯುದೇವನು 
ಇವರನ್ನು ಕಂಡು ಮೋಹಿಸಿದರು. ಆದರೆ ಈ ಹುಡುಗಿಯರು ಸಮ್ಮತಿಸಲಿಲ್ಲ. 
ಇದರಿಂದ ಕುನಿತನಾದ ವಾಯು ಇವರೆಬ್ಲರನ್ನೂ ಕುಚ್ಛ್ಚಿಯರಾಗುವಂತೆ ಶಾಪನಿತ್ತನು. 
ಕೆಲಕಾಲದ ಮೇಲೆ ಬ್ರಹ್ಮದತ್ತನು ಇವರ ಕುಬ್ಬತ್ತನನ್ನು ಹೋಗಲಾಡಿಸಿ, ಇನ 
ರನ್ನು ಮದುವೆಯಾದನು. ನೋಡು--ಕನ್ಯಾಕುಬ್ಬ [ರಾಮಾ.-ಬಾಲ. ೩೨, ೩೩]. 

ಕುಶಸ್ಥೃವ.-ಒಂದು ವನ. ಕಶ್ಯಪನ ಹಿರಿಯ ಹೆಂಡತಿಯಾದ ದಿತಿ, ತನ್ನ 
ಮಕ್ಕಳನ್ನು ಇಂದ್ರನು ಸಂಹರಿಸಿದ ಕಾರಣ, ಇಂದ್ರನನ್ನು ಸೋಲಿಸತಕ್ಕಂತಹ ಮಗ 
ನನ್ನು ಪಡೆಯುವ ಉದ್ದೇಶದಿಂದ ಬಹಳ ಕಾಲದನರೆಗೆ ತಪಸ್ಸುಮಾಡುತ್ತಿದ್ದಳು. 
ಕಾಲಾಂತರದಲ್ಲಿ ವಿಶಾಲನೆಂಬ ಅರಸು ಈ ಸ್ಥಳದಲ್ಲಿ ಒ೦ದು ನಗರವನ್ನು ನಿರ್ಮಿಸಿ, 
ಆ ನಗರಕ್ಕೆ ವಿಶಾಲಾನಗರವೆಂಬ ಹೆಸರಿಟ್ಟನು. ನಿಶ್ಚಾಮಿತ್ರನು ತನ್ನ ಯಜ್ಞದ 
ಸಂರಕ್ಷ್ಮಣಾರ್ಧನಾಗಿ ರಾಮ ಲಕ್ಷ್ಮಣರನ್ನು ಸಂಗಡ ಕರೆದುಕೊಂಡು ಹೋಸುವಾಗ 
ಈ ನಗರದ ಮೂಲಕ ಪ್ರಯಾಣಮಾಡಿದನು. ಆ ಕಾಲದಲ್ಲಿ ಈ ನಗರಿಯನ್ನು 
ಸುಮತಿಯೆಂಬ ಅರಸು ಹರಿಪಾಲಿಸುತ್ತಿದ್ದನು [ರಾಮಾ.-ಬಾ. ೪೬]. 

ಕುಶಸ್ಥಲೀ.-ಶ್ರೀ ರಾಮನ ಹಿರಿಯ ಮಗನಾದ ಕುಶನು ರಾಜ್ಯಭಾರಮಾಡು 
ವುದಕ್ಕಾಗಿ ಶ್ರೀ ರಾಮನು ನಿರ್ಮಿಸಿದ ಒಂದು ಸಟ್ಟಣ. ಶರ್ಯಾತಿ ರಾಜನ ಮುಮ್ಮುಗ 
ನಾದ ರೇವತನೆಂಬ ಅರಸು ಇಲ್ಲಿ ಬಹಳ ಕಾಲ ರಾಜ್ಯಭಾರಮಾಡುತ್ತಿ,ದ್ದನು. ಶ್ರೀ 
ಕೃಷ್ಣ ನು ವಾಸವಾಗಿದ್ದ ಮಧುರಾವುರಿಯನ್ನು ಜರಾಸಂಧನು ಸುಟ್ಟು ಹಾಳುಗೆಡಹಿದ 
ಬಳಿಕ, ಶ್ರೀ ಕೃಷ್ಣನು ಈ ಪ್ರದೇಶದಲ್ಲಿ ದೇವಶಿಲ್ಲಿಯಾದ ವಿಶ್ವಕರ್ಮುನಿಂದ ಆಂಧ್ಯ 


ಕುಶಾಮ್ಸ 1258 ಕುಹೂ 


ವಾದ ಒಂದು ಪಟ್ಟಣವನ್ನು ಕಲ್ಪಿಸಿ, ಅದಕ್ಕೆ ದ್ವಾರಕೆಯೆಂಬ ಹೆಸರಿಟ್ಟು, ತಾನು 
ವಾಸಮಾದಶೊಡಗಿದರು [ರಾಮಾ.-ಉ. ೧೦೮. ಭಾಗ.-೧೦, ೫೧. ಭಾರ.- ಸ. ೧೪]. 
ಶ್ರೀ ಕೃಷ್ಣ ನಿರ್ಯಾಣವಾದ ಏಳನೆಯ ದಿವನ ಈ ನಗರ ಸಮುದ್ರದಲ್ಲಿ ಮುಳುಗಿ 
ಹೋಯಿತು [ಭಾರ.-ಮೌನ. ೭]. 

ಕುಶಾಮ್ಚ.--ಒಬ್ಬ ಅರನು. ಚಂದ್ರವಂಶದ ಪುರು ರಾಜನ ಸಂತತಿಯಲ್ಲಿ 
ಜನಿಸಿದ ಕೃತಿ ರಾಜನ ಮಗನಾದ ಉಪರಿಚರವಸುವಿನ ಮಗನು. ಇವನಿಗೆ ಮಣಿ 
ನಾಹನನೆಂಬುದು ನಾಮಾಂತರ. ಇವನು ಒಂದು ನಗರವನ್ನು ಸಾ ಪಿಸಿ, ಅದಕ್ಕೆ 
ಕೌಶಾಂಬಿಯೆಂದು ಹೆಸರಿಟ್ಟನು [ಭಾರ.-ಆದಿ. ೬೪]. 

ಕುಶಾವತೀ--ನೋಡು--ಕುಶ, ಕುಶಸ್ಥಲೀ. 

ಕುಶಾವರ್ಕ.--ಪ್ರಿಯವ್ರತ ವಂಶದ ಖುಷಭ ಚಕ್ರವರ್ತಿಯಿಂದ ಜಯಂತಿಯೆಂ 
ಬವಳಲ್ಲಿ ಜನಿಸಿದ ನವಖಂಹಾಧಿನತಿಗಳಲ್ಲಿ ಒಬ್ಬನು. ಇವರು ಪಾಲಿಸಿದ ಜೀಶಕ್ಟೂ 
ಇದೇ ಹೆನರು [ಭಾಗ.-೫, ೫]. 

ಕುಶಿಕ.- ಒಬ್ಬ ಅರಸು. ಚಂದ್ರವಂಶದ ವುರುರಾಜನ ಸಂತತಿಯಲ್ಲಿ ಜನಿ 
ಸಿದ ಕುಶ ರಾಜನ ಮಗನು. ಇವನ ಮಗನು ಗಾಧಿ ರಾಜನು [ಭಾರ.-ಅನು. ೭]. 
ಈತನು ವುತ್ರನ್ರಾಸ್ರಿಗಾಗಿ ಬಹಳ ಕಾಲ ತವನ್ನು ಮಾಡಿದನು. [ಹರಿ.-೧, ೧೭, 
ಭಾರ.-ಶಾಂತಿ.೪೮. ಭಾಗ-೯, ೧೫]. ಭೃಗುವಂಶವೂ ಕುಶಿಕವಂಶವೂ ಬೆರೆಯುವು 
ದೆಂಬ ಸಮಾಚಾರ ಚ್ಯವನ ಮುನಿಯ ಕಿವಿಗೆ ಬಿದ್ದಿತು... ಅದನ್ನು ಸಹಿಸಲೊಲ್ಲದೆ 
ಏನಾದರೊಂದು ಎತ್ತುಗಡಿಯಿಂದ ಕುಶಿಕವಂಶನನ್ನೇ ನಿರ್ಮೂಲಗೊಳಿಸಬೇಕೆಂಬ 
ದುರುದ್ದೇಶದಿಂದ ಚ್ಯವನನು ಕುಶಿಕನ ಮನೆಗೆ ಬಂದನು. ರಾಜ ದಂಪತಿಗಳು ಭಯ 
ಭಕ್ತಿಗಳಿಂದ ಸತೃರಿಸಿದರು. ಚ್ಯವನನು ಎಷ್ಟೋ ದಿನಗಳವರೆಗೆ ಅಲ್ಲಿಯೇ ನಿಂತನು. 
ಇವರ ಭಕ್ತಿ, ನಿಶ್ಚಾಸಗಳು ಹೆಚ್ಚುತ್ತಲೇ ಇದ್ದುವು. ನಾನಾ ಪ್ರಕಾರದಿಲದ ರಾಜ 
ದಂಪತಿಗಳನ್ನು ಪೀಡಿಸಿದನು. ಅವರು ಆ ಕಷ್ಟಗಳನ್ನ ಸಂತೋಷದಿಂದಲೇ ಸಹಿಸಿ 
ಕೊಂಡರು. ಚ್ಛವನನು ಕರ್ತವ್ಯಶೂನ್ಯನಾಗಿ ಆ ದಂಪತಿಗಳ ಸಹನೆಗೆ ಮೆಚ್ಚಿ 
"" ನಿಮ್ಮ ಶುಶ್ರೂಷೆಗೆ ಮೆಚ್ಚಿದೆನು. ನಿಮ್ಮ ವಂಶದಲ್ಲಿ ಬ್ರಹ್ಮತೇಜಸ್ಸಿನಿಂದ ಮೆರೆದು 
ಕೀರ್ತಿಶಾಲಿಯಾಗುವ ಮಹಾ ಪುರುಷನು ಬೇಗನೆ ಹುಟ್ಟುವನು. ನಿಮ್ಮ ವಂಶವೂ 
ವಿಖ್ಯಾತವಾಗುವುದು'' ಎ೦ಬುದಾಗಿ ಹರಸಿ, ಬೀಳ್ಕೊಂಡನು. ಆ ತರುವಾಯ ಕುಶಿಕನ 
ವಂಶದಲ್ಲಿ ನಿಶ್ವಾಮಿತ್ರನು ಗಾಧಿ ರಾಜನಿಗೆ ಮಗನಾಗಿ ಹುಟ್ಟಿ ದನು [ಅನು. ೮೭]. 

ಕುಹೂ.--ಸ್ವಾಯಂಭುವ ಮನ್ವಂತಕದಲ್ಲಿ ಅಂಗಿರಸನೆಂಬ ಮಹರ್ಷಿಯಿಂದ 
ಶ್ರದ್ಧಾದೇವಿಯಲ್ಲಿ ಜನಿಸಿದ ನಾಲ್ವರು ಕನ್ನಿಕೆಯರಲ್ಲಿ ಒಬ್ಬಳು. ಅಮಾವಾಸ್ಯೆಯ 
ಅಭಿಮಾನದೇವತೆ. ಸಿನೀವಾಲಿ, ರಾಕಾ, ಅನುಮತಿಗಳು ಇವಳ ಸಹೋದರಿಯರು, 


ಜೊಟ 124 ಕೂರ್ಮ 


ಈಕೆ ಹನಿಷ್ಠಂತರೆಂಬ ಪಿತೃದೇವತೆಗಳನ್ನು ಮದುವೆಯಾದಳು [ನಿಷ್ಣು.-ಅಂಶ. 
೧, ೧೦]. 

ಜೊೂಟ.--ಕಂಸನ ಆಸ್ಥಾನದಲ್ಲಿದ್ದ ಜಟ್ಟಗಳಲ್ಲಿ ಒಬ್ಬ. ಬಲರಾಮ ಕೃಷ್ಣರು 
ಧನುರ್ಯಾಗಕ್ಕಾಗಿ ಮಡುಕೆಗೆ ಹೋಗಿದ್ದಾಗ ಬಲರಾಮನು ಇವನನ್ನು ಕೊಂದನು 
[ಭಾಗ.-೧೦, ೪೪]. 

ಕೂಪಕರ್ತ -ಬಾಣಾಸುರನ ಆನ_ ಧನು. ಬಲರಾನುನಿಗೂ ಬಾಣಾಸುರನಿಗೂ, 
ಉಷಾಸಹರಣ ಸಂದರ್ಭದಲ್ಲಿ ನಡೆದ ಯುದ್ಧ ದಲ್ಲಿ ಇವನು ಬಾಣಾಸುರನ ಪರವಾಗಿ 
ಬಲರಾಮನೊಂದಿಗೆ ಯುದ್ಧಮಾಡಿ ಸತ್ತನು [ಭಾಗ.-೧೦, ೬೩]. 

ಕೊರ್ಮ.- (1) ಆಮೆ. ವಿಷ್ಣುವಿನ ಅವತಾರಗಳಲ್ಲಿ ಎರಡನೆಯದು. ಈಗ 
ನಡೆಯುತ್ತಿರುವ ಶ್ರೇತವರಾಹೆ ಕಲ್ಪದ ಚಾಕ್ಸುಷ ಮನ್ವಂತರದಲ್ಲಿ ನಡೆದುದು. 
ಒಂದೊಮ್ಮೆ ರಾಕ್ಷಸರು ಜೀವತೆಗಳಿಗಿಂತಲೂ ಬಲಾಧಿಕರಾಗಿದ್ದರು. ರಾಕ್ಷಸರು 
ಪ್ರಬಲಿಸಿದ ಹಾಗೆಲ್ಲ ದೇವತೆಗಳು ಕಳೆಗುಂದಿ ನಿಷ್ಕುವನ್ನು ಮರೆಹೊಕ್ಕರು. ಆಗ 
ವಿಷ್ಣು ಜೀವತೆಗಳನ್ನು ಕುರಿತು "" ನಿಮ್ಮ ಶೌರ್ಯ ಪರಾಕ್ರಮಗಳು ಈಗ ನಡೆಯು 
ವುದಿಲ್ಲ. ನೀನೀಗ ಬಹಳ ಯುಕ್ತಿಯಿಂದ ನಡೆಯಬೇಕು. ಹೇಗಾದರೂ ರಾಕ್ಸಸ 
ರೊಂದಿಗೆ ಸ್ನೇಹಮಾಡಿಳೊಂಡು, ಅಮೃತ ಸಂಪಾದನೆಗಾಗಿ ಅವರನ್ನು ಹುರಿದುಂಬಿಸಿ, 
ಕ್ಸೀರಸಮುದ್ರವನ್ನು ಮಧನಮಾಡಿದಲ್ಲಿ ಮುಂದೆ ಅದರಿಂದ ನಿಮಗೆ ಮೇಲ್ಮೆ 
ಯುಂಟು'' ಎಂಬುದಾಗಿ ಹೇಳಿದನು. ದೇವತೆಗಳು ಅದರಂತೆಯೇ ರಾಕ್ಷಸರ ಬಳಿ 
ಸಾರಿ ""ಅಣ್ಣಗಳಿರಾ ! ನಾವೆಲ್ಲರೂ ಒಬ್ಬ ತಂಜಿಯ ಮಕ್ಕಳು. ನಮ್ಮ ಜನನಿಯೂ 
ನಿಮ್ಮ ಜನನಿಯೂ ಅಕ್ಕು ತಂಗಿಯರೇ ಹೊರತು, ಸವತಿಯರಂತಲ್ಲ. ಇಂತಿರಲು 
ಒಂದೇ ಕುಟುಂಬದವರಾದ ನಾವು ಕಚ್ಚಾಡುವುದು ತರವಲ್ಲ. ಈಗ ನಾವೂ ನೀವೂ 
ಒಟ್ಟುಗೂಡಿ, ಪಾಲ್ಲಡಲನ್ನು ಮಧನಮಾಡಿ, ಅನ್ಭುತವನ್ನು ಸಂಪಾದಿಸಿ, ಸುಖ 
ವಾಗಿ ಬಾಳುವ '' ಎಂದರು. ಅಲ್ಪ ಸಂತೋಷಿಗಳಾದ ರಾಕ್ಷಸರು ದಿಟವೆಂದು ನಂಬಿ, 
ಸಮ್ಮತಿಸಿದರು. ಮಂದರ ಪರ್ವತವನ್ನು ಕಡೆಗೋಲಾಗಿ ಏರ್ಪಡಿಸಿ, ವಾಸುಕಿಯನ್ನು 
ಹೆಗ್ಗಕ್ಕೆ:ಪ್ರತಿಯಾಗಿ ಬಿಗಿದು, ರಾಕ್ಷಸರು ತಲೆಯನ್ನು ಹಿಡಿದುಳೊಂಡೂ, ಈೇನಕೆ 
ಗಳು ಬಾಲವನ್ನು ಹಿಡಿದುಕೊಂಡೂ ಕಡೆಯುವಂತೆ ವಿಷ್ಣು ಏರ್ಪಡಿಸಿದನು. 
ತಲೆಯ ಕಡೆ ದಸ್ಪನಾಗಿರುವುದರಿಂಡ ಅನೀ ಬಿಗಿಯಾಗಿ ಹಿಡಿಯಲು ಅನುಕೂಲ 
ನೆಂದರಿತು ರಾಕ್ಷಸರು ಅದಕ್ಕೂ ತಲೆದೂಗಿದರು. ಇತ್ತಂಡದವರೂ ಅಕ್ಕರೆಯಿಂದ 
ಕಡೆಯುತ್ತಿರುವಲ್ಲಿ, ಕಡೆಗೋಲಾಗಿದ್ದ ಮಂದರಪರ್ವತವು ಸಮುದ್ರದ ಅಡಿಯಲ್ಲಿ 
ಕೂತುಕೊಂಡಿತು. ಆಗ ದೇವತೆಗಳೂ ದಾನವರೂ ಏಕಪ್ರಕಾರವಾಗಿ ಮೊರೆಯಿಡಲು 
ನಿಸ್ಣು ತನ್ನ ಒಂದು ಅಂಶದಿಂದ ಕೂರ್ಮ ರೂಸನನ್ನು ತಾಳಿ, ತನ್ನ ಬೆನ್ನಮೇಲೆ, 


ಶಕೂರ್ಮವ್ಯೂಹ 125 ಕೈತದ್ಯುತಿ 


ಮಂದರವರ್ವಶವನ್ನು ಧರಿಸಿ, ಮತ್ತೊಂದು ಅಂಶದಿಂದ ಹೇವ ದಾನವರನ್ನು ಕಡೆಯು 
ವುದಕ್ತೆ ಪ್ರೋತ್ಸಾಹಗೊಳಿಸಿ ಮುಂದಾಳಾಗಿ ನಿಂತನು [ಭಾರ.-ಆದಿ. ೧೮. ಭಾಗ.-೮, 
೭. ಪದ್ಮ-೬. ನಿಷ್ಣು.-೧, ೯]. 
(11) ದೇಹದಲ್ಲಿರುವ ಐದು ಉಪ ನವಾಯುಗಳಲ್ಲಿ ಒಂದು. ಇದರಿಂದ 

ಉನ್ಮೀಲನ ಕಾರ್ಯ ನಡೆಯುತ್ತದೆ. 

ಕೂರ್ಮವ್ಯೂಹ.--ಸೈನ್ಯವನ್ನು ಕೂರ್ಮಾಕಾರವಾಗಿ ಏರ್ಪಡಿಸುವುದು. ಮಹಾ 
ಭಾರತ ಯುದ್ಧದಲ್ಲಿ ಭೀಷ್ಮನು ಏಳನೆಯ ದಿವಸದ ಯುದ್ಧಕ್ಕೆ ಮೊದಲು ಕುರು 
ನೇನೆಯನ್ನು ಕೂರ್ಮಾಕಾರವಾಗಿ ರಚಿಸಿದ್ದನು [ಭಾರ.-ಭೀ. ೮೭]. 

ಕೃಕರ.--ದೇಹದೊಳಗಣ ಐದು ಬಗೆಯ ಉಪ ವಾಯುಗಳಲ್ಲಿ ಒಂದು. ಇದು 
ಪ್ರಾಣಿಗೆ ಹಸಿವನ್ನುಂಟುಮಾಡುತ್ತದೆ. 

ಕೃತ.--(1) ವಸುಡೀನನಿಂದ ರೋಹಿಚಿಯಲ್ಲಿ ಜನಿಸಿದ ಏಳು ಮಂದಿ ಮಕ್ಕಳಲ್ಲಿ 
ಕಡೆಯವನು. ಬಲರಾಮನ ಕಿರಿಯ ತಮ್ಮ [ಭಾಗ.-೯, ೨೪. ಹೆರಿ.-೧, ೩೫]. 

(11) ನಾಲ್ಗು ಯುಗಗಳಲ್ಲಿ ಮೊದಲನೆಯದು. ಮನಷ್ಯಮಾನ ಪ್ರಕಾರವಾಗಿ 

೧೭, 5೮,೦೦೦ ವರ್ಷಗಳು ಇದರ ವ್ರಮಾಣ [ಮತ್ಸ್ಯೃ.-೬೪]. ಸೂರ್ಯ, ಚಂದ್ರ, 
ಬೃಹಸ್ಪತಿಗಳು ಪುಷ್ಯ ನಕ್ಸತ್ರದಲ್ಲಿ ಸೇರಿದ್ದಾಗ ಕೃತಯುಗ ಪ್ರಾರಂಭವಾಗುತ್ತದೆ. 
ಇದನ್ನು ಆದಿಯುಗನೆಂತಲೂ, ದೇವಯುಗವೆಂತಲೂ ಕರೆಯುತ್ತಾರೆ [ಭಾರ.-ವನ. 
೧೫೧]. "" ಕೃತಕೃತ್ಯಾಃ ಪ್ರಜಾ ಜಾತ್ಯಾ ತಸ್ಮಾತ್‌ ಕೃತಯುಗಂ ವಿದುಃ'' ಜನ್ಮ 
ಮಾತ್ರದಿಂದಲೇ ಪ್ರಜೆಗಳು ಧನ್ಯರಾಗುವರಾದುದರಿಂದ ಈ ಯುಗಳ್ತೆ ಕೃತಯುಗ 
ವೆಂಬ ಹೆಸರು [ಭಾಗ.-೧೨, ೨]. ಈ ಯುಗದಲ್ಲಿ ವ್ರಜೆಗಳೆಲ್ಲರೂ ರಾಗದ್ವೇಷ ಶೂನ್ಯ 
ರಾಗಿ, ಸತ್ಯಸಂಧರೆಸಿಸಿ, ಪರಸ್ಪರ ಮೈತ್ರಿಯಿಂದ ನಡೆಯುತ್ತಿ ದ್ದರಾದುದರಿಂದ ಇದಕ್ಕೆ 
ಕೃತಯುಗವೆಂದು ಹೆನರು. ಈ ಯುಗದಲ್ಲಿ ಒಬ್ಬರು ಮತ್ತೊ ಒಬ್ಬರನ್ನು ಯಾಚಿ 
ಸುತ್ತಿರಲಿಲ್ಲ. ದಾನಮಾಡಬೇಕಾಗಿ ಬಂದಲ್ಲಿ ಪ್ರತಿಗ್ರಹೀತನನ್ನು ಹುಡುಕಿಕೊಂಡು 
ಹೋಗಬೇಕಾಗಿದ್ವಿತು. ಧರ್ಮನೆಂಬ ವೃಷಭ ನಾಲ್ಕು ಕಾಲುಗಳಿಂದಲೂ ಸ್ಥಿರವಾಗಿ 
ನಿಂತಿದ್ದಿತು ವನ. ೧೯೧, ೧೯೪. ಶಾಂತಿ. ೬೯). 

ಕೃತಘ್ನುಸಿನ್ಹೆ.--[ಶಾಂತಿ. ೧೬೭]. ಕೃತಘ್ನನಿಗೆ ವ್ರಾಯಶ್ಚಿತ್ತ್ತವಿಲ್ಲ [ಶಾಂತಿ. 
5೭೭). ಕೃಶಫ್ನನಿಗೆ ಪ್ರಾಯಶ್ಸಿತ್ತ [ಅನು ೩೩]. 

ಶೃತದ್ಯು ತಿ.--ಅಂಗರಾಜನ ಮಗಳು. ಶೂರಸೇನ ದೇಶದ ಅರಸನಾದ ಚಿತ್ರ 
ಕೇತುವೆಂಬ ಅರಸನನ್ನು ಮದುವೆಯಾಗಿದ್ದಳು. ಈಕೆಗೆ ಅನೇಕ ಮಂದಿ ಸವತಿಯ 
ರಿದ್ದರು, ಯಾರೊಬ್ಬರಿಗೂ ಸಂತಾನನಿರಲಿಲ್ಲ. ಅರಸನು ಬಹಳವಾಗಿ ಚಿಂತಾಕ್ಟಾಂತ 
ನಾಗಿರುವಲ್ಲಿ ಒಮ್ಮೆ ಆಂಗಿರಸನೆಂಬ ಯಸಿ ಈತನ ಮನೆಗೆ ಬಂದ, ಇರಸ್ಸು ತನ್ನ 


ಕೃತಧ್ಧಜ 126 ಕೃತವರ್ಮ 


ಕೊರತೆಯನ್ನು ಹೇಳಿಕೊಳ್ಳ ಲಾಗಿ ಆದಿತ್ಯೇಸ್ಟ್ರಿಯನ್ನು ಮಾಡಿ, ಮಂತ್ರ ಪೂತವಾದ 
ಚರುಶೇಷವನ್ನು ಹಿರಿಯ ಹೆಂಡತಿಯಾದ ಕೃತದ್ಯುತಿಗೆ ಕೊಟ್ಟನು. ಕೃತದ್ಯುತಿ 
ದಿವ್ಯ ತೇಜೋಭರಿತನಾದ ಒಬ್ಬ ಕುಮಾರನನ್ನು ಹೆತ್ತಳು. ಇದರಿಂದ ೬ರಸನು ಕೃತ 
ದ್ಯುತಿಯನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. ಇದರಿಂದ ಸವತಿಯರ ದ್ವೇಷವು 
ಕೃತದ್ಯುತಿಯ ಮೇಲೆ ದಿನದಿನಕ್ಕೂ ಹೆಚ್ಚುತ್ತ ಬಂದು, ಕಡೆಗೆ ಆ ಮಗುವಿಗೆ 
ವಿಷವನ್ನು ಕುಡಿಸಿ ಕೊಂದರು [ಭಾಗ.-೬. ಸ್ಫ.-೧೪, ೧೭. ಅಧ್ಯಾ.]. 

ಕೃತಧ್ವಜ---ಒಬ್ಬು ಅರಸು. ವಿದೇಹ ವಂಶದ ಧರ್ಮದ್ವಜಜನಕನ ಇಬ್ಬರು 
ಮಕ್ಕಳಲ್ಲಿ ಹಿರಿಯನನು. ಇವನ ತಮ್ಮನು ಖಾಂಡಿಕ್ಕನು. ಧರ್ಮಧ್ವಜನ ಬಳಿಕ ಇವ 
ರಿಬ್ಬರೂ ರಾಜ್ಯವನ್ನು ಹಂಚಿಕೊಂಡು, ರಾಜ್ಯಭಾರಮಾಡುತಿ ದ್ದರು. ಕೃತಧ್ವಜನ 
ಮಗನಾದ ಕೇಶಿಧ್ವಜನು ತನ್ನ ಚಿಕ್ಕಪ್ಪನಾದ ಖಾಂಡಿಕ್ಯನ ಮೇಲೆ ದಂಡೆತ್ತಿ, 
ಹೋಗಿ, ಅವನನ್ನು ಸೋಲಿಸಿ, ಕಾಡಿಗೆ ಅಟ್ಟ, ಅವನ ರಾಜ್ಯವನ್ನು ಅಸಹರಿಸಿದನು. 
ಖಾ೦ಡಿಕ್ಕೈನು ಅರಣ್ಯದಲ್ಲಿಯೇ ತಾಪಸನಾಗಿದ್ದನು. ಒಮ್ಮೆ ಕೇತಿದ್ವಜನು ಯಜ್ಞ 
ದೀಕ್ಷೆಯನ್ನು ಕ್ಳಿಕೊಂಡಿದ್ದಾಗ, ಯಾಗ ಪಶುವನ್ನು ಒಂದು ಹುಲಿ ನುಂಗಿಬಿಟ್ಟತು. 
ಕರ್ತವ್ಯಶೂನ್ಯನಾದ ಜೀಶಿದ ಜನು ಅದಕೆ ಪ್ರತೀಕಾರವೇನೆಂದು ತಿಳಿಯುವ ಸಲು 
ವಾಗಿ ಖಾಂಡಿಕ್ಯನ ಬಳಿಗೆ ಹೋದನು. ಖಾಂಡಿಕ್ಕನು ದೂರದಿಂದಲೇ ಕಂಡು, ಓಡಿ 
ಬಂದು, ಬಿಗಿದಪ್ಪಿ, ಮುದ್ದಾಡಿ, ಕುಳ್ಳಿರಿಸಿ, ಸುಶಲಪ್ರ ಶ್ಲೆಯನ್ನು ಮಾಡಿ, ಅವನು 
ಬಂದ ಸಮಾಚಾರವನ್ನು ಕೇಳಿ ತಿಳಿದು, ಮುಂದಣ ಕರ್ತವ್ಯವನ್ನು ಅರುಹಿದನು. 
ಸಂತುಷ್ಟನಾದ ಕೇಶಿಧ್ವಜನು £4 ಗುರುದಕ್ಷಿಣೆಯನ್ನು ಕೊಡುವೆನು. ಬೇಕಾದುದನ್ನು 
ಕೇಳು'' ಎನಲಾಗಿ ಖಾಂಡಿಕ್ಯನು ತನ್ನ ರಾಜ್ಯ ಕೋಶಗಳನ್ನು ಕೇಳಜೆ, ಕೇಶಿದ್ದಜ 
ನಿಂದ ಅನೇಕ ಯೋಗರಹೆಸ್ಯಗಳನ್ನು ಜೇಳಿ ತಿಳಿದನು. 

ಕ್ರ ತಸ ಶ್ರ ಜ್ಜ್ಣಪ್ರಾಗ್ದೊ 5ೀತಿಸ ನಗರಾಧಿಪತಿಯಾದ ನರಕಾಸುರನ ಮಗನಾದ 
ಭಗದತ್ತನ ಮಗನು. ಭಗೆದತ್ತನು ಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ 
ಯುದ್ಧಮಾಡಿ, ಅರ್ಜುನನಿಂದ ಹತನಾದ ಬಳಕ, ಇವನೂ ಇವನ ತಮ್ಮನೂ, 
ಅರ್ಜುನನನ್ನು ಎದುರಿಸಹೋಗಿ ನಕುಲನಿಂದ ಮಡಿದರು [ಭಾರ.-ಕ. ೨]. 

ಕೃತವರ್ಮ.--ಒಬ್ಬ ಅರಸು. ಭೋಜ ದೇಶದ ಅರಸನಾದ ಹೃದಿಕನ ಐದು ಮಂದಿ 
ಪುತ್ರರಲ್ಲಿ ಮೂರನೆಯನನು. ಹಾರ್ದಿಕನೆಂಬುದು ಇವನ ನಾಮಾಂತರ. ಇವನು 
ಮರುದ್ಗಣಾಂಶ ಸಂಭೂತನಾಗಿದ್ದುದರಿಂದ, ಧೀರನೂ ಮಹಾ ಬಲಸಂಪನ್ನನೂ 
ಎನಿಸಿದ್ದನು. ಮಹಾಭಾರತ ಯುದ್ಧಾರಂಭದಲ್ಲಿ ಬಲರಾಮನು ಇವನನ್ನು ಒಂದು 
ಅಕ್ಸೌಹಿಣೀ ಸೈನ್ಯದೊಂದಿಗೆ ದುರ್ಯೋಧನನ ಸಹಾಯಾರ್ಥವಾಗಿ ಕಳುಹಿಸಿದ್ದನು. 
ಸುಭದ್ರಾ ತನಯನಾದ ಅಭಿಮನ್ಯುವನ್ನು ಕೊಲೆಮಾಢಿದ ಮಹಾ ನೀರರಲ್ಲಿ ಇವನೂ 


ಕೃತನೀರ್ಯ 127 ಕೃಷಿ 


ಒಬ್ಬನು (ನೋಡು--ಅಶ್ವತಾ ಎಮ). ಗದಾಯುದ್ಧಾನಂತರ ದುರ್ಯೋಧನನು ಮರ 
ಣೋನ್ಮುಖನಾಗಿ ತೊಡೆ ಮು೭ದು ಬಿದ್ದಿದ್ದಾಗ ಇವನು ಅಲ್ಲಿಗೆ ಹೋದನು. 
ಸಮಯದಲ್ಲಿ ಅಶ್ವತ್ಥಾಮನು ಸಾಂಡನರನ್ನು ಕೊಲ್ಲುವಂತೆ ಪ್ರತಿಜ್ಞೆ Hei 
ಇವನೂ ಅಲ್ಲಿಯೇ ಇದ್ದನು. ಮತ್ತು ಅಶ್ವ ತ್ಥಾಮನಿಗೆ ಸಹಾಯಕನಾಗಿ ಹಿಂದೆ 
ಹೋಗಿದ್ದನು. ಅಶ್ವತ್ಥಾನುನು ನಾಂಡವರ $ಬಿರವನ್ನು ಹೊಕ್ಕು ಘೋರ ಕೃತ್ಯವನ್ನು 
ನಡಸತೊಡಗಿದಾಗ ಇವನೂ ಕ ಸ ಪಾಚಾರ್ಯನೂ ಅವನನ್ನು ಬಹಳಮಟ್ಟಿಗೆ ಅಡ್ಡ 
ಗಿಸಿದರು. ಆದರೆ ಅದು ಫಲಕಾರಿಯಾಗಲಿಲ್ಲ. ಅಶ್ವತ್ಥಾಮನು ಉಪ ಪಾಂಡವ 
ರನ್ನೂ ಧೃಷ್ಟದ್ಯು ಮ್ಮನನ್ಮೂ ಕೊಲೆಮಾಡಿ ದುರ್ಯೋಧನನ ಬಳಿಗೆ ಮರಳಿ ಹೋದಾಗ 
ಇವನೂ ಕ ಸನೂ ಅವನನ್ನು ಹಿಂಬಾಲಿಸಿದರು. ಮಹಾಭಾರತ ಯುದ್ಧಾ ನಂತರ 
ದುರ್ಯೋಧನನ ಪಕ್ಷ ದಲ್ಲಿ ಉಳಿದ ಮೂವರಲ್ಲಿ (ಕೃಪ, ಕೃತವರ್ಮ, ಅಶ್ವ ತಾ ಮರಲ್ಲಿ) 
ಇವನೂ ಒಬ್ಬನು. 140 ಹಸಿ _ನಾವತಿಯಲ್ಲಿ ಹ ಭಾರ SP 
ಇನನೂ ಜಿ ಟೀ ಬಾಂಧವ್ಯ ಸ್ನೇಹೆಗಳಿಂದ ನಡೆಯತೊಡಗಿದರು [ಭಾರ 
ಸ್ತ್ರೀ. ೧೧]. ಪಾಂಡವರ ಅತ್ಸಮೇಧ ಸಂದರ್ಭದಲ್ಲಿ ಇವನು WHEE dd 
ಯಜ್ಞ ತುರಗ ಸಂರಕ್ಷಣೆಗಾಗಿ ಹೋಗಿದ್ದು, ಯಜ್ಞ ಮುಗಿದ ಬಳಿಕ ಯಾದವರ 
ಸ್ವಯೂಧ ಕಲಹದಲ್ಲಿ ಸಾತ್ಯಕಿಯಿಂದ ಹತನಾದನು [ಮೌಸಲ. ೪]. ಇವನು ಅತಿ 
ರಧನು [ಉದ್ಯೋ. ೧೬೫]. ಇವನು ಹುಟ್ಟಿದ ಕಥೆ [ಅದಿ. ೬೪. ಸಭಾ. ೪]. ಇವನ 
ಪರಾಕ್ರಮ ವರ್ಣನೆ [ದ್ರೋ. ೧೧೪]. ಶಿಖಂಡಿಯನ್ನು ಸೋಲಿಸಿದ್ದು [ಕಠ್ಣ. ೧೭]. 
ಸಾತ್ಯಕಿಯಿಂದ ಸೋತನು [ದ್ರೋ. ೧೧೬ ಶಲ್ಯ. ೨೦]. 

ಕೃತನೀರ್ಯ.--ಚಂದ್ರವಂಶದ ಯದುಕುಲದಲ್ಲಿ ಜನಿಸಿದ ಧನೆಕ ರಾಜನ ಹಿರಿಯ 
ಮಗನು. ಸುಪ್ರಸಿದ್ಧನಾದ ಕಾರ್ತನೀರ್ಯಾರ್ಜುನನು ಇವನ ಮಗನು [ಭಾರ.- 
ಆದಿ. ೧೯೪. ಸಭಾ. ೮]. ಇವನ ವಂಶವರ್ಣನೆ [ಭಾಗ.-೯, ೧೨]. 

ಕ್ರತಿ---(1) ಒಬ್ಬ ಅರಸು. ಚಂದ್ರವಂಶದ ದೇವಮಾಡನ ಕುಲದಲ್ಲಿ ಜನಿಸಿದ 
ಸನ್ನತಿಮಂತನೆಂಬ ಅರಸನ ಮಗನು. ಇವನು ಜೈಮಿನಿ ಮಹರ್ಷಿಯ ಶಿಷ್ಯನೂ, 
ಇಕ್ಲಾಕು ವಂಶದ ವಿಧೃತಿ ರಾಜನ ಮಗನೂ ಎಫಿಸಿದ ಹರಣ್ಯನಾಭ ರಾಜನಿಂದ 
ಪ್ರಾಚ್ಯಸಾಮದ ಆರು ಸಂಹಿತೆಗಳನ್ನು ಅಭ್ಯಾಸಮಾಡಿದನು. ಇವನ ಮಗನು ನೀಸ 
ರಾಜನು [ಭಾಗ.-೯, ೨೧]. 


(11) ಚಂದ್ರವಂಶದ ಸುರು ಕುಲೋತ್ಸನ್ನನಾದ ಅಜಮಿಸಾಢನ ಸಂತತಿಯಲ್ಲಿ 
ಜನಿಸಿದ ಚ್ಯವನ ರಾಜನ ಮಗನು, ಇನನ ನುಗನು ಉಪರಿಚರವಸು, ನೋಡು- 
ಉಸರಿಚರ, 


ಕೃತ್ತಿಕಾ 128 ಕೃತ್ಯಾ 


(11) ಪ್ರಹ್ಲಾದನ ಸಹೋದರನಾದ ಸಂಹ್ಲಾದನ ಹೆಂಡತಿ. ಇವಳು ಪಂಚ 
ಜನನೆಂಬ ಮಗನನ್ನು ಹೆತ್ತಳು [ಭಾಗ.-೧೦, ೪೫]. 
ಕೃತ್ತಿ ಕಾ.--ದಕ್ಸನ ಹೆಣ್ಣುಮಕ್ಕಳಲ್ಲಿ ಒಬ್ಬಳು. ಚಂದ್ರನನ್ನು ಮದುವೆ 
ಯಾದಳು. ಒಂದು ನಕ್ಸತ್ರ [ಆದಿ. ೬೭. ನಿಷ್ಣು.-೧, ೧೫]. ನೋಡು ಕಾರ್ತಿಕೇಯ, 
ಕುಮಾರ. ಸಪ್ತರ್ಷಿ ಪತ್ತಿಗಳಲ್ಲಿ ವಸಿಷ್ಠ ಮಹರ್ಷಿ ಪತ್ನಿಯಾದ ಅರುಂಧತಿಯ 
ಹೊರತು ಆರು ಮಂದಿಯೂ ಅಗ್ನಿದೇವನಲ್ಲಿ ಕಾಮಾಸಕೆ$ಯರಾದರು. ಈ ಕಾರಣ 
ದಿಂದ ಆ ಖುಹಿಗಳು ಆರು ಮಂದಿಯೂ ತಮ್ಮ ಮಡದಿಯರನ್ನು ತ್ಯಾಗಮಾಡಿದರು. 
ಆಗ ಆ ಖಯಸಷಿವತ್ಲಿಯರು ವಾರ್ವತೀ ಪುತ್ರನಾದ ಕುಮಾರನ್ಹಾಮಿಯನ್ನು ಮರೆ 
ಹೊಕ್ಳರು. ಕುಮಾರನು ಆರು ಮಂದಿಯನ್ನೂ ಜನನೀ ಭಾವದಿಂದ ಮನ್ನಿಸಿ, ನಕ್ಷತ್ರ 
ಮಂಡಲದಲ್ಲಿ ಅವರಿಗೆ ಸ್ಮಾನವನ್ನು ಕಲ್ಪಿಸಿಕೊಟ್ಟ ನು [ವನ. ೨೨೬), 
ಕೃತ್ಯಾ.--ಅಭಿಚಾರ ಪ್ರಯೋಗದಲ್ಲಿ ನಿರ್ಮಿತವಾದ ಒಂದು ಕ್ಪುದ್ರ ದೇವತೆ. 
ಚ್ಯವನ ಮಹರ್ಷಿ ಅಶ್ವಿನೀ ದೇವತೆಗಳಿಂದ ತಾರುಣ್ಯವನ್ನು ಪಡೆದು, ಅದಕ್ಕೆ ಪ್ರತಿ 
ಫಲರೂಪವಾಗಿ ಶರ್ಯಾತಿ ರಾಜನ ಯಜ್ಞದಲ್ಲಿ ಅಶ್ವಿನೀ ದೇವತೆಗಳಿಗೆ ಹನಿರ್ಭಾಗ 
ವನ್ನು ಕೊಡಿಸತೊಡಗಿದನು. ಈ ವಿಷಯವನ್ನು ಇಂದ್ರನು ಕೇಳಿ, ಅಶ್ವಿನೀ ದೇವತೆ 
ಗಳಿಗೆ ಯಜ್ಞದಲ್ಲಿ ಆಹುತಿ ಕೊಡುವುದು ತನಗೆ ಸಮ್ಮತವಲ್ಲದುದರಿಂದ ಚ್ಯವನನನ್ನು 
ಕೊಲ್ಲುವುದಕ್ಕಾಗಿ ನಜ್ರಾಯುಧವನ್ನು ಎನೆಯತೊಡಗಿದನು. ಚ್ಯವನನ ಮಂತ್ರ 
ಬಲದಿಂದ ಇಂದ್ರನ ತೋಳು ಕಟ್ಟಿಹೋಯಿತು. ಮತ್ತೆ ಚ್ಯವನನು ಇ೦ದ್ರನನ್ನು 
ಕೊಲ್ಲುವ ಸಲುವಾಗಿ ದುಷ್ಟದೇವತೆಯೊಂದನ್ನು ಸೃಷ್ಟಿಮಾಡಿದನು (ನನ. ೧೨೫. 
ಅನು. ೨೬೧].  ಭರದ್ವಾಜನೆಂಬ ಮುನಿಯ ಮಗನಾದ ಯವಕ್ರೀತನು ನಿಶ್ವಾ 
ಮಿತ್ರನ ಮುಮ್ಮಗನಾದ ಪರಾವಸುವಿನ ಹೆಂಡತಿಯನ್ನು ಬಲಾತ್ಕಾರದಿಂದ ಮಾನ 
ಭಂಗಗೊಳಿಸಿದನು. ವಿಶ್ವಾಮಿತ್ರನ ಮಗನಾದ ರೈಭ್ಯನು ಈ ಸಮಾಚಾರನನ್ನು 
ಕೇಳಿ ಕುಪಿತನಾಗಿ ಯನಕ್ರೀತನನ್ನು ಸಂಹರಿಸುವುದಕ್ಕಾಗಿ ಒಂದು ದುಷ್ಪಡೇವತೆ 
ಯನ್ನೂ ಒಬ್ಬ ರಾಕ್ಷಸನನ್ನೂ ನಿರ್ಮಿಸಿದನು. ಆ ದುಷ್ಟದೇವತೆ ಯವಕ್ರೀತನ 
ಕಮಂಡಲುವನ್ನು ಅಪಹರಿಸಿತು. ರಾಕ್ಷಸನು ಯವಕ್ರೀತನನ್ನು ಕೊಂದನು [ಭಾರ.- 
ನನ. ೧೩೮]. ದುರ್ಯೋಧನನು ಘೋಷಯಾತ್ರೆಯ ಸಂದರ್ಭದಲ್ಲಿ ಪಾಂಡವರನ್ನು 
ಸಂಕಟಸಡಿಸತೊಡಗಿದಾಗ ಗಂಧರ್ವರು ಇವನನ್ನು ಹಿಂಗಟ್ಟು ಬಿಗಿದು ಕೊಂಡುಯ್ಯು 
ತ್ತಿರಲು, ಯುಧಿಷ್ಠಿರನು ಅರ್ಜುನನ ಮೂಲಕ ದುರ್ಯೋಧನನನ್ನು ಬಿಡಿಸಿದನು. ಇದ 
ರಿಂದ ದುರ್ಯೋಧನನು ನಾಚಿಳೆಗೊಂಡು ಪ್ರಾಣತ್ಯಾಗ ಮಾಡುವುದಕ್ಕಾಗಿ ಪ್ರಾಯೋಪ 
ವೇಶ ಮಾಡಿದನು. ಆಗ ಕೃತ್ಯೆ ಇವನನ್ನು ಪಾತಾಳ ಲೋಕಕ್ಕೆ ಒಯ್ಯಲಾಗಿ, 
ಅಲ್ಲಿದ್ದ ದುರ್ಯೋಧನನ ಮಿತ್ರರಾದ ದೈತ್ಯರು ಥುರ್ಯೋಧನನನ್ನು ಪ್ರಾಯೋಪವೇಶ 


ಶೈತ್ತೀ 129 ಕೃಪ 


© 


ಮಾಡಬಾರದೆಂದು ಹೇಳಿ, ಅವನನ್ನು ಹಿಂದಳ್ಳೆ ತಂದುಬಿಟ್ಟಿರು [ಭಾರೆ.-ವನ. ೨೫೨]. 
ವುಂಡ್ರಕ ದೇಶದ ಅರಸನಾದ ವಾಸುದೇವನೆ೦ಬವನು ಶ್ರೀ ಕೃಷ್ಣನ ಸಂಹಾರಾರ್ಧವಾಗಿ 
ಒಂದು ದುರ್ಜೇವತೆಯನ್ನು ನಿರ್ಮಿಸಿದ್ದನು. ಆದರೆ ಕೃಷ್ಣನು ಅದನ್ನು ಅವನ 
ಮೇಲೆಯೇ ತಿರುಗಿಸಿದನು [ಭಾಗ.-೧೦, ೬೬]. 

ಕ್ಸ ತೀ --ವ್ಯಾಸ ಪುತ್ರನಾದ ಶುಕಮುನಿಯ ಮಗಳು. ನೋಡು- ಕೀರ್ತಿಮತೀ. 

ಕ್ರೃಪ.--ಒಬ್ಬ ಬ್ರಾಹ್ಮಣ. ಗೌತಮ ವಂಶದ ಶರದ್ವಂತನೆಂಬ ಮುನಿ ತಪೋ 
ನಿರತನಾಗಿದ್ದಾಗ, ಇಂದ್ರನು ಅವನ ತವಸ್ಸೃನ್ನು ಭಂಗಗೊಳಿಸುವುದಕ್ಕಾಗಿ ಜಾಲನತಿ 
ಅಧವಾ ಜಾನವದಿಯೆಂಬ ಅಪ್ಸರಸಿಯನ್ನು ಕಳುಹಿಸಿಹನು. ಶರದ್ವಂತನು ಆಕೆ 
ಯನ್ನು ಕಂಡು ಮೋಹಗೊಳ್ಳ ಲಾಗಿ, ಆತನ ನೀರ್ಯ ಅಲ್ಲಿಯೇ ಶರವನದಲ್ಲಿ ಬಿದ್ದಿತು. 
ಕೂಡಲೇ ಒಂಡು ಗಂಡೂ, ಒಂಡು ಹೆಣ್ಣೂ ಜನಿಸಿದುವು. ಆ ಕಾಲಕ್ಕೆ ಸರಿಯಾಗಿ 
ಭೀಷ್ಮನ ತಂದೆಯಾದ ಶಂತನು ಚಕ್ರವರ್ತಿ ಬೇಟಿಗೆ ಬಂದಿದ್ದವನು ಈ ಇಬ್ಬರು 
ಮಕ್ಕಳನ್ನೂ ನೋಡಿ, ಕೃಪಾಭರಿತನಾಗಿ, ಎತ್ತಿಕೊಂಡು ಪಟ್ಟಿಣಕ್ಕೆ ಒಯ್ದು, 
ಗಂಡು ಶಿಶುವಿಗೆ ಕೃಪನೆಂತಲೂ ಹೆಣ್ಣು ಶಿಶುವಿಗೆ ಕೃಪಿಯೆಂತಲೂ ಹೆಸರಿಟ್ಟು 
ಕಾವಾಡಿದನು [ಭಾರ.-ಆದಿ. ೧೪೦. ಭಾಗ-4, 3೧]. ಕೆಲ ಕಾಲದ ಬಳಿಕ ಶರ 
ದ್ವಂತನು ಶಂತನು ರಾಜನ ಬಳಿಗೆ ಬಂಡು, ಅವರಿಬ್ಬರೂ ತನ್ನ ಮಕ್ಕಳೆಂದು ಹೇಳಿ; 
ಕೃಪನಿಗೆ ಉಸಪನಯನಾದಿ ಸಂಸ್ಕಾರಗಳನ್ನು ನೆರವೇರಿಸಿ, ಧನುರ್ನಿದ್ಯಾರಹಸ್ಯಗಳನ್ನು 
ಉಪದೇಶಿಸಿ, ಅಸ್ತ್ರನಿದ್ಯಾನಿಶಾರದನನ್ನಾಗಿ ಮಾಡಿದನು. ಬಳಿಕ ಕೃಪಾಚಾರ್ಯನು 
ವಾಂಡವರಿಗೂ ಕೌರವರಿಗೂ ಧನುರ್ನಿದ್ಯಾ ಗುರುವಾಗಿದ್ದನು. ಈತನು ರುದ್ರಗಣಾಂಶ 
ಸಂಭೂತನು (ಆದಿ. ೬೪, ೬೮, ೧೩೯]. ಶಂತುವಿನ ತರುವಾಯ ಭೀಷ್ಮರ 
ಆಶ್ರಯದಲ್ಲಿಯೇ ಇದ್ದು, ಪಾಂಡವರಲ್ಲಿ ಅಭಿನತಾನಭರಿತನಾಗಿದ್ದರೂ, ಭೀಷ್ಮಾದಿ 
ಗಳಂತೆಯೇ ಕೌರವರ ಸಪಕ್ಸದಲ್ಲಿದ್ದನು. ಉತ್ತರ ಗೋಗ್ರಹೆಣ ಸಂದರ್ಭದಲ್ಲಿ 
ಕರ್ಣನನ್ನು ಬಹಳವಾಗಿ ನಿಂದಿಸಿದರು. [ವಿರಾ. ೪೯, ೫೦]. ಭಾರತ ಯುದ್ಧದಲ್ಲಿ 
ಕೌರವರ ಪರವಾಗಿ ಯುದ್ಧಮಾಡಿ ಅರ್ಜುನನಿಂದ ಸೋತನು [ಶ್ರೋ ೧೪೯]. 
ಈತನು ಅರ್ಜುನನನ್ನು ಹೊಗಳಿದ್ದು [ನಿರಾ. ೪೯]. ದ್ರೋಣನು ಮಡಿದ ತರು 
ವಾಯ ದುರ್ಯೋಧನನು ಸೇನಾಧಿಪತ್ಯವನ್ನು ಕರ್ಣನಿಗೆ ಕೊಟ್ಟಿನು. ಆಗ ಕೃಪನಂ 
ಅಶ್ವತ್ಥಾಮನೇ ಸೇನಾಧಿಕಾರಿಯಾಗಲು ತಕ್ಕವನೆಂತಲೂ, ಕರ್ಣನಿಗೆ ಯೋಗ್ಯಕೆಯಿಲ್ಲ 
ವೆಂತಲೂ ಮುಂತಾಗಿ ಮಾತನಾಡಿ ಕರ್ಣನನ್ನು ಹೀಯಾಳಸಲಾಗಿ ಕುಪಿತನಾದ 
ಕರ್ಣನು ಈತನ ನಾಲಗೆಯನ್ನು ಕತ್ತರಿಸುವ ಹಾಗೆ ಪ್ರತಿಜ್ಞೆ ಮಾಡಿದನು 
[ಡ್ರೋ. ೧೫೯]. ಪಾಂಡವರ ಸೇನಾಸತಿಯಾಗಿದ್ದ ಧೃಷ್ಟದ್ಯುಮ್ನನನ್ನು ಯುದ್ಧ 
ದಲ್ಲಿ ಸೋಲಿಸಿದನು [ಕಠ್ಯ. ೧೭]. ಭಾರತ ಯುದ್ಧದಲ್ಲಿ ೧೮ ನೆಯ ದಿನ ದುರ್ಯೊಸ 


9 


ಜೈಸೀ 180 ಕೃಷ್ಟ 


೪ 


ಧನನು ಗ ಬಳಿಕ ಅಶ್ವತ್ಥಾಮನು ರಾತ್ರಿ ಪಾಂಡವರ ಶಿಬಿರವನ್ನು ಹೊಕ್ಕು 
ಅವರನ್ನು ಜಾ, ಅಶ್ವ ತ್ಕಾಮನಿಗೆ ಬಹಳನಾಗಿ ಬುದ್ಧಿ ಹೇಳಿದನು 
[ಸೌಪ್ಲಿ pe fe ಯುದ್ಧಾನಂತರ ಕೌರವರ ಸೇನೆಯಲ್ಲಿ ಉಳಿದ ಮೂವ 
ರಲ್ಲಿ ಈತನೂ ಒಬ್ಬನು. ನೋಡು--ಕೃತವರ್ಮ, ಅಶ್ವತ್ಥಾಮ, ಕೃಫೀ. ಯುಧಿ 
ಸ್ಮಿರನು ರಾಜ್ಯಾ ಭಿಹಿಕ್ಸನಾದ ತರುವಾಯ ಈತನು ಪಾಂಡವರ ಆಶ್ರಯದಲ್ಲಿಯೇ 
ಇದ್ದನು [ಸ್ರ್ರೀ. ೧೧].  ಶರದ್ವಂತನ ಪುತ್ರನಾದುದರಿಂದ ಶಾರದ್ದ ೃತನೆಂತಲೂ, 
ಗೌತಮ SSE ಗೌತಮನೆಂತಲೂ ಈತನಿಗೆ ಹೆಸ ಡಿ ಈತನು 
ಚಿರಂಜೀವಿ. 

ಕೃಸೀ.--ಕೃಪಾಚಾರ್ಯನ ತಂಗಿ. ನೋಡು- ಕೃಪ. ಪಾಂಡವರ ಅಸ್ತ್ರವಿದ್ಯಾ 
ಗುರುವಾದ ಜ್ರೋಣಾಜಾರ್ಯರ ಹೆಂಡತಿ. ಅಶ್ವತ್ಥಾಮನ ಜನನಿ [ಆದಿ. ೧೪೦ ಭಾಗ.- 
೯, ೨೧]. 

ಶೃಶೆ.-() ಒಬ್ಬ ಖಷಿ. ಶವಿನಾಕ ಮುನಿಯ ಮಗನಾದ ಶೃಂಗಿಯ 
ಮಿಶ್ರನು. ಪರೀಕ್ಷಿತನು' ಸತ್ತ, ಹಾವನ್ನು ಶಮಿನಾಕ ಮುನಿಯ ಕೊರಳಿಗೆ ಸುತ್ತಿ 
ಹೋದ ಸಮಾಚಾರವನ್ನು ಈತನು ಶೃಂಗಿ ಮುನಿಗೆ ತಿಳಿಸಿದರು. [ಆದಿ. ೧೪೦. 
ಭಾಗ.-೧, ೧೮], 

(11) ಒಬ್ಬ ಮಹರ್ಷಿ. ಭೂರಿದ್ಯುಮ್ನು ನುಹಾರಾಜನ ಮಗನಾದ ವೀರ 
ದ್ಯುಮ್ನನೆಂಬ Mou ಆಶೆ ಅತಿ ತುಚ್ಛವಾದುದೆಂಶಲೂ, ಆಶೆಯೇ ಸಕಲಾ 
ನರ್ಥಗಳಿಗೂ ಮೂಲವೆಂತಲೂ ತಿಳಿಸಿದರು [ ಶಾಂತಿ. 2.1 

ಶೃಶಾಶ್ವ.- ಒಬ್ಬ ಮಹರ್ಷಿ. ಪ್ರಾಜೇಶಸ ದಕ್ಷನ ೬೦ ಮಂದಿ ಕುವರಿಯರಲ್ಲಿ, 
ಅರ್ಚಿ, ಧಿಷಣಾ ಎಂಬ ಇಬ್ಬರನ್ನೂ ವಿವಾಹೆನಾಗಿದ್ದನು. ಹಿರಿಯವಳಲ್ಲಿ ಧೂಮ್ರ 
ಕೇಶನೆಂಬ ಮಗನನ್ನೂ, *ೆರಿಯವಳಲ್ಲಿ ವೇದಶಿರಸ್ಸು, ವಯುನ, ದೇವಲ ಎಂಬ 
ಪುತ್ರರನ್ನೂ ನಡೆದನು. ಜಯಾ ಸುಪ್ರಭಾ ಎಂಬ ಇಬ್ಬರು ಕನ್ಯೆಯರೂ ಹುಟ್ಟಿದರು. 
(ಇವರು ಯಾವ ಹೆಂಡತಿಯಲ್ಲಿ ಜನಿಸಿದರೆಂದು ಶಿಳಿಯಬರುವುದಿಲ್ಲ. ಜಯೆ ನೂರು 
ಮಂದಿ ಪುತ್ರರನ್ನೂ ಸುಪ್ರಭೆ ಐವತ್ತು ಮಂದಿ ಪುತ್ರರನ್ನೂ ಪಡೆದರು. ಕೃಶಾ 
ಶ್ವನು ಇವರೆಲ್ಲರೂ ಅಸ್ರರೂಪವಾಗಿದ್ಳು ದನ್ನು ಕಂಡು, ತನ್ನ ಶಿ ಸ್ಯನಾದ ವಿಶ್ವಾ 
ಮಿತ್ರನಿಗೆ ಕೊಟ್ಟನು [ರಾಮಾ.-ಬಾಲ. ೨೧]. 

ಕೃ ಷ್ಮ.-- ಶ್ರೀಮನ್ನಾರಾಯಣನ ಹೆತ್ತು ಅವತಾರಗಳಲ್ಲಿ ಎಂಟನೆಯದು. 
ಚಂದ್ರವಂಶದ ಯದುಕುಲದಲ್ಲಿ ಜನಿಸಿದ ಸಾತ್ವತ ರಾಜನ ಸಂತತಿಯಲ್ಲಿ ಶೂರ ರಾಜನ 
ಮಗನಾದ ವಸುದೇವನ ಹೆಂಡತಿಯಾದ ದೇವಕಿಯಲ್ಲಿ ಜನಿಸಿದ ಎಂಟು ಮಕ್ಕಳಲ್ಲಿ 
ಕಡೆಯನನು, ವೈಕುಂಠದ ದ್ವಾರಪಾಲಕರಾದ ಇಯ ನಿಜಯರು ಸನಕಾಧಿ ಮುನಿ 


ಕೈಸ್ತ 131 ಶ್ಚ 


ಳಿ ವಣ 


ಗಳಿಂದ ಶಾಸನನ್ನು ಹೊಂದಿ ಭೂ ಲೋಕದಲ್ಲಿ ಮೂರನೆಯ ಬಾರಿ ಶಿಶುಪಾಲ, ದಂತ 
ವಕ್ರರೆಂಬ ಹೆಸರಿನಿಂದ ಜನಿಸಿರಲಾಗಿ ಅವರನ್ನು ಸಂಹರಿಸುವ ಸಲುವಾಗಿ ನಾರಾಯ 
ಣನು ತನ್ನ ಪೂರ್ಣಾಂಶದಿಂದ ಭೂ ಲೋಕದಲ್ಲಿ ಅವತರಿಸಿದನು. [ಭಾಗ.-೩, ೧೬]. 
ಈ ಅವತಾರ ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ೨೮ ನೆಯ ದ್ವಾನರ 
ಯುಗದ ಅಂತ್ಯಭಾಗದಲ್ಲಿ ನಡೆದಿತು [ದೇ.ಭಾಗ.-೪, ೧೬. ಭಾರ.-ಆದಿ. ೬೮. ಉ. 
೪೯]. ದೇವಕಿಯ ನೊದಲಣ ಆರು ಗರ್ಭಗಳನ್ನೂ ಕಂಸನು ನಾಶಗೊಳಿಸಲಾಗಿ, 
ಏಳನೆಯ ಬಾರಿ ದೇವಕಿ ಗರ್ಭವನ್ನು ಧರಿಸಿದ್ದಾಗ ವಿಷ್ಣು ಆ ಗರ್ಭವನ್ನು ವಸು 
ಜೀವನ ಮತ್ತೊಬ್ಬ ಪತ್ರಿಯಾದ ರೋಹಿಣಿಯ ಗರ್ಭದಲ್ಲಿರಿಸಿದನು. ಈ ರೀತಿಯಾಗಿ 
ರೋಹಿಣಿಯಿಂದ ಜನಿಸಿದವನೇ ಬಲರಾಮನು. ಮತ್ತೊಮ್ಮೆ ದೇವಕಿ ಗರ್ಭಿಣಿ 
ಯಾಗಿ ನವ ಮಾಸಗಳು ತುಂಬಿದ ಬಳಿಕ ಶ್ರಾವಣ ಮಾನದ ಕೃಷ್ಣ್ವಾಸ್ಟ್ರಮಿನಾ 
ರೋಹಿಣೀ ನಕ್ಸ್ಪತ್ರ ಬುಧವಾರ ಮಧ್ಯ ರಾತ್ರಿಯಲ್ಲಿ ವಿಷ್ಣು ಭೂ ಲೋಕದಲ್ಲಿ ಅವತರಿ 
ಸಿದನು. ದೇವಕೀ ವಸುದೇವರು ಚಿಂತಾಕ್ರಾಂತರಾಗಿರುವಲ್ಲಿ ಈ ಶಿಶುವಿನ ಫ್ರೇರ 
ನೆಯ ಮೇರೆಗೆ ವಸುದೇವನು ಗೋಕುಲಕ್ಕೆ ಕೊಂಡುಹೋಗಿ ತನ್ನ ಮಾನ್ಯ ಮಿತ್ರ 
ನಾದ ನಂದನ ಮನೆಯಲ್ಲಿಟ್ಟು ನಂದ ನತ್ಲಿಯಾದ ಯಶೋದೆ ಆಗತಾನೇ ಸ್ರಸನಿ 
ಸಿದ್ಧ ಹೆಣ್ಣು ಶಿಶುವನ್ನು ಎತ್ತಿಕೊಂಡು ಬಂದು, ದೇವಕಿಯ ಬಳಿಯಲ್ಲಿಟ್ಟನು. 
ಆಗ್ಗೆ ಶೇಷನು ಬೆಳಕನ್ನು ತೋರಿದನು. ವೂರ್ಗ್ಯ ಪ್ರವಾಹದಿಂದ ಹರಿಯುವ ಯಮು 
ನೆಯೂ ದಾರಿ ತೋರಿತು. ಕಾರಾಗೃಹದ ಕಾವಲುಗಾರರೆಲ್ಲರೂ ಗಾಢನಿದ್ರೆಯಲ್ಲಿದ್ದರು. 
ವಸುದೇವನು ಹಿಂದಿರುಗಿ ಕಾರಾಗೃಹವನ್ನು ಹೊಕ್ಕ ಕೂಡಲೇ ಕಾವಲುಗಾರ 
ರೆಲ್ಲರೂ ಎಚ್ಚ ತ್ತರು. ಹೆಣ್ಣು ಶಿಶುವೂ ಅಳತೊಡಗಿತು. ದೇವಕಿ ವ್ರಸವಿಸಿದ ಸಮಾ 
ಚಾರವನ್ನು ಕೇಳಿ ಕಂಸನು ಖಡ್ಗವಾಣಿಯಾಗಿ ಅಲ್ಲಿಗೆ ಬಂದು ಆ ಶಿಶುವನ್ನು 
ಮೇಲಕ್ಕೆ ಎಸೆದು ಖಡ್ಗವನ್ನು ಅಡ್ಡಲಾಗಿ ಹಿಡಿದನು. ಆ ಶಿಶು ಅಲ್ಲಿಯೇ ನಿಂತು, 
" ನಿನ್ನನ್ನು ಕೊಲ್ಲತಕ್ಕವನು ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ?” ಎಂದು ಹೇಳಿ 
ಮಾಯವಾಯಿತು [ಭಾಗ.-೧೦, ೪. ಭಾರ.-ಆದಿ. ೬೪. ಸಭಾ, ೫೧. ಭಾಗ.-೩, 
೨. ಪದ್ಮ-೪, ೬೯, ೬, ೨೭೦, ೨೭೯, ಹೆರಿ.-೨. ೪. ದೇ.ಭಾಗ.-೪, ಎ೩, ಲಿಂಗ.- 
೬೯]... ವಸುದೇವನ ಸೂಚನೆಯಂತೆ ಗರ್ಗಾಚಾರ್ಯನ ಮೂಲಕ ಬಲರಾಮ 
ಕೃಷ್ಣರಿಗೆ ನಂದಗೋನನು ಜಾತಕರ್ಮನನ್ನು ನಡೆಯಿಸಿದನು. [ಭಾಗ.-೧೦, ೫]. 
ಗೋಕುಲದಲ್ಲಿ ಹೊಸ ಮಗು ಹುಟ್ಟಿ ದನೆಂಬ ಸುದ್ದಿಯನ್ನು ಜೇೀಳಿದ ಕೂಡಲೇ 
ಆ ಕೂಸನ್ನು ಕೊಲ್ಲುವುದಕ್ಕಾಗಿ ಕಂಸನು ತೃಣಾವರ್ತನೆಂಬ ರಾಕ್ಸೆಸನನ್ನೂ, ವೂಶನೆ 
ಯೆಂಬ ರಕ್ಕಸಿಯನ್ನೂ ಕಳುಹಲಾಗಿ ಕೃಷ್ಣನು ಅವರಿಬ್ಬರನ್ನೂ ಕೊ೦ದನು. 
ಗರ್ಗ ಮುನಿಯಿಂದ ನಾಮಕರಣ [ಭಾಗ.-೧೦, ೮. ಸಭಾ. ೫೨. ಹರಿ.-೨, ೬. 


ಕೆ 132 ಪಸ 


© ೦ ೯ 


ವಿಸ್ಸು.-೫, ೫]. ವಶ್ಸಾನಸುರ, ವೃಕಾಸುರ, ಅಫಾಸುರರ ವಧೆ [ಭಾಗ.-೧೦, ೧೨]. 
ಒಮ್ಮೆ ದನಗಳನ್ನು ಕಾಯುತ್ತಿದ್ದಾಗ ಬ್ರಹ್ಮನು ವರೀಕ್ಷೆಗಾಗಿ ದನ ಕರು 
ಗಳನ್ನೂ ಗೊಲ್ಲ ಹುಡುಗರನ್ನೂ ಮರೆಯಿಸಿದುದು, ಧೇನುಕಾನುರ ವಧೆ, ಕಾಳಿಯ 
ಮರ್ದನ, ದಾನಾಗಿಯಿಂದ ಗೋವುಗಳನ್ನು ಕಾವಾಡಿದ್ದು , ಬಲರಾಮನು ಪ್ರಲಂಬ 
ದೈತ್ಯನನ್ನು ಕೊಂದದ್ದು [ಭಾಗ.-೧೦. ಅ. ೧೩, ೧೯. ಸಭಾ. ೫೩. ಹರಿ.-3, ೧೫. 
ವಿಸ್ಣು.-೫, ೧೦]. ಖುಷಿ ಸತ್ನಿಯರು ರಾಮ, ಕೃಷ್ಣರಿಗೆ ಅನವನ್ನಿತ್ಳೈ ಸಾಕಿದ್ದು . 
[ಭಾಗ.-೧೦, ೩೨]. ನಂದನು ಇಂದ್ರಯಾಗನನ್ನು ಮಾಡಲು ಯತ್ತಿಸಿದಾಗ ಅದನ್ನು 
ಅಡ್ಡಗಿಸಿ, ಗೋವರ್ಧನ ವೊಜೆಗಾಗಿ ಪ್ರೇರಿಸಿದ್ದು [ಭಾಗ.-೧೦, 3೨೪, ೨೭. ಹೆರಿ.- 
೨, ೧೫. ವಿಷ್ಣು.-೫. ೧೦]. ನಂದನು ಯಮುನಾ ನದಿಯಲ್ಲಿ ಸ್ಪಾನಮಾಡುನಾಗ 
ಕಾಲು ಜಾರಿ ಬೀಳಲಾಗಿ ಕೃಷ್ಣನು ಅವನನ್ನು ಎತ್ತಿದ್ದು [ಭಾಗ.-೧೦, ೨೮]. 
ಸರ್ಪಜನ್ಮನನ್ನು ಪಡೆದಿದ್ದ ಸುದರ್ಶನನೆಂಬ ಗಂಧರ್ವನನ್ನು ಉದ್ದರಿಸಿದ್ದು. ಅರಿಷ್ಟ, 
ಜೇಶಿ, ವ್ಯೋಮಾಸುರರ ವಡೆ [ಭಾಗ.-೧೦, ೩೦, ೩೮. ಸಭಾ.-೫೩. ಹರಿ.-೨, ೨೪, 
ನಿಷ್ಣು.-೫, ೧೬]. ಧನುರ್ಯಾಗಕ್ಕಾಗಿ ಕಂಸನ ಅಪ್ಪಣೆಯ ಮೇರೆಗೆ ಬಲರಾಮ ಕೃಷ್ಣರು 
ಮಧುಕೆಗೆ ಹೊರಟದ್ದು, ಅಕ್ರೂರನು ಯಮುನಸೆಯಲ್ಲಿ ಮಾಯುವಾಗ ಆತನಿಗೆ 
ಕೃಷ್ಣನು ತನ್ನ ದಿವ್ಯ ರೂಪವನ್ನು ತೋರಿದ್ದು [ಭಾಗ.-೧೦, ೩೮, ೪೦. ಹರಿ.- 
೨, ೨೯]... ಮಧುಕೆಯನ್ನು ಹೊಕ್ಳು ಕಂಸನ ಅಗಸನನ್ನು ನೊಂದು ರಾಜ 
ಯೋಗ್ಯವಾದ ವಸ್ತ್ರಗಳನ್ನು ಧರಿಸಿದ್ದು | ಕುಬ್ಬೆಯ ಗೂನನ್ನು ಹೋಗಲಾಡಿಸಿ 
ಆಕೆಯನ್ನು ಸುಂದರಿಯನ್ನಾಗಿ ಮಾಡಿದ್ದು, ಕುವಲಯಾಸೀಡವೆಂಬ ಕಂಸನ ಆನೆ 
ಯನ್ನು ಕೊಂದದ್ದು, ಕಂಸನ ಆಸಾ ಎನದಲ್ಲಿದ್ದ ಚಾಣೂರ ಮುಷ್ಟಿಕರೆಂಬ ಜಟ್ಟ 
ಗಳನ್ನು ಸೆಂಹೆರಿಸಿದ್ದು, ಕಂಸನನ್ನು ಕೊಂಡು ದೇವಕಿ ನಸುದೇವರನ್ನು ಸೆರೆಮನೆ 
ಯಿಂದ ಬಿಡುಗಡೆ ಮಾಡಿಸಿ, ಕಂಸನ ತಂಡೆಯಾದ ಉಗ್ರಸೇನನಿಗೆ ಸಟ್ಟಗಟ್ಟದ್ದು 
[ಭಾಗ.-೧೦, ೪೧, ೪೪, ಹರಿ.-೨, ೩೦. ವಿಷ್ಣು.-೫, ೩೦]. ಕಂಸನ ಭೀತಿಯಿಂದ 
ದಿಕ್ಕುಪಾಲಾಗಿ ಓಡಿಹೋಗಿದ್ದ ಯದುವಂಶದ ವೃಷ್ಟಿ, ಅಂಧಕ, ಕುಕರ, 
ದಾಶಾರ್ಹ ಮುಂತಾದ ಮನೆತನದ ಅರಸರನ್ನು ಬರಮಾಡಿಸಿ, ಮರಳಿ ಮಧುರೆಯಲ್ಲಿ 
ನಿಲ್ಲಿಸಿದ್ದು , ಬಲರಾಮ ಕೃಷ್ಣರ ಉಪನಯನ, ಸಾ೦ದೀಪಿನಿಯ ಬಳಿ ೬೪ ಕಲೆಗಳನ್ನು 
ಅಭ್ಯಾಸಮಾಡಿದ್ದು [ಭಾಗ.-೧೦, ೪೫. ಸಭಾ.-೫೪. ಹೆರಿ.-3, ೩೩. ನಿಷ್ಣ್ಯು.- 
೫, ೧೧]. ಗೋಮಂತಕ ಪರ್ವತವನ್ನು ಸುಟ್ಟಿದ್ದು [ಹರಿ.-೨, ೨೪]. ವಿದ್ಯಾಭ್ಯಾಸ 
ಮುಗಿದ ಬಳಿಕ ಮಧುಗೆ ಬಂದು, ತನ್ನ ಸೋದರತ್ತೆಯ ಮಕ್ಕಳಾದ ಪಾಂಡನರ 
ಯೋಗಕ್ಷೇಮವನ್ನು ತಿಳಿಯುವ ಸಲುವಾಗಿ ಅಕ್ರೂರನನ್ನು ಹೆಸ್ಲಿನಾಪುರಿಗೆ 
ಕಳುಹಿದನು, ಅಕ್ರೂರನು ಹಸ್ಲಿನಾಪುರಿಗೆ ಬಂದು ಧೃತರಾಷ್ಟ್ರ, ಭೀಷ್ಮ ವಿದುರ, 


ಣ್ಣ 133 ಜಸ 


ವಿ © ಣಾ 


ಕುಂತಿಯರನ್ನು ಸಂದರ್ಶಿಸಿ, ಅವರ ಮೂಲಕ ವಾಂಡವರಿಗೂ, ಕೌರವರಿಗೂ 
ದ್ವೇತ ಅಂಕುರಿಸಿರುವುದೆಂಬುದನ್ನು ಕೇಳಿ, ಧೃತರಾಷ್ಟ್ರನಿಗೆ ನೀತಿಯನ್ನು ಬೋಧಿಸಿ, 
ಕುಂತಿಯನ್ನು ಸಮಾಧಾನವಡಿಸಿ ಮಧುರೆಗೆ ಬಂದು, ಅಲ್ಲಿಯ ವಿದ್ಯಮಾನ 
ಗಳನ್ನೆಲ್ಲ ಕೃಷ್ಣನಿಗೆ ಹೇಳಿದ್ದು [ಭಾಗ.-೧೦, ೪೮, ೪೯]. ಅಷ್ಟರಲ್ಲಿ ಕಂಸನ 
ಮಾವನಾದ ಜರಾಸಂಧನು ತನ್ನ ಅಳಿಯನನ್ನು ಕೊಂದ ನೇಡನ್ನು ತೀರಿಸಿಕೊಳ್ಳು 
ವುದಕ್ಟಾಗಿ ಮಧುರೆಯ ಮೇಲೆ ದಂಡೆತ್ತಿ, ಬರಲಾಗಿ, ಬಲರಾಮ ಕೃಷ್ಣರು ಯಾದವ 
ನೇನೆಯೊಂದಿಗೆ ಬಂದು ಜರಾಸಂಧನ ಸಂಗಡ ಯುದ್ಧಮಾಡಿದರು. ಆದರೆ ನೋತು 
ಹೋದರು. ಜರಾಸೆಂಧನು ಮಾತ್ರ ನದೇ ನದೇ ಕೃಷ್ಣನ ಮೇಲೆ ದಂಡೆತ್ತಿ, ಬರು 
ತ_ಲೇ ಇದ್ದನು. ಹೀಗೆಯೇ ೧೭ ಬಾರಿ ನಡೆದುವು. ಹದಿನೆಂಟನೆಯ ಬಾರಿ, ಜರಾ 
ಸಂಧನು ದಂಡೆತ್ತಿ, ಬಂದಾಗ ಬಲರಾಮ ಕೃಷ್ಣರು ರೈವತಕ ಗಿರಿಯಲ್ಲಿರಲಾಗಿ, ಜರಾ 
ಸಂಧನು ಮಧುರಾ ನಗಂಯನ್ನು ಸುಟ್ಟುಹಾಕಲಾಗಿ, ಕೃಷ್ಣನು ಆನರ್ತ ದೇಶದಲ್ಲಿ 
ದ್ವಾರಕೆಯನ್ನು ನಿರ್ಮಿಸಿ, ಅಲ್ಲಿಯೇ ಸಕಲ ಯಾದನರೊಂದಿಗೆ ನಾಸಮಾಡತೊಡ 
ಗಿದನು. ನೋಡು--ಕಾಲಯವನ, ಕುಶಸ್ಪಲೀ. ಬಲರಾಮನಿಗೆ ರೇವತ ರಾಜನ 
ಮಗಳಾದ ಕೇನತಿಯೊಂದಿಗೆ ವಿವಾಹ; ಕೃಷ್ಣನು ಭೀಷ್ಮಕರಾಜನ ಪುತ್ರಿಯಾದ 
ರುಕ್ಮಿಣಿಯನ್ನು ಮದುವೆಯಾದದ್ದು [ಭಾಗೆ.-೧೦, ೫೨, ೫೪]. 

ಕೃಷ್ಣನ ಅಷ್ಟ ಮಹಿಷಿಯರು.- (೧) ಭೀಷ್ಮಕ ರಾಜನ ಮಗಳು ರುಕ್ಮಿಣಿ, 
(೨) ಸತ್ರಾಜಿತನ ಮಗಳು ಸತ್ಯಭಾಮೆ, (೩) ಕೋಸಲ ರಾಜನಾದ ನಗ್ನಜಿತನ 
ಮಗಳು ನೀಲೆ ಅಧನಾ ಸತ್ಯೆ, (೪) ಕೇಕಯ ದೇಶದ ಧೃಷ್ಟಕೇತುನಿನ ಹೆಂಡತಿ 
(ವಸುದೇವನ ತಂಗಿ, ಕೃಷ್ಣನ ಸೋದರತ್ತೆ) ಶೃತಕೀರ್ತಿಯ ಮಗಳು ಭದ್ರೆ, (೫) 
ಅವಂತಿ ದೇಶದ ಜಯತ್ಸೇನನ ಹೆಂಡತಿಯಾದ ಮತ್ತೊಬ್ಬ ನೋದರತ್ತೆ ರಾಜಾಧಿ 
ದೇವಿಯ ಮಗಳು ಮಿತ್ರವಿಂದ, (೬) ಸೂರ್ಯನ ಮಗಳು ಕಾಳಿನ್ಮಿ, (೭) ಮದ್ರ 
ರಾಜನ ಪುತ್ರಿಯಾದ ಲಕ್ಷಣೆ (ಲಕ್ಷ್ಮ್ಮಣೆ)?, (೮) ಖುಳ್ತ ರಾಜನಾದ ಜಾಂಬವಂತನ 
ಮಗಳು ಜಾಂಬವತಿ [ಭಾಗ.-೧೦. ನಿಷ್ಣು.-೫, ೨೮, ೫೬-೫೮]. ಕೃಷ್ಣನಿಗೆ ಅಷ್ಟ 
ಮಹಿಸಿಯೆರೊಂದಿಗೆ ನಿನಾಹವಾದ ಕಥೆ [ಭಾಗ.-೧೦, ೮೩]. ಇಷ್ಟರಲ್ಲಿ ಪಾಂಡ 
ವರು ಅರಗಿನ ಮನೆಯಲ್ಲಿ ಸುಟ್ಟುಹೋದರೆಂಬ ಸುದ್ದಿಯನ್ನು ಕೇಳಿ, ಯಾದನ 
ಪ್ರಮುಖರೊಂದಿಗೆ ಇಂದ್ರಪ್ರಸ್ಥಕ್ಕೆ ಹೋಗಿ, ಚಿಂತಾಕ್ರಾಂತನಾದನು. ಅಷ್ಟರಲ್ಲಿ 
ದೌೌೃಪದೀ ಸ್ವಯಂನರಾರ್ಧವಾಗಿ ದ್ರುಪದ ನಗರಿಗೆ ಹೋಗಿ ಅಲ್ಲಿ ಪಾಂಡವರನ್ನು 
ನೋಡಿ, ಪಾಂಡವರು ಅಲ್ಲಿಯೇ ನಾಲ್ಕು ತಿಂಗಳ ಕಾಲ ಇರಲಾಗಿ ಈತನು ಲ 
ಕಾಲ ಅನರೊಂದಿಗೆ ಇದ್ದು ದ್ವಾರಕೆಗೆ ಬಂದನು. ತರುವಾಯ ಮಿತ್ರವಿಂದಾ, 
ಸತ್ಯಾ, ಭದ್ರಾ, ಲಕ್ಷ್ಮಣೆಯರ ವಿವಾಹ. ಆ ಬಳಿಕ ನರಕಾಸುರನನ್ನು ಕೊಂದು, 


ಕೈಷ್ಣ 184 ಫಷ 


ಎಣ 


ಅವನ ಮಗನಾದ ಭಗದತ_ನಿಗೆ ಪ್ರಾಗ್ಮ್ಯೋತಿಷ ನಗರದಲ್ಲಿ ಸಟ್ಟಿಗಟ್ಟಿ, ನರಕಾಸುರ 
ನಲ್ಲಿ ಬಂದಿಗಳಾಗಿದ್ದ ೧೬ ಸಾನಿರ ಮಂದಿ ಸ್ತ್ರೀಯರನ್ನೂ ದ್ವಾರಕೆಗೆ ಕರೆತಂದು, 
ತನ್ನಲ್ಲಿಯೇ ಇಟ್ಟುಕೊಂಡನು. ಇದೇ ಸಮಯದಲ್ಲಿಯೇ ರುಕ್ಮಿಣೀ ಪುತ್ರನಾದ 
ವ ಫದ್ಯುಮ್ಮನಿಗೆ ರುಕ್ಮಿಯ ಮಗಳಾದ ರುಕ್ಮಾನತಿಯನ್ನು ತಂದು ವಿವಾಹವಾಯಿತು 
'ಭಾಗ.-೧೦, ೬೯, ೯೦. ಹರಿ.-೨, ೨೦೩]. 


ಶ್ರೀ ಕೃಷ್ಣನಿಂದ ಅಸ್ಟಮಹಿಷಿಯರಲ್ಲಿ ಜನಿಸಿದ ಸಂತಾನ ಪಟ್ಟಿಕೆ 


೧. ರುಕ್ಮಿಣೆಯ ಸಂತಾನ.--ಪ್ರದ್ಯುಮ್ನ, ಚಾರುದೇಷ್ಟ, ಸುದೇಶ್‌, ಚಾರು 
ಜೀಹ, ಸುಚಾರು, ಚಾರುಗುಪ್ತ,, ಚಾರುಚಂದ್ರ, ನಿಚಾರು, ಭದ್ರಚಾರು, ಎಂಬ 
ಹತು ಮಂದಿ ವುತ್ರರು ಚಾರುಮತಿಯೆಂಬ ಕಕ್ಕೆ. ಈಕೆಯನ್ನು ಕೃತವರ್ಮ 
ರಾಜನ ಮಗನು ಮದುವೆಯಾದನು. 

೨. ಜಾಂಬನವತಿಂಯ ಸೆಂತಾನೆ.- ಸಾಂಬ, ಸುಮಿತ್ರ, ಪುರುಜಿತ್‌, ಶತಜಿತ್‌, 
ಸಹಸೃಜಿತ್‌, ವಿಜಯ, ಚಿತ್ರಕೇತು, ವಸುಮಾನ, ದ್ರವಿಡ, ಕ್ರತು, ಒಬ್ಬ ಕಕ್ಕೆ. 

೩. ಸತ್ಯಭಾಮೆಯ ಸಂ ತಾನ. ಭಾನು, ಸುಭಾನು, ಸ್ಪರ್ಭಾನು, ಪ್ರಭಾನು, 
ಭಾನುಮಂತ, ಚಂದ್ರಭಾನು, ಬೃಹೆದ್ಬಾನು, ಅತಿಭಾನು, ಶ್ರೀ ಭಾನು, ಪ್ರತಿಭಾನು 
ಮತ್ತು, ಒಬ್ಬ ಮಗಳು. 

೪, ಭದ್ರೆಯ ಸಂತಾನ.--ಸಂಗ್ರಾಮಜಿತ್‌, ಬೃಹೆತ್ಸೇನ, ಶೂರ, ಪ್ರಹರಣ, 
ಅರಿಚಿತ್‌, ಜಯ, ಸುಭದ್ರ, ವಾಮ, ಆಯೆ, ಸತ್ಯಕ ಮತ್ತು ಒಬ್ಬ ಪುತ್ರಿ. 

೫, ನಿತ್ರನಿಂದೆಯ ಸಂತಾನ.- ವೃಕ, ಹರ್ಷ, ಅನಿಲ, ಗೃಧ್ರ, ವರ್ಧನ, 
ಉನ್ನಾದ, ಮಹಾಶ, ಪಾವನ, ಮಹ್ಲಿ, ಕ್ಸುಧಿ. 

೬, ಸತ್ಯೆ ಅಥವಾ ನೀಲೆಯೆ ಸಂತಾನ.- ನೀರ, ಚಂದ್ರ, ಅಶ್ವಸೇನ, 
ಚಿತ್ರಗು, ನೇಗವಂತ, ವೃಷ, ಆನು, ಶಂಕು, ಕುಂತಿ. 

೭. ಕಾಳಿನ್ನಿಯ ಸಂತಾನ.-ಶ್ರುತ, ಕನಿ, ವೃಷ, ನೀರ, ಸುಬಾಹು, ಭದ್ರ, 
ಶಾಂತಿ, ದರ್ಶ, ವೊರ್ಣಮಾಸ, ಸೋಮಕ. 

ಳೆ, ಲಕ್ಷ್ಮಣೆಯ ಸಂ ತಾನ.-ಸ್ರಘೋಷ, ಗಾತ್ರವಂತ, ಓಂಹಬಲ, ಪ್ರಬಲ, 
ಊಧೆ ಗ, ಮಹಾಶಕ್ತಿ, ಸಹ, ಓಜ, ಅಪರಿಜಿತ್‌, ಒಬ್ಬ ಮಗಳು. ಈ ಎಂಟು 
ಮಂದಿಯಲ್ಲದೆ ರೋಹಿಣಿಯೆಂಬ ಮತ್ತೊಬ್ಬ ಪತ್ನಿಯೂ ಇದ್ದಳು [ಭಾಗ.-೧೦, 
೬೧]. ಆಕೆಯಲ್ಲಿ ಪ್ರದ್ಯುಮ್ಮ, ಅನಿರುದ್ಧ, ದೀವ್ರಿಮಂತ, ಭಾನು, ಸಾಂಬ, ಮಧು, 
ಬೃಹದ್ಭಾನು, ಚಿತ್ರಭಾನು, ವ್ಯಕ, ಅರುಣ, ಪುಷ್ಪರ, ವೇದಬಾಹು, ಶ್ರುತವೇಗ, 
ಸುನಂದನ, ಚಿತ್ರಬಾಹು, ನಿರೂಪ, ಕನಿ, ನ್ಯಗ್ರೋಧ [ಭಾಗ.-೧೦,೯೦.ಹೆರಿ.-೨, ೧೦೩]. 


ಶೈಷ್ಣ 185 ಹಸ 


ಎಣ ಲ 


ಶ್ರೀ ಕೃಷ್ಣನು ಇಷ್ಟು ಮಂದಿಯ ಮನೆಯಲ್ಲಿಯೂ ಏಕ ಕಾಲದಲ್ಲಿಯೇ ಪ್ರತ್ಯೇಕ ರೂಪ 
ಗಳಿಂದ ಸಂಸಾರ ಮಾಡಿಕೊಂಡಿದ್ದನು [ಭಾಗ.-೧೦, ೫೯]. ಇಂತು ಶ್ರೀ ಕೃಷ್ಣನು 
ಅಣ್ಣ, ತಂದೆ, ತಾಯಿ, ಬಂಧು, ಬಳಗಗಳೊಂದಿಗೆ ದ್ವಾರಕೆಯಲ್ಲಿ ಸುಖದಿಂದಿದ್ದನು. 

ಜರಾಸಂಧನು ಯಜ ದ ನೆಪದಿಂದ ೨೦ ಸಾವಿರ ಮಂದಿ ರಾಜವುತ್ರ 
ರನ್ನು ಬಲಿ ಕೊಡುವುದಕ್ಕಾಗಿ ಸೆರೆಯಲ್ಲಿಟ್ಟಿ ದ್ದವು. ಅವರೆಲ್ಲರೂ ಗುಟ್ಟಾಗಿ ಮಾತ 
ನಾಡಿಕೊಂಡು "" ನೀನು ಹೇಗಾದರೂ ಸಾಹಸ ಮಾಡಿ ಬೇಗನೆ ನಮ್ಮನ್ನು ಪಾರು 
ಮಾಡಿಸಬೇಕು '' ಎಂಬುದಾಗಿ ಗುನ್ನ ಚಾರಕನ ಮೂಲಕ ಹೇಳಿಕಳುಹಿಸಲಾಗಿ, ಆ 
ಜಾರನು ಬಂದು ಕೃಷ್ಣನ ಒಡ್ಡೋಲಗದಲ್ಲಿ ಈ ಸಂಗತಿಯನ್ನು ಬಿನ್ನವಿಸಿದನು. 
ಈ ವಿಷಯವನ್ನು ಕೇಳಿ ಕೃಷ್ಣ ನು ದಿಕ್ಬು ತೋರದೆ ಚೆಂತಾಕ್ರಾಂತನಾಗಿರುವಲ್ಲಿ ಆ 
ಕಾಲಕ್ಟೆ ಸರಿಯಾಗಿ ಯುಧಿಷ್ಠಿರನು ರಾಜನೂಯ ಯಾಗವನ್ನು ಮಾಡಬೇಕೆಂದು 
ಸಂಕಲ್ಪಿಸಿ, ಕೃಷ್ಣನಿಗೆ ನಿರೂವವನ್ನು ಕಳುಹಿಸಿದನು. ಆಗ ಕೃಷ್ಣನು ಎಲ್ಲಿ ಹೋಗ 
ಬೇಕೆಂಬುದಾಗಿ ಯೋಚಿಸುತಿ_್ತರುವಲ್ಲಿ ಉದ್ದವನು ಮೊದಲು ಯುಧಿಷ್ಠಿರನನ್ನು 
ಸಂದರ್ಶಿಸಿ, ಬಳಿಕ ಜರಾಸಂಧ ವಡೆಗೆ ಉಪಾಯವನ್ನು ಮಾಡುವುದು ಲೇಸು'' ಎಂಬು 
ದಾಗಿ ನಲಹೆ ಕೊಟ ನು. ಕೃಷ್ಣನು ಆನಂದದಿಂದ ಉದ್ಭವನ ಮಾತನ್ನು ಲಾಲಿಸಿ, 
ಇಬ್ಬರು ದೂತರನ್ನೂ ಸಂಗಡ ಕರೆದುಕೊಂಡು ಇಂದ್ರಪ್ರಸ್ಥಕ್ಕೆ ಬಂದು, ಕೆಲ ಕಾಲ 
ಪಾಂಡವರಲ್ಲಿಯೇ ಇದ್ದು, ಗಿರಿವ್ರಜದಿಂದ ಬಂದಿದ್ದ ದೂತನ ಮೂಲಕ, ಸೆರೆಯಲ್ಲಿದ್ದ 
ರಾಜಪುತ್ರರಿಗೆ ಅಭಯವನ್ನಿತ್ತು, ಕಳುಹಿದನು [ಭಾಗ.-೧೦, ೭೧]. ಬಳಿಕ ಭೀಮಾ 
ರ್ಜುನರನ್ನು ಸಂಗಡ ಕರೆದುಕೊಂಡು ಕೃಷ್ಣನು ಬ್ರಾಹ್ಮಣ ವೇಷದಿಂದ ಗಿರಿವ್ರಜವನ್ನು 
ಹೊಕ್ಕು ಭೀನುನ ಮೂಲಕ ಜರಾಸಂಧನನ್ನು ಕೊಲ್ಲಿಸಿ, ಜರಾಸಂಧನ ಮಗನಾದ 
ಸಹದೇವನಿಗೆ ಗಿರಿವ್ರಜದಲ್ಲಿ ಪಟ್ಟಿ ಗಟ್ಟಿ, ನೆರೆಯಲ್ಲಿದ್ದ ರಾಜವುತ್ರರಕ್ಸೆಲ್ಲ ಬಿಡಿಸಿ, ಅವ 
ರೆಲ್ಲರೂ ಯುಧಿಷ್ಠಿರನ ರಾಜನೂಯದಲ್ಲಿ ಒತ್ತಾಸೆ ಮಾಡುವಂತೆ ಅವ್ಬಣೆ ಕೊಟ್ಟು 
ಕಳುಹಿ, ತಾನು ಭೀಮಾರ್ಜುನರ ಸಂಗಡ ಇಂದ್ರಪ್ರಸ್ಥಕ್ಕೆ ಬಂದನು [ಭಾರ.- 
ಸಭಾ. ೨೦]. ನಾಂಡವರ ರಾಜಸೂಯ ಸಮಯದಲ್ಲಿ ಕೃಷ್ಣನು ಯಾಗಾರ್ಧವಾಗಿ 
ಬಂದ ಬ್ರಾಹ್ಮಣರಿಗೆಲ್ಲ ವಾದ ಪ್ರಕ್ಲಾಳನಮಾಡಿದನು [ಸಭಾ. ೩೮]. ರಾಜಸೂಯ 
ಯಾಗಾಂತರದಲ್ಲಿ ಸಹದೇವನು ಭೀಷ್ಮನ ಸೂಚನೆಯಂತೆ ಕೃಷ್ಣನಿಗೆ ಆಗ್ರ ವೂಜೆ 
ಯನ್ನು ಮಾಡಿದ್ದು [ಸಭಾ. ೩೯]. ಇದನ್ನು ಕಂಡು ಶಿಶುಪಾಲನು ಸಹಿಸಲಾರದೆ 
ಕೃಷ್ಣನನ್ನು ಬಾಯಿಗೆ ಬಂದಂತೆ ನಿಂದಿಸಲಾಗಿ, ಚಕ್ರಾಯುಧದಿಂದ ಶಿಶುಪಾಲನನ್ನು 
ಕೊಂದದ್ದು [ಭಾರ.-ಸಭಾ. ೪೫. ಭಾಗ.-೧೦, ೭೪]. ಜೀೇವಲೋಕದಿಂದ ಪಾರಿಜಾತ 
ವನ್ನು ಅಪಹರಿಸಿ ತಂದದ್ದು [ಸಭಾ. ೫೭. ಹೆರಿ.-೨, ೬೪. *ುಷ್ಟು.-೫, ೩೦. ಭಾಗ.-೧ಂ, 
೫೯]. ಕೃಷ್ಣನ ಪುಹಿಮೆಯನ್ನು ಭೀಷ್ಮನು ವರ್ಣಿಸಿದ್ದು (ಸಭಾ. ೪೧. ಅನು ೨೫೧, 


ಬ್‌ 186 ಜು 


ಎಂ ಎಂ 


೨೫೩]. ಅರ್ಜುನನು ಕೃಷ್ಣನನ್ನು ಸ್ಲೋತ್ರಮಾಡಿದ್ದು [ವನ. ೧೨]. ದ್ರೌಪದಿ 
ಕೃಷ್ಣನನ್ನು ಹೊಗಳಿದ್ದು ನನ. ೧೨, ೩೬೪], ಬ್ರಹ್ಮರ್ಷಿಗಳು ಆತನನ್ನು ಕೊಂಡಾ 
ಡಿದ್ದು [ಭೀಷ್ಮ ೬೮]. ಯುಧಿಷ್ಠಿರನು ಆತನನ್ನು ಹೊಗಳಿದ್ದು (ಶಾಂತಿ. ೪೨], 
ಭೀಷ್ಮನು ಕೃಷ್ಣನನ್ನು ಕೀರ್ತಿಸಿದ್ದು [ಶಾಂತಿ. ೪೬]. ಧೃತರಾಷ್ಟ್ರನು ಕೃಷ್ಣನ 
ಮಹಿಮೆಯನ್ನು ವಿವರಿಸಿದ್ದು (ಉದ್ಯೋ. ೭೦]. ಈಶ್ವರನು ಆತನ ಗುಣಗಳನ್ನು 
ಬಣ್ಣಿಸಿದ್ದು, ಕೃಷ್ಣನ ವಂಶಾವಳಿ [ ಅನು. ೨೫೧]. ವಿದುರನು ಕೃಷ್ಣನ ಮಹಿಮೆ 
ಯನ್ನು ಧೃತರಾಷ್ಟ್ರನಿಗೆ ಹೇಳಿದ್ದು (ಉದ್ಯೋ. ೧೩೦]. ಧೃತರಾಷ್ಠ ಕನು ರಾಜ ಸಭೆ 
ಯಲ್ಲಿ ಕೃಷ್ಣನ ಚರಿತ್ರೆಯನ್ನು ಬಣ್ಣಿಸಿದ್ದು [ದ್ರೋ. ೧೧]. ಸಾಲ್ವರಾಜನು ರುಕ್ಮಿಣೀ 
ವಿವಾಹ ಸಮಯದಲ್ಲಿ ಕುಂಡಿನವುರಳ್ಳೆ ಬಂದಿದ್ದು, ಯಾದವರಿಂದ ಸೋತು ಒಡಿ 
ಹೋಗಿದ್ದನು. ಅಂದಿನಿಂದಲೂ ಸಾಲ್ವನಿಗೆ ಕೃಷ್ಣನ ಮೇಲೆ ದ್ವೇಷ ಪ್ರಬಲನಾಗು 
ತಿ,ತ್ತು. ಜರಾಸಂಧನೂ, ಶಿಶುನಾಲನೂ ಮಡಿದ ತರುವಾಯ, ಒಮ್ಮೆ ಕೃಷ್ಣನು 
ಇಂದ್ರಪ್ರಸ್ಥಕ್ಕೆ ಹೋಗಿರುವ ಸಮಯವನ್ನು ಕಂಡು ಹಿಡಿದು, ದ್ವಾರಕೆಯ ಮೇಲೆ 
ದಂಡೆತ್ತಿ, ಹೋಗಿ, ಅಂತರಿಕ್ಷದಲ್ಲಿ ನಿಂತು, ಮಾಯಾ ಯುದ್ಧವನ್ನು ಮಾಡತೊಡ 
ಗಿದನು. ಯಾದವರೆಲ್ಲರೂ ಸೋತು ತಲಾಣಿಸುತ್ತಿದ್ದರು. ಆ ವಾರ್ಶೆಯನ್ನು ಕೇಳಿ 
ಕೃಷ್ಣನು ಬೇಗನೆ ದ್ವಾರಕೆಗೆ ಬಂದು ಸಾಲ್ವನ ನಿಮಾನವನ್ನು ಮುರಿದು, ಅವನನ್ನು 
ಕೆಳಕ್ಕೆ ಉರುಳಿಸಿ, ಯುದ್ಧಮಾಡಿ ಕೊಂದನು [ಭಾರ.-ವನ. ೧೪, ೧೨. ಭಾಗ.-೧೦, 
೭೬, ೭೭]. ಇಷ್ಟರಲ್ಲಿ ಕರೂಶ ದೇಶಾಧಿಸನಾದ ದಂತವಕ್ರನು ಉದ್ಭತನಾಗಿರಲು 
ಅವನನ್ನೂ ಅವನ ತಮ್ಮನಾದ ವಿದೂರಥನನ್ನೂ ಕೊಂದು, ತನ್ನಲ್ಲಿಗೆ ಬಂದ ಬಾಲ್ಯ 
ಸ್ನೇಹಿತನಾದ ಕುಚೇಲನನ್ನು ಸತೃರಿಸಿದನು [ಭಾಗ.-೧೦, ೩೮, ೮೦]... ನೋಡು-- 
ಕುಚೇಲ. ಇಷ್ಟರಲ್ಲಿ ತನ್ನ ತಂಗಿಯಾದ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಡ 
ಬೇಕೆಂಬುದಾಗಿ ಬಲರಾಮನು ನಿಷ್ಕರ್ಷೆ ಮಾಡಿರಲಾಗಿ, ಕೃಷ್ಣನು ಅರ್ಜುನನನ್ನು 
ಯತಿ ವೇಷದಿಂದ ಬರಮಾಡಿಕೊಂಡು, ಬಲರಾಮನು ಇಲ್ಲದ ಸಮಯದಲ್ಲಿ ಅವರಿಬ್ಬ 
ರಿಗೂ ಮಡುವೆ ಮಾಡಿದನು [ಭಾರ.-ಆದಿ. ೨೪೦, ೨೪೨]. ಪಂಡ ಕ ವಾಸುದೇವನು 
ಮಜೋನ್ಮತ್ತನಾಗಿ ದ್ವಾರಕೆಯ ಮೇಲೆ ದಂಡೆತ್ತಿ, ಬರಲಾಗಿ ಅವನನ್ನು ಸಂಹರಿಸಿದ್ದು 
[ಸಭಾ. ೬೧]. ಪಾಂಡವರು ಕಾಮ್ಯಕ ವನದಲ್ಲಿದ್ದಾಗ ಅವರನ್ನು ಸಂದರ್ಶಿಸಲು 
ಹೋಗಿ, ತನ್ನೊಂದಿಗೆ ಮೊರೆಯಿಟ್ಟ ದೌಿಸದಿಯನ್ನೂ ಸಾಂಡವರನ್ನೂ ಸಂತನಿಸಿ 
ದನು [ಭಾರ.-ವನ. ೧೨. ಭಾಗ.-೧೦, ೬೬]. ಮತ್ತೊಂದು ಸಮಯದಲ್ಲಿ ದುರ್ಯೋ 
ಧನನ ಸೂಚನೆಯ ಮೇರೆಗೆ ದುರ್ವಾಸ ಮುನಿ ಪಾಂಡವರಲ್ಲಿಗೆ ಅಕಾಲದಲ್ಲಿ ಭೋಜ 
ನಕ್ಳೆ ಬಂದನು.  ದ್ರೌಸಡಿಯ ಭೋಜನವೂ ಆಗಿದ್ದಿತು. ಆಗ ದಿಕ್ಕು ತೋರಜಿ 
ದ್ರೌನದಿ ಕೃಷ್ಣನನ್ನು ಸ್ತುತಿಸಲಾಗಿ, ಅಲ್ಲಿಗೆ ಬಂದು, ದ್ರೌಸದಿಯನ್ನು ಅನ್ನನಿಕ್ಳು 


ಕಪ್ಪ ]87 ಥ್ಲೆಷ 


© ಎಂ 


ವಂತೆ ಬೇಡಿ, ಅಕ್ಷಯವಾತ್ರೆಯ ಕಂಠದಲ್ಲಿ ಅಂಟಿಕೊಂಡಿದ್ದ ಅಗುಳನ್ನು ತಿಂದನು. 
ಇದರಿಂದ ಶಿಷ್ಯವರ್ಗದಿಂದ ಕೂಡಿದ ದುರ್ವಾನಮುನಿ ಆಕಂರಪೂರ್ತಿಯಾಗಿ ತೃಪ್ತ 
ಸಾಗಿ ತೇಗುತ್ತ ಓಡಿಹೋದನು [ಭಾರ.-ವನ. ೨೬೩, ೨೬೪]. ಕೃಷ್ಣಶಬ್ದ ನಿರ್ವಚನ 
[ಉದ್ಯೋ. ೬೯. ಶಾಂತಿ. ೩೫3]. ವಾಂಡವರು ಉವವ್ಣಾವ್ಯ ನಗರಿಯಲ್ಲಿ ವಾಸ 
ಮಾಡುತ್ತಿದ್ದಾಗ ಒಮ್ಮೆ ಕೃಷ್ಣನು ಭೀಮನ ಮಹಿಮೆಯನ್ನು ಬಣ್ಣಿಸಿದ್ದು 
[ಉದಡ್ಯೋ. ೭೬]. ಅದೇ ಸಮಯದಲ್ಲಿ ಯುಧಿಷ್ಠಿರನ ವ್ರಾರ್ಥನೆಯಂತೆ ವಾಂಡನ 
ರಿಗೆ ಸಲ್ಲತಕ್ಕ ಅರ್ಧ ರಾಜ್ಯವನ್ನು ಕೊಡಿಸಿಕೊಡುವುದಕ್ಕಾಗಿ ದುರ್ಯೋಧನನಲ್ಲಿಗೆ 
ರಾಯಚಾರಿಯಾಗಿ ಹೋಗಿದ್ದನು [ಉದ್ಯೋ. ೮೨]. ಕೃಷ್ಣನನ್ನು ಸಂದರ್ಶಿಸಲು 
ಜಮದಗ್ನಿ ಮುಂತಾದ ಖುಷಿಗಳು ನಡುದಾರಿಯಲ್ಲಿ ಸಂಧಿಸಿದ್ದು, ಪ್ರಯಾಣಕಾಲ 
ದಲ್ಲಿನ ಶುಭ ಶಕುನಗಳು, ಕೃಷ್ಣ ಹ್‌ ನನ ಆಗಮನ ವಾರ್ತೆಯನ್ನು ಕೇಳಿ, ದುರ್ಯೋಧ ನನು 
ದಾರಿಯುದ್ದಕ್ಕೂ ಅಲ್ಲಲ್ಲಿ ನುಂದಿಫಗಳನ್ನು ಏರ್ಪಡಿಸಿದ್ದು [ಉದ್ಯೋ. ೮೨, ೮೫). 
ಶ್ರೀ ಕೃಷ್ಣನು ನಿದುರನ ಮನೆಯಲ್ಲಿ ಭೋಜನ ಮಾಡಿದ್ದು (ಉದ್ಯೋ. ೯೧]. ಶ್ರೀ 
ಕೃಷ್ಣನು ಆಹ್ಮಿಕ ಮಾಡಿದ್ದು [ಉದ್ಯೋ. ೯೪. ಭಾಗ.-೧೦, ೭೦]. ರಾಜ ಸಭೆಯಲ್ಲಿ 
ದುರ್ಯೋಧನನು ಕೃಷ್ಣ ನನ್ನು, ಕಟ್ಟ ಹಾಕಬೇಕೆಂದು ನಿರ್ಧರಿಸಿದ್ದು. ಧೃತರಾಷ್ಟ್ರನಿಗೆ 
ದಿವ್ಯದ್ಧ ಟೆ ಹಿ ಯನ್ನು ಟ್‌ ಕ್ರ ಗಷ್ನನು ತನ್ನ ದಿವ್ಯ ರೂಪವನ್ನು ತೋರಿದ್ದು 
[ಉಡ ೧೩೦, ೧೩೧]. ಕರ್ಣನನ್ನು ತನ್ನ ರಥದಲ್ಲಿ ಕುಳ್ಳಿ ರಿಸಿಕೊಂಡು ಹೊರಟು, 
ಪಾಂಡವರೊಂದಿಗೆ ಸೇರುವಂತೆ ಆತನನ್ನು ಪ್ರೋತ್ಸಾಹಿಸಿದ್ದು (ಉದ್ಯೋ. ೧೩೭]. 
ರಣರಂಗದಲ್ಲಿ ಯುದ್ಧಮಾಡಲೊಲ್ಲನೆಂದು, ಹಿ೦ಜರಿದಿದ್ದ ಅರ್ಜುನನಿಗೆ ಗೀತೆಯನ್ನು 
ಉನಥೇಶಿಸಿ, ತನ್ನ ದಿವ್ಯ ಮಹಿಮೆಯನ್ನು ತೋರಿದ್ದು [ಭೀಷ್ಮ ೩೫]. ಯುದ್ಧ ದಲ್ಲಿ 
ತಾನು ಆಯುಧವನ್ನು ಹಿಡಿಹು ಯುದ್ಧಮಾಡುವುದಿಲ್ಲ ಇವೆಂಬುದಾಗಿ ಕೃ ಚ್ಟ ನು 
ದುರ್ಯೋಧನನಿಗೆ ಹೇಳಿದ್ದನು. ಈ ಮಾತನ್ನು ಕೇಳಿದ ಭೀಷ್ಮನು, ತಾನು pw 
ದರೂ ಮಾಡಿ ಕೃಷ್ಣನಿಂದ ಆಯುಧವನ್ನು ಹಿಡಿಸಿಯೇಬಿಡುವೆನೆಂದು ಪ್ರತಿಜ್ಞೆ, 
ಮಾಡಿದನು. ra ದಿನದ ಯುದ ದಲ್ಲಿಯೇ ಭೀಷ್ಮಾರ್ಜುನರಿಗೆ ಯುದ್ಧ 
ವಾಗುತ್ತಿದ್ದಾಗ, ಭೀಷ್ಮನ ಕ್ಳೈ ಮೇಲಾಯಿತು. ಅರ್ಜುನನಿಗೆ ಹಾನಿ ತಟ್ಟುವ 
ಜಂಬ ಭಯದಿಂದ ಕೃಷ್ಣನು ಚಕ್ರಾಯುಧವನ್ನು ಹಿಡಿದು, ರಥದಿಂದ ದುಮ್ಮಿಕ್ಕಿ 
ವಾದಚಾರಿಯಾಗಿಯೇ ಹೊರಟು ಭೀಷ್ಮನನ್ನು ಸಂಹರಿಸಹೋದನು. ಆಗ ಅರ್ಜು 
ನನು ಕೃಷ್ಣನನ್ನು ಅಡ್ಡೆಗಿಸಿ, ಮರಳಿ ರಥಕ್ಕೆ ಕರೆತಂದನು [ಭೀಷ್ಮ ೫೯]. 
ಮತ್ತೊಮ್ಮೆ ಭೀಷ ಪ್ರತಾಪದಿಂದ ವಾಂಡವರೆಲ್ಲರೂ ತಲ್ಲಣಿಸುತ್ತಿದ್ದರು. ' ತನ್ನೊಂ 
ದಿಗೆ ಯುದ್ಧ ಮಾಡಬಲ್ಲ ನೀರನಾವನಾದರೂ ಇದ್ದಲ್ಲಿ ಮುಂದೆ ಬರಲಿ, ಎಂಬುದಾಗಿ 
ಭೀಷ್ಮನು ನಂಹನಾದ ಮಾಡುತ್ತಿದ್ದನು. ಇದರ ರಹಸ್ಯವನ್ನರಿತ ಕೃಷ್ಣನು ದ್ರುಪದ 


ಕೃಷ್ಣ 188 ಳ್ಲೆಸ 


೪ 


ಪುತ್ರನಾದ ಶಿಖಂಡಿಯನ್ನು ಮುಂದುಮಾಡಿಕೊಂಡು, ಅರ್ಜುನಾದಿಗಳನ್ನು ಸಂಗಡ 
ಕರೆದುಕೊಂಡು ಹೋಗಿ, ಶಿಖಂಡಿಯನ್ನು ಭೀಷ್ಮನ ಮುಂಜಿ ನ್ಲೀಸಿ ಭೀಷ್ಮನಿಂದ 
ಶಸ್ತ್ರತ್ಯಾಃ! ಮಾಡಿಸಿದನು [ಭೀ. ೧೦೬, ೧೦೮]. ಮತ್ತೊಮ್ಮೆ ನರಕಾಸುರನ ಮಗ 
ನಾದ ಭಗದತ್ತ್ತನು ಅರ್ಜುನನೊಂದಿಗೆ ಯುದ್ಧಮಾಡುವ ಸಂರ್ದ್ಮದಲ್ಲಿ ವೈಷ್ಣ 
ವಾಸ್ತ್ರವನ್ನು ಪ್ರಯೋಗಿಸಲಾಗಿ, ಕೃಷ್ಣನು ತನ್ನ ವಕ್ಸಸ್ಥಲದಲ್ಲಿ ಆ ಅಸ್ತ್ರವನ್ನು 
ಧಾರಣಮಾಡಿ, ಅರ್ಜುನನನ್ನು ಅವಾಯದಿ೦ದ ಶಪ್ಪಿಸಿದನು [ದ್ರೋ ೨೯]. ಅಭಿ 
ಮನ್ಯುವಸಿಗೆ ಕಾರಣಭೂತನಾದ ಜಯದ್ರಥನನ್ನು ಸೂರ್ಯಾಸ್ತಮ್ಮಾದೊಳಗಾಗಿ 
ಸಂಹೆರಿಸುವೆನೆಂದು ಅರ್ಜುನನು ಪ್ರತಿಜ್ಞೆ ಮಾಡಿದ್ದನು. ಈ ವಿಷಯವನ್ನು ತಿಳಿದು, 
ದುರ್ಯೋಧನನು ಸ್ಫಂಧವನನ್ನು ಬಚ್ಚಿ ಟ್ವಿದ್ದನು. ಸೂರ್ಯನು ಸುಳುಗುವ 
ಸಮಯ ಬಂದಿತು. ಸೈಂಧವನು ಕಣ್ಣಿಗೆ ಬೀಳಲಿಲ್ಲ. ಇಂತಹ ನ'ಮಯದಲ್ಲಿ 
ಅರ್ಜುನನ ಪ್ರತಿಜ್ಞೆ ಹಾಳಾಗುವುದೆಂದು ಹೆದರಿದ ಕೃಷ್ಣನು ಮಾಯಾಂಣಕಾರವನ್ನು 
ಕಲ್ಬಿಸಲಾಗಿ, ಕತ್ತ್ಯಲಾಯಿತೆಂಬ ಸಂತೋಷದಿಂದ ಜಯದ್ರಧನು ಮೇಲಕ್ಕೆ ಎದ್ದು 
ನಿಂತನು. ಒಡನೆಯೇ ಅರ್ಜುನನು ಜಯದ್ರಒನನ್ನು ಕೊಂದನು [ಜ್ರೋ. ೧೪೭), 
ಹದಿಮೂರನೆಯ ದಿನ ರಾತ್ರಿಯಲ್ಲಿಯೂ ಯುದ್ಧ ನಡೆಯುತ್ತಿದ್ದಿತು. ಆಗ ಕಠ 
ನನ್ನು ಇದಿರಿಸಲು ಅರ್ಜುನನು ಉತ್ಸಾಹಭಂರತನಾಗಿರುವುದನ್ನು ಕಂಡು, ಕರ್ಣನಲ್ಲಿ 
ಇಂದ್ರನ ಶಕ್ತ್ಯಾ 5ಯುಧವು ಇರುವವರೆಗೂ ಅವರಿಬ್ಬರನ್ನೂ ಯುದ್ಧಕ್ಕೆ ನಿಲ್ಲಿಸುವುದು 
ಶ್ರೇಯಸ್ಥರವಲ್ಲವೆಂಬ ಅಂಶವನ್ನು ತಿಳಿದಿದ್ದ ಕೃಷ್ಣ ನು ಯಾವುದೋ ಸೆವದಿಂದ 
ಅರ್ಜುನನನ್ನು ಅಡ್ಡಗಿಸಿ, ಭೀಮ ಪುತ್ರನಾದ ಘಟೋತ್ಕಚನನ್ನು ಕರ್ಣನ ಮೇಲೆ 
ಯುದ್ಧಕ್ಕೆ ಕಳುಹಿ, ಶಕ್ತ್ವ್ಯಾಯುಧಕ್ಕೆ ಘಟೋತ್ಕಚನು ತುತ್ತಾಗುವಂತೆ ಮಾಡಿ 
ದನು [ಜ್ರೋ. ೧೭೪]. ಹದಿನಾಲ್ಕನೆಯ ದಿವಸದ ರಾತ್ರಿ ಯುದ್ಧದಲ್ಲಿ ಮೊತ್ತ 
ಮೊದಲು ದುರ್ಯೋಧನನು ಯುಧಿಷ್ಠಿರನಿಂದ ಸೋತು, ಪಾಂಡು ಸೇನೆಯ ಪರಾ 
ಕ್ರಮ ಹೆಚ್ಚುತ್ತಿರಲಾಗಿ, ದುರ್ಯೋಧನನು ರೋಷಾವೇಶಭರಿತನಾಗಿ ದ್ರೋಣಾ 
ಚಾರ್ಯರನ್ನು ಬಹಳವಾಗಿ ಚುಚ್ಚು ಮಾತುಗಳಿಂದ ನೋಯಿಸಿದನು. ಆಚಾರ್ಯರು 
ಆವೇಶಭರಿತರಾದರು. ಪಾಂಡವ ಸೇನೆಯಲ್ಲಿ ಘಟೋತ್ಸಚ, ದ್ರುಪದ, ವಿರಾಬಾದಿ 
ಗಳೆಲ್ಲರೂ ಹತರಾದರು. ಇದನ್ನು ಕಂಡು ಕೃಷ್ಣನು ಹದಿನೈದನೆಯ ದಿನ ಯುದ್ಧಾ 
ರಂಭದಲ್ಲಿಯೇ, ನಕುಲನ ಮೂಲಕ ದುರ್ಯೋಛನನನ್ನು ಸೋಲಿಸಿದನು. ಭೀಮನು 
ಮಾಲವ ದೇಶಾಧಿನನಾದ ಇಂದ್ರವರ್ಮನ ಅಶ್ವತ್ನಾಮನೆಂಬ ಆನೆಯನ್ನು 
ಕೊಂದನು. ಇದನ್ನು ಕಂಡಕೂಡಲೇ ಕೃಷ್ಣನು ಯುಧಿಷ್ಠಿರನ ಬಳಿಗೆ ಹೋಗಿ, 
ಹ್ರೋಣನನ್ನು ಗೆಲ್ಲಲು ಉವಾಯವಿಲ್ಲ; ಆತನು ಶಸ್ತ್ರತ್ಯಾಗಮಾಡಬೇಕಾದರೆ, ಅಶ್ವ 
ತ್ಕಾಮನು ಮಡಿದ ವಾರ್ತೆಯನ್ನು ದ್ರೋಣನು ಕೇಳಬೇಕು--ಎಂಬುದನ್ನು ಹೇಳಿ 


ಕೃಷ್ಣ 189 ಕೃಷ 


[ney 


ದನು. ಯುಧಿಷ್ಠಿರನು ಕೃ ಕೃಷ್ಣ ನ ಬಲಾತ್ಪಾರದಿಂದ "" ಅಶ್ವ ತ್ಥಾಮಾ ಹೆತಃ'' ಎಂದನು. 
ಅದನ್ನು ಕೇಳಿದ ಈ ದ್ರೋಣನು ಶಸ್ತ್ರತ್ಯಾಗ ನದು [ದ್ರೋ. ೧೯೧]. 
ತನ್ನ ತಂದೆಯನ್ನು ಅನಾ,ಯವಾಗಿ ಕೊಂದರೆಂಬ ರೋಷದಿಂದ ಅಶ್ವತ್ಥಾಮನು 
ರಣರಂಗವನ್ನು ಹೊಕ್ಕು ಟಃ ಸೇನೆಯನ್ನು ನಿರ್ಮೂಲ ಮ 
ಶನಧಮಾಡಿ, ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದನು. ಅದನ್ನು ಕಂಡು ಪಾಂಡವ 
ನೇನೆ ತಲ್ಲಣಿಸುತ್ತಿ_ರಲಾಗಿ, ಕೃಷ್ಣನ ಹೇಳಿಕೆಯಂತೆ ಎಲ್ಲರೂ ತಂತಮ್ಮ ಆಯುಧ 
ಗಳನ್ನು ಕೆಳಗಿಟ್ಟು ಪ್ರಾಣ ನನ್ನು NE ಭೀಮನು ಮಾತ್ರ ಆಯುಧ 
ವಾಣಿಯಾಗಿಯೇ ಇದ್ದನು. ಭೀಮನ ತಲೆಯ ಮೇಲೆ ಅಸ್ತ್ರವು ANG 
ಆಗ ಕೃಷ್ಣನು ಅರ್ಜುನನೊಡನೆ ಭೀಮನಿದ್ದಲ್ಲಿಗೆ ಓಡಿಹೋಗಿ, ಭೀಮನ ಕೈಯಲ್ಲಿದ್ದ 
ಆಯುಧವನ್ನು ಬೇಗನೆ ಕಸುಗೊಂಡನು, ಇಬ್ಬರೂ ನೇರಿ ಭೀಮನನ್ನು ರಥದಿಂದ 
ಇಳಿಸಲಾಗಿ ಭೀಮನು ಬದುಕಿದನು [ದ್ರೋ. ೧೯೯, ೨೦೦]. ಇನ್ನೊಂದು ಸಮಯ 
ದಲ್ಲಿ ಯುಧಿಷ್ಠಿರನು ಕರ್ಣ ನ ಬಾಣದಿಂದ ನೋವನ್ನು ಅನುಭವಿಸುತ್ತ ಮಲಗಿರ 
ಲಾಗಿ, ವಾರ್ಧನು ಭ್ರಾತೃವಾತ್ಸಲ್ಯದಿಂದ ಅಣ್ಣನನ್ನು ನೋಡಹೋದನು. 
ಯುಧಿಷ್ಠಿರನು ತನ್ನೆ ತಮ್ಮನು ಕರ್ಣನನ್ನು ಕೊಂಡೇ ಬಂದಿರುವನೆಂದು ಭಾವಿಸಿ, 
ಅರ್ಜುನನನ್ನು ಹೊಗಳತೂಡಗಿ, ಕರ್ಣನಿನ್ನೂ ಸತ್ತಿಲ್ಲವೆಂಬುದನ್ನು ತಿಳಿದು, "" ನಿನ್ನ 
ಕೈಯಲ್ಲಿರುವ ಗಾಂಡೀವವನ್ನು ಕೃಷ್ಣನ ಕೈಗಾದರೂ ಕೊಡು. ಆತನಾದರೂ 
nak ಸಂಹರಿಸುವನು '' ಎಂಬುದಾಗಿ ಯುಧಿಷ್ಠಿರನು ಹೇಳಿದನು. ಅರ್ಜು 

ನು ರೋಷಭರಿತನಾಗಿ ಯುಧಿಷ್ಠಿರನನ್ನು ಕೊಲ್ಲಹೋಗುವಾಗ್ಗೆ ಸೃಷ್ಣ್ಯ ನು ಅಲ್ಲಿಗೆ 
ನ್ಗ ಕಾರಣವನ್ನು ತದ, ಅಡ್ಡ ಗಿಸಿದನು. ಬಳಿಕ ಅರ್ಜುನನು ಅಣ್ಣ ನನ್ನು 
ಕೊಲ್ಲತೊಡಗಿದುದಕ್ಕಾಗಿ ಎ ಸರುಗುತ್ತ್ವ್ತ pe ತ್ಯೆ ಗೆ ಸಿದ್ಧ ನಾಗಲು, ಕೃ ಸ್ನ ಸಮು "" ಆತ್ಮ 
ಪ್ರಶಂಸೆ ಮರಣತುಲ್ಯ ವೆಂತಲೂ, ed. ಅಲ್ಲಗಳೆಯುವುದು. ವಧಸದ್ಭ ky 
ವೆಂತಲೂ ಹೇಳಿದನು. ಗಳ ಅರ್ಜುನನು ಆತ್ಮಗುಣ ಶ್ಲಾಘನಮಾಡಿ, ಯುಧಿ 
ಸ್ಮಿರನನ್ನು ಹೀಯಾಳಿಸಿದನು. ಈ ರೀತಿ ಅವಮಾನವನ್ನು ತಾಳಲಾರದೆ ಯುಧಿಷ್ಠಿ 
ರನು ರೋಷದಿಂದ ಕಾಡಿಗೆ ಹೋಗಲು ಅನುವಾದಾಗ, ಅವನನ್ನು ಅಡ್ಡ ಗಿಸಿ, 
ಅರ್ಜುನನನ್ನು ಕರ್ಣವಥೆಯಲ್ಲಿ ಹುರಿದುಂಬಿದನು ಕರ್ಣ. ೬೬, ೭೬]. ರಾಗ 
ದಲ್ಲಿ ಕರ್ಣನು ವಿಜ್ಯ ಓ೦ಭಿನುತ್ತಿದ್ದು ದನ್ನು ಕಂಡು, ಕ್ಕ ಷ್ಣನು ಅರ್ಜುನನನ್ನು 
ಪ್ರೋತ್ಸಾಹಗೊಳಿಸಿದ್ದು [ಕಲ್ಲ. ೯೬].  ಕರ್ಣಾರ್ಜುನರಿಗೆ ಘೋರ ಯುದ್ಧ ನಡೆ 
ಯುತ್ತಿರುವಲ್ಲಿ, ಅರ್ಜುನನ ಕೊರಳಿಗೆ ಗುರಿಯಿಟ್ಟು ಪ್ರಯೋಗಿಸಿದ ಕರ್ಣನ ನಾಗಾ 
ಸದ ಗುರಿಯನ್ನು ತಪ್ಪಿಸುವುದಕ್ಕಾಗಿ ಕೃಷ್ಣನು ಅರ್ಜುನನ ರಧವನ್ನು ನೆಲಕ್ಕೆ 
ಫುನಿಹುಹೋಗುವಂತೆ ಮಾಡಿದ್ದು . ಅದರಿಂದ ನಾಗಾಸ್ತ್ರವು ಅರ್ಜುನನ ಕಿರೀಟವನ್ನು 


ಕೃಷ್ಣ 140 ಕೃ ಸ್ಣ 


ಮಾತ್ರ ಉರುಳಿಸಿದ್ದು (ಕರ್ಣ. ೯೭]. ಬ್ರಾಹ್ಮಣನ ಶಾಸದ ಮೇರೆಗೆ ಕರ್ಣನ 
ರಧದ ಗಾಲಿ ನೆಲದಲ್ಲಿ ಹೂತುಹೋಗಲಾಗಿ, ಕರ್ಣನು ಅರ್ಜುನನನ್ನು ಕುರಿತು 
"" ಒಂದು ಮುಹೂರ್ತ ಕಾಲ ನಿಲ್ಲು. ನಾನು ಚಕ್ರವನ್ನು ಎತ್ತಿಬರುವೆನು '' ಎಂದು 
ಬೇಡಿಕೊಳ್ಳ ಲಾಗಿ, ಕೃಷ್ಣನು ಕರ್ಣನ ಧರ್ಮತತ್ಪರತೆಯನ್ನು ಹೀಯಾಳಿಸಿದ್ದು. 
ಅದನ್ನು ಕೇಳಿ ಕರ್ಣನು ಬಾಣದಿಂದ ಅರ್ಜುನನನ್ನು ನೋಯಿಸಿ, ಅವನು ಚೇತರಿಸಿ 
ಕೊಳ್ಳು ವಷ್ಟರಲ್ಲಿ ರಥದ ಚಕ್ರವನ್ನು ಎತ್ತ್ಯೋಣವೆಂದು ಕೆಳಕೆ ಇಳಿದು, ಚಕ್ರ 
ವನ್ನು ಎತ್ತು ತಿ,ರುವಾಗಲೇ ಕರ್ಣನನ್ನು ಕೂಲ್ಲಬೇಕೆಂಬುವಾಗಿ ಹೇಳಿ, ಅರ್ಜುನ 
ನನ್ನು ಬಗೆಬಗೆಯಾಗಿ ಹುರಿದುಂಬಿಸಿ, ಆ ಸಮಯದಲ್ಲಿಯೇ ಅರ್ಜುನನಿಂದ ಬಾಣ 
ಪ್ರಯೋಗಮಾಡಿಸಿ, ಕರ್ಣನನ್ನು ಕೊಲ್ಲಿಸಿದ್ದು [ಕರ್ಯ. ೯೭, ೯೮]. ಕರ್ಣ, ಶಲ್ಯ 
ರಿಬ್ಬರೂ ಮಡಿದ ಬಳಿಕ, ದುರ್ಯೋಧನನು ಜಲಸ್ತಂ೦ಂಭನ ಮಾಡಿರುವನೆಂಬ ಸಮಾ 
ಚಾರನನ್ನು, ಬೇಡರ ಮೂಲಕ ತಿಳಿದು, ಕೃಷ್ಣನು ಯುಧಿಷ್ಠಿರ, ಭೀಮಾಧಿಗಳೊಂದಿಗೆ 
ಅಲ್ಲಿಗೆ ಬಂ ದದ್ದು [ಶಲ್ಯ. ೩೦]. ದುರ್ಯೋಧನನು ಮಡುವಿನಿಂದ ಹೊರಬಂದಾಗ ಯುಧಿ 
ಹರನು ದುರ್ಯೋಧನನನ್ನು ಕುರಿತು ನಮ್ಮಲ್ಲಿ ಯಾರು ಸೋತರೂ ರಾಜ್ಯ 
ನಿನ್ನದೇ ಆಗಿದೆ'' ಎಂದು ಹೇಳಿದಾಗ ಕೃಷ್ಣನು ಯುಧಿಷ್ಮಿರನ ಮೇಲೆ ಸಿಟ್ಟಾ 
ದದ್ದು, ಭೀಮನು ತನ್ನ ಸಾಮರ್ಥ್ಯವನ್ನು ಕೊಚ್ಚಿ ಕೊಳ್ಳಲು, ಅವನನ್ನು ಪ್ರೋತ್ಸಾ 
ಹಿಸಿದ್ದು [ಶಲ್ಯ. ೩೩). ಭೀಮನು ದುರ್ಯೋಧನನನ್ನು ತೊಡೆಯಲ್ಲಿ ಹೊಡೆದದ್ದು 
ಅನ್ಯಾಯವೆಂಬುದಾಗಿ ಸಿಟ್ಟುಗೊಂಡ ಬಲರಾಮನು, ತನ್ನ ಹಲಾಯುಧವನ್ನು 
ಎತ್ತಿ, ಭೀಮನನ್ನು ಕೊಲ್ಲಹೋದನು. ಆಗ ಕೃಷ್ಣನು ಬಲರಾವಾನನ್ನು ಸಮಾ 
ಧಾನೋಕ್ಷಿಗಳಿಂದ ಶಾಂತಿಗೊಳಿಸಿ, ಆತನನ್ನು ದ್ವಾರಕೆಗೆ ಕಳುಹಿದ್ದು ಶಲ್ಯ, ೬೧]. 
ಕೃಷ್ಣ ದುರ್ಯೋಧನರು ಬಯ್ದಾಡಿದ್ದು. ಯುದ್ಧಾವಸಾನದಲ್ಲಿ ಭೀಷ್ಮಾದಿಗಳ ಕೊಲೆ 
ಯಿಂದ ನಾಂಡವರು ಬಹಳವಾಗಿ ಶೋಕಿಸುತ್ತಿರಲು, ಕೃಷ್ಣನು ಸಮಯೋಚಿತವಾಗಿ 
ಅವರನ್ನು ಸಮಾಧಾನಗೊಳಿಸಿದ್ದು (ಶಲ್ಯ. ೬೨]. ಸಾಂಡನರ್ಲೇರೂ ತನ್ನು ತಮ್ಮ 
ರಥಗಳಲ್ಲ ಕುಳಿತು ದುರ್ಯೋಹಥನನ ಬಿಡಾರಕ್ಕೆ ಬಂದದ್ದು, ಕೃಷ್ಣನು ಅರ್ಜುನ 
ನನ್ನು ರಥದಿಂದ ಮೊದಲು ಇಳಿಸಿ, ಬಳಿಕ ತಾನೂ ಇಳಿಹಕೂಡಲೇ ಆ ರಥ 
ಸುಟ್ಟುಕೋದದ್ದು. ಅದಕ್ಕೆ ಕಾರಣಿವನ್ನು ಅರ್ಜುನನಿಗೆ ಹೇಳಿದ್ದು. ಪಾಂಡವರನ್ನು 
ಆ ರಾತ್ರಿ ಓಘವಶೀ ನದೀತೀರದಲ್ಲಿಯೇ ನಿಲ್ಲುವಹಾಗೆ ಕೃಷ್ಣನು ಅವರಿಗೆ ಸೂಚಿಸಿದ್ದು ಕ 
ಯುಧಿಹ್ಕಿರನ ಕೋರಿಕೆಯಂತೆ ಕೃಷ್ಣನು ಗಾಂಧಾರಿಯನ್ನು ಸಂಶವಿಸುವುದಕ್ಕಾಗಿ 
ಹಸ್ತಿನಾವತಿಗೆ ಹೋದದ್ದು [ಶಲ್ಯ. ೬೪]. ಉಪ ಪಾಂಡವರನ್ನೂ ಧೃಷ್ಟದ್ಯುಮ್ನ 
ನನ್ನೂ ಮಲಗಿರುವಾಗ ಕೊಂದುಹಾಕಿದ ಅಶ್ವತ್ನಾಮನನ್ನು ಹುಡುಕಿಕೊಂಡು 
ಶ್ರೀ ಕೃಷ್ಣನು ಪಾಂಡವರನ್ನು ಸಂಗಡ ಕರೆದುಕೊಂಡು ಹೊಠಟು, ಗಂಗಾ ತೀರದಲ್ಲಿದ್ದ 


ಕೈಷ್ಣ 141 ಕೃಷ್ಣ 


ಎ 


ವ್ಯಾಸ ಮುನಿಯ ಬಳಿ ಅಶ್ವತ್ಥಾಮನನ್ನು ಕಂಡದ್ದು. ಪಾಂಡವರನ್ನು ಕಂಡ 
ಕೂಡಲೇ ಅಶ್ವತ್ಥಾಮನು ಬ್ರಹ್ಮೆ-ರೋಸ್ತೃವನ್ನು ಪ್ರಯೋಗಿಸಲಾಗಿ ಕೃಷ್ಣನು 
ಅರ್ಜುನನಿಂದ ಪ್ರತ್ಯಸ್ತ್ರವನ್ನು ಪ್ರಯೋಗಮಾಡಿಸಿದ್ದು ಕ ವ್ಯಾಸ ನಾರದರ ಅಭಿ 
ವ್ರಾಯಾನುಸಾರವಾಗಿ ಅರ್ಜುನನು ತಾನು ಬಿಟ್ಟ ವ್ರತ್ಯಸ್ತ್ರವನ್ನು ಹಿಂದಟ್ಟಿ ತೆಗೆದು 
ಜೊಂಡರೂ ಅಶ್ವತ್ಥಾಮನು ತನ್ನ ಅಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳ ಲಾಠಜೆ, 
ಆ ಅಸ್ತ್ರವನ್ನು ಅಭಿಮನ್ಯು ವತ್ನಿಯಾದ ಉತ್ತರೆಯ ಗರ್ಭದಮೇಲೆ ಬೀಳೆಹೇಳಿದ್ದು. 
ತಾನು ಉತ್ತರೆಯ ಗರ್ಭವನ್ನು ಕಾಪಾಡುವುದಾಗಿ ಕೃಷ್ಣನ ಪ್ರತಿಜ್ಞೆ ಮತ್ತು 
ಅದರ ಪರಿವಾಲನೆ. ಕೃಷ್ಣನು ಅಶ್ವತ್ಥಾಮನಿಗೆ ಶಾಪ ಕೊಬ್ಬ ದ್ದು. ಅಶ್ವತ್ಥಾಮನಿಗೆ 
ಅಷ್ಟೊಂದು ಬಲ ಮಹಿಮೆಗಳಿಗೆ ಕಾರಣಬೇನೆಂದು ಯುಧಿಷ್ಠಿರನು ಕೇಳಲಾಗಿ 
ಕೃಷ್ಣನು ಅದನ್ನು ವಿವರಿಸಿದ್ದು ನಿಪ. ೧೩, ೧೮]. ವಾಂಡವರನ್ನು ಕೃಷ್ಣನು 
ಧೃತರಾಷ್ಟ್ರನಲ್ಲಿಗೆ ಕರೆತಂದು ನಮಸ್ಕಾರಮಾಡಿಸಿದ್ದು. ಕ್ರುದ್ಧನಾದ ದೃತರಾಷ್ಟ್ರ 
ನನ್ನು ಕೃಷ್ಣನು ಸಂತವಿಸಿದ್ದು (ಸ್ತ್ರೀ. ೧೧, ೧೨]. ಕೃಷ್ಣನು ವಾಂಡವರೊಂದಿಗೆ 
ಗಾಂಧಾರಿಯ ಬಳಿಗೆ ಬಂದದ್ದು. ಗಾಂಧಾರಿ ಯುಧಿಸ್ಮಿರನಿಗೆ ಶಾನ ಕೊಡುವಳೆಂಬ 
ಸೂಚನೆಯನ್ನು ತಿಳಿದು ಕೃಷ್ಣನು ವ್ಯಾಸರ ಮೂಲಕ ಗಾಂಧಾರಿಯ ಕೋನವನ್ನು 
ಶಾಂತಿಗೊಳಿಸಿದ್ದು (ಸ್ತ್ರೀ. ೧೩]. ಗಾಂಧಾರಿ ರಣಾಂಗಣದಲ್ಲಿ ಗೊಳಾಡುತ್ತಿದ್ದ 
ಸ್ತ್ರೀಯರನ್ನೇ ಕೃಷ್ಣನಿಗೆ ತೋರಿಸಿ, "" ಕುರು ವಾಂಡವರ ನಾಶಕ್ತೆಲ್ಲಾ ನೀನೇ ಕಾರಣ 
ವಾದುದರಿಂದ ಇಂದಿಗೆ ೩೬ ವರ್ಷಕ್ಕೆ ನಿನ್ನ ನಂಶವೂ ಇಂತೆಯೇ ನಾಶನಾಗಲಿ'' 
ನಂದು ಶಾಸ ಕೊಟ್ಟದ್ದು [ಸ್ತ್ರೀ. ೨೫]. ಕೃಷ್ಣನು ಕೈಲಾಸ ಪರ್ವತವನ್ನು ಸುಟ್ಟಿದ್ದು. 
[ಅನು. ೨೦೩]. ಪ್ರತ್ರವ್ರಾಪ್ತಿಗಾಗಿ ಕೃಷ್ಣನು ಈಶ್ವರನನ್ನು ಕುರಿತು ತನಸ್ಸು 
ಮಾಡಿದ್ದು [ಭಾರ.-ಅನು. ೨೦೩. ಶಿವ.-ಉಮಾಖಂ. ೧]. ಈಶ್ವರನು ಕೃಷ್ಣನಿಗೆ 
ಪ್ರಸನ್ನನಾಗಿ ವರ ಕೊಟ್ಟದ್ದು [ಅನು. ೪೬]. ಕೃಷ್ಣನು ಉದಂಕ ಮುನಿಯ ಆಶ್ರಮ 
ವನ್ನು ಹೊಕ್ಕದ್ದು .  ಉದಂಕನು ಶುಗುಕುಲ ನಾಶಕ್ಟೂ ಭೂ ಮಂಡಲದಲ್ಲಿನ ರಾಜ 
ಮಂಡಲದ ನಿನಾಶಕ್ಕೂ ಕೃಷ್ಣನೇ ಮೂಲಕಾರಣನೆಂಬುದಾಗಿ, ಶಾಪವನ್ನು ಕೊಡ 
ಬೇಕೆಂದಿರಲು, ಕೃಷ್ಣನು ತನ್ನ ಮಾಹಾತ್ಮ್ಯೆಯನ್ನು ಹೇಳಿ, ಆತನಿಗೆ ತನ್ನ ನಿಜ 
ಸ್ವರೂಪವನ್ನು ತೋರಿದ್ದು [ಅಶ್ವ. ೫, ೫೫]. ವರೀಕ್ಸಿತನು ಜನಿಸಿದೊಡನೆಯೇ 
ಸಾಯಲಾಗಿ ಕೃಷ್ಣನು ಆ ಶಿಶುವನ್ನು ಬದುಕಿಸಿದ್ದು [ಆಶ್ವ. ೬೬]. ದುರ್ವಾಸ 
ಮುನಿ ಒಂದು ಸಲ ಕೃಷ್ಣನನ್ನು ಪರೀಕ್ಷಿಸುವುದಕ್ಕಾಗಿ ದ್ವಾರಕೆಗೆ ಬಂದು, ಭೋಜನ 
ಸಮಯದಲ್ಲಿ ಪಾಯಸವನ್ನು ಕೃಷ್ಣನ ಮೇಲೆಯೂ, ರುಕ್ಮಿಣಿಯ ಮೇಲೆಯೂ 
ಚೆಲ್ಲಿದರು. ದುರ್ವಾಸನ ಸ್ವಭಾವವನ್ನು ಅರಿಕಿದ್ದ ದಂಪತಿಗಳು ಬೇಸರಗೊಳ್ಳಲಿಲ್ಲ. 
ಧುರ್ನಾಸನ ಎಂಜಲು ನಾಯಸವನ್ನು ಕೃಷ್ಣನು ಮಹಾ ಪೃಸಾಧವೆಂದು ಭಾವಿಸಿ 


ಕೃಷ್ಣ 142 ಕಷ 


© 


ಶನ್ನ ಮೆಯ್ಲೆಲ್ಲಾ ಬಳಿದುಳೊಂಡನು. ದುರ್ವಾಸನು ಹೊರಡುವಾಗ "" ನೀತು 
ಪಾಯಸವನ್ನು ದೇಹಕ್ಕೆಲ್ಲಾ ಬಳಿದುಕೊಂಡರೂ, ಅಂಗಾಲಿಗೆ ಹಚ್ಚಿ ಕೊಳ್ಳಲ್ಲಿವಾಗಿ 
ನಿನಗೆ ಅಂಗಾಲಿನ ಮೂಲಕವಾಗಿಯೇ ಸಾವು'' ಎಂದು ಹೇಳಿಹೋದನು [ಆನು. 
೨೬೪]. ಮತ್ತೊಮ್ಮೆ ಸೂರ್ಯಗ್ರಹಣ ಸಮಯದಲ್ಲಿ ಶ್ರೀ ಕೃಷ್ಣನು ಸ್ನಾನಾರ್ಥ 
ವಾಗಿ ತಂಜೆ, ತಾಯಿ, ಬಂಧು, ಬಳಗ ಪರಿವಾರದೊಂದಿಗೆ ಸ್ಕಮಂತವಂಚಕಕ್ಕೆ 
ಹೋಗಿದ್ದನು. ಪಾಂಡವರೂ ಅಲ್ಲಿಗೆ ಬಂದಿದ್ದರು. ಎಲ್ಲರೂ ಒಟ್ಟುಗೂಡಿ, ಜಔಲಕಾಲ 
ಸಂತೋಷವಾಗಿ ಅಲ್ಲಿಯೇ ಇದ್ದರು. ಆಗ ನಾರದ, ವ್ಯಾಸ, ಚ್ಯವನ, ವಿಶ್ವಾಮಿತ್ರ, 
ವಸಿಷ್ಠ, ಭರದ್ವಾಜ, ಗೌತಮ ಮುಂತಾದ ಅನೇಕ ಮಹರ್ಷಿಗಳೂ ಅಲ್ಲಿಗೆ ಬಂದಿರ 
ಲಾಗಿ, ಕೃಷ್ಣನು ಅವರೆಲ್ಲರನ್ನೂ ತನ್ನಲ್ಲಿಯೇ ಉಳಿಸಿಕೊಂಡು ವಸುದೇವನ ಮೂಲಕ 
ಒಂದು ಯಜ್ಞವನ್ನು ಮಾಡಿಸಿದನು. ಮೂರು ತಿಂಗಳವರೆಗೆ ಆ ಮಹರ್ಷಿಗ 
ಳೊಂದಿಗೆ ಅನೇಕ ವಿಧವಾದ ವೈದಿಕ ಕರ್ಮಗಳ ವಿಚಾರಣಾಗಿ ಚರ್ಜೆಮಾಡಿ ತಿಳಿದು, 
ಆ ಮುನಿಗಳನ್ನು ಬೀಳ್ಕೊಟ್ಟು , ವಾಂಡವಗನ್ನು ಹಸ್ತಿನಾವತಿಗೆ ಕಳುಹಿ, ತಾನು ತನ್ನ 
ಶಾಯ್ತ_ಂದೆಗಳೊಂದಿಗೆ ದ್ವಾರಕೆಗೆ ಹೋದನು [ಭಾಗ.-೧೦, ೮೨, ೮೫]. ಇನ್ನೊಮ್ಮೆ 
ದೇವಕಿ ಏಳು ಮಂದಿ ಮಡಿದ ಮಕ್ಕುಳನ್ನೂ ನೋಡಬೇಕೆಂದು ಆಸೆಪಡಲಾಗಿ, ಕೃಷ್ಣನು 
ಅವರನ್ನೆಲ್ಲ ಬರಮಾಡಿ ತೋರಿಸಿದನು [ಭಾಗ.-೧೦, ೮೬]. ಮಿಧಿಲಾ ನಗರಿಯನ್ನು 
ಆಳುತ್ತಿದ್ದ ಬಹುಳಾಶ್ಚಜನಕ ರಾಜರ ಆಸ್ಥಾನದಲ್ಲಿ ಶ್ರತದೇವನೆಂಬ ಸಕಲ ಶಾಸ್ತ್ರ 
ಪಾರಂಗತನಾದ ಬ್ರಾಹ್ಮಣನಿರುವನೆಂಬುದನ್ನು ತಿಳಿದು ಆ ರಾಜನಲ್ಲಿಗೆ ಹೋಗಿ 
ಬಹಳ ಕಾಲದವರೆಗೆ ಆ ಬ್ರಾಹ್ಮಣನ ಸಂಗಡ ಚರ್ಚೆಮಾಡಿ ಅನೇಕ ರಹಸ್ಯಗಳನ್ನು 
ತಿಳಿದನು [ಭಾಗ.-೧೦, ೮೬]. ರುಕ್ಮಿಜಿಯೊಂದಿಗೆ ಕೃಷ್ಣನ ಪ್ರೇಮಕಲಹ [ಭಾಗ.- 
೧೦, ೬೦]. ಪುತ್ರಸೋಕದಿಂದ ಮರುಗುತ್ತಿದ್ದ ಬ್ರಾಹ್ಮಣನನ್ನು ಸಂತೋಷಗೊಳಿಸು 
ವುದಕ್ಕಾಗಿ ಕ್ರೀತದ್ವೀಪಕ್ಕೆ ಹೋಗಿ, ಬ್ರಾಹ್ಮಣನ ಮೃಶನಾದ ಪುತ್ರನನ್ನು ಬದುಕಿಸಿ 
ಕರೆತಂದನು [ಭಾಗೆ.-೧ಂ, ೮೯. ಹರಿ.-೨, ೧೩]. ಒಂದಾವೃತ್ತಿ, ಜಲವು ಮಂದಿ 
ಮಹರ್ಷಿಗಳು ಕೃಷ್ಣನ ಸಂದರ್ಶನಾರ್ಥವಾಗಿ ದಾ ರಳೆಗೆ ಬಂದಿದ್ದಾಗ ಹಲವು ಮಂದಿ 
ಯಾದನರು ಒಟ್ಟುಗೂಡಿ, ಜಾಂಬವತಿಯ ಮಗನಾದ ಸಾಂಬನಿಗೆ ಹೆಣ್ಣುವೇಷ 
ಹಾಕಿ, ಆ ಮುನಿಗಳ ಬಳಿಗೆ ಹೋಗಿ "" ಈ ಗರ್ಭಿಣಿ ಎಂತಹ ಮಗುವನ್ನು ಹೆರು 
ವಳು'' ಎಂದು ಪ್ರಶ್ನೆಮಾಡಲಾಗಿ "" ನಂಶನಿನಾಶಕಲಾದ ಉಕ್ಕಿನ ಒನಳೆಯನ್ನು 
ಹೆರುತ್ತಾಳೆ'' ಎಂಬುದಾಗಿ ಕ್ರುದ್ಧರಾದ ಮುನಿಗಳು ಹೇಳಿದರು. ಅಂತೆಯೇ 

ಮರುದಿನ ಸಾಂಬನು ಉಕ್ಕಿನ ಒನಕೆಯನ್ನು ಹೆರಲಾಗಿ, ಯಾದವರೆಲ್ಲರೂ ಹೆದರಿ, 

ಕೃಷ್ಣನ ಅಪ್ಪಣೆಯ ಮೇರೆಗೆ ಆ ಒನಕೆಯನ್ನು ಪುಡಿಮಾಡಿ ಸಮುದ್ರದಲ್ಲಿ ಎಸೆದರು. 

ದ್ವಾರಕೆಯಲ್ಲಿ ಅನೇಕ ನಿಧವಾದ ಉತ್ಸಾತಗಳು ಕಂಡ.ಬರುತ್ತಿದ್ದುವು. ಅದರಿಂಧ 


ಕೈಷ್ಣ 143 ಕೃಷ್ಣ 


ಳು ಳು 


ಭೀತನಾದ ಕೃಷ್ಣನು, ಗಾಂಧಾರಿಯ ಶಾಸ ಫಲಿಸುವ ಕಾಲ ಸಮಿರಾಪಿಸಿತೆಂದು 
ತಿಳಿದು, ಸಕಲ ಯಾದವರೂ ತೀರ್ಥ ಯಾತ್ರೆಗೆ ಹೊರಡಬೇಕೆಂದು, ಅವ್ಪಣಿ ಮಾಡ 
ಲಾಗಿ, ಎಲ್ಲರೂ ವ್ರಭಾಸ ಕ್ಷೇತ್ರನ್ಸೆ ಜಟ ದರು. ಎಲ್ಲರೂ ಮದ್ಯಪಾನಮಾಡಿ ನೃತ್ತ 
ಗೀತಾದಿಗಳಿಂದ ಮಹೋತ್ಸವವನ್ನು ಅನುಭವಿಸುತ್ತಿದ್ದಾಗ ಸಾತ್ಯಕಿ ಕೃತವರ್ಮ 
ನನ್ನು ಚುಚ್ಚು ಮಾತುಗಳಿಂದ ನೋಯಿಸಿ, ತನ್ನ ಖಡ್ಗದಿಂದ ಕೃತನರ್ಮನ ತಲೆ 
ಯನ್ನು ಕಡಿದನು. ಇಷ್ಟರಲ್ಲಿ ಪುಡಿಮಾಡಿ ನೀರಿನಲ್ಲಿ ಎಸೆದಿದ್ದ ಒನಕೆಯ ಪುಡಿಗ 
ಳಲ್ಲವೂ, ಶರಕಾಂಡಗಳಾಗಿ ಬೆಳೆದಿದ್ದುವು. ಕೃತವರ್ಮನು ಮಡಿದುದನ್ನು ಕಂಡು, 
ಕೃತನರ್ಮನ ಪಕ್ಷದವರೂ, ಸಾತ್ಯಕಿಯ ವಕ್ಟೆದವರೂ ಅದೇ ಶರಕಾಂಡಗಳಿಂದಲೇ 
ತಮ್ಮಲ್ಲಿ ತಾವು ಹೊಡೆದಾಡಿ ಹೆತರಾದಸು. ಅಷ್ಟ ರಲ್ಲಿ ಕೃಷ್ಣನು ಬಲರಾಮನನ್ನು 
ಹುಡುಕಿಕೊಂಡು ಹೋಗುವಾಗ್ಗೆ ಬಲರಾಮನು ಒಂದು ಮರದಮೇಲೆ ಕಾಣಬಂದು 
ಕೃಷ್ಣನನ್ನು ನೋಡಿದೊಡನೆಯೇ ಸರ್ನಶರೀರವನ್ನು ಧರಿಸಿ, ಸಮುದ್ರದಲ್ಲಿ ಮುಳು 
ಗಿದನು [ಮೌಸಲ. ೩, ೫]. ಶ್ರೀ ಕೃಷ್ಣನು ಪಾಂಡವರನ್ನು ಕರೆತರಲು ದಾರುಕನನ್ನು 
ಕಳುಹಿ, ಯೋಗಾಭ್ಯಾಸದಿಂದ ದೇಹೆತ್ಯಾ ಮಾಡುವುದಕ್ಕಾಗಿ ಒಂದು ಮರದ ಅಡಿ 
ಯಲ್ಲಿ ಮಲಗಿರುವಾಗ ಜರನೆಂಬ ಬೇಡನೊಬ್ಬನು, ಜಿಂಕೆಯೆಂಬ ಭ್ರಾಂತಿಯಿಂದ 
ಕೃಷ್ಣನ ಆಂಗಾಲಿಗೆ ಬಾಣ ಹೊಡೆದನು. ಬಳಿಕ ಹತ್ತಿರ ಬಂದು ನೋಡಿ ಬಹಳವಾಗಿ 
ಪಶ್ಮಾತ್ಲಾಾನದಿಂದ ಮರುಗುತ್ತಿದ್ದ ಆ ಬೇಡನಿಗೆ ಸ್ವರ್ಗಪ್ರಾವಿ,ಯಾಗುವಂತೆ 
ಅನುಗ್ರಹಿಸಿದನು. ಬಳಿಕ ಕೃಷ್ಣನು ದೇಹತ್ಕಾಗಮಾಡಿ, ಸ್ವರ್ಗಕ್ಕೆ ಹೋಗಲಾಗಿ 
ದೇವತೆಗಳ್ಳೊರೂ ವೂ ಮಳೆಯನ್ನು ಕರೆದು ಸಕಲ ಪರಿವಾರದೊಂದಿಗೆ ವೈಕುಂಠಕ್ಕೆ 
ಕರೆದುಯ್ದರು 'ಮೌಸಲ, ೫]. ಅರ್ಜುನನು ಬಂದು ವೃತ್ತಾಂತವನ್ನ್ಸೇ ತಿಳಿದು, 
ಶೋಕಿಸಿ, ಸ್ಹಾರಕೆಗೆ ಹೋಗಿ, ವಸುದೇವಾದಿಗಳಿಗೆ ನಡೆದ ಸಮಾಚಾರವನ್ನು ತಿಳುಹಿ, 
ದ್ವಾರಕೆ ಬೇಗನೆ ಮುಳುಗಿಹೋಗುವುದು. ಅದರಂದ ನೀವೆಲ್ಲರೂ ಇಂದ್ರಪ್ರಸ್ಥಕ್ಕೆ 
ಹೊರಡಬೈ,ಕೆಂದು ಹೇಳಿ ಎಲ್ಲರಸೂ ದ್ವಾರಕೆಯಿಂದ ಹೊರಕ್ಕೆ ಕರೆತಂದನು. 
ಮರುದಿನ ವಸುದೇವನು ಯೋಗಾ%್ಯ್ಯಾಸದಿಂದ ದೇಹತ್ಯಾಗಮಾಡಲಾಗಿ, ಆತನ 
ಪತ್ತಿಯರೆಬ್ಲರೂ ಸಹಗಮನಮಾಡಿದರು. ಅರ್ಜುನನು ಅವರಿಗೆ ಅಗ್ನಿಸಂಸ್ಥಾರವನ್ನು 
ಮಾಡಿ, ರುಮ, ಕೃಷ್ಣರ ಶವಗಳನ್ನು ಸಂಸ್ಕರಿಸುವಾಗ್ಗೆ ಅನೇಕ ಮಂದಿ ನಹೆಗಮನ 
ಮಾಡಿದರು. ಕೂಡಲೇ ದ್ವಾರಕೆಯೂ ಸಮುದ್ರದಲ್ಲಿ ಮುಳುಗಿಹೋಯಿತು. ರುಕ್ಮಿಣಿ 
ಮುಂತಾದವರು ಸಹಗಮನಮಾಡಿದರು. ಸತ್ಯಭಾಮೆ ಮೊದಲಾದವರು ಕಪಸ್ಸಿ 
ಗಾಗಿ ಕಾಸಿಗೆ ಹೋದರು [ಮೌಸಲ. ೭, ೯]... ಕೋಡು--ಅರ್ಜುನ. ಕೃಷ್ಣನ 
ಶಂಖದ ಸರು ಪಾಂಚಜನ್ಯ [ಭೀಷ್ಮ ೨೫]. ಸಾರಥಿ--ದಾರುಕ [ವನ. ೨೦. 
ಅಶ್ವ. ೧೧೮, ವೌಸಲ್ಲ, ೫]... ಯಶೋದೆಯ ಮಗಳು ನಿಕಾನಂಗಾ ಎಂಬವಳು 


ಬಗೆ ಷ್ಣ 144 ಕೃ ಸ್ಜದ್ಧೆ ತನಾ ಯೆಃ 


ಕೃಷ್ಣನ ಪ್ರೀತಿವಾತ್ರಳಾದ ತಂಗಿ [ಸಭಾ. ೫೯]. ಗಡೆಯ ಹೆಸರು ಕೌನೋದಕೀ 
[ಆದಿ. 3೫೧]. ಆತನ ಕುದುರೆಗಳು--ಶೈಬ್ರ, ಸುಗ್ರಿಟ, ಮೇಘನ್ರಷ್ಟ, ಬಲಾಹಕ 
ಎಂಬುದಾಗಿ ನಾಲ್ಕು [ಅಶ್ವ. ೧೧೮]. ಆತನು ದ್ರೌವದೀ ಸ್ವಯಂವರ ಸಮಯ 
ದಲ್ಲಿ ಮುತ್ತ ಯಂತ್ರವನ್ನು ಭೇದಿಸದಿರಲು ಕಾರಣಗಳು (ಆದಿ. 3೦೬]. 

(11) ಸತ್ಯವತೀ ವುತ್ರನಾದ ವ್ಯಾಸಮಹರ್ಷಿ [ಆದಿ. ೧೧೫]. 

(11) ಅರ್ಜುನನ ನಾಮಾಂತರ [ನಿರಾ. ೪೩). 

(iv) ಉತಾ_ ನವಾದ ನಂಶದ ಹನಿರ್ಧಾನ ರಾಜನಿಂದ ಜನಿಸಿದ ಆರು ಮಂದಿ 
ಪುತ್ರರಲ್ಲಿ ನಾಲ್ಪನೆಯನನು [ಮತ್ಸ ಡ್‌), 

ಕೃಷ್ಣ ದ್ರೆ ಸಾಯ ನ.--ವ್ಯಾಸ ಮಹರ್ಷಿ. ಕೃಷ್ಣವರ್ನ ದ ಯಮುನಾ ನದಿಯ 

ಒಂದು ದ್ವೀಸದಲ್ಲಿ ಇನಿಸಿದವನಾದುದರಿಂದ ಕೃಷ್ಣಜ್ತ್ರೈಸಾಯನನೆಂತಲೂ, ಬದರೀ 
ವನದಲ್ಲಿ ಆಶ್ರಮವನ್ನು ಕಲ್ಪಿಸಿಕೊಂಡು ತವಸ್ಸು ಮಾಡುತ್ತಿದ್ದ ವನಾದುದರಿಂಥ 
ಬಾದರಾಯಣನೆಂತಲೂ, ಪರಾಶರ ಮುನಿ ವುತ್ರನಾದುದ೭ಂದ ವಾರಾಶರ್ಯನೆಂತಲೂ, 
ವೇದಗಳನ್ನು ವಿಭಾಗ ಮಾಡಿದ ಕಾರಣ ವೇದವ್ಯಾನನೆಂತಲೂ, ಕೃಷ್ಣ ವರ್ಗದ 
ಮೈ ಬಣ್ಣವುಳ್ಳ ನನಾದುದರಿಂದ ಕೃಷ್ಣನೆಂತಲೂ ಹೆಸರು ಈತನು ಸರಾಶರ ಮುನಿ 
ಯಿಂದ ಸತ್ಯವತಿ(ಮತ್ಸ್ಯಗಂಧೆ) ಯಲ್ಲಿ ಇನಿಸಿದವನು. ನೋಡು--ಸರಾಶರ, 
ಸತ್ಯವತಿ [ಭಾ.-ಆದಿ. ೬೦]. ನೇದ ವಿಭಾಗ ಮಾಡಿದನರಿಗೆಲ್ಲ ವ್ಯಾಸ ಅಥನ ನೇದ 
ವ್ಯಾಸರೆಂದು ಹೆಸರು. ಒದೊಂದು ಮಹಾ ಯುಗದಲ್ಲಿ ಒಬ್ಬೊಬ್ಬನು ವ್ಯಾಸನು. 
ಇಂದಿಗೆ ೨೭ ಮಹಾ ಯುಗಗಳು ಕಳೆದುವು. ಈಗ ನಡೆಯುತ್ತಿರುವುದು ೨೮ ನೆಯ 
ಮಹಾ ಯುಗ. ಈ ಪರ್ಯಾಯದಲ್ಲಿ ಕೃಷ್ಣದ್ದೆ ಸಾಯನ ಮುನಿ ನ್ಯಾಸನಾಗಿದ್ದಾನೆ. 
ಮುಂದಣ ಮಹಾ ಯುಗದಲ್ಲಿ ಜ್ರೋಣ ಪುತ್ರನಾದ ಅಶ್ವತ್ಥಾಮನು ವ್ಯಾಸನಾಗು 
ವನು [ದೇ.ಭಾ.-೧, ೪. ನಿಷ್ಣು.-೩, ೪]. ಈತನ ಉತ್ಪತ್ತಿ ಕಥೆ [ಭಾರ.-ಅ. 
೬೦, ೬೪, ೧೧೪. ಶಾತಿ.-೩೫೯, ಭಾಗ.-೧೨, ೬. ದೇ.ಭಾ.-೩, ೧, ೨], ಈತನ 
ಅವತಾರ ಕಾಅ [ಭಾಗ. ೧, ೪]. ಈತನ ಉಪನಯನ [ಆದಿ.-೬೪, ಅಧಿಕ ಪಾಠಾನು 
ಸಾರವಾಗಿ ೭೬], ಆತನ ವೇದಾಧ್ಯಯನ [ಆದಿ. ೬೦]. ವೇದಗಳನ್ನು ವಿಭಾಗ 
ಮಾಡಿದ್ದು (ಆದಿ, ೬೦. ಭಾಗ.-೧೨, ೬. ನಿಷ್ಕ್ಯು.-೩, ೩, ೪. ವಾಯು.-೬೦]. 
ಭಾರತವನ್ನು ನಿರ್ಮಿಸಿದ್ದು [ಆದಿ. ೧. ಭೀ. ೨. ಭಾರತವನ್ನು ಬರೆಯುವುದಕ್ಕಾಗಿ 
ಗಣಪತಿಯನ್ನು ಬೇಡಿ, ಪ್ರತ್ಯಕ್ಷ ಮಾಡಿಕೊಂಡು, ಆತನನ್ನು ಲೇಖಕನನ್ನಾಗಿ 
ಒಪ್ಪಿಸಿಕೊಂಡದ್ದು, ಬ್ರಹ್ಮನು ಹೊಗಳಿದ್ದು [ಆದಿ. ೧], ಆತನು ಯಜ್ಞ 
ಮಾಡಿದ್ದು [ಆದಿ. ೫೫]. ವ್ಯಾಸಸ್ತು_್ತತಿ (ಆದಿ. ೧. ದ್ರೋ. ೨೦೨. ಶಾಂತಿ, ೩೫೬, 
೩೫೯]... ಜನಮೇಜಯನ ಸರ್ಪ ಯಾಗಕ್ಕೆ ಬಂದದ್ದು [ಆದಿ ೬೦]. ಶಂತನು ಪುತ್ರ 


ಕೃಷ್ಣದ್ದೆ ಸಾಯನ 145 ಕೈಸ್ಣದ್ದೈೈನಾಯನ 


ನಾದ ವಿಚಿತ್ರನೀರ್ಯನು ನಾಯುವಾಗ್ಗೆ ಆತನಿಗೆ ನ೦ಂತಾನವಿರಲ್ಲಿ. ಭೀಷ್ಮನು ಬ್ರಹ್ಮ 
ಚರ್ಯವ್ರತವನ್ನು ಕೈಗೊಂಡು ರಾಜ್ಯಾಧಿಕಾರದ ಹಕ್ಕನ್ನು ವಿಚಿತ್ರವೀರ್ಯನಿಗೇ ಬಿಟ್ಟು 
ಕೊಟ್ಟಿದ್ದನು. ಹೀಗಾಗಿ ರಾಜ್ಯಕ್ಕೆ ಉತ್ತರಾಧಿಕಾರಿಗಳು ಇಲ್ಲದಂತಾಯಿತು. 
ಆಗ ಭೀಸ್ಮನ ಸೂಚನೆಯಂತೆ ಸತ್ಯವತಿ ವ್ಯಾಸ(ಕೃಷ್ಣ್ಯದ್ಯೆ ಎ ನಾಯನ) ನನ್ನು ಸ್ಮರಿಸ 
ಲಾಗಿ, ವಿಚಿತ್ರನೀರ್ಯನ ಹಿರಿಯ ಹೆಂಡತಿಯಾದ ಅಂಬಿಕೆ ಈತನ ಸಾನ್ನಿಧ್ಯದಿಂದ ಧೃತ 
ರಾಷ ನನ್ನೂ, ಕಿರಿಯವಳಾದ ಅಂಬಾಲಿಕೆ ವಾಂಡು ರಾಜನನ್ನೂ, ಅಂಬಿಕೆಯ ದಾಸಿ 
ವಿದುರನನ್ನೂ ಪಡೆದರು[ಆದಿ. ೧೧೫. ದೇ. ಭಾ.-೨, ೬]. ಜನನಿಯಾದಸತ್ಯವತಿಯನ್ನು 
ಹಸ್ತಿ,ನಾನತಿಯಿಂದ ತವೋವನಕ್ಕ್ಟೆ ಕರೆದುಯ್ದು ದು[ಆದಿ. ೧೩೭]. ಪಾಂಡವರು ಶಾಲಿ 
ಹೋತ್ರ ಮುನಿಯ ಆಶ್ರಮದಲ್ಲಿದ್ದಾಗ ಅವರಿಗೆ ದರ್ಶನ ಕೊಟ್ಟದ್ದು (ಆ. ೧೬೮]. 
ವಾಂಡವರು ಕುಂತಿಯೊಂದಿಗೆ ಏಕಚಕೃ ನಗರಕ್ಕೆ ಹೋಗುತ್ತಿದ್ದಾಗ ನಡುದಾರಿಯಲ್ಲಿ 
ಅವರನ್ನು ಸಂಧಿಸಿ, ಮುಂದಣ ಕರ್ತವ್ಯವನ್ನು ಬೋಧಿಸಿದ್ದು [ಆದಿ. ೧೭೦]. 
ದೌೌಷದಿ ಪಾಂಡವರಿಗೇ ಜೊರೆಯುವಳೆಂಬುದಾಗಿ ಅವರಿಗೆ ಭವಿಷ್ಯತ್ತನ್ನು ಹೇಳಿದ್ದು 
(ಆದಿ. ೧೮೪]. ಪಾಂಡವರು ದ್ರುಪದ ನಗರಕ್ಕೆ ಹೋಗುವಾಗ ನಡುದಾರಿಯಲ್ಲಿ 
ಅವರನ್ನು ಸಂಧಿಸಿದ್ದು [ಆದಿ. 3001. ಪಾಂಡವರೊಂದಿಗೆ ಸೆಂಧಿಮಾಡಿಕೊಂಡು, 
ಅವರಿಗೆ ಸ್ಲತಕ್ತು ರಾಜ್ಯವನ್ನು ಜೊಡುವಂತೆ ಧೃತರಾಷ್ಟ್ರನಿಗೆ ತಿಳಿಯಹೇಳಿದ್ದು 
[ವನ. ೮]. ಯುಧಿಸ್ಕಿರನಿಗೆ ಪ್ರತಿಸ್ಮೃತಿನಿದ್ಯೆಯನ್ನು ಉಪದೇಶಿಸಿದ್ದು [ವನ. ೩೬]. 
ಪಾಂಡವರು ಕಾಮ್ಯಕ ವನದಲ್ಲಿದ್ದಾಗ ಅಷರಲ್ಲಿಗೆ ಹೋಗಿ, ಅನೇಕ ಧರ್ಮಗಳನ್ನು 
ತಿಳಿಸಿ, ದಾನ ಪ್ರಶಂಸೆಯನ್ನು ವಿವರಿಸಿದ್ದು [ವನ. ೨೬೦]. ಧೃತರಾಷ್ಟ್ರನು ಬೇಳ 
ತಕ್ತು ಪ್ರಶ್ನೆಗಳಿಗೆಲ್ಲ ಉತ್ತರ ಶೊಡುವಹಾಗೆ ಸ೦ಜಯನಿಗೆ ಹೇಳಿದ್ದು [ಉದ್ಯೋ. 
೬೬]. ಅಭಿಮನ್ಯುವಿನ ಕೊಲೆಯಿಂದ ಸಂಕಟಸಡುತ್ತಿದ್ದ ಯುಧಿಷ್ಠಿರನನ್ನು ಸಂತ 
ವಿಸಿ, ಅಕಂವನನ ಚರಿತ್ರೆ ಯನ್ನು ಆತನಿಗೆ ವಿವರಿಸಿದ್ದು [ಹ್ರೋ. ೫೨, ೫೪]. ಯುಧಿ 
ಹ್ಕಿರನಿಗೆ ಸೋಡಶ ಮಹಾರಾಜರ ಚರಿತ್ರೆಯನ್ನು ಹೇಳಿದ್ದು [ದ್ರೋ ೫೫, ೭೧]. 
ಮಹಾಭಾರತ ಯುದ್ಧದಲ್ಲಿ ನಡೆಯುವ ವಿಷಯಗಳನ್ನೆಲ್ಲ ಇದ್ದಲ್ಲಿಯೇ ತಿಳಿದು ವಿವರಿಸು 
ವಂತಹ ಸರ್ವಜ್ಞತ್ತ್ವವನ್ನು ಸಂಜಯನಿಗೆ ಅನುಗ್ರಹಿಸಿದ್ದು [81 ಅಶ್ವತ್ಥಾ 
ಮನು, ಪ್ರಯೋಗಿಸಿದ ನಾರಾಯಣಾಸ್ತ್ರವು ವಿಫಲವಾಗಲು ಕಾರಣವೇನೆಂದು ಪ್ರಶ್ನೆ 
ಮಾಡಲಾಗಿ, ಕೃಷ್ಣಾರ್ಜುನರು, ನಾರಾಯಣ ನರ ಸ್ವರೂಪರೆಂತಲೂ ಅವರ 
ವಿಷಯದಲ್ಲಿ ಈ ಅಸ್ತ್ರ ಪ್ರವರ್ತಿಸಲಾರಜಿಂತಲೂ ತಿಳಿಯಹೇಳಿದ್ದು (ದ್ರೋ. 
೨೦೨]. ದುರ್ಯೋಧನನ ಸಂಹಾರಾರ್ಧವಾಗಿ ತಾನೇ ಅವನನನ್ನು ಕೊಲ್ಲುವೆನೆಂದು 
ಹೊರಟಿದ್ದ ಯುಧಿಷ್ಠಿರನನ್ನು ಅಡ್ಡಗಿಸಿದ್ದು [ದ್ರೋ. ೧೮೪]. ರಣರಂಗದಲ್ಲಿ 
ಅರ್ಜುನನಿಗೆ ಶತರುದ್ರೀಯವನ್ನು ವಿವರಿಸಿದ್ದು [ದ್ರೋ. 3೦೩]. ಯುದ್ಧ ಭೂಮಿ 


10 


ಕೃಷ್ಣದೈ ಸಾಯನ 146 ಕೃಷ್ಣದ್ವೈ ಪಾಯನ 


ಯಲ್ಲಿ ಸಂಜಯನನ್ನು ಕೊಲ್ಲಲು ಉದ್ಯುಕ್ತನಾಗಿದ್ದ ಸಾತ್ಯಕಿಯನ್ನು ಸಮಾಧಾನ 
ಪಡಿಸಿ, ಸಂಜಯನನ್ನು ಬಿಡಿಸಿದ್ದು [ಶಲ್ಯ. ೨೯], ದುರ್ಯೋಧನ ನಧಾನಂತರ 
ರಣರಂಗದಲ್ಲಿ ವುಶ್ರಶೋಕದಿಂದ ಗೊಳಾಡುತ್ತಿದ್ದ ಧ ಎತರಾಷ ಬ್ರನಲ್ಲಿಗೆ ಹೋಗಿ, 
ತತ್ಲೋಸದೇಶ ಮಾಡಿ ಆತನ ದುಃಖವನ್ನು ತೊಲಗಿಸಿ, ನಾಂಡನರ ವಿಷಯದಲ್ಲಿ 
ಅಭಿಮಾನ, ಪ್ರೀತಿಗಳನ್ನು ಇಡುನ ಹಾಗೆ ಬೋಧಿಸಿದ್ದು [ಸ್ಪ್ರೀ. ೮], ಯುಧಿಷ್ಕಿರಾದಿ 
ಗಳು ನಮಸ್ಕಾರ ಮಾಡಲು ಬಂದಾಗ, ಯುಧಿಸ್ಮಿರನಿಗೆ ಶಾಪ ಕೊಡಬೇಕೆಂದಿದ್ದ 
ಗಾಂಧಾರಿಗೆ ತಿಳಿವಳಿಕೆಯನ್ನು ಹೇಳಿ, ಆಕೆಯ ಶೋಕವನ್ನು ತೊಲಗಿಸಿ, ಪಾಂಡವ 
ರನ್ನು ಪುತ್ರರಂತೆ ಕಾಣಹೇಳಿದ್ದು (ಸ್ತ್ರೀ. ೧೩]... ಯುಧಿಸಹ್ಮಿರನು ಸಕ್ಸತ್ರಧರ್ಮ 
ನನ್ನು ಬಿಟ್ಟು ತಾಪಸ ವೃತ್ತಿಯನ್ನು ಕೈಕೊಳ್ಳ ಜೀಕೆಂದಿರುನಲ್ಲಿ ಆತನಿಗೆ ಶಂಖ 
ಲಿಖಿತರ ಕಥೆಯನ್ನು ಹೇಳಿ, ಕ್ಷತ್ರಿಯ ಧರ್ಮನತ್ಸು ಸ್ವೀಕರಿಸುವಂತೆ ಬಲಾತ್ರರಿಸಿ, 
ಸಮ್ಮತಿನಡಿಸಿದ್ದು [ಶಾಂತಿ. ೨೩]. ಪುತ್ರಪ್ರಾನ್ಲಿಗಾಗಿ ಕೃಷ್ಣದ್ದೆ ಸ ಿಸಾಯನನು 
ತಪಸ್ಸು ಮಾಡಿದ್ದು, ಫೃತಾಚಿಯೆಂಬ ಅಸ್ಸರಸಿಯಲ್ಲಿ ೩ ಶನಯನನ್ನು 
ಪಡೆದದ್ದು [ಶಾಂತಿ. ೩೩೧, ೩೩೨]. ಶುಕ ಮುನಿಗೆ ಸೃಷ್ಟಿ, ಸ್ಥಿತಿ, ಲಯ 
ಪ್ರಕಾರವನ್ನು ಬೋಧಿಸಿದ್ದು [ಶಾಂತಿ. ೨೩೮, ೨೩೯]. ಅಧ್ಯಾತ್ಮನಿಚಾರನಾಗಿ 
ಶ್ರೀ ಕೃಷ್ಣನೊಂದಿಗೆ ಸಂವಾದ ಮಾಡಿದು ಎ (ಅನು. ೬೩]. ಬ್ರಹ್ಮಹತ್ಯೆಯ ನಿಸಯ 
ನಾಗಿ ಆತನ ಸಿದ್ಧಾಂತ (ಅನು. ೬೩]. ಒಂದು ಕೇಟಿದಿಂದ ಅದರೆ ಪೂರ್ವಜನ್ಮ 
ವೃತ್ತಾಂತವನ್ನು ಕೇಳಿ, ಅದಕ್ಕೆ ರಾಜ್ಯಷನ್ನು ಕೊಟ್ಟಿದ್ದು (ಅನು. ೧೭೯, ೧೮೦). 
ನಶ್ಯ ತಪಸ್ಸು, ದಾನ ಇವುಗಳಲ್ಲಿ ದಾನವೇ ಶ್ರೇಷ್ಠವೆಂಬ ನಿಷಯದಲ್ಲಿ ಮೈತ್ರೇಯ 
ಜಟ ಸಂವಾದ [ಅನು. ೧೫೨, ೧೫೪]. ಬಂಧುಗಳ ಕೊಲೆಯಿಂದ ಖಿನ್ನ 
ನಾಗಿದ್ದ ಯುಧಿಷ್ಠಿರನಿಗೆ ಅಶ್ವಮೇಧ ಮಾಡುವ ಹಾಗೆ ಬೋಧಿಸಿದ್ದು [ಅಶ್ವ. ೩]. 
ಧ ಎತೆರಾಷ ಟ್ರಿ ಗಾಂಧಾರಿ, ಕುಂತಿ ಇನರು ಆಶ್ರಮನಾಸಕ್ಕೆ ಹೊರಟಾಗ ವ್ಯಾಸನು 
ಅನಶನ್ನು ಬರಮಾಡಿಕೊಂಡದ್ದು. ಯುಧಿಷ್ಠಿರನು ತಮ್ಮಂದಿರೊಂದಿಗೆ ಸೇನಾಸಹಿತ 
ನಾಗಿ ಒಂದು ತಿಂಗಳವರೆಗೆ ವ್ಯಾಸನ ಆಶ್ರಮದಲ್ಲಿಯೇ ವಾಸವಾಗಿದ್ದ ದು. 

ಗಾಂಧಾರಿ ತತ್ತ ಮಕ್ಕಳನ್ನು ನೋಡಬೇಳೆಂದು ಆಸೆ ಸೆಪಟ್ಟ ದ್ದು. ವ್ಯಾಸನು 2 
ರಿಯ ಕೋರಿಕೆಯನ್ನು ಕುಂತಿಗೆ ಹೇಳಿ, ಆಳೆಯ ಇಷ್ಟಾಥ ವೇಕೆಂದು ಕೇಳಿದ್ದು. 

ಕುಂತಿ ಕರ ನು ತನ್ನ ಮಗನೆಂದು ಹೇಳಿ, ಆತನನ್ನು ನೋಡಬಯಸಿದ್ದು. 

ವ್ಯಾಸನು ಎಲ್ಲರನ್ನೂ ಕರೆದುಕೊಂಡು ಗಂಗಾ ತೀರಕ್ಟೆ ಹೋಗಿ, ಮಹಾಭಾರತ 
ಯುದ್ಧ ದಲ್ಲಿ ಹೆತರಾದವರನ್ಷೆಲ್ಲ ಆ ರಾತಿ ಶ್ರಿಯಲ್ಲಿ ತಾನು ಮರಳಿ ಬರಮಾಡಿ ತೋರು 
ವಂತೆ "ಹೇಳ ಪ್ರತಿಜ್ಞೆ ಮಾಡಿದ್ದು. ಕುಂತಿ, ಗಾಂಧಾರಿ ಮುಂತಾದನರು ಕುತೂ 
ಥಲಭರಿತರಾಗಿ ಆ ಹೆಗಲನ್ನು ಅತಿ ಪ್ರಯಾಸದಿಂದ ಕಳೆಯಲಾಗಿ, ರಾತ್ರಿಯಾದ 


ಕೃಷ್ಣ ವೇಣಿ 147 ಥೇಕೆಯ 


ಕೂಡಲೇ ವ್ಯಾಸನು ಗಂಗೆಯಲ್ಲಿ ಮುಳುಗಿ ಕರೆಯಲಾಗಿ, ಭಾರತ ಯುದ್ಧದಲ್ಲಿ 
ಮಡಿದ, ಇತ್ತೆಂಡದವರೂ ತಮ್ಮತಮ್ಮು ವಸ್ತ್ರ, ಭೂಷಣ, ವಾಹನಾದಿಗಳೂಂದಿಗೆ 
ನೀರಿನಿಂದ ಎದ್ದು ಬಂದು, ದಡದಲ್ಲಿ ನಿಂತದ್ದು. ವ್ಯಾಸಾನುಗ್ರಹದಿಂದ ಧೃತ 
ರಾಷ ಟ್ರನು ದಿವ್ಯ ನೇತ್ರವನ್ನು ಪಡೆದು ಎಲ್ಲರನ್ನೂ ಸಂದರ್ಶಿಸಿದ್ದು ,. ಯುಧಿಸ್ಮಿರಾದಿ 
ಗಳು, ವ್ಯಾಸರ ಅನುಗ್ರಹದಿಂದ ಬದುಕಿ ಬಂದ ಅವರ್ಲೊರೊಂದಿಗೆ ಆ ರಾತ್ರಿ 
ಯೆಲ್ಲ ಸುಖವಾಗಿ ನಿಹರಿಸಿದ್ದು [ಆಶ್ರ. ೩೦, ೩೫]. ಮೃತರಾದ ಪರೀಕ್ಷಿತ್‌, 
ಶಮಾಕ, ಶೃಂಗಿ ಮುನಿಗಳನ್ನು ನೋಡಬೇಕೆಂದು ಜನಮೇಜಯನು ಬಯಸಲಾಗಿ, 
ಅವರನ್ನು ಬರಮಾಡಿ ತೋರಿಸಿದ್ದು ಮುಂತಾಗಿ [ಆಶ್ರ. ೩೭. ದೇ.ಭಾ. ೨, ೭]. 
ಷ್ಟ ಎಸ್ಣನಿರ್ಯಾಣಾನಂತರ ಅರ್ಜುನನು ವ್ಯಾಸ ಮುನಿಯ ಆಶ್ರಮಕ್ಕೆ ಬಂದು, ನಡೆದ 
ಸಮಾಚಾರವನ್ನೆಲ್ಲ ಹೇಳಲಾಗಿ, ವ್ಯಾಸನು ಪಾಂಡವರಿಗೆ ಮಹಾಪ್ರಸ್ಥಾನ ಮಾಡು 
ವಂತೆ ಸೂಚಿಸಿದ್ದು [ಮಸ ೯]. (ಮಿಕ್ಕು ನಿಷಯಗಳನ್ನು ವ್ಯಾಸ ಶಬ್ದದಲ್ಲಿ 
ನೋಡುವುದು). 

ಕೃಷ್ಣನೇಣೇ(ಕೃಷ್ಣಾ).-- ಒಂದು ನದಿ [ಭಾರ.-ಸೆ. ೯. ಭೀ. ೯]. 

ಫಫಯ. (1) ಭರತ ಖಂಡದ ಒಂದು ದೇಶ. ಶತದ್ರೂ ನದಿಗೂ 
ವಿಪಾಶಾ ನದಿಗೂ ನಡುವೆ ಇದೆ. ಈ ದೇಶದ ಅರಸರಿಗೂ ಈ ಹೆಸರು ಸಲುತ್ತದೆ 
[ಭಾರ.-ಭೀ. ೯]. 

(1) ಕೇಕಯ ದೇಶದ ಒಬ್ಬ ಅರಸನು. ದಶರಧ ರಾಜನ ಕಾಲದಲ್ಲಿ ಅಶ್ವಪತಿ 
ಯೆಂಬ ಅರಸು ಇಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ದಶರಧನ ಮೂರನೆಯ 
ಹೆಂಡತಿಯೂ, ಭರತನ ಜನನಿಯೂ ಆದ ಕೈಕಯಿ ಈತನ ಮಗಳು, ಪಾಂಡವರ 
ಕಾಲದಲ್ಲಿ ಧೃಷೆ ಟ್ರಕೀತುವೆಂಬ ರಾಜನು ಕೇಕಯ ದೇಶಕ್ಕೆ ಅರಸನಾಗಿದ್ದನು. 
ಗಿರಿವ್ರಜವು ಇದರ ರಾಜಧಾನಿ [ಭಾಗ.-೯, ೨೪]. 

(111) ಮತ್ತೊಬ್ಬ ಅರಸು. ಈತನೂ ಕೇಕಯ ದೇಶವನ್ನೇ ವಾಲಿಸು 
ತ್ತಿದ್ದನು. ಆದರೆ ಈತನ ಹೆಸರೇನು, ಯಾವ ಕಾಲದಲ್ಲಿದ್ದವನು ಎ೦ಬ ವಿಷಯ 
ಗಳೊಂದೂ ತಿಳಿಯಬರುವುದಿಲ್ಲ. ಆದರೆ, ಈತನ ನಿಷಯನಾಗಿ ಒಂದು ಇತಿಹಾಸ 
ಮಾತ್ರ ನಿಖ್ಯಾತವಾಗಿದೆ. ಒಮ್ಮೆ ಈ ಅರಸು ಬೇಟಿಗೆ ಹೋಗಿದ್ದಾಗ ಒಬ್ಬ 
ರಾಕ್ಷಸನು ಈತನನ್ನು ಕಂಡು ಹಿಡಿಯಹೋದನು. ಆಗ ರಾಜನು ಹಿಂಜರಿಯದೆ 
ಅಲ್ಲಿಯೇ ನಿಂತು "" ಎಲೋ! ನನ್ನನ್ನು ಮುಟ್ಟಬೇಡ. ನನ್ನ ಮಾತನ್ನು ಕೇಳು. 
ನನ್ನ ದೇಶದಲ್ಲಿ ಚಾತುರ್ವರ್ಮ್ಯವೂ ತಮ್ಮತಮ್ಮ ವೃತ್ತಿಯಲ್ಲಿ ಯಥಾವಿಧಿಯಾಗಿ 
ಕೆಲೆಗೊಂಡಿದೆ. ನಾನು ಯಾವ ವಿಧದಲ್ಲಿಯೂ ಪಾಪಕರ್ಮನನ್ನು ಮಾಡಿದವನಲ್ಲ 
,, «೬೬ 90ತಿರಲು ನನಗೆ ರಾಕ್ಸಸರಿಂದ ಭಯನೆತ್ತ್ವಣದು?'' ಎಂದನು. ಆಗ 


ಚಜೇತುಮತೀ 146 ಹೇದಾರ 


ರಾಕ್ಸಸನು "" ಅಯ್ಯಾ, ನೀನು ಸಕಲ ವಿಧದಲ್ಲಿಯೂ ಧಕ್ಕೆ ಕಶರಣನಾಗಿರುನೆ 
ಯಾದುದರಿಂದ ನಿನ್ನನ್ನು ನಾನು ವೀಡಿಸಲಾರೆನು. ನೀನು ಸುಖವಾಗಿ ಮನೆಗೆ 
ತೆರಳು. ನಾನೂ ಹೋಗುತ್ತೇನೆ'' ಎಂದನು. ಈ ಉಪಾಖ್ಯಾನದಿಂದ ಈತನು 
ಉತ್ತಮ ರೀತಿಯಿಂದ ರಾಜ್ಯ ಸರಿಸಾಲಕೆ ಮಾಡುತ್ತಿದ್ದನೆಂದು ತಿಳಿಯಬರುತ್ತದೆ 
[ಭಾರ.-ಶಾಂತಿ. ೭೭]. 

(1೪) ಕೇಕಯ ದೇಶದ ಮತ್ತೊಬ್ಬ ಅರಸು.  ರಥಕಾರನೆಂಬುದು ಈತನ 
ಹೆಸರು. ಹೆಂಡತಿ ಮಾಲವನ್ಯೆ. ವಿರಾಟನ ಹೆಂಡತಿಯಾದ ಸುದೇಷ್ಮೆಯೂ 
ಕೀಚಕರೂ ಇವನ ಮಕ್ತುಳು (ವಿರಾ. 3೧]. 

ಜೇತುಮ ಶೀ.--ಸುಮಾಲಿಯೆಂಬ ರಾಕ್ಷಸನ ಹೆಂಡತಿ.  ರಾನಣನ ಜನನಿ 
ಯಾದ ಕೇಕಸಿಯೆ ಜನನಿ. ನೋಡು -ವಿಶ್ರವಸ್‌, ಸುಮಾಲಿ. 

ಹೇತುಮನ_.- ಬೇಡರ ಅರಸು. ಏಕಲವ್ಯನ ಮಗ. ಭಾರತ ಯುದ್ಧದಲ್ಲಿ 
ದುರ್ಯೋಧನನ ಪರವಾಗಿ ಹೋರಾಡಿ ಭೀಮನಿಂದ ಮಡಿದನು [ಭೀ. ೫೪]. 

ಕೇತುಮಾಲ.--ಒಬ್ಬ ಅರಸು. ಜಂಬೂ ದ್ವೀಪಕ್ಕೆ ಅರಸನಾಗಿದ್ದ ಆಗ್ನೀದ್ರ 
ರಾಜನ ಒಂಬತ್ತು) ಮಂದಿ ಪುತ್ರರಲ್ಲಿ ಒಬ್ಬನು. ಈತನು ಮೇರು ಪುತ್ರಿಯಾದ 
ದೇವವೀತಿಯನ್ನು ಮದುನೆಯಾಗಿದ್ದನು. ಈತನು ಪಾಲಿಸುತ್ತಿದ್ದ ದೇಶಕ್ಕೂ 
ಇದೇ ಹೆಸರು. ಈ ಖಂಡವು ಮಾಲ್ಯನತ್ಸರ್ವತಕ್ಕೂ ಲವಣ ಸಮುದ್ರಕ್ಕೂ 
ನಡುವೆ ಇದೆ. ಭೂನಿಯ ನವಖಂಡಗಳಲ್ಲಿ ಒಂದು [ಭೀ. ೬. ಭಾಗ. ೫, ೧೬]. 
ಇದು ಪುಣ್ಯವಂತರಿಗೆ ಸುಖಭೋಗ ಸ್ಥಾನವೆನಿಸಿ, ಪರಮ ಪವಿತ್ರವಾದದ್ದು [ಭಾರ.- 
ಅನು. ೨೪೦]. 

ಕೇತುಮಾಲಾ.--ಕಾಮ್ಯಕ ವನದ ಪಶ್ಚಿಮ ದಿಕ್ತಿನಲ್ಲಿರುವ ಭರತ ಖಂಡದ 
ಒಂದು ನದಿ [ನನ. ೮೭]. 

ಕೇತುವರ್ಮೆ.- ಒಬ್ಬ ರಾಜ ಪುತ್ರನು. ತ್ರಿಗರ್ತ ದೇಶಾಧಿನನಾದ ಸೂರ್ಯ 
ವರ್ಮನ ತನ್ನು. ಪಾಂಡವರ ಅಶ್ವಮೇಧದ ಕುದುರೆಯನ್ನು ಅಡ್ಡಗಿಸಿ ಅರ್ಜುನ 
ನಿಂದ ಹತನಾದ (ಭಾರ. ಅಶ್ವ. ೭೪]. 

ಕೇದಾರ.--(1) ಒಂದು ತೀರ್ಥ. ಗಂಗಾ ದ್ವಾರದಿಂದ ಮೊದಲ್ಲ್ನೊಂಡು 
ತಮಸಾ ನದಿಯನರೆಗೂ ವ್ಯಾಪಿಸಿದೆ. ಕಾಳೀಗಂಗಾ ಎಂಬ ಹೊಳೆ ಇಲ್ಲಿಂದಲೇ 
ಹುಟ್ಟುತ್ತದೆ. ಈ ತೀರ್ಥ ಹರಿದ್ವಾರಕ್ಕೆ ಉತ್ತರದಲ್ಲಿ ೧೪೬ ಮೈಲುಗಳ ದೂರ 
ದಲ್ಲಿ ಬದರಿಕಾಶ್ರಮಕ್ಕೆ ಬಹಳ ಸಮಾಪದಲ್ಲಿದೆ. ಇಲ್ಲಿ ಪ್ರತಿಷ್ಠಿತನಾಗಿರುವ ಈಶ್ವರ 
ನಿಗೂ ಈ ಹೆಸರು ಸಲ್ಲುತ್ತದೆ [ಭಾರ.-ವನ. ೮೧]. 

(11) ಮಹಾಮಹಿಮನಾದ ಒಬ್ಬ ರಾಜರ್ಷಿ [ದೇ ಭಾ.-೯, ೪೨], 


ಜೇೀರಲ 149 ಜೇಶಿನಿ 


ಹೇೇರಲ.- (1) ಒಂದು ದೇಶ ನೂರ್ವಕ್ಕೆ ಘಟ್ಟಗಳು, ಪಶ್ಚಿಮಕ್ಕೆ ಸಮುದ್ರ, 
ಉತ್ತರಕ್ಕೆ ತುಳು ನಾಡು, ದಕ್ಷಿಣಕ್ಕೆ ಕರ್ಣಾಟಕ ಜೀಶ--ಇವುಗಳ ನಡುವೆ ಇದೆ. 
ಇದನ್ನು ಈಗ ಮಲಯಾಳನೆಂದು ಕರೆಯುತ್ತಾರೆ. ವಾಂಡವರ ರಾಜಸೂಯ 
ಸಮಯದಲ್ಲಿ ಚಂದ್ರಹಾಸನ ಜನಕ ತಂಜೆಯಾದ ಸುಧರ್ಮನು ಇಲ್ಲಿ ರಾಜ್ಯಭಾರ 
ಮಾಡುತ್ತಿದ್ದನು [ಭಾರ.-ಸ. ೩೨. ಭೀ. ೯]. 

(ii) ಸೂರ್ಯವಂಶದ ಮರುತ್ತ ರಾಜನ ಮಗನಾದ ಸುಧ ಎತಿ ರಾಜನ ಮೊಮ್ಮ್ಮ 
ಗನು. ನರನೆಂಬ ಅರಸು ಇವನ ತಂದಿ. ಈತನು ಪಾಲಿಸಿದ ದೇಶಕ್ಕೆ ಕೇರಳ 
ದೇಶವೆಂದು ಹೆಸರು [ಭಾಗ.-೯, ೨]. 

ಕೇತವ.--ನಿಷ್ಣುನಿನ ನಾಮಾಂತರ. ಠೇಶವಶಬ್ದ ನಿರ್ವಚನ (ಶಾಂತಿ. ೩೫೦]. 

ಕೇಶವಾದಿ ದ್ವಾದಶಮೂರ್ತಿ ರೂಪಗಳು.--[ಅನು. ೧೭೧. ಅಶ್ಚ.೧೧೪]. 

ಶೇಶಿ.--(1) ಒಬ್ಬ ರಾಕ್ಷಸನು. ಇವನು. ಊರ್ವಶಿಯನ್ನೂ ಚಿತ್ರಲೇಖೆ 
ಯನ್ನೂ ಅಪಹರಿಸಿಕೊಂಡು ಹೋಗುತ್ತಿದ್ದ್ದಾ ಗ, ವುರೂರವನು ಇವನನ್ನು ಕೊಂದು, 
ಅವರಿಬ್ಬರನ್ನೂ ಬಿಡಿಸಿದನು [ಮತ್ಸ 5೪]. 

(11) ದನುವಿನ ಮಗನಾದ ಒಬ್ಬ ಅಸುರನು. ಪ್ರಜಾವತಿಯ ಮಗಳಾದ 
ದೇವಸೇನೆಯನ್ನು ಅಪಹರಿಸಲಾಗಿ, ಇಂದ್ರನು ಇವನನ್ನು ಕೊಂದು, ಜೇವಸೇನೆ 
ಯನ್ನು ಷಣ್ಮುಖನಿಗೆ ಕೊಟ್ಟು ಮದುವೆ ಮಾಡಿಸಿದನು [ಭಾರ.-ವನ. ೨೩]. 

(11) ಕಂಸನ ಪರಿವಾರಕ್ಕೆ ಸೇರಿದ ಒಬ್ಬ ರಾಕ್ಸಸನು. ಇವನು ಕುದು 
ರೆಯ ರೂವವನ್ನು ತಾಳಿ, ಗೋಕುಲದಲ್ಲಿ ಬಲರಾಮ ಕೃಷ್ಣರನ್ನೂ, ಗೊಲ್ಲ ಹುಡುಗ 
ರನ್ನೂ ಪೀಡಿಸಲಾಗಿ, ಕೃಷ್ಣನು ಇವನನ್ನು ಕೊಂದನು [ಭಾಗ.-೧೦, ೩೭. ಸಭಾ. 
೫೩, ಹರಿ.-೨, ೨೪. ವಿಷ್ಣು .-೫, ೧೬]. 

(iv) ವಸುದೇವನ ಪತ್ನಿಯರಲ್ಲಿ ಒಬ್ಬಳಾದ ಕೌ್‌ಸಲ್ಯೆಯೆಂಬವಳಲ್ಲಿ ಜನಿಸಿ 
ದನನು [ಭಾಗ.-೧೦, ೮೨]. 

ಜೇಶಿನಿ.--(1) ಒಂದು ನದಿ. ಅಯೋಧ್ಯೆಗೂ ಗಂಗಾ ನದಿಗೂ ನಡುವೆ ಇದೆ 
[ರಾಮಾ.-ಉತ್ತ್ತ. ೫೧]. 

(1) ಚಂದ್ರ ವಂಶದ ಭುಮನ್ಯು ಪುತ್ರನಾದ ಅಜಮಿನಾಢ ರಾಜನ ಪತ್ನಿಯ 
ರಲ್ಲಿ ಒಬ್ಬಳು. ಈಕೆಯ ಮಗನು ಗಂಗೆಯನ್ನು ಪಾನಮಾಡಿದ ಇಹ್ಮು [ಆದಿ. ೧೦೧]. 

(11) ಸಗರ ಚಕ್ರವರ್ತಿಯ ಎರಡನೆಯ ಹೆಂಡತಿ. ಈಕೆ ಶಿಬಿರಾಜನ 
ಮಗಳು. ಶೈಬ್ಯಾ, ಭಾನುಮತೀ ಎಂಬುವು ಇವಳ ನಾಮಾಂತರಗಳು, ಅಸ 
ನುಂಜನು ಕಳೆಯ ಮಗನು. ನೋಡು--ಅಸಮಂಜ. 


ಕೇಸರಿ 150 ಕೈಕಯಾ 


(iv) ಒಬ್ಬ ರಾಜ ವುತ್ರಿ. ಈಳೆಯ ಮದುವೆಯ ಸಮಯದಲ್ಲಿ, ಬ್ರಾಹ್ಮಣ 
ಕ್ಸತ್ರಿಯರಲ್ಲಿ ಯಾರು ಕ್ರೀಷ್ಠರೆಂಬ ವಿಷಯದಲ್ಲಿ ಪ್ರಹ್ಲಾದ ಪುತ್ರನಾದ ವಿರೋಚನ 
ನಿಗೂ, ಆಂಗಿರಸ್ಸೆ೦ಬ ಖುಷಿಯ ಮಗನಾದ ಸುಧನ್ವನಿಗೂ "" ನಾನು ಹೆಚ್ಚು ತಾನು 
ಹೆಚ್ಚು '' ಎಂಬುದಾಗಿ ವಿವಾದ ತೊಡಗಿತು. ಇಬ್ಬರೂ ಪ್ರಹ್ನಾದನಲ್ಲಿಗೆ ಹೋಗಿ 
ತಮ್ಮ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು, ವ್ಯವಸ್ಥೆ ಮಾಡ ಹೇಳಿದರು. ಪ್ರಹ್ಲಾದನು 
ಬ್ರಾಹ್ಮಣನೇ ಶ್ರೇಷ್ಕನೆಂದು ಫಿಠ್ಚಯಿಸಿದರನು. ಬಳಿಕ ಸುಧನ್ವನು ಪ್ರಹ್ಲಾದನ 
ನಿಷ್ಟಕ್ಸ್ಟವಾಶ ಬುದ್ಧಿಗೆ ಮೆಚ್ಚಿ ಆತನ ಮಗನ ಪ್ರಾಣವನ್ನು ಉಳಿಸಿದನು. ಬಳಿಕ 
ಕೇಶಿನಿ ಸುಧನ್ವನನ್ನೇ ಮದುವೆಯಾದಳು [ಉದ್ಯೋ. ೩೫]. 

(೪) ದಮಯಂತಿಯ ಸಖಿ. ವಿದರ್ಭ ದೇಶಾಧಿಸನಾದ ಭೀಮ ರಾಜನು 
ಇವಳನ್ನು ದಮಯಂತಿಗೆ ಬಳುವಳಿಯಾಗಿ ಕೊಟ್ಟಿದ್ದನು. ದಮಯಂತಿಗೆ ಎರಡ 
ನೆಯ ಬಾರಿ, ಸ್ಹಯಂವರವೆಂಬ ಸುದ್ದಿಯನ್ನು ಹರಡಿಸಿದಾಗ, ನಳನು ಖುತುಪಠ್ಚನ 
ನಂಗಡ ಸ್ವಯಂವರಕ್ಕೆ ಹೋಗಿದ್ದಾಗ, ಕೇಶಿನಿ ನಳನನ್ನು ಗುರುತಿಸಿ, ದಮ 
ಯಂತಿಯ ಮೂಲಕ ಭೀಮ ರಾಜನಿಗೆ ತಿಳಿಸಿದಳು [ಭಾರ.-ವನ. ೭೨]. 

(೪1 ಒಬ್ಬ ಅಪ್ಸರಸಿ. ದಕ್ಷ ಪುತ್ರಿಯಾದ ಪ್ರಾಥೆಯಲ್ಲಿ ಕಶ್ಯಸನಿಂದ 
ಜನಿಸಿದವಳು. ಊರ್ವಶಿ, ನೇನಳೆ, ಫ್ರತಾಚೀ, ಚಿತ್ರಸೇನಾ, ಮಿಶ್ರಶೇಶೀ 
ಮುಂತಾದ ೩೧ ಮಂದಿ ಇವಳ ಒಡಹುಟ್ಟಿದವರು [ಭಾರ.-ಆ. ೬೬]. 

ಕೇಸರಿ.--ಒಬ್ಬ ವಾನರ. ಅಂಜನೆಯ ಗಂಡ. ಗೋಕರ್ಣ ಕ್ಲೇತ್ರದ ಬಳಿ 
ವಾಸವಾಗಿದ್ದನು. ಶಂಬಸಾದನನೆಂಬ ರಾಕ್ಷಸನು ಮಹಾ ಬಲಾಢ್ಯನಾಗಿದ್ದು, ಖುಷಿ 
ಗಳನ್ನು ಬಹಳವಾಗಿ ಪೀಡಿಸುತ್ತಿ_್ಮರುವಲ್ಲಿ, ಕೇಸರಿ ಆ ಖುಹಿಗಳ ಅಪ್ಪಣೆಯ ಮೇರೆಗೆ 
ಕಂಬಸಾದನನ ಸಂಗಡ ಯುದ್ಧಮಾಡಿ ಅವನನ್ನು ಕೊಂದನು. ಬಳಿಕ ಸಂತುಷ್ಟರಾದ 
ಮುನಿಪುಂಗನರು "ನಿನಗೆ ಸಕಲಶಾಸ್ತ್ರ ಪಾರಂಗತನೂ, ಶಕಾಮಚಾರಿಯೂ, 
ಬಲಾಧಿಕನೂ, ಬ್ರಹ್ಮನಿಷ್ಠನೂ ಆದ ಮಗನು ಜನಿಸುವನು'' ಎಂಬುದಾಗಿ ವರ 
ವಿತ್ತರು. ಬಳಿಕ ಹನೂಮಂತನು ಅಂಜನೆಯಲ್ಲಿ ಜನಿಸಿದನು [ರಾಮಾ.-ಸುಂ, 
೩೫. ಭಾರ.-ವನ. ೧೪೯]. 

ಕೈ ಕಂಯಾ.- ಕೇಕಯ ದೇಶದ ಅರಸನಾದ ಅಶ್ವಸತಿರಾಜನ ಮಗಳು. ದಶ 
ರಥನ ಪತ್ನಿಯರಲ್ಲಿ ಕಿರಿಯವಳು. ಭರತನ ಜನನಿ [ಭಾರ.-ವನ. ೨೭೪, ಜೀ. 
'ಭಾ.-೩, ೨೮]. ದಶರಥನು ರಾಮನನ್ನು ಯೌವ ರಾಜ್ಯದಲ್ಲಿ ಪ್ರತಿಷ್ಠೆಗೊಳಿಸ 
ಬೇಕೆಂದು ನಿಶ್ಚಯಿಸಿ, ಸಕಲ ಸಂಭಾರಗಳನ್ನೂ ಸಿದ್ಧಪಡಿಸಿ, ಈಕೆಯ ಬಳಿಗೆ 
ಹೋದನು. ಅದಕ್ಕೆ ಸ್ವಲ್ಪ ಮುಂಚಿತವಾಗಿ ತನ್ನ ದಾಸಿಯಾದ ಮಂಧರೆಯಿಂದ 
ಬೋಧಿತಳಾದ ಕೈಕಯಿ ಕ್ರೋಧಾಗಾರವನ್ನು ಹೊಕ್ಕು, ನೆಲದ ಮೇಲೆ ಮಲಗಿ 


ಕೈಕಯಾ 151 ಕ್ರೈಕಸಿ 


ಪಿ 


ದ್ವಳು, ದಶರಥನು ಅವಳನ್ನು ಅಂತಃಪುರದಲ್ಲಿ ಕಾಣದೆ, ದಾಸಿಯರ ಮೂಲಕ 
ಸಮಾಚಾರವನ್ನು ತಿಳಿದು, ಕ್ರೋಧಾಗಾರವನ್ನು ಹೊಕ್ಕು, ತನ್ನ ಪ್ರೇಯಸಿಯ 
ಅನಸ್ಥೆ ಯನ್ನು ನೋಡಿ ಕಾರಣವೇನೆಂದು ಎಷ್ಟು ಬಗೆಯಿಂದ ಕೇಳಿದರೂ ಈಕೆ 
ಮಾತನಾಡದಿರಲು, ದಶರಥನು ರಾಮನ ಮೇಲೆ ಆಣೆಯಿಟ್ಟು, ತಾನು ಆಕೆಯ 
ಇಷ್ಟಾರ್ಥವನ್ನು ನೆರವೇರಿಸಿಕೊಡುವುದಾಗಿ ವಾಗ್ದಾನ ಮಾಡಿದನು. 


ಹಿಂದೊಮ್ಮೆ ಕೈಕಯಿ ದಶರಧನೊಂದಿಗೆ ಯುದ್ಧಕ್ಕೆ ಹೋಗಿದ್ದಾಗ, ಆತನು 
ಅವಾಯಕ್ಕೆ ಗುರಿಯಾಗಿದ್ದಾಗ ದಶರಧನ ಪ್ರಾಣಗಳನ್ನು ಉಳಿಸಿದ್ದಳು. ಆಗ ದಶ 
ರಥನು ಈಕೆಗೆ ಎರಡು ವರಗಳನ್ನು ಕೊಟ್ಟನು. ಈಕೆ ಅವುಗಳನ್ನು ದಶರಧನಲ್ಲಿಯೇ 
ನ್ಯಾಸವಾಗಿರಿಸಿ, ತನಗೆ ಆವಶ್ಯಕತೆ ಬಂದಾಗ ಕೇಳುವಂತೆ ಹೇಳಿದ್ದಳು. ಈಗ ಅದಕ್ಕೆ 
ಸಮಯವೆಂದರಿತು, ಆ ಎರಡು ವರಗಳೆಲ್ಲಿ ಒಂದರಿಂದ ರಾಮನು ೧೪ ವರ್ಷಗಳವರೆಗೆ 
ಅರಣ್ಯವಾಸಕ್ಕೆ ಹೋಗಬೇಕೆಂತಲೂ, ಮತ್ತೊಂದು ವರದಿಂದ ಭರತನನ್ನು ಯುವ 
ರಾಜ ವದವಿಯಲ್ಲಿ ಪ್ರತಿಷ್ಠೆಗೊಳಿನಬೇಕೆಂತಲೂ ಕೇಳಿಕೊಂಡಳು. ದಶರಧನು 
ವಜ್ರಾಹೆತನಂತೆ ಮೂರ್ಛೆ ಬಿದ್ದು, ಬಹು ಕಷ್ಟದಿಂದ ಜೇತರಿಸಿಕೊಂಡು, ತನ್ನ 
ಪ್ರೇಯಸಿಯನ್ನು ಎಷ್ಟೋ ಬಗೆಯಿಂದ ಬೇಡಿಕೊಂಡನು. ಎಲ್ಲವೂ ವ್ಯರ್ಥ 
ವಾಯಿತು. ಬಳಿಕ ರಾಮನು ಅಲ್ಲಿಗೆ ಬಂದು ನಡೆದ ವೃತ್ತಾಾಂತನನ್ನೆಲ್ಲ ಜ್ರೇಳಿ, 
ಎದೆಗುಂದದೆ ಆಳೆಯ ಇಷ್ಟವನ್ನು ನೆರವೇರಿಸುವ ಸಲುವಾಗಿ, ಸೀತಾ ಲಕ್ಷ್ಮಣರನ್ನು 
ಸಂಗಡ ಕರೆದುಕೊಂಡು, ತಾನಸ ವೇಷದಿಂದ ಅರಣ್ಯಕ್ಕೆ ಹೋದನು [ಅಯೋಧ್ಯಾ. 
೪ಂ, ೪೪. ಭಾರ,-ವನ. ೨೭೭), 
(11) ಮತ್ಸ್ಯ ದೇಶಾಧಿಪತಿಯಾದ ನಿರಾಟಿನ ರಾಣಿಯಾದ ಸುದೇಷ್ಟೆಯೂ 
ಕೇಕಯ ರಾಜಪುತ್ರಿಯಾದುದರಿಂದ ಆಕೆಗೂ ಈ ಹೆಸರು ಸಲ್ಲುತ್ತದೆ [ನಿರಾ. ೧೪]. 
ನೋಡು ಕೇಕಯ. 


(11) ಶಿಬಿ ದೇಶದ ಅರಸನಾದ ಸೃ೦ಜಯನ ಹೆಂಡತಿ. ನೋಡು-- 


ಸೃಂಜಯ [ಡೇ.ಭಾ.-೬, ೨೭. ಶಾಂತಿ. ೩೦]. 

ಕೈಕಸಿ.--ಸುಮಾಲಿಯೆಂಬ ರಾಕ್ಷಸನ ಮಗಳು. ಸುಳೇಶಿಯ ಮಕ್ಕಳಾದ 
ಮಾಲಿ, ಮಾಲ್ಯವಂತ, ಸುಮಾಲಿಗಳೆಂಬ ಮೂವರೂ ಬ್ರಹ್ಮಶುಲ ಸಂಭೂತರು. 
ಇವರು ತೀವ್ರ ತನಸ್ಸಿನಿಂಡ ಬ್ರಹ್ಮನನ್ನು ಮೆಚ್ಚಿಸಿ, ಅನೇಕ ವರಗಳನ್ನು ಪಡೆದು, 
ವಿಶ್ವಕರ್ಮನ ಮೂಲಕ ಸಕಲ ಸಂಪತ್ತುಗಳಿಂದೊಪ್ಪುನ, ಅತಿ ಸುಂದರವಾದ ಲಂಕಾ 
ಪಟ್ಟಣವನ್ನು ನಿರ್ಮಿಸಿ, ಅದರಲ್ಲಿ ದಿವ್ಯ ಭೋಗಗಳನ್ನು ಅನುಭವಿಸುತ್ತ ಸುಖ 
ದಿಂದಿದ್ದರು. ಒಂದು ದಿನ ಸುಮಾಲಿ ತನ್ನ ಮಗಳಾದ ಕೈಕಸಿಯನ್ನು ರಥದಲ್ಲಿ 


ಕೈಕಸಿ 152 ಕೈಟಭ 


ಕುಳ್ಳಿರಿಸಿಕೊಂಡು ವಿಶ್ರವಸನೆಂಬ ಮಹರ್ಷಿಯ ಆಶ್ರಮಕ್ಕೆ ಕರೆತಂದು ""ನೀನು 
ಈತನನ್ನು ಶುಶ್ರೂಷೆ ಮಾಡಿಕೊಂಡಿರು. ಈತನೇ ನಿನಗೆ ಪತಿಯಾಗತಕ್ಕನನು'' 
ಎಂದು ಹೇಳಿ ತೆರಳಿದನು. ಕ್ಸ ಕಸಿ ಅಂತೆಯೇ ಇದ್ದಳು. ಒಂದು ದಿನ ಸಂಧ್ಯಾ 
ಸಮಯದಲ್ಲಿ ಬಹಿರ್ಮುಖನಾದ ನಿಶ್ರವಸನು “" ನೀನು ಯಾರು? ಯಾವ ಕಾರಣ ಇಲ್ಲಿ 
ಪರಿಚರ್ಯೆ ಮಾಡುತ್ತಿರುತ್ತೀಯೆ'' ಎಂದು ಕೇಳಿದನು. ಆಗ ಕೈಕಸಿ ತನ್ನವೃತ್ತಾಂತ 
ವಸ್ಪೆಲ್ಲ ಅರುಹಿ, "" ತಮ್ಮನ್ನು ಮದುವೆಯಾಗಿ ವುತ್ರಸಂತಾನವನ್ನು ನಡೆಯುವ 
ಆಸೆಯಿಂದ ಇಲ್ಲಿ ತಮ್ಮ ಸೇವೆಯನ್ನು ಮಾಡುತಿ_್ತಜ್ಞನೆ'' ಎಂದಳು. ವಿಶ್ರವಸನು 
ಚಿಂತಾಭರಿತನಾಗಿ "" ದೈವವಿಲಾಸವನ್ನು ಮಿಸಾರುವುದು ಯಾರಿಗೂ ತರವಲ್ಲ. ಸಂಧ್ಯಾ 
ಸಮಯದಲ್ಲಿ ನೀನು ಪುತ್ರಸಂತಾನ ವಿಷಯವಾಗಿ ಪ್ರಸ್ತಾವಿಸಿರುವೆ. ಅದರಿಂದ ನಿನ್ನ 
ಹೊಟ್ಟೆಯಲ್ಲಿ ಹುಟ್ಟುವರೆಲ್ಲರೂ ರಾಕ್ಸೆಸರಾಗುವರು. ಇದಕ್ಕಾಗಿ ಇನ್ನು ಚಿಂತಿಸಿ 
ಫಲನಿಲ್ಲ'' ಎಂದನು. ಅದಕ್ಕೆ ತಕ್ಕಂತೆಯೇ ರಾವಣ, ಕುಂಭಕರ್ಣ, ವಿಭೀಷಣರೂ, 
ಶೂರ್ನಣಖೆಯೂ ಜನಿಸಿದರು. ಕುಬೇರನು ಈಕೆಯ ನವತಿಯ ಮಗನು [ರಾಮಾ.- 
ಉತ್ತ. ೪, ೮]. ರಾವಣನು ವಿಶ್ರನಸನಿಂದ ವುನ್ಫೋತ್ಸಟಿಯಲ್ಲಿ ಜನಿಸಿದವನು. 
ಕುಂಭಕರ್ಗನೂ ಇವನೂ ಒಬ್ಬ ತಾಯಮಕ್ಕಳು, ವಿಭೀಷಣನು ಮಾಲಿನಿಯೆಂಬವಳಲ್ಲಿ 
ಜನಿಸಿದವನು. ಶೂರ್ಪಣಖೆಯು ರಾಳೆಯೆಂಬವಳ ಮಗಳು [ಭಾರ.-ವನ. ೨೭೬). 

ಸೈಟಭ.--ಒಬ್ಬ ರಾಕ್ಸಸ. ವಿಷ್ಣುವಿನ ಕರ್ಮಮಲ ಸಂಭೂತನು. ಮಧಧುವೆಂ 
ಬನನು ಇವನ ಅಣ್ಣಾ. ಕಲ್ಪಾದಿಯಲ್ಲಿ ವಿಷ್ಣು ನಟಿಸತ್ರಶಾಯಿಯಾಗಿ ಮಲಗಿದ್ದಾಗ 
ಆತನ ಕಿವಿಯ ಮಲದಿಂದ ಮಧು ಕೈಟಭರೆಂಬ ಇಬ್ಬರು ರಾಸ್ಸಸರು ಜನಿಸಿ, ನಾಭಿ 
ಕಮಲದಲ್ಲಿದ್ದ ಚತುರ್ಮುಖನನ್ನು ನೀಡಿಸತೊಡಗಿದರು. ಚತುರ್ಮುಖನು ಏಷ್ಟುವನ್ನು 
ಹೊಗಳಲಾಗಿ, ಎಚ್ಚೆತ್ತ ನಿಸ್ಲು ಚತುರ್ಮುಖನಿಗೆ ಅಭಯವಿತ್ತು, ಮಧು ಕೈಟಭರ 
ಸಂಗಡ ಯುದ್ಧಮಾಡಶೊಡಗಿದನು. ಮಧು ಕೈಟಭರು ಎಷ್ಟು ಮಾತ್ರಕ್ಕೂ 
ಜಗ್ಗಲಿಲ್ಲ. ಆಗ ವಿಷ್ಣು ಸರಾಶಕ್ತ್ವಿಯನ್ನು ಹೊಗಳಿ, ಆಕೆಯ ವರಪ್ರ ಭಾವದಿಂದ 
ಮರಳಿ ಅವರ ಸಂಗಡ ಯುದ್ಧಮಾಡುತ್ತಿರುನಲ್ಲಿ ಆ ರಕ್ಕಸರಿಬ್ಬರೂ *" ನಿನ್ನ 
ಸಾಮರ್ಥ್ಯಕ್ಕೆ ಮೆಚ್ಚಿ ದವು. ಬೇಕಾದ ವರವನ್ನು ಬೇಡು'' ಎಂದರು. ಆಗ ನಿಷ್ಣು 
" ನಫಗೆ ಬೇರೆ ಮತ್ತೇನು ವರವೂ ಬೇಡ. ನೀವು ನನ್ನಿಂದ ವಧ್ಯರಾಗುವ ವರ 
ವನ್ನು ಕೊಡಿ'' ಎಂದನು. ಮೋಸಹೋದ ಮಧು ಕೈಟಭರು ಎಲ್ಲೆಲ್ಲಿಯೂ 
ಜಲವೇ ಆವರಿಸಿಕೊಂಡಿದ್ದುದರಿಂದ "" ಎಲ್ಲಿ ಭೂಮಿಯನ್ನು ನೀರು ಆವರಿಸಿ 
ಕೊಂಡಿಲ್ಲವೋ ಅಲ್ಲಿ ಸಂಹರಿಸು'' ಎಂದರು. ಆಗ ವಿಷ್ಣು ಅವರಿಬ್ಬರನ್ನೂ ತನ್ನ 
ಕೊಡೆಯ ಮೇಲೆಯೇ ಕೊಂದನು [ಶಿನಪು.-ಉಮಾಖಂ. ೪೪. ದೇ.ಭಾ.-೧, ೪ ೯. 
ಭಾರ.-ವನ. ೨೦೬. ಮಾರ್ಕ.-೭೮. ಕಾಳಿಕಾ,-೬೧]. 


ಕೈಲಾಸ 158 ಜೋಟಕೆ 


ಕ್ರೈಲಾಸ.--ಹಿಮವತ್ಪರ್ವತದ ಶಿಖರಗಳಲ್ಲಿ ಉತ್ತರ ಭಾಗದಲ್ಲಿರುವ ಒಂದು 
ಪ್ರದೇಶಕ್ಕೆ ಕೈಲಾಸ ವರ್ವತವೆಂದು ಹೆಸರು. ಇದನ್ನೇ ರಜತಾದ್ರಿಯೆಂತಲೂ 
ಹೇಳುತ್ತಾರೆ. ಪರಮೇಶ್ವರನ ವಾಸಸಾ ಎನ [ಭಾರ.-ಭೀ. ೬]. ಪಾಂಡವರು 
ತಮ್ಮ ಅರಣ್ಯವಾಸ ಸಮಯದಲ್ಲಿ ತೀರ್ಥಯಾತ್ರೆಗೆ ಹೋಗಿದ್ದಾಗ, ಇಲ್ಲಿಗೂ 
ಬಂದಿದ್ದರು [ನನ. ೧೪೧]. ಶ್ರೀ ಕೃಷ್ಣನು ಪ್ರತ್ರಾರ್ಥವಾಗಿ ಈ ಪರ್ವತದಲ್ಲಿ 
ಶಿವನನ್ನು ಕುರಿತು ತನನ್ನು ಮಾಡಿದನು [ಶಿವ.-ಉಮಾ. ೧. ಅನು. ೨೦೩]. 
ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಕೃಷ್ಣಾರ್ಜುನರಿಬ್ಬರೂ ಇಲ್ಲಿಗೆ ಬಂದಿದ್ದರು 
[ಭಾರ.-ದ್ರೋ. ೮೦]... ಹೇಮಕೂಟ ವರ್ವತದ ಒಂದು ತುದಿ ಭಾಗಕ್ಕೂ ಕೈಲಾಸ 
ವೆಂದು ಹೆಸರು. ಕುಬೇರನ ರಾಜಧಾನಿಯಾದ ಅಲಕಾ ಪಟ್ಟಣ ಇದೇ ಶಿಖರ 
ದಲ್ಲಿದೆ [ಆದಿ. ೭೯. ನನ. ೧೬೩]. 

ತೈಶಿಕೆ.- ಒಬ್ಬ ಅರನು. ಯದು ವಂಶದ ಜ್ಯಾಮಘ ರಾಜನ ಮಗನಾದ 
ನಿದರ್ಭನ ನಾಲ್ವರು ಮಕ್ಕಳಲ್ಲಿ ಒಬ್ಬನು. ಈತನ ಮಗನೇ ಚಿದಿಯೆಂಬ ಅರಸು. 
ಈ ಚಿದಿ ರಾಜನೇ ಜೇದಿ ದೇಶವನ್ನು ಸ್ಥಾಪಿಸಿದವನು; ಮತ್ತು ಶಿಶುಪಾಲನ 
ವಂಶದ ಮೂಲ ಪುರುಷನು [ಭಾಗ. ೭, ೧]. 

ಕೊಜ್ಜಣ.--ಭಾರತ ವರ್ಷದೊಳಗಣ ಒಂದು ದೇಶ [ಭೀಷ್ಮ ೯]. ಪರಶು 
ರಾಮನು ಯಜ ಮಾಡಿ ಭೂ ಮಂಡಲನನ್ನೆಲ್ಲ ಕಶ್ಯಪ ಮುನಿಗೆ ದಾನಮಾಡಿದನು. 
ಬಳಿಕ ಕಶ್ಯವ ಮುನಿ ತನಗೆ ದಾನ ಕೊಟ್ಟ ಭೂಮಿಯಲ್ಲಿ ಪರಶುರಾಮನು ವಾಸ 
ಮಾಡಕೂಡದೆಂದು ಹೇಳಿದನು. ಆಗ ವರಶುರಾಮನು ಸಮುದ್ರ ರಾಜನ ಮೂಲಕ 
ಹೊಸದಾಗಿ ಸ್ವಲ್ಪ ಭೂ ಭಾಗವನ್ನು ಬಿಡಿಸಿಕೊಂಡನು. ಇದಕ್ಕೆ ಶೂರ್ಪಾರಕ 
ವೆಂತಲೂ ಕೊಂಕಣನೆಂತಲೂ ಹೆಸರು. ಈ ಪ್ರದೇಶ ಬೊಂಬಾಯಿಯಿಂದ, 
ಪೂರ್ವಕ್ಟೆ ಸಹ್ಯಾದ್ರಿ, ವಶ್ಚಿ ಮಕ್ಗೆ ಸಮುದ್ರ, ಉತ್ತರದಲ್ಲಿ ಗುಜರಾತು, ದಕ್ಷಿಣದಲ್ಲಿ 
ಹೈಗ (ಗೋಕರ್ಣ) ಇವುಗಳ ನಡುವೆ ಇದೆ ಶಾಂತಿ. ೪೯]. 

ಕೊಲ್ಮಾ ಪುರ.--ಭರತ ಖಂಡದಲ್ಲಿ ಸುಪ್ರಸಿದ್ಧವಾದ ೧೮ ಶಕ್ತಿ ಪೀಠಗಳಲ್ಲಿ 
ಒಂದು. ಇಲ್ಲಿರುವ ದೇವಿಗೆ ಮಹಾಲಕ್ಷ ಯೆಂದು ಹೆಸರು. ಇದನ್ನೇ ಕರವೀರ 
ಕ್ಷೇತ್ರುನೆಂತಲೂ ಹೇಳುತ್ತಾರೆ. ಇಲ್ಲಿ ಒಂದು ಸ್ಮಾರ್ತಸಂಪ್ರದಾಯ ಮರವಿದೆ. 
ಈ ಪೀಠಕ್ಕೆ ಕರವೀರ ಪೀರವೆಂತಲೇ ಹೆಸರು [ದೇ. ಭಾ.-೭, ೩೮]. 

ಕೋಟರಾ.--ಬಲಿ ಚಕ್ರವರ್ತಿಯ ಎರಡನೆಯ ಹೆಂಡತಿ. ಬಾಣಾಸುರನ 
ಜನನಿ [ಭಾಗ.-೧೦, ೬೩]. 

ಕೋಟಿ ಕ.--ಒಬ್ಬಅರಸು. ಶಿಬಿ ವಂಶದ ಸುರಥನೆಂಬ ರಾಜನ ಮಗನು. ಸಿಂಧು 
ದೇಶದ ಅರಸನಾದ ಸೈಂಧನ(ಜಯದ್ರಥ) ನ ಆಸ್ತ ಸ್ನೇಹಿತನು. ಪಾಂಡವರು 


ಇಜೋಟಿತೀರ್ಥ 154 ಕೌಮೋದಕೀ 


ಅರಣ್ಯವಾಸ ಮಾಡುತ್ತಿದ್ದಾಗ, ಹೇಗಾಡೆರೂ ದ್ರೌಪದಿಯನ್ನು ಒಲಿಸಿಕೊಳ್ಳುವ 
ಹಾಗೆ ಇವನು ಜಯದ್ರಧನಿಗೆ ವ್ರೇರಿಸಿದರು.  ಜಯದ್ರಧನು ದೌ ಸದಿಯನ್ನು 
ಕೆಣಕಲಾಗಿ ಭೀಮನು ಜಯದ್ರಧನ ಮೇಲೆ ಬಿದ್ದನು. ಆಗ ಇವನು ಜಯದ್ರಧನಿಗೆ 
ಸಹಾಯ ಮಾಡಲು ಹೋಗಿ, ಭೀಮನಿಂದ ಹತನಾದನು. ಇವನಿಗೆ ಕೋಟಕಾಸ್ಯ 
ನೆಂಬುದು ನಾಮಾಂತರ [ವನ. ೨೬೬, ೨೭೨], 

ಹೊಟಿತೀರ್ಥ.-ಒಂದು ಸನಿತ್ರವಾದ ಸರೋವರ. ಬಂದೇಲು ಖಂಡದ 
ಜಿಲ್ಲೆಯಲ್ಲಿ ಕಾಲಿಂಜರವೆಂಬ ಗ್ರಾಮದಲ್ಲಿದೆ [ವನ. ೮೦, ೮೧, ೮೨, ೮೩]. ಗೋಕರ್ಣ 
ದಲ್ಲಿಯೂ, ಉತ್ತರ ಮಧುರೆಯಲ್ಲಿಯೂ, ರಾನೇಶ್ವರದಲ್ಲಿಯೂ ಇದೇ ಹೆಸರಿನ 
ಪುಣ್ಯತೀರ್ಥಗಳು ಹೆಸರುಗೊಂಡಿನೆ. 

ಕೋಪ.--ಸಿಟ್ಟು. ಇದರ ಪರಿಣಾಮ ಮತ್ತು 
[ಆದಿ.-೪೨, ೭೩, ವನ. ೨೯. ಅನು. ೧೩]. 

ಹೋಲಾಹೆಲ.-ಒಂದು ಪರ್ವತ. ಮಧ್ಯ ಹಿಂದೂಸ್ಥಾನದಲ್ಲಿ ಮಾಳವ 
ದೇಶಕ್ಕೂ ಬಂದೇಲ ಖಂಡಕ್ಕೂ ನಡುವೆ ಇರುವ ಪರ್ವತ ಶ್ರೇಣಿ [ಆದಿ. ೬೪]. 

ಕೋಸಲ.- ಭರತ ಖಂಡದ ಒಂದು ದೇಶ. ಅಯೋಧ್ಯ ಇದರ ರಾಜಧಾನಿ. 
ಸೂರ್ಯವಂಶದ ಅರಸರು ಬಹೆಳ ಕಾಲದಿಂದಲೂ ಇಲ್ಲಿ ರಾಜ್ಯಭಾರ ಮಾಡುತ್ತಿದ್ದರು. 
ಸರಯೂ ನದಿಯ ಉತ್ತರ ಭಾಗದಲ್ಲಿರುವ ಪ್ರದೇಶಕ್ಕೆ ಉತ್ತರ ಕೋಸಲವೆಂತಲೂ, 
ದಕ್ಷಿಣ ಭಾಗದ ಪ್ರದೇಶಕ್ಕೆ ದಕ್ಷಿಣ ಕೋಸಲನೆಂತಲೂ ಹೆಸರು (ಭೀ. ೯]. 

ಹೋಹಳ.- (1) ಒಬ್ಬ ಯಸಹಿ. ಜನಮೇಜಯನ ಸರ್ಪ ಯಾಗದಲ್ಲಿ ಖಯತ್ತಿಜ 
ನಾಗಿದ್ದ [ಆದಿ. ೫೩). 

(1) ಸಂಗೀತ ಶಾಸ್ತ್ರವನ್ನು ಬರೆದ ಒಬ್ಬ ಮಹರ್ಷಿ. 

ಕೌಕ್ಲಿ ನೈ. - ಒಬ್ಬ ಮಹರ್ಷಿ. ವಸಿಸ್ಮ ಮುನಿಯ ಸಂತತಿಯನನು. ಗೋತ್ರ 

ಪ್ರವರ್ತಕನು [ಸಭಾ. ೪]. ನೋಡು--ಕುಣ್ಣಿನ. 
(11) ಯುಧಿಸ್ಮಿರನ ಅಶ್ವಮೇಧ ಯಾಗದಲ್ಲಿ ಸಡಸ್ಯನಾಗಿದ್ದ ಒಬ್ಬ ಮಹರ್ಷಿ 

[ಜೈ. ಭಾ.-೬೩]. 

ಕೌತ್ಸ ಭೃಗು ವಂಶದ ಒಬ್ಬ ಬ್ರಹ್ಮರ್ಷಿ. ಈತನು ಭಗೀರಥ ರಾಜನ 
ಮಗಳಾದ ಹಂಸಿಯೆಂಬವಳನ್ನು ಮದುವೆಯಾಗಿದ್ದನು [ಅನು. ೨೦೦], 

ಕೌನೋದಕೀ.--ವಿಷ್ಣುವಿನ ಗದೆಯ ಹೆಸರು. ಖಾಂಡವ ನನನನ್ನು ಸುಟ್ಟ 
ಸಮಯದಲ್ಲಿ ಅಗ್ನಿ ಶ್ರೀ ಕೃಷ್ಣನ ವಿಷಯದಲ್ಲಿ ಪ್ರಸನ್ನನಾಗಿ ನರುಣನಿಂದ ಈ ಗಣೆ 
ಯನ್ನು ಕೃಷ್ಣನಿಗೆ ಕೊಡಿಸಿದನು [ಆದಿ. ೨೫೧]. 


ಸ್ವರೂಪ, ಕೋಪದ ನಿಂದೆ 


ಕೌರವ್ಯ 155 ಕೌಶಿಕ 


ಕೌರವ್ಯ.--ಸರ್ವ ರಾಜನು. ಐರಾವತನೆಂಬ ನಾಗರಾಜನ ವಂಶದವನು. 
ಇವನ ಸಂತತಿಯ ಹೆತ್ತು ಮನೆತನದವರು ಜನಮೇಜಯನ ಸರ್ಪ ಯಾಗದಲ್ಲಿ 
ಸುಟ್ಟುಹೋದರು. ಅರ್ಜುನನ ಹೆಂಡತಿಯರಲ್ಲಿ ಒಬ್ಬಳಾದ ಉಲೂಪಿ ಈತನ 
ಮಗಳು (ಆದಿ. ೨೩೪, ೨೨೫]. ಒಮ್ಮೆ ಉಲೂಪಿ ಗಂಗೆಯಲ್ಲಿ ಸ್ನಾನ ಮಾಡು 
ತ್ತಿದ್ದಾಗ ಅಲ್ರಿ ಕೆರೆದಿದ್ದ ವಸುಗಳು ತಮ್ಮ ಅಣ್ಣನಾದ ಭೀಸ್ಮಾಚಾರ್ಯನನ್ನು 
ಶಿಖಂಡಿಯ ಮೂಲಕ ಕೊಲ್ಲಿಸಿದ ಅರ್ಜುನನಿಗೆ ನರಕವ್ರಾಪ್ತಿ,ಯಾಗುವಂತೆ ಶಾಪ 
ನಿತ್ತುದನ್ನು ಕೇಳಿದಳು. ಒಡನೆಯೇ ಆ ಸಮಾಚಾರವನ್ನು ತನ್ನ ತಂದೆಗೆ ತಿಳುಹಿ 
ದಳು. ಕೌರವ್ಯನು ಕೂಡಲೇ ವಸುಗಳ ಬಳಿಗೆ ಹೋಗಿ ತನ್ನ ಅಳಿಯನಿಗೆ ನರಕ 
ವ್ರಾಪ್ತಿಯಾಗದಿರುವಂತೆ ಬೇಡಿಕೊಂಡನು. "" ಅರ್ಜುನನು ತನ್ನ ಮಗನೊಂದಿಗೆ 
ಯುದ್ಧ ಮಾಡಿ ಸೋತಶಕೆ ಆ ಪಾಪವು ತೊಲಗುವುದು'' ಎಂದು ವಸುಗಳು ಹೇಳ 
ಲಾಗಿ, ಕೌರವ್ಯನು ಈ ಸಮಾಚಾರವನ್ನು ತನ್ನ ಮಗಳಿಗೆ ಹೇಳಿದನು. ಯುಧಿಷ್ಠಿರನ 
ಅಶ್ವಮೇಧ ಸಮಯದಲ್ಲಿ ಅರ್ಜುನನು, ಕುದುರೆಯನ್ನು ಹಿಂಬಾಲಿಸಿ ಬರಲಾಗಿ, 
ಉಲೂಪಿ ಬಭ್ರುವಾಹನನ ಮೂಲಕ ಕುದುರೆಯನ್ನು ಕಟ್ಟಸಿ, ಅರ್ಜುನನೊಂದಿಗೆ 
ಯುದ್ಧ ಮಾಡಿಸಿದಳು. ಆಗ ಬಭ್ರುವಾಹನನ ಮೂಲಕ ಅರ್ಜುನನು ಹೆತನಾಗಲು, 
ಉಲೂಪಿ ಕೌರವ್ಯನ ಸಹಾಯದಿಂದ ನಾಗಲೋಕದಲ್ಲಿದ್ದ ಸಂಜೀವಕರತ್ನವನ್ನು 
ತಂದು ಅರ್ಜುನನನ್ನು ಬದುಕೆಸಿದಳು, ನೋಡು--ಅರ್ಜುನ, ಉಲೂಪಿ [ಅಶ್ವ. 
೮೧. ಜೈ.ಭಾರ.-೨೧, ೪೦]. 

ಕೌಶಿಕ.-- (1) ವೇದಾಧ್ಯಯನ ಸಂನನ್ನನಾದ ಒಬ್ಬ ಬ್ರಾಹ್ಮಣ. ಈತನು 
ಕಾಡಿನಲ್ಲಿ ಒಂದು ಮರದ ಅಡಿಯಲ್ಲಿ ಕುಳಿತು ಧ್ಯಾನೌಸಕ್ತನಾಗಿರುವಲ್ಲಿ ಅದೇ 
ಮರದ ಮೇಲಿದ್ದ ಒಂದು ಕೊಕ್ಕರೆ ಇವನ ತಲೆಯ ಮೇಲೆ ಹೇಸಿಗೆ ಮಾಡಿತು. 
ಬ್ರಾಹ್ಮಣನು ಬಹಿರ್ಮುಖನಾದ ಕೂಡಲೇ ಆ ಕೊಕ್ಳರೆಯನ್ನು ನೋಡಲಾಗಿ ಆ 
ಕೊಕ್ಸರೆ ಸುಟ್ಟು ಬೂದಿಯಾಯಿತು. ಕೌಶಿಕನಿಗೆ ತನ್ನ ತನಸ್ಸು ಸಿದ್ಧಿಯಾಯಿ 
ತೆಂಬ ಹೆಮ್ಮೆ ಮಿತಿನಿನಾರಿತು. ಬಳಿಕ ಈತನು ಭಿಕ್ಸಾರ್ಥವಾಗಿ ಒ೦ದು ಗ್ರಾಮ 
ವನ್ನು ಹೊಕ್ಕು, ಒಬ್ಬ ಬ್ರಾಹ್ಮಣನ ಮನೆಯ ಬಾಗಿಲಲ್ಲಿ ನಿಂತು ಭಿಕ್ಷೆಯನ್ನು 
ಬೇಡಿದನು. ಆ ಮನೆಯ ಗೃಹಿಣಿ ಅದೇ ಸಮಯದಲ್ಲಿ ತನ್ನ ಗಂಡನಿಗೆ ಬಡಿಸು 
ತ್ತಿದ್ದ ಕಾರಣ, ಸ್ವಲ್ಪ ತಡಮಾಡಿ ಭಿಕ್ಷೆಯನ್ನು ತಂದಳು. ಕೌಶಿಕರು ದುರದುರನೆ 
ಆಕೆಯನ್ನು ನೋಡಿದನು. ಆ ಗೃಹಿಣಿ $« ಅಯ್ಯಾ! ನಿನ್ನ ಸಿಟ್ಟಿಗೆ ಗುರಿಯಾಗು 
ವುದಕ್ಕೆ ನಾನು ಕೊಕ್ಳರೆಯಲ್ಲ >: ಎಂದಳು. ಕ್‌ೌಶಿಕರು ಲಜ್ಜೆಯಿಂದಲೂ ಆಶ್ಚರ್ಯ 
ದಿಂದಲೂ ಆಕೆಗೆ ಅಡ್ಡಬಿದ್ದು , ತಾಯೆ! ಈಗತಾನೇ ಅರಣ್ಯದಲ್ಲಿ ನಡೆದ 
: ಈ ಸಂಗತಿ ನಿನಗೆ ತಿಳಿದ ಬಗೆ ಯಾವುದು? ಅದನ್ನು ನನಗೆ ಉಪಸಜೀಶಮಾಡಿ 


ಕೌಶಿಕೀ 156 ಕೌಸಲ್ಯ 


ಅನುಗ್ರಹಿಸು'' ಎಂದು ಬೇಡಿದನು. ಆ ಸತಿನ್ರತೆ ಆತನಿಗೆ ಕೆಲವು ಧರ್ಮ 
ರಹಸ್ಯಗಳನ್ನು ಉಸದೇಂಸಿ, '' ಇನ್ನೂ ಹೆಜತ್ಚಿಗಿ ತಿಳಿಯಬೇಕೆಂಬ ಕುತೂಹಲ 
ನಿರುವುದುದರೆ ಮಿಧಿಲಾನಗರ ವಾಸಿಯಾದ ಧರ್ಮನ್ಯಾಥನಲ್ಲಿಗೆ ಹೋಗು'' ಎಂಬು 
ದಾಗಿ ಹೇಳಿದಳು. ಕೌಶಿಕನು ಅಲ್ಲಿಗೆ ಹೋಗಿ ಆತನ ಮೂಲಕ ಅನೇಕ ಧರ್ಮ 
ತತ್ವಗಳನ್ನು ಕಿಳಿದನು [ನನ. ೨೦೯). 

(i) ಸತ್ಯಸಂಧನಾದ ಮತ್ತೊಬ್ಬ ಮಹರ್ಷಿ, ಈತನು ತನ್ನ ಆಶ್ರಮದಲ್ಲಿ 
ತವೋನಿರತನಾಗಿದ್ದಾಗ, ಕಳ್ಳರ ಬಾಧೆಯನ್ನು ತನ್ಪಿಸಿಕೊಳ್ಳುವುದಕ್ಕಾಗಿ ಕೆಲವು 
ಮಂದಿ ದಾರಿಹೋಕರು ಈತನ ಆಶ್ರನುನನ್ನು ಹೊಕ್ಟು ಅನಿತುಕೊಂಡರು. ಕಳ್ಳರು 
ಹಿಂದಟಿ ಸ ಬಂದು ಜೇಳಲಾಗಿ ಈ ಮುನಿ ಸುಳ್ಳು ಹೇಳಲೊಲ್ಲದಿ ಆ ಪ್ರಯಾಣಿಕರನ್ನು 
ಕಳ್ಳರಿಗೆ ತೋರಿದನು... ಬಳಿಕ ಕಳ್ಳರು ಆ ಪ್ರಯಾಣಿಕರನ್ನು ಸುಲಿಗೆ ಮಾಡಿ 
ಸಂತೋಇದಿಂದ ಹೊರಟುಹೋದರು. ಇಂತು ಕೌಶಿಕನು ವಿನೇಚನೆಯ್ಗಿದೆ 
ನತ್ಯವನ್ರೆ ನುಡಿದು, ನರಕಕ್ಕೆ ಹೋದನು [ಕ್ಸ se 

(111) ಜರಾಸಂಧನ ಸೇನಾನತಿ [ಭಾರ.-ಸ. ೨೨). 

(iv) ಕುಶಿಕ ರಾಜನ ವಂಶದಲ್ಲಿ ಜನಿಸಿದವರಿಗೆಲ್ಲ ಈ ಹೆಸರು ಸುತ್ತದೆ 
[ರಾಮಾ.-ಬಾಲ. ೫೫, ೫೬] 

(೪) ವಿಶ್ವಾಮಿತ್ರನ ನಂಶದ ಒಬ್ಬ ಮಹರ್ಷಿ, ಈತನಿಗೆ ಹೈಮನತಿ 
ಯೆಂಬ ಹೆಂಡತಿಯಿದ್ದಳು [ಭಾರ.-ಉ. ೧೧೭]. 

ಕೌಶಿಕೀ--(1) ಹಿಂದೆ ಶುಂಭ, ನಿಶುಂಭಕೆಂಬ ಇಬ್ಬರು ದೈತ್ಯರು ಲೋಕ 
ಕಂಟಿಕರಾಗಿರುವಲ್ಲಿ, ದೇಷತೆಗಳು ವಾರ್ವತಿಯನ್ನು ಮರೆಹೊಕ್ಕರು, ಆಗ ಪಾರ್ವತಿಯ 
ದೇಹ ಕೋಶದಿಂದ ಒಂದು ಸ್ತ್ರೀ ವ್ಯಕ್ತಿ ಹೊರಬಂದು, ಸಕಲ ದೇನತೆಗಳಿಂದಲೂ, 
ಆಯುಧಾದಿಗಳನ್ನು ಪಡೆದು, ಶುಂಭ ನಿಶುಂಭಕೊಡನೆ ಹೋರಾಡಿ, ಅನರನ್ನು 
ಕೊಂದಳು. ಇಂತು ಜಗನ್ಮಾತೆಯ ದೇಹ ಕೋಶದಿಂದ ಬಂದ ವ್ಯಕ್ತಿಗೆ ಕೌಶಿಕಿ 
ಯೆಂದು ಹೆಸರು [ದೇ. ಭಾಗ,-೫, ೨೩, ೩೧. ಮಾರ್ಕ.-೮೨]. 

(11) ಒಂದು ನದಿ. ವಿಶ್ವಾಮಿತ್ರನ ನೋದರಿಯೊ ಜಮದಗ್ನಿಯ ಜನನಿಯೂ 
ಆದ ಸತ್ಯವತಿ ನದೀ ರೂಪದಿಂದ ಹರಿಯತೊಡಗಿ ಕೌಶಿಕಿಯೆಂಬ ಹೆಸರನ್ನು 
ಸಡೆದಳು. ಈ ನದಿ ಹಮವತ್ಪಾಂತದಲ್ಲಿದೆ. ಗಂಗೆಗೆ ಉಪ ನದಿ [ರಾಮಾ.-ಬಾಲ. 
೩೪, ೩೫]. ಇದು ಬಂಗಾಳ ಕೊಲ್ಲಿಯಲ್ಲಿ ಗಂಗೆಯೊಡನೆ ಸೇರಿ ಸಮುದ್ರಕ್ಕೆ ಬೀಳುವ 
ಸ್ಥಳವನ್ನು ಕೌಶಿಕೀ ಕೀರ್ಥವೆನ್ನುತ್ತಾರೆ [ಭಾರ.-ಆ. ೨೩೫. ವನ. ೮೨, ೧೧೧. ಜೀ. 
೯. ಅನು. ೬), 

ಕೌಸಲ್ಕ.-ಒಬ್ಬ ಅರಸು, ನೋಡು--ಕಾಲಕನೃಕ್ಷೀಯ [ಶಾಂತಿ, ೧೦೪]. 


ಕೌಸಲ್ಯಾ 157 ಕ್ರಿಯಾ 


ಕೌಸಲ್ಯಾ.--(1) ಕೋಸಲ ದೇಶದ ಅರಸನಾದ ಭಾನುಮಂತನೆಂಬ ರಾಜನ 
ಮಗಳು. ದಶಸಧನ ಹಿ೨ಯರಾಣಿ. «ರಾಮನ ಜನನಿ. ಕೌಸಲ್ಯಾ, ದೆಶರದರು 
ಹಿಂದಣ ಜನ್ಮದಲ್ಲಿ ಅದಿತಿ ಮತ್ತು 7ಶ ಸರು. ಈಕೆ ದಶರಥನಿಂದ ರಾಮನನ್ನು 
ಸಡೆದಳು. ನೋಡು--ದಶರಥ, ರಾಗು. ಕಶ್ಯಪ. 
(11) ಚಂದ್ರವಂಶದ ಯಯಾತಿ ರಾಜನಿಂದ ಶರ್ಮಿನ್ಮೆಯಲ್ಲಿ ಜನಿಸಿದ ವೂರು 
ರಾಜನ ಹೆಂಡತಿ. ಜನಮೇಜಯನೆಂಬವನು ಇವಳೆ ಮಗನು [ಭಾರ.-ಆದಿ. ೬೩]. 
(110 ಶ್ರೀ ಕೃಷ್ಣನ ತಂದೆಯಾದ ವಸುದೇವನ ಪತ್ನಿಯರಲ್ಲಿ ಒಬ್ಬಳು. 
ಈಳಿೆ ಕೇಶಿಯೆಂಬ ಒಬ್ಬ ಮಗನನ್ನು ಹೆತ್ತಳು [ಭಾಗ.-೧೦, ೮೪. ಹರಿ.-೧, ೩೫]. 
ಕೌಸನಿ.--ದ್ರುವದ ರಾಜನ ಹೆಂಡತಿ. ಈಕೆಗೆ ಸೌತ್ರಾಮಣಿಯೆಂಬ ನಾಮಾಂ 
ತರವೂ ಇದೆ [ಆದಿ. ೧೪೯]. 
ಹೌಸ್ತುಭ.- ಒಂದು ರತ್ನ. ದೇವ ದಾನವರು ಕ್ಷೀರ ಸಮುದ್ರವನ್ನು ಮಧನ 
ಮಾಡಿದಾಗ ಹೊರಬಂದದ್ದು. ವಿಷ್ಣು ದನ್ನು ತನ್ನ ಎದೆಯಲ್ಲಿರಿಸಿದನು [ಆದಿ. ೮೦]. 
ಕ್ರತು.--(1) ಸ್ವಾಯಂಭುವ ಮನ್ವಂತರದಲ್ಲಿ ಬ್ರ ಹ್ಮಮಾನಸ ಪುತ್ರರಲ್ಲಿ 
ಒಬ್ಬನು. ಈತನು ಚತುರ್ಮುಖನ ಅಂ ಗಯ್ಯಿಂದ ಜನಿಸಿದವನು [ಭಾರ.-ಆದಿ.೬೬,೬೭. 
ಸಭಾ.೧೧]. ಸೂರ್ಯನ ಅನುಚರರಾದ ವಾಲಖಿಲ್ಯರು ಈತನ ಮಕ್ಕಳು [ಆದಿ. ೬೭], 
ಈತನ ಹೆಂಡತಿ ಕ್ರಿಯೆಯೆಂಬನಳು [ಭಾಗ.-೪, ೧] ಮತ್ತು ಸನ್ನತಿಯೆಂಬವಳು 
[ನಿಷ್ಣು.-೧, ೧೦]. 
(11) ಶ್ರೀ ಕೃಷ್ಣನಿಂದ ಜಾ೦ಬವತಿಯಲ್ಲಿ ಜನಿಸಿದವನು. ನೋಡು- ಕೃಷ್ಣ. 
(111) ನಾಂಚಾಲ ರಾಜ ವುತ್ರರಲ್ಲಿ ಒಬ್ಬನು. ಭಾರತ ಯುದ್ಧದಲ್ಲಿ ಕರ್ಣ 
ನಿಂದ ಹತನಾದನು [ಕರ್ಲ. ೫೧]. 
ಕ್ರಥ.--(1) ಚಂದ್ರವಂಶದ ವಿದರ್ಭರಾಜನ ನಾಲ್ವರು ಪುತ್ರರಲ್ಲಿ ಒಬ್ಬನು. 
ಈತನ ಮಗನು ಕುಂತಿಭೋಜನು. ನೋಡು ಕುಂತಿಭೋಜ. 
(11) ಅಮೃತವನ್ನು ಕಾಪಾಡುವ ಒಬ್ಬ ದೇವನು [ಆದಿ. ೩೨]. 
ಕೃಥಕೈಶಿಕ.--ಒಂದು ದೇಶ... ಈಗಣ ಬಿರಾರಿನಲ್ಲಿದೆ. ಹಿಂದೆ ವಿದರ್ಭ 
ಡೀಶಜ್ಟೆ ರಾಜಧಾನಿಯಾಗಿದ್ದಿತು [ನಭಾ. ೯]. 
ಕ್ರಥನ.--ಕಸಿ ನಾಯಕರಲ್ಲಿ ಒಬ್ಬನು. ರಾಮಾಯಣ ಯುದ್ಧ ದಲ್ಲಿ ಸುಗ್ರೀವನ 
ಸೇನಾಪತಿಯಾಗಿದ್ದನು [ರಾಮಾ.-ಯು. ೨೬, ೨೭]. 
ಕ್ರಿಯಾ. (1) ಸ್ವಾಯಂಭುವ ಮನ್ವಂತರದಲ್ಲಿ ದಕ್ಷಬ್ರಹ್ಮನ ಫತ್ರಿಯರಲ್ಲಿ 
ಒಬ್ಬಳು. ಧೆರ್ಮಪುರುಸನ ಹೆಂಡತಿ.  ಯೋಗನೆಂಬವನು ಈಕೆಯ ಮಗನು 
(ಆದಿ. ೬೭]. 


ಕ್ರೋಧ 158 ಕೌ 


ಶ್‌ 


(11) ಕರ್ದಮ ಬ್ರಹ್ಮನ ಒಂಬತ್ತು, ಮಂದಿ ಪುತ್ರಿಯರಲ್ಲಿ ಒಬ್ಬಳು. ಕ್ರತು 

ನಿನ ಹೆಂಡತಿ. ನೋಡು--ಕ್ರತು. 
ಕೊ ದಧ --(2) ನೋಡು--ಕೋವ. 

(11 ಚತುರ್ಮುಖನ ಭ್ರುಕುಟಿಯಿಂದ ಜನಿಸಿದ ಕ್ರೋಷೆಯೆಂಬವಳ ಮಗನು. 
ಒಮ್ಮೆ ಜಮದಗ್ನಿ ತನ್ನ ನಿತ್ಛೃ ಕಾರ್ಯಕ್ಕಾಗಿ ಪಾಯಸವನ್ನು ಸಿದ್ಧಗೊಳಿಸುತಿ_ದ್ಹಾಗ 
ಅವನು ಸರ್ಸರೂಪದಿಂದ ಹೋಗಿ ಜಮದಗ್ನಿಗೆ ತಿಳಿಯದಂತೆ ಅದರಲ್ಲಿ ನಿಷನನ್ನು'ಕಾರಿ, 
ಜಮದಗ್ನಿಯ ಪಿತೃಗಳ ಶಾಸದಿಂದ ಬಹಳ ಕಾಲದವರೆಗೆ ಮುಂಗುಸಿಯಾಗಿದ್ದು 
ಬಳಿಕ ಶಾಹವನ್ನು ಕಳೆದನು [ಜೈ. ಭಾರ.-೬೭]. 

ಕ್ರೋಧನಶ.- (1 ರಾವಣನ ಮಗನಾದ ಇಂದ್ರಜಿತ್ಲಿನ ಆಪ್ತ, ಪರಿವಾರದಲ್ಲಿ 
ಒಬ್ಬನು [ನನ. ೨೮೬), 

(1) ಕಶ್ಯಪ ಮುನಿಯಿಂದ ಕ್ರೋಥೆಯೆಂಬನಳಲ್ಲಿ ಜನಿಸಿದ ಕ್ರೂರ ಸ್ವಭಾ 
ವದ ರಾಕ್ಷಸರು. ಕುಬೇರನ ಉದ್ಯಾನವನವನ್ನು ಕಾಯುತ್ತಿದ್ದು , ಭೀಮಸೇನನು 
ಸೌಗಂಧಿಕ ನ್ರಷ್ಟವನ್ನು ತರುವುದಕ್ಕೆ ಹೋಗಿದ್ದಾಗ ಆತನಿಂದ ಹತರಾದರು [ನನ. 
೧೫೪, ೧೫೫]. 

ಕ್ರೋಧನಶಾ.--ದಕ್ಸಬ್ರಹ್ಮನ ಮಗಳು. ಕಶ್ಯಪನ ೧೩ ಮಂದಿ ಹೆಂಡಿರಲ್ಲಿ 
ಒಬ್ಬಳು. ಕ್ರೂರ ಸ್ವಭಾವದ ಮೃಗ ಪಕ್ಷಿಗಳನ್ನು ಹೆತ್ತವಳು. ಕೆಗೆ ಳ್ರೋಥೆ 
ಯೆಂಬುದು ನಾಮಾಂತರ [ಆದಿ. ೬೬]. 

ಕ್ರ್ರೋಧಾ.--ಕ್ರೋಧನಶೆಯ ನಾಮಾಂತರ. ಈಳಿಗೆ ಮೃಗಿ, ಮೃುಗಮಂದಾ, 
ಹರೀ, ಭದ್ರಮನಾ, ಮಾತಂಗೀ, ಶಾರ್ದೂಲೀ, ಶ್ವೇತಾ, ಸುರಭಿ, ಸುರಸಾ ಎಂಬು 
ದಾಗಿ ಒಂಬತ್ತು ಮಂದಿ ಎ್ರತ್ರಿಯರು [ಆದಿ. ೬೮]. 

ಕ್ರೋಷ್ಟು ಕ.-ಒಬ್ಬ ಮಹರ್ಷಿ. ಮಾರ್ಕಂಡೇಯ ಮುನಿ ಈತನಿಗೆ ಅನೇಕ 
ರಹಸ್ಯಗಳನ್ನು ಅರುಹಿದನು [ಮಾರ್ಕ,.-೪೨]. 

ಕ್ರೌ. (1) ಒಂದು ಬೆಟ್ಟ, ಹಿಮವಂತನ ಮಗನಾದ ಮೈನಾಕನ ಮಗನು 
[ಭೀ. ೧೨. ಹರಿ.-೧, ೧೮]. ದೇವಸೇನಾ ಸತಿಯಾದ ಕುಮಾರಸ್ವಾಮಿ ಇದನ್ನು 
ಸೀಳಿದ ಕಾರಣ ಕೌ)ಂಚದಾರಣನೆಂಬ ಹೆಸರನ್ನು ಪಡೆದನು [ಶಲ್ಯ.೪೬]. 

(1) ಒಂದು ದ್ವೀಪ. ಭೂಮಿಯ ಸನ್ನ, ದ್ವೀಪಗಳಲ್ಲಿ ಒಂದು. ಇದರ 
ಸುತ್ತಲೂ ಫ್ಸತ ಸಮುದ್ರ ಸುತ್ತಿಕೊಂಡಿದೆ. ಇದರ ವಿಸ್ತೀರ್ಣ ೧೬ ಲಕ್ಷ್ಮ 
ಯೋಜನ. ಸ್ರಿಯವ್ರತ ರಾಜನ ಮಗನಾದ ಫೃತಸೃಸ್ಮನೆಂಬವನು ಇಲ್ಲಿ ರಾಜ್ಯ 
ಭಾರ ಮಾಡುತ್ತಿದ್ದನು. ಈ ದ್ವೀಸದಲ್ಲಿ ಕೌಂಚವೆಂಬ ಅತ್ಯುನ್ನತವಾದ ಒಂಡು 
ಭೆಟ್ಟಿ ವಿರುವುದರಿಂದ ಇದಕ್ಕೆ ಕ್ರೌಂಚ ದ್ವೀಪನೆಂದಥು ಹೆಸರು, ಇದರಲ್ಲಿ ಶುಕ್ಲ, 


ಕ್ರೌಳ್ಬುವ್ಯೂಹ 159 ಕ್ಸೆತ್ರಬಂಧು 


ವರ್ಧಮಾನ, ಭೋಜನ, ಉಪಬರ್ಜಿಣ, ನಂದ, ನಂದನ, ಸರ್ವತೋಭದ್ರಗಳೆಂಬ 
ಏಳು ಪರ್ವತಗಳೂ, ಅಭಯಾ, ಅಮೃತೌಧಾ, ಆರ್ಯಕಾ, ತೀರ್ಥನತೀ, ವೃತ್ತಿ, 
ರೂನವತೀ, ವನಿತ್ರವತ್ತೀ ಶುಕ್ಲಾ ಎಂಬ ಏಳು ಮಹಾ ನದಿಗಳೂ ಇವೆ. ಫ್ರುತ 
ನೃಷ್ಠನು ತನ್ನ ಅನಂತರ ಈ ದ್ವೀನನನ್ನು ಏಳು ಭಾಗ ಮಾಡಿ, ತನ್ನ ಏಳು ಮಂದಿ 
ಮಕ್ಕಳಿಗೂ ಹಂಚಿಕೊಟ್ಟನು. ನೋಡು-ವೃತನೃಷ್ಮ [ಶಿವ.-ಉಮಾ ೧೮. ವಿಷ್ಣು.- 
೨, ೪. ಭಾಗ.-೫, ೨೦. ದೇ.ಭಾಗ.-೮. ೧೨]. 

ಕ್ರೌ ಉ್ಲಾ ವ್ಯೂಹ --ನೇನೆಯನ್ನು ಕೊಂಜೆಹೆಕ್ಸಿಯ ಆಕಾರದಲ್ಲಿ ನಿಲ್ಲಿಸುವುದು. 
ಭಾರತ ಯುದ್ದದ ಎರಡನೆಯ ದಿನದಲ್ಲಿ ವಾಂಡನರ ನೇನಾಪತಿಯಾದ ಧೃಷ್ಟ 
ದ್ಯುಮ್ನನು ಪಾಂಡವರ ಸೇನೆಯನ್ನು ಈ ಆಕಾರದಲ್ಲಿ ಏರ್ಪಡಿಸಿದ್ದನು. [ಭೀಷ್ಮ 
೫೦]. ಐದನೆಯ ದಿನದ ಯುದ್ಧದಲ್ಲಿ ಕುರು ಸೇನೆಯನ್ನು ಈ ರೀತಿ ನಿಲ್ಲಿಸಿದ್ದರು 
[ಭೀಷ್ಮ ೭೫). 

ಕಾ ರಣ್ಯ.--ಒಂದು ವನ. ದಂಡಕಾರಣ್ಯಕ್ಳೆ ದಕ್ಷಿಣ ದಿಕ್ಟಿನಲ್ಲಿದ್ದಿತು, 
ರಾಮ ಲಕ್ಷ್ಮಣರು ತಮ್ಮ ವನನಾಸ ಕಾಲದಲ್ಲಿ ಸಂಚರಿಸುವಾಗ ಈ ಅರಣ್ಯದಲ್ಲಿ 
ಅಯೋಮುಖಿಯನ್ನು ವಿರೂಪಗೊಳಸಿ, ಕಬಂಧನೆಂಬ ರಕ್ತನನನ್ನು ಕೊಂದರು 
[ರಾಮಾ.-ಅರ. ೭೩]. ಇದಕ್ಕೆ ಕ್ರೌಂಚಾವಟವೆಂಬುದು ನಾಮಾಂತರೆ [ರಾಮಾ.- 
ಅರ. ೧೦೯]. 
ಕ್ಸ್ಸತ್ತ್ವಾ್‌-ನಿದುರನ ನಾಮಾಂತರ [ಆದಿ. 3]. 

ಕ್ರೃತ್ರ ಇಗ ಯೆ.- ಒಬ್ಬಕ್ಸತ್ರಿಯ. ಧೃಷ್ಟದ್ಯುಮ್ನನ ಮಕ್ಕಳಲ್ಲಿ ಒಬ್ಬ. ಭಾರತ 
ಯುದ್ಧೆದಲ್ಲಿ ದ್ರೋಣನಿಂದ ಹೆತನಾದನು [ಜೊ ೧೦, ೧೫೬]. 

ಕ್ಸತ್ರ ದೇವ. ಶಿಖಂಡಿಯ ಮಗ. ಭಾರತ ಯುದ್ಧದಲ್ಲಿ ದುರ್ಯೋಧನನ ಮಗ 
ನಾದ ಲಕ್ಷ್ಮಣನಿಂದ ಹತನಾದನು. ರಥೋತ್ತ,ನುನು [ಉದ್ಯೋ. ೧೭೧. ಭೀ. 
೯೩. ದ್ರ್ರೋ. ೨೩. ಕ. ೩]. 

ಕ್ಸತ್ರಥ(ವ)ರ್ಮ.--ಧೃಷ್ಟದ್ಯುಮ್ನನ ಮಗನು... ಅರ್ಧ ರಥನು. ಭಾರತ 
ಯುದ್ಧದಲ್ಲಿ ಹದಿನಾಲ್ಬನೆಯ ದಿನ ದ್ರೋಣನನ್ನು ಕೆಣಕಿ ಮಡಿದನು [ಉಜ್ಯೋ. 
೧೭೧. ಜೋ. ೧೨೫]. 

ಕ್ರತ್ರ ಬಂಧು.--ಒಬ್ಬ ಅರಸು. ಒಂದು ದಿನ ಒಬ್ಬ ಬ್ರಾಹ್ಮಣನ ಹೊಳ 
ದಿಂದ ಗಾಳಿಗೆ ಸ್ವಲ್ಪ ಮಣ್ಣು ಹೊಡೆದುಕೊಂಡು ಹೋಗುತ್ತಿ ದ್ದುದನ್ನು ಕಂಡು 
ಒಬ್ಬ ಚಂಡಾಲನು ಗಾಬರಿಯಿಂದ ದೂರವಾಗಿ ಓಡಿಹೋದನು. ಇದನ್ನು ಕಂಡ 
ಕ್ಸತ್ರಬಂಧು ಆ ಚಂಡಾಲನನ್ನು ಕರೆದು ಕಾರಣವೇನೆಂದು ಕೇಳಲಾಗಿ, ಅವನು 
"" ಓಂದಣ ಜನ್ಮದಲ್ಲಿ ನಾನು ಭ್ರಾಹ್ಮಣನು: ಒಬ್ಬ ಬ್ರಾಹ್ಮಣನ ಸ್ವತ್ತನ್ನು 


ಕ್ಸತ್ರೆನೃದ್ಧ 160 ಕ್ಲುಪ 


೨ 


ಸ್ವಲ್ಪ ತಿಂಜಿನಾಗಿ ಈಗ ಈ ಜನ್ಮವು ಪ್ರಾಪ್ತವಾಗಿದೆ. ನಿನ್ನೆಯ ರಾತಿ) ಕನಸಿನಲ್ಲಿ 
ನನಗೊಬ್ಬ ಬ್ರಾಹ್ಮಣನು ಮೈಜೋರಿ "" ನಾಳೆ ನಿನಗೆ ಕ್ಲತ್ರಬಂಧು ರಾಜನೊಂದಿಗೆ 
ಸಂವಾದವಾಗುವುದು. ಬಳಿಕ ನೀನು ಈ ಜನ್ಮದಿಂದ ವಾರಾಗುವೆ'' ಎಂದು ಹೇಳು 
ತ್ತಿದ್ದಂತೆಯೇ ಆ ಚಂಡಾಲ ದೇಹವನ್ನು ಬಿಟ್ಟಿನು [ಭಾರ.-ಅನು. ೧೫೮). 

ಕ್ಸತ್ರನೃದ್ಧ.--ಒಬ್ಬ ಅರಸು. ಯದು ವಂಶದ ಆಯು ರಾಜನ ನಾಲ್ವರು 
ಪುತ್ರರಲ್ಲಿ ಎರಡನೆಯವನು. ನಹುಷ ಚಕ್ರವರ್ತಿ ಇವನ ತಮ್ಮ ಈ ಕ್ಸತ್ರವೃದ್ಧನ 
ಮಗನು ಸುಹೋತ್ರ [ಆದಿ. ೩೫]. 

ಕ್ಸತ್ರಿಯ.--ನಾಲ್ಕು ವಠ್ದಗಳಲ್ಲಿ ಎರಡನೆಯದು. ಈ ವರ್ಗ ಬ್ರಾಹ್ಮಣ ವರ್ಣ 
ದಿಂದ ಜನಿಸಿದ್ದು [ಆದಿ. ೬೫]. ಕ್ಷತ್ರಿಯ ಲಕ್ಷ್ಮಣ [ಶಾಂತಿ. ೧೮೭]. ಕ್ಸತ್ರ್ರಿಯನ 
ಮಹಿಮೆ [ನನ. ೧೯೭], ಕ್ಷತ್ರಿಯ ಧರ್ಮ [ಶಾಂತಿ ೨೭]. ಸ್ಸತ್ರಿಯರು-- 
ಯುಧಿಷ್ಠಿರನು ಮಯನಿರ್ನಿತವಾದ ಸಭೆಯನ್ನು ಪ್ರವೇಶಿಸಿದಾಗ ಸೆರೆದಿದ್ದನರು 
[ಸಭಾ. ೪] ಯಮನ ಸಭೆಯಲ್ಲಿರುವವರು [ಸಭಾ. ೮1. ಫ್ಲತ್ರಿಯರು-ದ್‌ೌಸದೀ 
ಸ್ವಯಂವರದಲ್ಲಿ [ಆದಿ. ೨೦೧]. ಕ್ಷತ್ರಿಯರು ಪ್ರಾತಃಕಾಲದಲ್ಲಿ ಸ್ಮರಿಸಲು ತಕ್ಕುವರು 
[ಅನು ೨೭೧]. ಕ್ಷತ್ರಿಯನ ಮಾತು ಬೆಣ್ಣೆಯ ಹಾಗೆ; ಹೃದಯ ಚೂಪಾದ 
ಕತ್ತಿಯ ಮೊನೆಯ ಹಾಗೆ [ಆದಿ. ೩]. 


ಕುಮಾ. ತಾಳ್ಮೆ ಅದರ ಆವಶ್ಯಕತೆ [ಆದಿ. ೪೨]. ಅದರ ಪ್ರಶಂಸೆ [ನನ. ೨೯]. 


(« 


ಕ್ಲೀರವತೀ.- (ಕ್ಷೀರಾ) ದಕ್ಷಿಣ ಹಿಂದೂಸ್ಥಾನದಲ್ಲಿ ಪಾಲಾರ್‌" ಎಂಬ ಹೆಸರಿ 
ನಿಂದ ಪ್ರಖ್ಯಾತಿಗೊಂಡಿರುವ ಒ೦ದು ನದಿ [ಭಾರ.-ವನ. ೮೨]. 

ಕ್ಸೀರಸಮುದ್ರ.--ಸಪ್ತ ಮಹಾಸಮುದ್ರಗಳಲ್ಲಿ ಐದನೆಯದು. ಇದು ಆರು 
ಲಕ್ಷ್ಮ ಯೋಜನ ವಿಸ್ತೀರ್ಣವುಳ್ಳದ್ದು.  ನೋಡು--ಸಸ್ತ ಸಮುದ್ರಗಳು (ಭೀಷ್ಮ 
೧೧]... ಅಮೃತ ಪ್ರಾಪ್ತಿಗಾಗಿ ದೇವ ದಾನವರು ಇದನ್ನು ಮಥನ ಮಾಡಿದ್ದು 
[ಆದಿ ೧೮. ಭಾಗ.-೮, ೬. ರಾಮಾ.-೧, ೪೫. ವಿಷ್ಣು -೧, ೯. ಪದ್ಮ-೩, ೯, ೬, ೨೬೦]. 
ಉಪಮನ್ಯುವೆಂಬ ಮುನಿಪುತ್ರನಿಂದ ಪ್ರಾರ್ಮಿ ತನಾದ ಶಿವನು ಪಾಲ್ಸಡಲನ್ನು ಆತನಿಗೆ 
ಕೊಟ್ಟದ್ದು [ಅನು. ೪೫). 

ಹ್ಷುಪ.-ಒಬ್ಬ ಅರಸು. ಸೃಷ್ಟಿಯ ಆದಿಯಲ್ಲಿ ರಾಜನಿಲ್ಲದ ಕಾರಣ ಲೋಕ 
ವೆಲ್ಲವೂ ಅನಾಯಕವಾಗಿರಲು, ಪ್ರಜೆಗಳು ಸ್ವೇಚ್ಛೆಯಿಂದ ನಡೆಯತೊಡಗಿದರು. 
ಆಗ ಬ್ರಹ್ಮನು ಒಮ್ಮೆ ಸೀತು ತನ್ನ ಮೂಗಿನಿಂದ ಒಃ ನನ್ನು ಕಲ್ಪಿಸಿಕೊಟ್ಟಿನು. 
ಈ ಕಾರಣದಿಂದ ಈ ಅರಸೆನಿಗೆ (ಕ್ಲುತದಿಂದ ಹುಟ್ಟಿ ದಃ1ನಾಗಿ) ಕ್ಸುಪನೆಂಬ ಹೆಸರು 
ಬಂದಿತು [ಭಾರ.-ಶಾಂತಿ. ೧೨೨]. 


ಕ್ಲೆ ಸತ್ರ ಕ್ಲೇತ್ರೆಜ್ಞ 161 ೩ಗವು 


ಫ್ಸೇತ್ರ ಕ್ರೇತ್ರಜ್ಞ ಸಂಬಂಧ ಕಥನ.- ಕ್ಷೇತ್ರ ಶರೀರ, ಕ್ಷೇತ್ರಜ್ಞ = 
ಆತ್ಮ; ಇವೆರಡಕ್ಕೂ ಇರತಕ್ಕ ಸಂಬಂಧ [ಭಾರ.-ಅಶ್ವ. ೫೦). 
ಸ್ಪೇಮುವರ್ಶಿ೯.- ಒಬ್ಬ ಅರಸು. ನೋಡು ಕಾಲಕವೃಕ್ಷೀಯ. 
ಫ್ಲೇಮಧೂರ್ತಿ.- (1) ನಾಲ್ವ ರಾಜನ ಮಂತ್ರಿ ಮತು, ನೇನಾಸತಿ. ಇವನು 
ಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಯುದ್ಧಮಾಡಿ, ಶ್ರೀ ಕೃಷ್ಣನ ಮಗ 
ನಾದ ಸಾಂಬನಿಂದ ಸೋತನು [ನನ. ೧೬]. ಬ್ರಹರ್ತ್‌ಕ್ಟ ತ್ರನಿಂದ ಮಡಿದನು 
[ಡ್ರೋ. ೧೦೭]. 
(11) ಕರೂಶ ದೇಶದ ಅರಸು. ಭೀಸ್ಮನಿಂದ ಹತನಾದನು (ಕರ್ಣ. ೯]. 
(111) ಒಬ್ಬ ಅರಸು. ಕರೂಶ ದೇಶದ ಬ್ಬಹೆಂತ ರಾಜನ ಸಹೋದರನು. 
ಭಾರತ ಯುದ್ಧ ದಲ್ಲಿ ಇವನಿಗೂ ಸಾತ್ಯಕಿಗೂ ಯುದ್ಧವಾಗುತ್ತಿ,ದ್ದಾಗ ಇವನ 
ಹಾವಳಿಗೆ ಸಾತ್ಯಕಿ ದಿಕ್ಟುತೋರದಿರುವಲ್ಲಿ ಭೀಮನು ಇವನನ್ನು ಕೊನೆಗಾಣಿಸಿದನು 
[ದ್ರೋ. ೨೫]. 
ಫೆ ಕ್ಲೀಮವೃದ್ಧಿ.- ಸಾಲ್ವ ರಾಜನ ನೇನಾಸಪತಿ. ನೋಡು ಸಾಲ್ವ. 
ಮಿ 
ಹಿಗಮ.- ಒಬ್ಬ ಬ್ರಾಹ್ಮಣ. ಈತನ ಸಹವಾಠಿಯಾದ ಸಹೆಸ್ರವಾದನೆಂಬ 
ಬ್ರಾಹ್ಮಣನು ಹುಲ್ಲಿನಿಂದ ಒಂದು ಸರ್ಪವನ್ನು ಹೊಸೆದು ಖಗಮನ ಮೇಲೆ 
ಎಸೆದನು. ಅದರಿಂದ ಹೆದರಿದ ಖಗಮನು ಸಹಸ್ರಪಾದನನ್ನು ಕುರಿತು "" ನೀನು 
ಸತ್ವವಿಲ್ಲದ ಸರ್ವಾಕಾರದಿಂದ ನನ್ನನ್ನು ಹೆದರಿಸಿದೆಯಾಗಿ, ವಿಷವಿಲ್ಲದ ಒಳ್ಳೆಯಾಗಿ 
(ನೀರು ಹಾವು) ಜನಿಸು'' ಎಂದು ಶಾಪನಿತ್ತನು. ಖಿನ್ನನಾದ ಸಹಸ್ರಪಾದನು 
ಶಾನನಿಮೋಚನೆಯನ್ನು ಕೇಳಲಾಗಿ, "" ರುರುವೆಂಬ ಖುಹಿಯ ಮೂಲಕ ಸೆಟ್ಟು 
ತಿಂದು ಮರಳಿ ಮನುಷ್ಯ ಜನ್ಮನನ್ನು ಸಡೆಯುವೆ'' ಎಂಬುದಾಗಿ ಹೇಳಿದನು 
[ಭಾರ.-ಆದಿ. ೮, ೧೧. ಅನು. ೮]. 
ಖುಗೋಲವರ್ಕ ನ.-[ಭಾಗ.-೫, ೨೧. ನಾಯು.-೫೧, ೫೩. ವಿಷ್ಣು.-೨, ೮, 
೧೨. ಶಿವ.-ಉಮಾಖಂ. ೧೯]. 
ಖಿಟ್ವಾಂಗ.- ಒಬ್ಬ ಅರಸು. ಸೂರ್ಯವಂಶದ ದಿಲೀಪ ಚಕ್ರವರ್ತಿಯ ನಾಮಾಂ 
ತರ. ಸಗರ ಚಕ್ರವರ್ತಿಯ ಮರಿಮಗನಾದ ಅಂಶುಮಂತನ ಮಗ. ಈತನ 
ಮಗನು ಭನೀರಥನು [ಭಾರ.-ಜ್ರೋ. ೬೧. ವನ. ೧೦೭. ಸಭಾ. ೮]. ಈತನು 
ದೊಡ್ಡ ಯಜ್ಞವನ್ನು ಮಾಡಲಾಗಿ, ಆ ಯಜ್ಞದಲ್ಲಿ ವಿಶ್ವಾನಸು ಮೊದಲಾದ 
11 


ಖಡೆ 162 ಮಿನ 


1 


ಅರುವತ್ತುಸಾವಿರ ಗಂಧರ್ವರೂ ಗಾಯನ ಮಾಡಿದರು. ಯೂಪಸ್ತ,೦ಭವನ್ನು ಸುವ: 
ದಿಂದಲೇ ರಚಿಸಿದ್ದು. ವೇದಘೋಷ, ಜ್ಯಾಘೋಷ, ದಾನಘೋಷಗಳು ಮೂರ 
ಏಕಪ್ರಕಾರವಾಗಿ ಮೊಳಗುತ್ತಿದ್ದುವು (ಶಾಂತಿ. ೨೯]. ಈತನು ಒಮ್ಮೆ ದೇವ ದಾನ 
ಯುದ್ಧದಲ್ಲಿ ಇಂದ್ರನಿಗೆ ಒತ್ತಾಸೆ ಮಾಡಹೋಗಿ, ಹಿಂದಿರುಗಿ ಬರುವಾಗ ಇಂಬ 
ಲೋಕದಲ್ಲಿ ಕಲ್ಪವೃಕ್ಷದ ಅಡಿಯಲ್ಲಿ ಮಲಗಿದ್ದ ಕಾಮಧೇನುವನ್ನು ನಮಸ್ಫ್ಛರಿಸಜೆಯೆ. 
ಬಂದುದರಿಂದ ಕುಪಿತೆಯಾದ ಕಾಮಥೇನು ದಿಲೀಪನಿಗೆ ಮಕ್ತುಳಾಗದಿರುವಂ: 
ಶಾಸ ಕೊಟ್ಟಳು. ಬಹಳ ಕಾಲದವರೆಗೂ ಮಕ್ಕಳಾಗದಿರಲು, ಈತನು ತನ 
ಕುಲಗುರುವಾದ ವಸಿಷ್ಠ ಮುನಿಯ ಆಶ್ರಮಕ್ಕೆ ಹೋಗಿ, ಆತನ ಅಪ್ಪಣೆಯಂತೆ ತನ 
ಮಡದಿಯೊಂದಿಗೆ, ಕಾಮಧೇನುವಿನ ಮಗಳಾದ ನಂದಿನೀ ಥೇನುವನ್ನು ಕೆಲಕಾಲ 
ಅನನ್ಯಭಾವದಿಂದ ಸೇವಿಸಿ, ಶಾಪಮುಕ್ತನಾಗಿ ಪುತ್ರನನ್ನು ಪಡೆದನು. ಈತನ 
ಮಗನು ರಘು ರಾಜನು [ಪದ್ಮ ೧೯೭]. ದಿಲೀಪನ ಕಥೆ [ರಾಮಾ.-ಬಾಲ. ೪೨, 
ಮತ್ಸ್ಯ್ಯ.-೧೨. ದ್ರೋ. ೬೧. ಶಾಂತಿ. ೨೮]... ದಿಲೀಪನು ಮತ್ತೊಮ್ಮೆ ದೇನ 
ಲೋಕಕ್ಕೆ ಹೋಗಿ, ರಾಕ್ಷಸರನ್ನು ಕೊಂದು ದೇವತೆಗಳಿಗೆ ಸುಖವನ್ನುಂಟು 
ಮಾಡಿದನು. ದೇವತೆಗಳು ಸಂತುಷ್ಟರಾಗಿ ವರವನ್ನು ಬೇಡುವಂತೆ ಹೇಳಿದರು. ಈತನು 
ತನಗೆ ಆಯುಷ್ಯ ಇನ್ನೂ ಎಷ್ಟಿರುವುಜಿಂದು ಬೀಳಲಾಗಿ, ಅವರು ಎರಡು ಜಾನ 
ಗಳು ಮಾತ್ರನೇ ಇರುವುದಾಗಿ ಹೇಳಿದರು. ದಿಲೀಪನು ಒಡನೆಯೇ ಅಯೋಧ್ಯೆ 
ಯನ್ನು ಸೇರಿ, ರಾಜ್ಯಭಾರವನ್ನು ಮಗನಿಗೆ ಒಪ್ಪಿಸಿ, ಯೋಗನಿರತನಾಗಿದ್ದು ದೇಹ 
ತ್ಯಾಗ ಮಾಡಿದನು [ಭಾರ.-ದ್ರೋ. ೬೧]. 

ಖಡ್ಗ.-- ಖಡ್ಗದ ಉತ್ಪತ್ತಿಯ ಕಥೆ [ಶಾಂತಿ. ೧೬೪]. ಅದರ ಯುದ್ಧ ವಿವರ 
[ಕರ್ನ. ೧೬]. 

ಖಣ್ನ ಭೂ ಭಾಗ. ಮಹಾದಿ ್ರೀಸಗಳೆಲ್ಲಿನ ಭೂ ಭಾಗಗಳಿಗೆ ವರ್ಷಗಳೆಂತಲೂ, 
ಆ ವರ್ಷಗಳಲ್ಲಿನ ಭೂ ಭಾಗಗಳಿಗೆ ಖಂಡಗಳೆಂತಲೂ ಹೆಸರು [ಮತ್ಸ್ಯ.-೧೧೩. 
ದೇ.ಭಾಗ.-೧೧, ೨೧]. 

ಖನಕ.--ನಿದುರನ ಆಪ್ತ, ಸ್ನೇಹಿತನು. ದುರ್ಯೋಧನನು ಪಾಂಡವರ ಸಂಹಾ 
ರಾರ್ಧವಾಗಿ, ವಾರಣಾವತದಲ್ಲಿ ಅರಗಿನ ಮನೆಯನ್ನು ಕಟ್ಟಸಿದಾಗ, ಈತನು ಅದೆರ 
ಮೇಲ್ವಿಚಾರಣೆಯಲ್ಲಿದ್ದು, ವಿದುರನ ಸೂಚನೆಯ ಮೇರೆಗೆ ಗುಪ್ತವಾಗಿ ಒಂದು 
ಸುರಂಗದ್ವಾರವನ್ನು ಕಲ್ಪಿಸಿದ್ದರು. ಪಾಂಡವರು ಹಸ್ತಿನಾವತಿಯಿಂದ ವಾರಣಾ 
ವತಕ್ಕೆ ಬರುವ ಸಮಯದಲ್ಲಿ, ವಿದುರನು ಈ ಸಮಾಚಾರವನ್ನು ರಹಸ್ಯವಾಗಿ 
ಭೀಮನಿಗೆ ಹೇಳಿದ್ದನು. ಬಳಿಕ ಭೀಮನು ಸಮಯಬಂದಾಗ ಜನನೀ ಸೋದರರನ್ನು 
ಎತ್ತಿಕೊಂಡು ಆ ಮಾರ್ಗದಿಂದ ಹೊರಬಿದ್ದನು [ಅದಿ. ೧೫೯]... ' | 


ಖನಿ 168 ಖರ 
ಖಿನಿ.--ಕುಣಿಗಾರ್ಗ _ ಮುನಿಯ ನಾಮಾಂತರ. ನೋಡು--ಕುಣಿಗಾರ್ಗ್ಯ. 


ಖನೀನೇತ್ರ.--ಹಿಬ್ಬ ಅರಸು. ಸೂರ್ಯವಂಶದ ಇಸ್ಸ್ಟ್ಟಾಕುವಿನ ಸಂತತಿಯವ 
ನಾದ ವಿನಿಂತನೆಂಬ ಅರಸನ ಮಗನು. ಆತನಿಗೆ ಮಕ್ಕಳ್ಳ್ಲದ ಕಾರಣ ಪುತ್ರ 
ಪ್ರಾಪ್ತಿಗಾಗಿ ಪಿತೃದೇವತೆಗಳಿಗೆ ಮಾಂಸಾಹಾರದಿಂದ ಶ್ರಾದ್ಧವನ್ನು ಮಾಡಬೇಕೆಂದು 
ಸಂಕಲ್ಪಿಸಿ, ಮಾಂಸವನ್ನು ತರುವುದಕ್ಕಾಗಿ ಅರಣ್ಯಕ್ಕೆ ಹೋದನು. ಅಲ್ಲಿ ಒಂದು 
ಜಿಂಕೆ ಅರಸನ ಮುಂದೆ ಬಂದು ನಿಂತು "" ಅಯ್ಯಾ, ನನಗೆ ಮಕ್ತುಳ್ಳಿ. ಈ ದುಃಖ 
ವನ್ನು ಸಹಿಸಲಾರಕೆನು. ನನ್ನನ್ನು ಕೊಲ್ಬು'' ಎಂದಿತು. ಅಷ್ಟರಲ್ಲಿಯೇ ಮತ್ತೊಂದು 
ಜಿಂಕೆ ಅಲ್ಲಿಗೆ ಬಂದು *" ಅಯ್ಯಾ, ನನಗೆ ತುಂಬ ಮುರಿಗಳಿರುವುವು. ಎಲ್ಲಿ 
ಯಾವಾಗ, ಯಾವುದು ಕ್ರೂರ ಜಂತುಗಳ ಬಾಯಿಗೆ ತುತ್ತಾಗುವುದೋ ಎಂದು 
ಒಂದೊಂದು ಕಣವೂ ಹೆದರುತ್ತಿದ್ದೇನೆ. ನನ್ನನ್ನೇ ಕೊಲ್ಲು'' ಎಂದು ಹೇಳಿತು. 
ಇಂತು ಆ ಜಿಂಕೆಗಳ ಪರಸ್ಪರ ವಿರುದ್ಧವಾದ ಮಾತುಗಳನ್ನು ಕೇಳಿದ ಖನೀನೇತ್ರನು 
ಆ ಜಿಂಕೆಗಳನ್ನು ಕೊಲ್ಲಲ್ಲೊದೆ ಪಟ್ಟಿಣಕ್ಕೆ ಹಿಂದಿರುಗಿ ಬಂದು ತವೋನಿರತನಾಗಿದ್ದು 
ಪುತ್ರರನ್ನು ಪಡೆದನು. ಖನೀನೇತ್ರನು ಪ್ರಜಾನುರಾಗವಿಲ್ಲದವನಾದುದರಿಂದ, ಪ್ರಜೆ 
ಗಳಲ್ಲರೂ ಇವನನ್ನು ರಾಜ್ಯದಿಂದ ಒಡಿಸಿ, ಇವನ ಮಗನಾದ ಕರಂಧಮನಿಗೆ ರಾಜ್ಯ 
ದಲ್ಲಿ ಸಟ್ಟಿಗಟ್ಟಿದರು. ನೋಡು--ಕರಂಧಮ [ಅಶ್ವ. ೪. ಮಾರ್ಕ.-೧೧೭]. 


ಖರ.--ಒಬ್ಬ ರಾಕ್ಸಸ. ನಿಶ್ರವಸನೆಂಬ ಖುಷಿಯಿಂದ ರಾಕಾ ಎಂಬ ರಾಕ್ಷಸಿ 
ಯಲ್ಲಿ ಜನಿಸಿದವನು. ರಾವಣನ ಬಲತಾಯ ಮಗನು. ಶೂರ್ಪಣಖೆಯೂ ದೂಷಣ 
ನಂಬ ರಾಕ್ಷಸನೂ ಇನನ ಒಡಹುಟ್ಟದನರು [ಭಾರೆ.-ವನ. ೨೭೬]. ಒಮ್ಮೆ 
ಉಾವಣನು ತನ್ನ ದಿಗ್ವಿಜಯ ಸಮಯದಲ್ಲಿ ತನ್ನನ್ನು ಇದಿರಿಸಿದ, ಶೂರ್ಪಣಖೆಯ 
1ಂಡನಾದ ವಿದ್ಯುಜ್ಞಿಹ್ವನನ್ನು ಕೊಂದನು. ಶೂರ್ಪಣಖೆ ರಾವಣನಲ್ಲಿಗೆ ಹೋಗಿ 
ಕನ್ನ ಪತಿಯನ್ನು ಕೊ೦ದುದಕ್ಕಾಗಿ ರಾವಣನನ್ನು ನಿಂದಿಸಿದಳು. ಆಗ ರಾವಣನು 
ಸೂರ್ಪಣಖೆಗೆ ಅಭಯನಿತ್ತು, ಆಕೆಯನ್ನು ಖರ ದೊಸಣರ ವಶದಲ್ಲಿರುವ ಹಾಗೆ 
ುಯಮಿಸಿ, ಖರನಿಗೆ ದಂಡಕಾರಣ್ಯ ರಾಜ್ಯನಿತ್ತು, ೧೪,೦೦೦ ಮಂದಿ ರಾಕ್ಷಸರನ್ನು 
30ಬಲನಾಗಿ ಕೊಟ್ಟು ಕಳುಹಿದನು [ರಾಮಾ, -ಉತ್ಸ,. ೨೩, ೨೪]. ಬಳಿಕ ರಾಮನು 
ಸಂಚವಹಿಯಲ್ಲಿ ಸೀತಾ ಲಕ್ಷ್ಮಣರೊಂದಿಗೆ ವಾಸಮಾಡುತ್ತಿದ್ದಾಗ ಶೂರ್ಸಣಖೆ 
ಇಮನನ್ನು ಮೋಹಿಸಿ, ಲಕ್ಷ್ಮಣನಿಂದ ಕನಿ ಮೂಗುಗಳನ್ನು ಕುಯಿಸಿಕೊಂಡು, 
ುರನಲ್ಲಿಗೆ ಹೋಗಿ ಮೊರೆಯಿಟ್ಟಳು. ಆಗ ಖರನು ತನ್ನ ೧೪ ಸಾವಿರ ಸೇನೆಯೊಂದಿಗೆ 
ಇಮನನ್ನು ಇದಿರಿಸಿ ಸೇನಾಸಮೇತನಾಗಿ ಹತನಾವನು [ರಾಮಾ.-ಅರ. ೧೯, ೩೦. 
ನಾರ.-ವನ, ೨೭೮], 


ಖಾಣ್ಮವ 164 ಗಂಗಾ 


ಖಾಜ ವ.- ಇಂದ್ರನ ಉದ್ಯಾನ ವನಗಳಲ್ಲಿ ಒಂದು. ಇದು ಸರಸ್ವತೀ, ದೃಷ 
ದ್ವತೀ ನದಿಗಳಿಗೆ ವೂರ್ವದಲ್ಲಿತ್ತು. ಒಮ್ಮೆ ವರುಣಲೋಕದಲ್ಲಿ ೧೨ ವರ್ಷಗಳವರೆಗೆ 
ಒಂದು ಯಜ್ಞ, ನಡೆದುದರಿಂದ ಅಗಿ ದೇವನ ಜೀರ್ದಶಕ್ತೊಯು ಕುಗ್ಗಿತು. ದೇವ 
ವೈದ್ಯರಾದ ಅಶ್ವಿನೀದೇವತೆಗಳು ಇಂದ್ರನ ಖಾಂಡವವನದಲ್ಲಿ ಅಜೀರ್ಯನನ್ನು ಹೋಗ 
ಲಾಡಿಸುವ ಉತ್ತಮವಾದ ಮೂಖಲಿಕೆಗಳಿರುಪುವೆಂತಲೂ, ಅವುಗಳನ್ನು ಸೇವಿಸಿದರೆ 
ಅಗ್ನಿಮಾಂದ್ಯ ಮಾಯವಾಗುವುದೆಂತಲೂ ತಿಳಿಸಿದರು. ಅಗ್ನಿದೇವನು ಕೃಷ್ಣಾ 
ರ್ಜುನರಲ್ಲಿಗೆ ಬ್ರಾಹ್ಮಣನೇಸದಿಂದ ಹೋಗಿ, ಅವರಿಂದ ಅಭಯವನ್ನು ಹಡೆದು 
ಆ ನನನನ್ನು ಸುಡತೊಡಗಿದನು. ಇಂದ್ರನು ಯುದ್ಧಕ್ಕೆ ಬಂದನು. ಅರ್ಜುನನು 
ಇಂದ್ರನನ್ನು ಸೋಲಿಸಿಬಿಟ್ಟನು. ಅಗ್ನಿಯನ್ನು ಶಾಂತಗೊಳಿಸುವುದಕ್ಕೆ ಇಂದ್ರನು 
ಮಳೆ ಸುರಿಸಿದನು. ಅರ್ಜುನನು ಶರಸಂಜರದಿಂದ ಆ ಮಳೆ ಅಗ್ವಿಯ ಮೇಲೆ 
ಬೀಳದಂತೆ ಮಾಡಿದನು. ಆ ಸಮಯದಲ್ಲಿ ಅದೀ ವನದಲ್ಲಿ ವಾಸಮಾಡುತ್ತಿದ್ದ, 
ಕೃಷ್ಣನ ಹೆಗೆಯಾದ ಮಯನೆಂಬ ರಾಕ್ಷಸನು ಅರ್ಜುನನನ್ನು ಮರೆಹೊಕ್ಕುನು. 
ಖಾಂಡವವನವಿದ್ದ ಸ್ಥಳದಲ್ಲಿಯೇ ಶ್ರೀ ಕೃಷ್ಣನು ದೇವತಿಲ್ಲಿಯಾದ ವಿಶ್ವಕರ್ಮನ 
ಮೂಲಕ ಇಂದ್ರಪ್ರಸ್ಥವನ್ನು ನಿರ್ಮಿಸಿದನು. [ಭಾರ.-ಆದಿ. ೨೫೦, ೨೬೦]. 

ಖಾಣ್ನನಪ್ರಸ್ಥ.--ಹೆಸ್ತಿನಾವತಿಯ ಸಮಿಾಪದಲ್ಲಿರುವ ಒಂದು ಪಟ್ಟಿಣ. 
ಕೋಡು--ಇಂದ್ರವ್ರಸ್ಥ, ಖಾಣ್ಣವ. ದ್ರೌಪದೀ ಸ್ವಯಂವರಾನಂತರ ಧೃತರಾಷ್ಟ್ರನು 
ವಾಂಡವರನ್ನು ಬರಮಾಡಿಕೊಂಡು, ಅವರಿಗೆ ಅರ್ಧರಾಜ್ಯವನ್ನು ಕೊಟ್ಟಿನು. ಆಗ 
ವಾಂಡವರು ಇಲ್ಲಿಯೇ ರಾಜ್ಯಭಾರ ಮಾಡುತ್ತಿದ್ದರು. ಮಯನು ಈ ಪಟ್ಟಣದಲ್ಲಿಯೇ 
ಒಂದು ಸಭೆಯನ್ನು ಪಾಂಡವರಿಗಾಗಿ ನಿರ್ಮಿಸಿದನು. ಇಲ್ಲಿ ಸಟ್ಟಣ ಏರ್ಸಡುವುದಕ್ಕೆ 
ನೊದಲು ಖಾಂಡವವನನಿದ್ದಿತು [ಭಾರ.-ಆ. ೬೧, 34೭]. 

ಖಾಣ್ಣಿ ಕೃ.- ಒಬ್ಬ ಖಷಿ. ನಿದೇಹನಂಶದ ನಿತಧ್ವಜನ ಮಗನು. 
ನೋಡು--ಕೃತಧ ಎಜೆ. 

ಖ್ಯಾತಿ.--ಕರ್ದಮಬ್ರಹ್ಮನ ಒಂಬತ್ತು, ಮಂದಿ ಪುತ್ರಿಯರಲ್ಲಿ ಒಬ್ಬಳು. 
ಭೃಗು ಮಹರ್ಷಿಯನ್ನು ಮದುವೆಯಾಗಿ, ಲಕ್ಷ್ಮೀದೇವಿಯನ್ನು ಪಡೆದಳು [ಭಾರ.- 
ಆದಿ. ೬೭. ಭಾಗ.-೪, ೧, ನಿಷ್ಣು.-೧, ೧೦]. 


ಗ 


ಗೆಜ್ನಾ---ಭಾರತ ವರ್ಷದಲ್ಲಿ ಪುಣ್ಯತಮವೆನಿಸಿದ ಒಂದು ಮಹಾನದಿ. ಈ 
ನದಿಯ ಅಭಿಮಾನದೇವತೆಗೂ ಇದೇ ಹೆಸರು [ಭಾರ.-ಆ. ೬೩, ಬೀ. ೬]. ಒಮ್ಮೆ 


ಗಂಗಾ 165 ಗಂಗಾ 


ದೇವಲೋಕದಲ್ಲಿ ಬ್ರಹ್ಮಾದಿಗಳಲ್ಲರೂ ನೆರೆದಿರುವಲ್ಲಿ ಈಕೆಯೂ ದಿವ್ಯರೂಪಹಿಂದ 
ಅಲಿಗೆ ಹೋಗಿದ್ದಳು. ಆ ಸಮಯದಲ್ಲಿ ಈಕೆಯ ಸೆರಗು ಗಾಳಿಗೆ ಹಾರಿಹೋಗಲಾಗಿ 
ಅಲ್ಲಿಯೇ ದೂರದಲ್ಲಿದ್ದ, ಇಕ್ಸ್ಟ್ವಾಕುವಂಶದ ಮಹಾಭಿಷನೆಂಬ ಅರಸು ಆಕೆಯನ್ನು 
ಕುತೂಹಲ ದೃಷ್ಠಿ ಯಿಂದ ನೋಡಿದನು. ಅವನ ಮುಖವನ್ನು ಕಂಡು ಗಂಗೆಯೂ 
ಮೋಹಗೊಂಡಳು. ಇದನ್ನು ಕಂಡು ಚತುರ್ಮುಖನು ಇವರಿಬ್ಬರೂ ಭೂ ಲೋಕದಲ್ಲಿ 
ಜನಿಸುವಂತೆ ಶಾಪವಿತ್ಯನು. ಬಳಿಕ ಮಹಾಭಿಷನು ಚಂದ್ರವಂಶದ ಪ್ರತೀಪನೆಂಬ 
ರಾಜನಿಗೆ ಶಂತನುನೆಂಬ ಹೆಸರಿನಿಂದ ಮಗನಾಗಿ ಜನಿಸಿದನು. ಗಂಗೆಯೂ ದುಃಖ 
ಭರಿತೆಯಾಗಿ ಭೂ ಲೋಕಕ್ಕೆ ಬರುತ್ತಿದ್ದಳು. ಭೂ ಲೋಕದಲ್ಲಿ ಜನಿಸುವಂತೆ ವಸಿಷ್ಠ 
ನಿಂದ ಶನ್ಮರಾದ ಅಸ್ಪವಸುಗಳು ನಡುದಾರಿಯಲ್ಲಿ ಈಕೆಯನ್ನು ಸಂಧಿಸಿ ತಮಗೆ 
ಜನನಿಯಾಗುವಂತೆ ಬೇಡಿದರು. ಗಂಗೆಯೂ ಇದಕ್ಕೆ ಸಮ್ಮತಿಸಿದಳು. 

ವ್ರತೀನನ ತರುವಾಯ ಶಂತನು ರಾಜ್ಯಕ್ರೆ ಬಂದನು. ಒಮ್ಮೆ ಈತನು ಗಂಗಾ 
ತೀರದಲ್ಲಿ ಸಂಚರಿಸುತ್ತಿರುವಲ್ಲಿ ಗಂಗೆ ದಿವ್ಯತಾರುಣ್ಯಭರಿತವಾದ ರೂಪದಿಂದ ಕಾಣಿಸಿ 
ದಳು. ಇಬ್ಬರೂ ಮೋಹಗೊಂಡರು. ಶಂತನು ಗಂಗೆಯನ್ನು ಕುರಿತು ತನ್ನನ್ನು 
ಮದುವೆಯಾಗ ಹೇಳಿದನು. ಆಗ ಗಂಗೆ "" ನಾನು ಯಾವ ಕೆಲಸನನ್ನು ಮಾಡಿದರೂ 
ನೀನು ಅಡ್ಡಗಿಸಲಾಗದು ; ಕಾರಣವನ್ನೂ ಕೇಳಲಾಗದು. ಇದಕ್ಕೆ ನೀನು ಸಿಮ್ಮುತಿಸುವು 
ದಾದರೆ ನಾನು ನಿನ್ನನ್ನು ಮದುವೆಯಾಗುನೆನು'' ಎಂದಳು. ಅದಕ್ಕೆ ಶಂತನುವೂ 
ಒಪ್ಪಿದನು. ಬಳಿಕ ಗಂಗೆ ಶಂತನು ಚಕ್ರವರ್ತಿಯೊಂದಿಗೆ ನಂಸಾರಮಾಡಿಕೊಂಡಿದ್ದು 
ಪುತ್ರನನ್ನು ಪಡೆದು, ಆ ಶಿಶುವನ್ನು ಒಡನೆಯೇ ಪ್ರವಾಹದಲ್ಲಿ ಬಿಸುಟಳು. ಇಂತೆಯೇ 
ಏಳು ಬಾರಿ ನಡೆಯಿತು. ಎಂಟಿನೆಯ ನಲ ಗಂಗೆ ಗರ್ಭಿಣಿಯಾಗಿ, ಪ್ರನವಕಾಲ 
ಸಮಿಾಪಿಸಿ, ಗಂಡು ಶಿಶುವನ್ನು ಹೆತ್ತು ಮೊದಲಿನಂತೆಯೇ ಮಾಡತೊಡಗಿದಾಗ, 
ಗಂಗೆಯ ದ*ರಾತ್ಮ್ಯವನ್ನು ತಾಳಲಾರದೆ ಶಂತನು ಅಡ್ಡಬಂದು "" ಇಂದಿನವರೆಗೆ 
ಏಳು ಮಂದಿ ಮಕ್ಕಳನ್ನು ಕೊಂದುಹಾಕಿಜಿ. ಈ ಗರ್ಭವನ್ನು ಎಷ್ಟುಮಾತ್ರಕ್ಕೂ 
ನಾನು ನಿನ್ನ ಕೈಗೆ ಕೊಡಲಾರೆನು'' ಎಂದು ಹೇಳಿದನು. "" ಗಂಗೆ ನಮ್ಮ ಒಪ್ಪ೦ದ 
ಮುರಿದುಹೋಯಿತು. ಇನ್ನು ಅರೆಗಳಿಗೆಯಾದರೂ ನಾನು ನಿನ್ನಲ್ಲಿ ಇರಲೊಲ್ಲೆನು 4 
ಎ೦ದು ಹೇಳಿ, ವಸುಗಳ ಶಾಸಕ್ರಮವನ್ನು ವಿವರಿಸಿ, ಎಂಟನೆಯ ಮಗುವನ್ನು 
ತಕ್ಟು ಸಮಯದಲ್ಲಿ ಶಂತನುವಿಗೆ ಒಪ್ಪಿಸುವುದಾಗಿ ಮಾತುಕೊಟ್ಟು, ಮಗುವಿನೊಂದಿಗೆ 
ಕಣ್ಮರೆಯಾದಳು. ಈ ಎಂಟನೆಯ ಮಗನೇ ಭೀಸ್ಮ್ಮಾಚಾರ್ಯನು ಆದಿ. ೧೦೨, 
೧೦೬]. ಸಗರನ ಅರುವತ್ತು ಸಾವಿರ ಮಂದಿ ಮಕ್ಕಳೂ ಕಪಿಲ ಮುನಿಯ 
ಕೋಪಾಗ್ನಿಯಿಂದ ಬೂದಿಯಾಗಿರುವಲ್ಲಿ, ಅವರ ಮರಿಮಗನಾದ ಭಗೀರಥನು ತನ್ನ 
ಮುತ್ತಜ್ಞಂದಿರಿಗೆ ಸದ್ಗತಿಯನ್ನುಂಟುಮಾಡುವುದಕ್ಕಾಗಿ, ಗಂಗೆಯನ್ನು ಭೂ 


ಗಂಗಾ 166 ಗಂಗಾದ್ದಾರ 


ಲೋಕಕ್ಕೆ ತರುವ ಉದ್ದೇಶದಿಂದ ಗಂಗೆಯನ್ನು ಕುರಿತು ತಪಸ್ಸುಮಾಡಿದನು. 
ಗಂಗೆ ಪ್ರತ್ಯಕ್ಸವಾಗಿ "" ನಾನು ನಿನ್ನ ಇಷ್ಟಾರ್ಥವನ್ನು ಕೈಗೂಡಿಸುವೆನು. ಆದರೆ 
ನನ್ನ ವೇಗವನ್ನು ತಡೆಯುವರಾರು?*' ಎನಲು, ಭಗೀರಥನು ಶಿವನನ್ನು ಮೆಚ್ಚಿಸಿ, 
ಒಪ್ಪಿಸಿದನು. ಗಂಗೆ ಶಿವನ ಮಸ್ತಕದ ಮೇಲೆ ಬಿದ್ದು, ಅಲ್ಲಿಂದ ಭಗೀರಥನ 
ಹಿಂಜಿಯೇ ಬರುತ್ತ, ದಾರಿಯಲ್ಲಿ ಜಹ್ನುವಿನ ಯಜ್ಞ ಶಾಲೆಯನ್ನು ಕೊಚ್ಚಿ ಕೊಂಡು 
ಹರಿಯತೊಡಗಿತು. ಜಹ್ನು ಗಂಗೆಯನ್ನು ಶೋಷಿಸಿಬಿಟ್ಟಿನು. ಭಗೀರಧನು ಜಹ್ನು 
ನನ್ನು ಬೇಡಲಾಗಿ, ಜಹ್ನ್ನು ಮರಳಿ ಪ್ರವಹಿಸುವಂತೆ ಮಾಡಿದನು. ಈ ಕಾರಣ 
ದಿಂದಲೇ ಗಂಗೆಗೆ "" ಜಾಹ್ನವೀ'' ಎಂದು ಹೆಸರು. ಬಳಿಕ ಭಗೀರಧನು ಗಂಗೆ 
ಯನ್ನು ತನ್ನ ಹಿಂಜಿಯೇ ಕರೆದುಯ್ದು ತನ್ನ ಮುತ್ತ ಜ್ಞಂದಿರ ಬೂದಿಯ ರಾಶಿಯ 
ಮೇಲೆ ಪ್ರವಹಿಸುವಂತೆ ಮಾಡಿ, ಅವರಿಗೆ ಸದ್ಗತಿಯನ್ನೊದವಿಸಿದನು. ಹೀಗೆ ಭಗೀ 
ರಧನ ಇಷ್ಟಾನುಸಾರ ಭೂ ಲೋಕಕ್ಕೆ ಇಳಿದುಬಂದುದರಿಂದ ಗಂಗೆಗೆ "" ಭಾಗೀರಥಿ'' 
ಯೆಂದು ಹೆಸರು [ರಾಮಾ.-೧, ೪೩. ಭಾಗ೯, ೯. ಭಾರ.-ವನ. ೧೦೯. ದ್ರೋ. ೬೦. 
ಮಾರ್ಕ. ೫೩]. ಕಾಶಿರಾಜನ ಮಗಳಾದ ಅಂಬೆಯ ಸಲುವಾಗಿ ಸರಶುರಾಮನಿಗೂ 
ಭೀಷ್ಮನಿಗೂ ಯುದ್ಧವಾದ ಸಂದರ್ಭದಲ್ಲಿ ಗಂಗೆ ಭೀಷ್ಮನಿಗೆ ದರ್ಶನವಿತ್ತಳು 
[ಉಜ್ಯೋ. ೧೮೨]. ಕಲಿಯುಗದಲ್ಲಿ ಗಂಗೆಯ ಪ್ರಾಶಸ್ತ. 3 [ನನ. ೮೩]. ಭೀಷ್ಮ 
ಮರಣದಿಂದ ದುಃಖಿತೆಯಾದ ಗಂಗೆಯನ್ನು ಶ್ರೀ ಕೃಷ್ಣನು ಸಂತವಿಸಿದ್ದು [ಅನು. 
೨೭೪]. ಗಂಗೆಯ ಮಹಿಮೆ [ಅನು. ೬೫. ಭಾಗ.-೫, ೧೭]. ಪಾರ್ವತೀ ಪರಮೇಶ್ವರರು 
ಕ್ರೇಡಾಸಕ್ತೆರಾಗಿದ್ದಾಗ ಅಗ್ನಿ ಭಂಗವನ್ನುಂಟುಮಾಡಿದನೆಂಬ ಕೋಪದಿಂದ 
ಕುಪಿತೆಯಾದ ವಾರ್ವತಿ ಅಗ್ತಿಯನ್ನೇ ಗರ್ಭಧಾರಣ ಮಾಡುವಂತೆ ಶಪಿಸಿದಳು, 
ಅಗ್ನಿ ಅದನ್ನು ಕೆಲಕಾಲ ಧರಿಸಿ, ತಾಳಲಾರದೆ ಗಂಗೆಯಲ್ಲಿ ಬಿಟ್ಟನು. ಗಂಗೆ 
ಬೇಸತ್ತು, ಶರಗುಲ್ಮದಲ್ಲಿ (ಜೊಂಡು ಹುಲ್ಲಿನಲ್ಲಿ) ಬಿಟ್ಟಳು. ಅಲ್ಲಿ ಉತ್ಸನ್ನನಾದ 
ಕುಮಾರನೇ ಸಣ್ಮುಖನು. ನೋಡು-- ಕಾರ್ತಿಕೇಯ [ರಾಮಾ.-೧, ೩೪. ಭಾರ.- 
ವನ. ೨೨೭, ಶಾಂತಿ. ೪೫. ಅನು. ೧೩೩. ಸ್ಟಾ.-ಮಾಹೇ. ೨೭. ಕೌಮಾರಿ.-೨೯]. 
ತನ್ನ ಮಗನಾದ ಭೀಷ್ಮನನ್ನು ಅರ್ಜುನನು ಕೊಂದುದಕ್ಕಾಗಿ ಅರ್ಜುನನಿಗೆ ಶಾಪ 
ವಿತ್ತಳು. ನೋಡು--ಕೌರವ್ಯ, ಉಲೂಪಿ, ಚಿತ್ರಾಂಗಡೆ, ಬಭ್ರುವಾಹನ. 
ಗಜ್ಗಾದ್ವಾರ.--ಹರಿದ್ದಾರ ಕ್ಷೇತ್ರದ ಹೆಸರು ಇದಕ್ಕೆ ಮಾಯಾಪುರೀ 
ಎ೦ಬುದು ನಾಮಾ೦ತರ. ಚಂದ್ರವಂಶದ ಪ್ರತೀಪ ರಾಜನು ಈ ಸ್ಥಳದಲ್ಲಿ ತನಸ್ಸು 
ಮಾಡಿದನು. ಆಗ ಗಂಗೆ ಪ್ರತೀಸನ ಬಳಿಗೆ ಬಂದಳು. ನೋಡು--ಪ್ರತೀಪ [ಭಾರ.- 
ಆದಿ. ೧೦೩], ಇದೇ ಸ್ಥಳದಲ್ಲಿಯೇ ತಪೋನಿರತನಾಗಿದ್ದ ಭರದ್ವಾಜ ಮುನಿಯ 
ಶನಸ್ಸ್ನನ್ನು ಭಂಗಗೊಳಿಸ ಬಂದ ಫೃತಾಚಿಯೆಂಬ ಅಸ್ಸರಸಿಯನ್ನು ಕಂಡು ಕ್ಷೋಭೆ 


ಗಜ 107 ಗಜಾನನ 


ಗೊಂಡ ಭರದ್ವಾಜನಿಂದ ದ್ರೋಣಾಚಾರ್ಯನು ಜನಿಸಿದನು [ಆದಿ. ೧೪೦]. ತೀರ್ಥ 
ಯಾತ್ರೆಗೆ ಹೋಗಿದ್ದ ಅರ್ಜುನನು ಈ ಪ್ರದೇಶದಲ್ಲಿ ಸ್ನಾನಮಾಡುವುದಕ್ಕಾಗಿ ಗಂಗೆ 
ಯೊಳಗೆ ಇಳಿದಾಗ ಉಲೂಪಿಯೆಂಬ ನಾಗಕನ್ಯೆ ಅರ್ಜುನನನ್ನು ಪಾತಾಳಲೋಕಕ್ಕೆ 
ಕರೆದುಯ್ದಳು [ಆದಿ. ೨೩೪]. 

ಗೆಜ.--(1) ಸುಗ್ರೀವನ ನೇನಾಪತಿಗಳಲ್ಲಿ ಒಬ್ಬನು [ವನ. ೨೮೪]. 

(11) ಒಬ್ಬ ಅರಸು ಮಗನು. ಶಕುನಿಯ ಒಡಹುಟ್ಟದವನು. ಭಾರತ 
ಯುದ್ಧ ದಲ್ಲಿ ಅರ್ಜುನನ ಮಗನಾದ ಇರಾವಂತನಿಂದ ಹತನಾದನು. 

(i) ಒಬ್ಬ ಅರಸು. ಮಹಿಷಾಸುರನ ಮಗನು. ಶಿವನನ್ನು ತಸಸ್ಸಿನಿಂದ 
ಮೆಚ್ಚಿಸಿ, ಅನೇಕ ವರಗಳನ್ನು ಪಡೆದು ದೇವತೆಗಳನ್ನು ಪೀಡಿಸುತ್ತಿರಲಾಗಿ, ದೇವತೆ 
ಗಳು ಶಿವನನ್ನೇ ಮರೆಹೊಕ್ಕರು. ಶಿವನು ಇವನ ಮೇಲೆ ಯುದ್ಧಕ್ಕೆ ಬಂದನು. ಆಗ 
ಗಜಾಸುರನು "" ಸ್ವಾರ್ಮಿ, ನಿನ್ನಿಂದಲೇ ನಾಯಜೇಕೆಂಬ ಉದ್ದೇಶದಿಂದಲೇ ನಾನು 
ದೇವತೆಗಳನ್ನು ಪೀಡಿಸಿದೆನು. ನನ್ನನ್ನು ಕೊಂದು ನನ್ನ ಚರ್ಮನನ್ನು ನೀನು ಧರಿಸು 
ವುದಾಗಿ ವಾಗ್ಕಾನಮಾಡಿದರೆ ನಾನು ಸಂತೋಷವಾಗಿ ಸಾಯುವೆನು'' ಎಂದನು. 
ಶಿವನು ಅದಕ್ಕೆ ಸಮ್ಮತಿಸಿ, ಅವನನ್ನು ಕೊಂದು, ಅವನ ಬಯಕೆಯಂತೆಯೇ 
ಮಾಡಿದನು [ಮತ್ಸ್ಯ್ಯ.-೧೫೨]. 

(iv) ಅಗಸ್ತ್ಯ ಮುನಿಯ ಶಾಪದಿಂದ ಗಜರೂಪವನ್ನು ಧರಿಸಿದ್ದ ಅರಸು. 
ನೋಡು--ಇಂದ್ರದ್ಯುಮ್ಮ. 

ಗಜಪುರ.--ಹಸ್ತಿನಾವತಿಯ ನಾಮಾಂತರ. 

ಗಜಚಾನನ.--ಗಣಸತಿಯ ನಾಮಾಂತರ. ಒಮ್ಮೆ ಪಾರ್ವತಿ ತನ್ನ ಮೆಯ್ಸೆ 
ಅಂಗರಾಗವನ್ನು ಬಳಿದುಕೊಳ್ಳುವಾಗ ನೆಲದ ಮೇಲೆ ಬಿದ್ದ ಅಂಗರಾಗವನ್ನೆಲ್ಲ ಒಟ್ಟು 
ಗೂಡಿಸಿ, ಪುರುಷಾಕಾರದ ಒಂದು ಬೊಂಬೆಯನ್ನು ಮಾಡಿದಳು. ಅದು ಆನೆಯ 
ಹಾಗಿತ್ತು. ಬಳಿಕ ಅದನ್ನು ಗಂಗೆಯಲ್ಲಿ ಬಿಟ್ಟಳು. ಗಂಗೆ ಅದನ್ನು ಪುತ್ರ 
ವಾತ್ಸಲ್ಯದಿಂದ "" ಮಗೂ'' ಎಂದು ಕರೆದಳು. ಪಾರ್ವತಿಯೂ ಅಂತೆಯೇ 
ಕರೆದಳು. ಈ ಕಾರಣದಿಂದ ಜೀವಕಳೆಯನ್ನು ತಳೆದ ಆ ವ್ಯಕಿಿ, ದ್ರೈಮಾತುರ 
ನಾದನು. ಬಳಿಕ ಈತನಿಗೆ ವಿನಾಯಕನೆಂದು ಹೆಸರಿಟ್ಟು ಗಣಾಧಿಸತ್ಯವನ್ನು 
ಕೊಟ್ಟ ಕಾರಣ ಗಣಪತಿಯಾದನು [ಮತ್ಸ 5೧೫೩. ಸ್ಟಾ.-ಕೌಮಾ. ೨೮]. ದಕ್ಷ 
ಯಜ್ಞಧ್ವಂಸ ಸಮಯದಲ್ಲಿ ವೀರಭದ್ರನು ವಿನಾಯಕನ ತಲೆಯನ್ನೂ ಕಡಿದನು. 
ಇಂತು ವಿಘ್ನರಾಜನು ಮಡಿದುದರಿಂದ ತಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರ 
ಲಾರನೆಂದು ಹೆದರಿದ ಬ್ರಹ್ಮಾದಿಗಳು ಶಿನನನ್ನು ಮರೆಹೊಕ್ಬು ಹೇಗಾದರೂ 
ನಿನಾಯಕನನ್ನು ಬದುಕಿಸಿಕೊಡಬೇಕೆಂದು ಬೇಡಿಕೊಂಡರು. ಆಗ ಪರಮ ಕರುಣಾ 


ಗಜುಸುರ 168 ಗತಿ 


ಶಾಲಿಯಾದ ಶಿವನು "" ಉತ್ತರದಿಕ್ಕಿಗೆ ತಲೆಮಾಡಿ ಮಲಗಿರುವ ಯಾವುದಾದ 
ರೊಂದು ಪ್ರಾಣಿಯ ತಲೆಯನ್ನು ತಂದು ಈ ಮುಂಡಕ್ಕೆ ಸೇರಿಸಿ'' ಎಂದು ಅಪ್ಪಣೆ 
ಮಾಡಿದನು. ಆಗ ಹುಡುಕುವಾಗ್ಗೆ ಒಂದು ಮದಿಸಿದ ಆನೆ ಉತ್ತರಕ್ಕೆ ತಲೆಮಾಡಿ 
ಮಲಗಿದ್ದಿತು. ಅದರ ಕೊರಳನ್ನು ಕುಯ್ದು ತಂದು ಈ ಮುಂಡಕ್ಕೆ ಸೇರಿಸಿದರು. 
ಇಂತು ವಿನಾಯಕನೇ ಗಜಾನನನಾದನು [ಲಿಂಗ.-೧೦೫. ಬ್ರಹ್ಮನೈ.-ಗಣಪತಿಖಂ. 
೮]. ಒಮ್ಮೆ ಈತನು ಮೂಸಕಾರೂಢನಾಗಿ ಬಿಜಮಾಡುತ್ತಿದ್ದುದನ್ನು ಕಂಡು 
ಚಂದ್ರನು ನಕ್ಕನು. ಗಜಾನನನು ಕುಪಿತನಾಗಿ "" ನಿನ್ನನ್ನು ಚತುರ್ಥಿಯ ದಿನ 
ನೋಡಿದವರಿಗೆ ಅಸವಾದ ತಪ್ಪಿದುಪಲ್ಲ'' ಎಂದು ಶಾಪವಿತ್ತನು. ಚಂದ್ರನು 
ಗತಿಗಾಣದೆ ಗಜಾನನನನ್ನೇ ಮರೆಹೊಕ್ಳನು. ಆಗ ಗಜಾನನನು, ಚತುರ್ಧಿಯ ದಿನ 
ಗಣನತಿ ವ್ರತವನ್ನು ಕೈಕೊಂಡನರಿಗೆ ಆ ಶಾಸದ ಭಯವಿ್ವವೆಂದು ಅನುಗ್ರಹಿ 
ಸಿದನು. ಇಂತಿರಲು ಒಂದು ಸಲ ಶ್ರೀ ಕೃಷ್ಣಸು ಚತುರ್ಧಿಯ ದಿನ ಚಂದ್ರನನ್ನು 
ನೋಡಿದನು. ಅದರ ಫಲವಾಗಿ, ಶ್ರೀ ಕ್ರಷ್ಣ್ಯನೇ ಪ್ರಸೇನನನ್ನು ಕೊಂದು, ಸ್ಯಮಂತಕ 
ಮಣಿಯನ್ನು ಅಸಹರಿಸಿದನೆಂಬ ಅಪವಾದಕ್ಕೆ ಗುರಿಯಾದನು. ಬಳಿಕ ಗಣಪತಿ 
ಸ್ರತನನ್ನು ಕೈಕೊಂಡು ಆ ಶಾಸನವನ್ನು ನೀಗಿಕೊಂಡನು. ನೋಡು--ಸ್ಯಮಂತಕ 
(ಭಾಗ. ೧೦, ೫೬, ೫೭]. ವ್ಯಾಸ ಮುನಿ ಮಹಾಭಾರತವನ್ನು ರಚಿಸತೊಡಗಿದಾಗ 
ಭಾರತವನ್ನು ಬರೆಯುವುದಕ್ಕಾಗಿ ಗಣಪತಿಯನ್ನು ಬೇಡಿ, ಬರಮಾಡಿಕೊಂಡನು 
[ಆದಿ. ೧]. 

ಗಜಾಸುರ.--ಒಬ್ಬ ರಾಕ್ಷಸನು. ನೋಡು ಗಜ. 

ಗಜೇಂದ್ರ (ಗಜೇಂದ್ರನೋಕ್ಸ).--ನೋಡು--ಇಂದ್ರದ್ಯುವ್ನು. 

ಗಣ್ಣ ಕ.--ಭರತಖಂಡದೊಳಗಣ ಒಂದು ದೇಶ. ಪಾಂಚಾಲ ದೇಶಕ್ಕೆ ಪೂರ್ವ 
ದಲ್ಲಿದೆ [ಭಾರ,-ಸ. ೩೦]. 

ಗಜ್ಮಕೀ.--ಭಾರತ ವರ್ಷದ ಒಂದು ನದಿ. ಇದರಲ್ಲಿರುವ ಕ್ಣುಗಳೇ ಸಾಲಿ 
ಗ್ರಾಮಗಳು. ಈ ನದಿ ಹಿಮುನತ್ಪರ್ವತದಿಂದ ಹುಟ್ಟಿ ದಕ್ಷಿಣನಾಹಿನಿಯಾಗಿ 
ಹರಿಯುತ್ತದೆ [ಮತ್ಸ್ಯ.-೧೧೩). 

ಗತಿ. ಕರ್ದಮಬ್ರಹ್ಮಸ ಒಂಬತ್ತು ಮಂದಿ ಕುವರಿಯರಲ್ಲಿ ಒಬ್ಬಳು. 
ಸ್ವಾಯಂಭುವ ಮನ್ವಂತರದ ಪುಲಹ ಖುಷಿಯನ್ನು ಮದುವೆಯಾಗಿ ಕರ್ಮಶ್ರೇಷ್ಠ, 
ವರೀಯಸ್‌, ಸಹಿಷ್ಣುಗಳೆಂಬ ಮೂವರು ಪುತ್ರರನ್ನು ನಡೆದಳು. ಇವರೆಲ್ಲರೂ 
ಪರಮೇಶ್ವರನ ಶಾಸದಿಂಹ ಬ್ರಹ್ಮಪುತ್ರ ನದಿಯಲ್ಲಿ ಬಿಹು ಮೃತರಾದರು [ಮತ್ತ್ಯ್ಯ.- 
೧೯೪]. 


ಗಹ 169 ಗೆ೦ಧರ್ವ 


ಗದ.--ವನುದೇವನಿಂದ ರೋಹಿಣಿಯಲ್ಲಿ ಜನಿಸಿದವನು. ಬಲರಾಮನ ಸಹೋ 
ದರನು. ಕೃಷ್ಣನಿಗೆ ಸವತಿತಾಯ ಮಗನು. ಇನನು ಮಹಾ ವರಾಕ್ರಮಶಾಲಿ 
ಎರಡು ಕೈಗಳಿಂದಲೂ ಅಸ್ತ್ರಗಳನ್ನು ಸ್ರಯೋಗಿಸಬಲ್ಲವನು. ಭಾರತ ಯುದ್ಧದಲ್ಲಿ 
ವಾಂಡವರ ಪರವಾಗಿ ನಿಂತು ಯುದ್ಧಮಾಡಿದನು. ಮಹಾಭಾರತ ಯುದ್ಧದಲ್ಲಿ 
ವಾಂಡವರ ಪಕ್ಷದಲ್ಲಿ ಬದುಕಿದವರಲ್ಲಿ ಇವನೂ ಒಬ್ಬನು [ಭಾರ.-ಆದಿ. ೨೦೧, ೨೩೯. 
ನ. ೪. ಭಾಗ೯, 3೪7]. ಕೃಷ್ಣನಿರ್ಯಾಣ ಸಮಯದಲ್ಲಿ ಸತ್ತನು [ಮೌಸ. ೪]. 

ಗದಾಯು ದ್ಹ.- ಭೀಮ ಜರಾಸಂಧರಿಗೆ [ಸಭಾ. ೨೪1. ಭೀಮ ದುರ್ಕೋಧನರಿಗೆ 
ಶಲ್ಯ. ೩೦]. ಅದರ ಭೇದಗಳು (ನಭಾ. ೨೪]. 

ಗದ್ಗದ.--ಖಯಕ್ಸ ರಾಜರಲ್ಲಿ ಒಬ್ಬನು. ಜಾಂಬವಂತ ಮತ್ತು ಕೇಸರಿ-ಇನರ 
ತಂದೆ [ರಾಮಾ.-೬, ೩೦]. 

ಗನ್ನಮಾ ದನ.--(1) ಒಂದು ಬೆಟ್ಟ. ಬದರಿಕಾಶ್ರಮದ ಸಮಿಾವದಲ್ಲಿದೆ 
[ಭೀಷ್ಮ ೬]. ರಾಜಸೂಯ ಯಾಗದ ಸಂದರ್ಭದಲ್ಲಿ ಅರ್ಜುನನು ಈ ಪರ್ವತಕ್ಕೆ 
ಹೋಗಿ, ಅದರ ಸುತ್ತಮುತ್ತಣ ಅರಸರನ್ನು ಗೆದ್ದನು (ಸಭಾ. ೨೯]. ವಾಂಡವರು 
ತಮ್ಮ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಈ ಪರ್ವತಕ್ಕೆ ಹೋಗಿದ್ದರು [ನನ. ೧೪೩]. 
ಭೀಮಸೇನನು ಸಳಗಂಧಿಕವುಷ್ಟವನ್ನು ತರುವುದಕ್ಕಾಗಿ ಕುಬೇರನ ಉದ್ಯಾನಕ್ಕೆ 
ಹೋಗುವಾಗ ಇಲ್ಲಿಗೆ ಹೋಗಿದ್ದನು [ವನ. ೧೫೩]. ಇದು ಮೇರು ಪರ್ವತಳ್ಳೆ 
ಪತ್ಚಿಮದಲ್ಲಿದೆ. ಇದು ದಕ್ಷಿಣೋತ್ತ,ರನಾಗಿ ಹಬ್ಬಿ ನೀಲ ಮತ್ತು ನಿಷಧಸರ್ವತ 
ಗಳನ್ನು ಸೇರಿಕೊಂಡಿದೆ. ಇದಕ್ಕೂ ಪಶ್ಚಿಮ ಸಮುದ್ರಕ್ಕೂ ನಡುವಣ ಭೂ ಭಾಗಕ್ಕೆ 
ಭದ್ರಾಶ್ಚವರ್ಷವೆಂದು ಹೆಸರು [ಭಾಗ.-೫, ೧೬]. 

(11) ಹಿನಾಲಯ ಪರ್ವತದ ಒಂದು ಶಿಖರಕ್ಕೂ ಈ ಹೆಸರು ಸಲುತ್ತದೆ. 
ಸಾಂಡವರು ವನವಾಸ ಸಮಯದಲ್ಲಿ ಇಲ್ಲಿ ನಾಸಮಾಡುತ್ತಿದ್ದಾಗ, ಇಂದ್ರಕೀಲ 
ಪರ್ವತದಿಂದ ದೇವಲೋಕಕ್ಕೆ ಹೋಗಿದ್ದ ಅರ್ಜುನನು ಇಲ್ಲಿಗೆ ಬಂದು ವಾಂಡವರನ್ನು 
ಸಂಧಿಸಿದನು [ವನ. ೧೬೫]. 

(i) ಸುಗ್ರೀವನ ಕಸಿಸೇನಾ ನಾಯಕರಲ್ಲಿ ಒಬ್ಬನು. ಕುಂಭಕರ್ಣನನ್ನು 
ಯುದ್ಧದಲ್ಲಿ ಇದಿರಿಸಿದ ಮಹಾವೀರನು [ರಾಮಾ.-ಯು. ೬೪, ೬೮]. 

(iv) ಯದುವಂಶದ ಶ್ವಫಲ್ಪನಿಂದ ಗಾಂದಿನಿಯಲ್ಲಿ ಜನಿಸಿದ ೧೩ ಮಂದಿ 
ಪುತ್ರರಲ್ಲಿ ಒಬ್ಬನು.  ಅಕ್ರೂರನ ಸಹೋದರನು [ಭಾಗ.-೧೦, ೫೭]. 

ಗನ್ಫರ್ವ.--ದೇವಗಾಯಕರು. ಇವರ ಉತ್ಪತ್ತಿ ಮತ್ತು ಹೆಸರುಗಳು [ಭಾರ.- 
ಆದಿ, ೬೬. 


ಗಂಧವತಿೀ 170 ಗಯ 


ಗನ್ನ ವತೀ. —ಸತ್ಯ ವತಿಯ EE (ಆದಿ. ೬೪]. 

ಸ. (1) ಹ ರಾಜ. ಪ್ರಿಯವ್ರತವಂಶದ ಖುಷಭದೇವನ ಸಂತತಿಯಲ್ಲಿ 
ಪೃಧುಷೇಣನೆಂಬ ರಾಜನಿಂದ ದ್ದು ತ(ದ್ರುತಿ) ಯೆಂಬವಳಲ್ಲಿ ಜನಿಸಿದವನು. ಈತನಿಗೆ 
ಗಯಂತಿಯೆಂಬ ಹೆಂಡತಿಯಲ್ಲಿ ಚಿತ್ರರ. ಸುಗತಿ, ಅವರೋಧನರೆಂಬ ಮೂವರು 
ತನಯರು ಜನಿಸಿದರು [ಭಾಗ.-೫, ೧೫]. 

(11) ಚಂದ್ರವಂಶದ ವಿಜಯಕುಲೋತ್ಪನ್ನನಾದ ಅಮೂರ್ತರೆಯನ ಮಗನು. 
ಈತನು ಅನೇಕ ಯಜ್ಞಗಳನ್ನು ಮಾಡಿ ಚಿನ್ನದಿಂದಲೇ ಯಜ್ಞ ವೇದಿಕೆಯನ್ನು 
ನಿರ್ಮಿಸಿ, ಯಾಗಾವಸಾನದಲ್ಲಿ ಆ ವೇದಿಕೆಯನ್ನು ಬ್ರಾಹ್ಮಣರಿಗೆ ಹೆಂಚಿಕೊಟ್ಟಿನು. 
ಈತನ ಯೆಜ್ಞಶಾಲೆ ವಾನರಮಾಲಿನೀ ನದಿಯ ತೀರದಲ್ಲಿ ನಿರ್ಮಿತವಾಗಿದ್ದು ಅದರ 
ಬಳಿ ತುಪ ವನ್ನೂ ಜೇನನ್ನೂ ಸಮೃದ್ಧಿಯಾಗಿ ತುಂಬಿದ್ದವು. ಯಜ್ಞ ಮುಗಿದ 
ಬಳಿಕ ಈತನು ಅಗ್ನಿವುರುಷನ ಅನುಗ್ರಹದಿಂದ ಫೃತವನ್ನೂ ಮಧುವನ್ನೂ ನದಿಯ 
ರೂಪವಾಗಿ ಹರಿಸುವಂತೆ ಮಾಡಿದನು. ಅವು ಫೃತಕುಲ್ಯಾ, ಮಧುಕುಲ್ಯಾ ಎಂಬ 
ಹೆಸರಿನಿಂದ ಪ್ರವಹಿಸಿದುವು [ಭಾರ,-ವನ. ೯೫. ಸಭಾ. ೮. ದ್ರೋ. ೬೬. ಶಲ್ಯ. ೨೮]. 

(111) ಚಂದ್ರವಂಶದ ಆಯು ರಾಜನಿಂದ ಸ್ವರ್ಭಾನುವಿನಲ್ಲಿ ಜನಿಸಿದವನು. 
ನಹುಷ ಮತ್ತು ಅನೇನಸರು ಇವನ ಸಹೋದರರು. [ಆದಿ. ೬೯]. 

(iv) ಒಬ್ಬ ರಾಕ್ಷಸ. ಇವನು ವಿಷ್ಣುವಿನ ವರಪ್ರದಾನದಿಂದ ಮತ್ತ್ವ್ತನಾಗಿ 
ಮೋಕಕಂಟಕನಾದನು. ಶಪೇವತೆಗಳು ಬ್ರಹ್ಮನಲ್ಲಿ ಮೊರೆಯಿಟ್ಟರು. ಬ್ರಹ್ಮನು 
ಗಯನ ಬಳಿಗೆ ಬಂದು, "" ಅಯ್ಯಾ, ನಾನೊಂದು ಯಜ್ಞವನ್ನು ಮಾಡಬೇಕೆಂದಿರು 
ವೆನು. ಯಜ್ಞ ವೇದಿಕೆಯನ್ನು ಕಲ್ಪಿಸಲು ನಿನ್ನ ದೇಹಕ್ಟಿಂತಲೂ ಪರಿಶುದ್ಧವಾದ 
ಪ್ರದೇಶ ಮತ್ತೊ ಂದಿಲ್ಲ'' ಎನಲು ಗಯನು ಉಬ್ಬಿಹೋಗಿ, ತನ್ನ ಶರೀರದ 
ಮೇಲೆಯೇ ವೇದಿಕೆಯನ್ನು ರಚಿಸುವಂತೆ ಹೇಳಿದನು. ಬ್ರಹ್ಮನು ಗಯನ ಎದೆಯ 
ಮೇಲೆ ವಿಶಾಲವಾದ ಒಂದು ಹಾಸುಗ್ಗುನ್ನಿಟ್ಟು ವೇದಿಯೆನ್ನು ರಚಿಸಿದನು. 
ಗಯನು ಅಲುಗಾಡಿದಾಗ ಆ ವೇದಿಯೂ ಅಲ್ಲಾಡತೊಡಗಿತು. ಅಗ ವಿಷ್ಣು 
ಗಯನು ಕದಲದಿರುವಂತೆ ಅವನ ಮೇಲೆ ನಿಂತನು. ಆಗ ಗಯನು "" ನಾನು ಸತ್ತ 
ಬಳಿಕ ಈ ಪ್ರದೇಶ ಪುಣ್ಯಕ್ಸೇತ್ರವಾಗುವ ಹಾಗೆ ವರವನ್ನು ಕೊಡುವುದಾದರೆ 
ನಾನು ಅಲುಗದಿರುವೆನು. ಆ ಳೆ ಕ್ಷೇತ್ರವೂ ನನ್ನ ಹೆಸರಿನಿಂದಲೇ ಪ ಕ್ರ ಖ್ಯಾತಿ ಪಡೆಯ 
ಬೇಕು. ಈಗ ee ತಲೆಯಿಟ್ಟಿ ರುವ ಪ್ರಡೇಶ ಪರಮ ಪುಣ್ಯಸ್ಥ ಲವೆನಿಸಿ, 
ಈ ಪ್ರದೇಶದಲ್ಲಿ. ತೃರ್ಥವಾಗಿ ಮಾಡಿದ, ಪಿಂಡದಾನ ಅಕ ಕ್ಲಯ್ಯವಾಗ 
ಬೇಕು” '' ಎಂದು . ವಿಷ್ಣು "" ತಥಾಸ್ತ್ತು'' ಎಂದನು. ಇಂತು 
ಗಯನು ನಿರ್ಯಾಣಹೊಂದಿದ ಪ್ರದೇಶವೇ ಗಯಾಕ್ಷೇತ್ರವೆನಿಸಿತು. ಅವನ ತಲೆ 


ಗಯಾ 171 ಗರುಡ 


ಯಿದ್ದ ಭೂ ಭಾಗವೇ ಗಯಾತೀರ್ಹವೆನಿಸಿ ಪ್ರಸಿದ್ಧಿ ಪಡೆದಿತು. ಈಗಲೂ ಈ ಪ್ರದೇಶ 
ದಲ್ಲಿ ಯಾತ್ರಿಕರು ಪಿತೃಪ್ರೀತ್ಯರ್ಧವಾಗಿ ಪಿಂಡವನ್ನು ಕೊಡುತ್ತಾರೆ [ಆದಿ. ೨೩೫. 
ವನ. ೮೩. ವಾಯು.-೧೦೬). ಒಬ್ಬ ಗಂಧರ್ವ. ಮಣಿಪುರದ ಅರಸು. ಶಿವಭಕ್ತಾ, 
ಗ್ರೇಸರ. ಒಮ್ಮೆ ಇವನು ಶಿವಪೂಜೆಗಾಗಿ ಕೈಲಾಸಕ್ಕೆ ಹೋಗಿದ್ದು, ಹಿಂದಿರುಗಿ 
ತನ್ನ ಮಡದಿ ಮಕ್ಕಳೊಂದಿಗೆ ವಿಮಾನದಲ್ಲಿ ಕುಳಿತು ಬರುವಾಗ ಕರ್ಫೂರನೀಳೆಯ 
ವನ್ನು ಸೇವಿಸುತ್ತ, ತಂಬುಲವನ್ನು ಉಗುಳಿದನು. ಆ ತಂಬುಲ, ಸೂರ್ಯನಿಗೆ 
ಅರ್ಫ್ಯವನ್ನು ಕೊಡುವ ಸಲುವಾಗಿ ಬೊಗಸೆಯಲ್ಲಿ ನೀರನ್ನು ಹಿಡಿದುಕೊಂಡು 
ಕಣ್ಮುಚ್ಚಿ ನಿಂತಿದ್ದ ಶ್ರೀ ಕೃಷ್ಣನ ಬೊಗಸೆಯಲ್ಲಿ ಬಿದ್ದಿತು. ಶ್ರೀ ಕೃಷ್ಣನು ಕಣ್ಣೆರೆದು 
ನೋಡುವಷ್ಟರಲ್ಲಿ ನೀರೆಲ್ಲ ಕೆಂಪೇರಿದ್ದಿತು. ಕ್ರುದ್ಧನಾಗಿ “' ಇಂತಹ ಅಪರಾಧವನ್ನು 
ಮಾಡಿದವನನ್ನು ಕೊಡೆ ಬಿಡೆನು ''ಎಂದು ಪ್ರತಿಜ್ಞೆ ಮಾಡಿದನು. ಈ ಸುದ್ದಿ 
ಗಯನ ಕವಿಗೂ ಬೀಳದಿರಲಿಲ್ಲ. ಗಯನು ಅತ್ಯಂತ ಭೀತನಾಗಿ ಕಂಡಕಂಡ ದೇವತೆ 
ಗಳಿಗೆಲ್ಲ ಮೊರೆಯಿಟ್ಟಿನು. ಯಾರೂ ಇವನಿಗೆ ಅಭಯ ಕೊಡಲಿಲ್ಲ. ಕಡೆಗೆ ನಾರದರ 
ಸೂಚನೆಯ ಮೇರೆಗೆ ಅರ್ಜುನನನ್ನು ಮರೆಹೊಕ್ಳು ಅಭಯವನ್ನು ಕೇಳಿದನು. 
ಅರ್ಜುನನು ಹಿಂದುಮುಂದು ನೋಡದೆ ಅಭಯಪ್ರದಾನಮಾಡಿ, ಬಳಿಕ ಗಯನ 
ವೂರ್ರೋತ್ತರಗಳನ್ನು ತಿಳಿದು ಚಕಿತನಾಗಿ ತನ್ನ ಅನಿನೇಕವನ್ನು ನಿಂದಿಸುತ್ತಿರು 
ನಷ ರಲ್ಲಿ, ಈ ಸುದ್ದಿ ನಾರದರ ಮೂಲಕ ಶ್ರೀ ಕೃಷ್ಣನಿಗೂ ತಿಳಿದುಬಂತು. 
"" ಒಡನೆಯೇ ಗಯನನ್ನು ತನಗೆ ಬಿಟ್ಟುಕೊಡಬೇಕು'' ಎಂಬುದಾಗಿ ಕೃಷ್ಣನು 
ಹಔೇಳಿಕಳುಹಿದ ದೂತನು ಬಂದು ಅರ್ಜುನನಿಗೆ ತಿಳಿಸಿದನು. ಧರ್ಮಾದಿಗಳು ""ಎ೦ತಹ 
ಕಿರುಕುಳಕ್ಕೆ ಸಿಕ್ಕಿದೆವು?'' ಎಂಬುದಾಗಿ ಚಿಂತೆಮಾಡತೊಡಗಿದರು. ಆಗ ಧೀರನಾದ 
ಪಾರ್ಥನು " ಮರೆಹೊಕ್ಕನರನ್ನು ಎಷ್ಟುಮಾತ್ರಕ್ಕೂ ಬಿಟ್ಟುಕೊಡಲಾರೆನು'' 
ಎಂಬುದಾಗಿ ಹೇಳಿಕಳುಹಲಾಗಿ, ಕೃಷ್ಣಾರ್ಜುನರು ಗಯವಿಗಾಗಿ ಇದಿರಸಿ ಯುದ್ಧ 
ಮಾಡಬೇಕಾಯಿತು. ಆಗ ದೇವತೆಗಳೆಲ್ಲರೂ ಅಲ್ಲಿಗೆ ಬಂದು ಅವರಿಬ್ಬರನ್ನೂ 
ಸಮಾಧಾನಪಡಿಸಿ, ಗಯನನ್ನು ಶ್ರೀ ಕೃಷ್ಣನ ಚರಣಗಳಿಗೆ ಅಡ್ಡಬೀಳಿಸಿ, ಅಭಯ 
ಪ್ರದಾನ ಮಾಡಿಸಿದರು. ಈ ಕಥೆ ಗಯೋಪಾಖ್ಯಾನವೆಂಬ ಹೆಸರಿನಿಂದ ಜನಜನಿತ 
ವಾಗಿದ್ದರೂ ಭಾರತ ಭಾಗವತಾದಿಗಳಲ್ಲಿ ಎಲ್ಲಿಯೂ ಕಂಡುಬರುವಂತಿಲ್ಲ. 

ಗೆಯಾ.--ಒಂದು ಕ್ಷೇತ್ರ,  ನೋಡು- ಗಯ. 

ಗೆರುಡ.--ಸಕ್ಸಿರಾಜ. ಕಶ್ಯಪ ಮುನಿಯಿಂದ ನಿನತೆಯಲ್ಲಿ ಜನಿಸಿದವನು. 
ಮಹಾ ಸರಾಕ್ರಮಸಂಪನ್ನನು. ಸೂರ್ಯನ ಸಾರಥಿಯಾದ ಅರುಣನ ತಮ್ಮ [ಭಾರ.- 
ಆದಿ. ೨೩, ೬೬. ಸಭಾ. ೯. ಉ, ೧೧೨]. ತನ್ನ ಜನನಿಯಾದ ವಿನತೆ ಕದ್ರುವಿಗೆ 
(ನೋಡು--ಕದ್ರೂ) ದಾಸಿಯಾಗಿದ್ದು ದರಿಂದಲೂ, ತಾನು ಅಂತಹವಳ ಮಗನಾ 


ಗರುಡ 1792 ಗರುಷ 


ಗಿದ್ದುದರಿಂದಲೂ ತಾನೂ ಕದ್ರುವಿನ ಮಾತಿನಂತೆ ನಡೆಯಬೇಕಾಗಿದ್ದಿತು. ಒಮ್ಮೆ 
ಕದ್ರು ತನ್ನ ಮಕ್ಕಳನ್ನು ಇವನು ಹೆಗಲಮೇಲೆ ಏರಿಸಿಕೊಂಡು ಸುತ್ತಾಡಿಸಿ ಬರು 
ನಂತೆ ಗರುಡನಿಗೆ ಹೇಳಿದಳು. ಅಂತೆಯೇ ಗರುಡನು, ಅವರನ್ನು ಬೆನ್ನಮೇಲೆ ಕುಳ್ಳಿರಿಸಿ 
ಕೊಂಡು ಆಕಾಶಕ್ಕೆ ಹಾರಿ ಬಹಳಹೊತ್ತಿ,ನವರೆಗೆ ಹಾರಾಡುತ್ತಿದ್ದು ಕೆಳಕೆ ಇಳಿಯು 
ವಷ್ಟರಲ್ಲಿ ಕದ್ರುವಿನ ಮಕ್ಕಳಲ್ಲಿ ಅನೇಕ ಮಂದಿ ಸೂರ್ಯನ ತಾಪವನ್ನು ಶಟ್ಟಕೊಳ್ಳ 
ಲಾರಡೆ ಸತ್ತುಹೋಗಿದ್ದರು. ಇದನ್ನು ಕಂಡು ಕದ್ರು ಗರುಡನನ್ನು ನಾನಾ ಪ್ರಕಾರ 
ನಾಗಿ ಬಯ್ದು, ಗದರಿಸಿ, ನಿಂದಿಸಿದಳು. ಗರುಡನು ಅದನ್ನು ಸಹಿಸಲಾರದೆ ತನ್ನ 
ಜನನಿಯ ಬಳಿಗೆ ಸಾರ್ದು "" ಜನನೀ, ನಾನೇಕೆ ಇವರಿಗೆ ಅಡಿಯಾಳಾಗಿರಬೇಕು? 
ನೀನು ಇವಳಿಗೆ ದಾಸಿಯಾಗಿರಲು ಕಾರಣವೇನು? ನನ್ನನ್ನು ಹೇಡಿಯೆಂಡು 
ತಿಳಿದೆಯಾ? ಮೂರು ಲೋಕವನ್ನೂ ಧ್ವ೦ಸಮಾಡತಕ್ಕ ಸರಾಕ್ರಮವುಳ್ಳ ನಾನು 
ಇವಳಲ್ಲಿ ದಾನನಾಗಿರಬೇಕೇ?'” ಎಂದು ಕೇಳಿದನು. ಈ ಮಾತಿಗೆ ಸುಪರ್ನೆ ಸಂಗತಿ 
ಗಳನ್ನೆಲ್ಲ ನಿನರಿಸಿದಳು. ಬಳಿಕ ಗರುಡನು ಕದ್ರುವಿನ ಬಳಿಗೆ ಹೋಗಿ ತನ್ನ 
ತಾಯಿಯ ದಾಸ್ಯವನ್ನು ತಪ್ಪಿಸಬೇಕಾದರೆ ಏಸುಮಾಡಬೇಕೆಂಬುದಾಗಿ ಕೇಳಿದಲ್ಲಿ 
ಕದ್ರು "" ಅಮೃತವನ್ನು ತಂದುಕೊಟ್ಟಲ್ಲಿ ವಿನತೆ ದಾಸ್ಯದಿಂದ ಬಿಡುಗಡೆ ಹೊಂದು 
ವಳು'' ಎಂದಳು. ಆಗ ಗರುಡನು ತಂದೆಯ ಬಳಿಗೆ ಬಂದು ನಮಸ್ಕರಿಸಿ, 
ಆತನ ಅನುಮತಿಯನ್ನು ಹಡೆದು, ದೇವಲೋಕಕ್ಕೆ ಹೋಗಿ, ಅಮೃತ ರಕ್ಷ್ಮಕರನ್ನು 
ಕೊಂದು, ಅಮೃತಕಲಶದ ಸುತ್ತಲೂ ಸಂಚರಿಸುತ್ತಿದ್ದ ಚಕ್ರವನ್ನು ಉಪಾಯದಿಂದ 
ತಪ್ಪಿಸಿಕೊಂಡು, ಇಂದ್ರನ ನಜ್ರಾಯುಧಪ್ರಹಾರನನ್ನು ಲೆಕ್ಕಿಸದೆ, ಅಗ್ನಿಬಾಥೆ 
ಯನ್ನೂ ನೀಗಿಸಿ, ಸೂಕ್ಷೈ್ಮರೂಪದಿಂದ ಒಳಹೊಕ್ಕು, ಅಲ್ಲಿ ಕಾವಲಿದ್ದ ಘಟಸರ್ಪ 
ಗಳನ್ನು ಕೊಂದು ಅಮೃತಕಲಶವನ್ನು ತೆಗೆದುಕೊಂಡು ಹಾರಿಬರುತ್ತಿದ್ದನು. 
ಅಷ್ಟರಲ್ಲಿ ಇಂದ್ರನು ಈ ಸಮಾಚಾರವನ್ನು ಕೇಳಿ, ವಜ್ರವನ್ನೆಸೆಯಲು ಅದನ್ನು 
ತಿರಸ್ಸುರಿಸಲೊಲ್ಲದೆ, ಆ ವಜ್ರಾಯುಧಕ್ಕೆ ತನ್ನ ಒಂದು ಗರಿಯನ್ನು ಮಾತ್ರ ಬಲಿ 
ಗೊಟ್ಟು ಮುಂದುವರಿದನು. ಆಗ ಇಂದ್ರನು ಇವನ ಸಾಮರ್ಥ್ಯಕ್ಕೆ ಮೆಚ್ಚಿ ಸ್ನೇಹ 
ಭಾವದಿಂದ " ಅಯ್ಯಾ, ಈ ಅನ್ಭುತವನ್ನು ಹೆರರ ಪಾಲು ಮಾಡಬೇಡ '' ಎಂದನು. 
ಆಗ ಗರುಡನು ತನ್ನ ಸಂಕಲ್ಪವನ್ನು ತಿಳುಹಲಾಗಿ, ಇಂದ್ರನೂ ಅದಕ್ಕೆ ಸಮ್ಮತಿಸಿ, 
ಸರ್ಪಗಳು ಗರುಡನಿಗೆ ಆಹಾರವಾಗಿರುವಂತೆ ನರವನ್ನಿತ್ತು ಕಳುಹಿದನು. ಬಳಿಕ 
ಅಮೃತಕಲಶದೊಂದಿಗೆ ಕದ್ರುವಿನ ಬಳಿಸಾರ್ದು ಅಡ್ಡಬೀಳಲಾಗಿ, ಕದ್ರು ವಿನತೆ 
ಯನ್ನು ದಾಸ್ಯದಿಂದ ಬಿಡುಗಡೆ ಮಾಡಿದಳು [ಭನರ.-ಆದಿ. ೨೫, ೩೨, ೩೪. ಅನು. 
೨೭, ೨೮]. ಇಂತು ಗರುಡನ ಸಾಮರ್ಥ್ಯವನ್ನು ಕಂಡು ಸಂತಸಗೊಂಡ ವಿಷ್ಣು 
ಗರುಡನಿಗೆ ಸುಪರ್ಯನೆಂಬ ಹೆಸರನ್ನು ಕೊಟ್ಟು ಆತನನ್ನು ತನ್ನ ನಾಹನನ್ನಾಗಿ 


ಗರುಡಕಲ್ಪ 173 ಗರುಡತೀರ್ಥ 


ಮಾಡಿಕೊಂಡು ಲೋಕೋತ್ತರ ಶಕ್ತಿಸಾಮರ್ಥ್ಯವನ್ನು ಅನುಗ್ರಹಿಸಿದನು ಮತ್ತು 
ತನ್ನ ಧ್ವಜದಲ್ಲಿ ನೆಲಸಿರುವಂತೆ ಹೇಳಿದನು [ಆದಿ. ೩೩]. ಗರುಡನು ಹುಟ್ಟಿದ್ದು 
(ಆದಿ. ೨೩, ಅನು. 3೧]. ವಾಲಖಿಲ್ಯರು ತಪಸ್ಸು ಮಾಡಿದುದರಿಂದ ಗರುಡನು 
ಹುಟ್ಟಿದ್ದು. ವಕ್ಸಿರಾಜ್ಯದಲ್ಲಿ ಅಭಿಷೇಕ [ಆದಿ. ೩೧]. ದೇವತೆಗಳು ಗರುಡನನ್ನು 
ಹೊಗಳಿದ್ದು [ಆದಿ. ೨೩]. ಹುಟ್ಟಿದಕೂಡಲೇ ಸಂಚರಿಸತೊಡಗಿದ್ದು [ಆದಿ. ೨೫]. 
ಗರುಡಶಬ್ದ ನಿರ್ವಚನ [ಆದಿ. ೩೦]. ಗರುಡನ ಮಕ್ಕಳು ಸಾವಿರ ಮಂದಿ ಗಂಧ 
ಮಾದನ ಪರ್ವತದ ಗುಹೆಯಲ್ಲಿ ವಾಸಮಾಡುತ್ತಿದ್ದರು. ತಾರಕಾಸುರನು ಇವರನ್ನು ಗೆದ್ದು 
ತನ್ನ ರಥಕ್ಕೆ ವಾಹನನಾಗಿರಿಸಿದನು [ಸ್ಪಾ.-ಕ್‌್‌ಮಾ. ೨೦]. ಗರುಡನ ಫುತ್ರರು- 
ಸುಮುಖ, ಸುನಾಮ, ಸುನೇತ್ರ, ಸುವರ್ಚ, ಸುರುಕೀ, ಸುಬಲ, ಸುವರ್ಗ್ಯ ಚೂಡ 
ಮುಂತಾದವರು [ಉದ್ಯೋ. ೧೦3]. ಗರುಡನು ಗರ್ಷಿತನಾಗಲು, ವಿಷ್ಣು ತನ್ನ 
ತೋಳನ್ನು ಗರುಡನ ಮೇಲೆ ಇರಿಸಿ, ಆತನ ಗರ್ವವನ್ನು ಮುರಿದದ್ದು [ಉ. ೧೦೫]. 
ನಿಷ್ಣ್ಯುಭಕ್ತನಾದ ಗಾಲವನನ್ನು ತನ್ನ ಹೆಗಲಮೇಲೆ ಕುಳ್ಳಿರಿಸಿಕೊಂಡು ನಾನಾ 
ದೇಶಗಳನ್ನು ಸುತ್ತುತ್ತ, ಪೂರ್ವದಿಕ್ಕಿಗೆ ಹೊರಟಾಗ ನಡುದಾರಿಯಲ್ಲಿ ವಿಶ್ರಮಿಸಿ 
ಕೊಳ್ಳುವುದಕಣ್ಳುಗಿ ಖುಷಭಾಚಲದಲ್ಲಿ ಇಳಿದನು. ಅಲ್ಲಿದ್ದ ಶಾಂಡಿಲಿಯೆಂಬ ಬ್ರಾಹ್ಮಣಿ 
ಯನ್ನು ಕಂಡು, ಆಕೆಯಿಂದ ಅತಿಧ್ಯವನ್ನು ಪಡೆದು, ಆಕೆಯ ನಿಷಯದಲ್ಲಿ ಕೇಡು 
ಬಗೆದು, ಗರುಡನ ಕೆಕ್ಸೆಗಳೆಲ್ಲವೂ ಉದುರಿಹೋದದ್ದು . ಮರಳಿ ಆಳೆಯ ಅನುಗ್ರಹ 
ದಿಂದ ಹೊಸ ರೆಕ್ಕೆಗಳು ಹುಟ್ಟಿಲು, ಮುಂದಳ್ಳಿ ಪ್ರಯಾಣಮಾಡಿದನು [ಉದ್ಯೋ. 
೧೦೭, ೧೧೩]. ಗರುಡನು ಕಶ್ಯಪನೊಂದಿಗೂ, ಮಿಕ್ಸು ಮುನಿಗಳೂಂದಿಗೂ ನಾರಾ 
ಯಣನ ಮಹಿಮೆಯ ವಿಷಯವಾಗಿ ಸಂವಾದಮಾಡಿದ್ದು [ಅನು. ೪೦, ೪೨]. 
ಸರಶುರಾಮನು ಗರುಡನ ಮಹಿಮೆಯನ್ನು ವಿವರಿಸಿದ್ದು ಅನು. ೧೯]. ನೋಡು 
ಕಾಳಿಯ, ಗರುಡಕಲ್ಪ, ಗರುಡತೀರ್ಧ, ವಾಲಖಲ್ಯ, ಮಾತಲಿ. 
ಗರುಡಕಲ್ಪ.--ಈಗ ನಡೆಯುತ್ತಿರುವ ನೈವಸ್ವತ ಮನ್ವಂತರದಲ್ಲಿ ಬ್ರಹ್ಮನ 
ಒಂದು ತಿಂಗಳಿನ ೧೪ ನೆಯ ದಿನದಲ್ಲಿ ಗರುಡನು ಅವತರಿಸಿದರು. ಆ ದಿನಕ್ಕೆ 
ಗರುಡಕಲ್ಲವೆಂದು ಹೆಸರು. ನೋಡು--ಕಲ್ಪ [ಮತ್ಸ ನೀಲ್‌]. 
ಗರುಡತೀರ್ಕ.-ಗೌತಮಾ ನದಿಯಲ್ಲಿ ಒಂದು ಪ್ರಜೀಶ. ಇಂದ್ರನ ವರವನ್ನು 
ಅನುಸರಿಸಿ, ಗರುಡನು ಸರ್ಷ್ಹಗಳನ್ನು ತಿನ್ನತೊಡಗಿದನು. ಒಮ್ಮೆ ಆದಿಶೇಷನ 
ಮಗನಾದ ಮಣಿನಾಗನನ್ನು ಮೂಗಿನಿಂದ ಕಚ್ಚಿ ಹಿಡಿದು ಆಕಾಶಕ್ಕೆ ಹಾರಿದನು. 
ಮಣಿನಾಗನು ಶಿವನನ್ನು ಬೇಡಿಕೊಂಡನು. ಶಿವನು ತನ್ನ ಮಾತು ನಡೆಯದಿರಲು 
ನಂದೀಶ್ವರನ ಮೂಲಕ ನಿಷ್ಣು ನಿಗೆ ಹೇಳಿಕಳುಹಿದನು. ನಿಷ್ಣು ಮಣಿನಾಗನನ್ನು 
ಬಿಟ್ಟುಬಿಡುವಂತೆ ಗರುಡನಿಗೆ ಹೇಳಿದರು, ಗರುಡನು ಳಿಗಳೂ ಬಿಢಲಿಲ್ಲ, ನಿಷ್ಣು 


ಗರುಡವ್ಯೂಹ 174 ಗವಾಕ್ಸ 


ನಿಗೆ ಕೋಪಬಂದು ಗರುಡನ ಬಲ ಕುಗ್ಗುವಂತೆ ಶಾಪನಿತ್ತನು. ಗರುಡನು 
ತೇಜೋಹೀನನಾಗಿ ಮರುಗುತ್ತ ವಿಷ್ಣುವನ್ನು ಮರೆಹೊಕ್ಳನು. ವಿಷ್ಣು ಶಿವನನ್ನು 
ತೋರಿದನು. ಗಶುಡನು ಶಿವನ ಬಳಿ ಮೊರೆಯಿಟ್ಟಿನು. ಆಗ ಶಿವನು, ಗೌತಮಾ ನದಿ 
ಯಲ್ಲಿ ಮಿಂದು ಬರುವಹಾಗೆ ಗರುಡನಿಗೆ ಹೇಳಿದನು. ಇಂತು ಗರುಡನು ಸ್ನಾನಮಾಡಿ, 
ತನ್ನ ಪೂರ್ವ ಬಲಸಾಮರ್ಯ್ಯಗಳನ್ನು ಪಡೆದ ಪ್ರದೇಶ ಗರುಡತೀರ್ಥವೆಕಿಸುತ್ತದೆ 
[ಬ್ರ.ವೈ.]. 

ಗರುಡವ್ಯೂಹ.--ಒಂದು ಬಗೆಯ ಸೇನಾವಿನ್ಯಾಸ. ಭಾರತ ಯುದ್ಧದ 
ಮೂರನೆಯ ದಿನದಲ್ಲಿ ಭೀಷ್ಮನು ಕೌರವ ನೇನೆಯನ್ನು ಗರುಡಾಕಾರವಾಗಿ ನಿಲ್ಲನಂತೆ 
ಏರ್ಪಡಿಸಿದ್ದನು [ಭಾರ.-ಭೀ. ೫೬]. 

ಗರುಡಾಚಲ.--ಒಂದು ಬೆಟ್ಟಿ. ವರಾಹಾನತಾರ ಮುಗಿದ ಬಳಿಕ, ಆಡೇ ರೂಪ 
ದಿಂದಲೇ ವೈಕುಂಠಕ್ಕೆ ಹೋದಲ್ಲಿ ಲಕ್ಷ್ಮಿ ತನ್ನನ್ನು ಪರಿಹಾಸಮಾಡುವಳೆಂಬ 
ಭಾವನೆಯಿಂದ, ವಿಷ್ಣು ಗರುಡನನ್ನು ಕರೆದು, ವೈಕುಂಠದಲ್ಲಿರುವ ತನ್ನ ಕ್ರೀಡಾ 
ಸರ್ರತನನ್ನು ಭೂ ಲೋಕಳ್ಬೆ ತರಹೇಳಿದನು. ಗರುಡನು ತಂದನು. ಬಳಿಕ ವಿಷ್ಣು 
ಇಲ್ಲಿಯೇ ನಿಲ್ಲಲಾಗಿ, ಲಕ್ಷ್ಮಿ ಕೆಲ ಕಾಲದವರೆಗೆ ನಿರೀಕ್ಷಿಸಿ, ವಿಷ್ಣು ಭೂನಿಂಯಲ್ಲಿ 
ನಿಂತನೆಂಬುದನ್ನು ತಿಳಿದು, ತಾನೂ ಆಕಾಶರಾಯನಿಗೆ ಪದ್ಮಾವತಿಯೆಂಬ ಸಂ 
ನಿಂದೆ ಮಗಳಾಗಿ ಜನಿಸಿ, ಆತನನ್ನೇ ಮದುವೆಯಾದಳು. ಇಂತು ಗರುಡನು ತಂದ 
ಬೆಟ್ಟಕ್ಟೆ ಗರುಡಾಚಲನೆಂದು ಹೆಸರು. ಇದನ್ನು ಈಗ ತಿರುಪತಿ ಬೆಟ್ಟವೆಂದು ಕರೆ 
ಯುತ್ತಾರೆ [ಸ್ಥಾ.-ವೈಷ್ಣವಖಂ. ನೆಂ.ಮಾ. ೧]. 

ಗರ್ಗ.-ಒಬ್ಬ ಮಹರ್ಷಿ [ಭಾರ.- ಅನು. ೪೯]... ಯಾದವರ ಪುರೋಹಿತ, 
ನೋಡು--ಕಾಲಯವನ [ಭಾಗ.-೧ಂ-೮]. ದಿವೋದಾಸನ ಮಗನಾದ ಪ್ರತರ್ದನನ 
ಪುತ್ರನು. ವತ್ಸ ಮುನಿ ಈತನ ಒಡಹುಟ್ಟದವನು [ವಾಯು.-೯.೬]. 

ಗರ್ಭ-.-ಗರ್ಭೋತ್ಸತ್ತಿ ಪ್ರಕಾರ [ಆದಿ. ೮೪. ಅಧ್ಯಾ.ರಾ.-ಕಿಷ್ಟಿ. ೮. ಭಾಗ.- 
೩, ೩೧]. ಜೀವನು ಗರ್ಭವನ್ನು ಪ್ರವೇಶಿಸುವುದು [ಅಶ್ವ. ೧೯. ಸ್ತ್ರೀ. ೪. ಅನು. 
೨೨೮. ಭಾಗ.-೩, ೩೧. ಮಾರ್ಶ.-೧೧. ಸ್ಟಾ.-ಕೌ. ೪೯, ೫೦. ವಿಷ್ಣು.-೬-೫]. ಗರ್ಭ 
ವನ್ನು ನಾಶಗೊಳಿಸುವ ಗ್ರಹಗಳು [ವನ. ೨೩೦]. 

ಗೆವಯೆ.-ಒಬ್ಬ ವಾನರ. ಸುಗ್ರೀವನ ಸೇನಾಧಿಪತಿ. 

ಗವಲ್ಲಣ-- ಧೃತರಾಷ್ಟ್ರನ ಮಂತ್ರಿ ಮತ್ತು ಸಾರಥಿ. ಈತನ ಮಗನೇ 
ಸಂಜಯ [ಆದಿ. ೬೪]. 

ಗವಾಕ್ಚ--(1) ಒಬ್ಬ ವಾನರ. ಕಪಿಸೇನಾನಾಯಕರಲ್ಲಿ ಒಬ್ಬನು. ಕುಂಭ 
ಕರ್ಣನನ್ನು ಇದಿರಿಸಿದನನು [ರಾಮಾ.-ಯು. ೬೫, ೬೮]. 


ಗನಿಜಾತೆ 175 ಗಾಧಿ 


(11) ಒಬ್ಬ ಕ್ಸತ್ರಿಯೆ ಕುಮಾರ. ಶಕುನಿಯ ಸಹೋದರ. ಭಾರತಯುದ್ಧ 
ದಲ್ಲಿ ಇರಾವಂತನಿಂದ ಹತನಾದನು [ಭೀಷ್ಮ ೯೦]. ಭೀಮಸೇನನಿಂದ ಹತನಾದನು 
[ಜ್ರೋ. ೧೫೮]. 

ಗವಿಜಚಾತ.--ಒಬ್ಬ ಮುನಿ. ಚ್ಯವನ ಮುಕಿ ಜಲಮಧ್ಯದಲ್ಲಿ ಮುಳುಗಿ ತಪಸ್ಸು 
ಮಾಡುತ್ತಿರಲಾಗಿ, ಬೆಸ್ತರು ಮಾನು ಹಿಡಿಯುವುದಕ್ಕಾಗಿ ಬೀಸಿದ ಬಲೆಯೊಳಕ್ಕೆ 
ಸಿಕೃಬಿದ್ದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಹುಷ ರಾಜನು ಆತನನ್ನು ಬಿಡಿಸುವ 
ಉಜ್ಜೀಶದಿಂದ ಬೆಸ್ತರನ್ನು ಕಂಡು, ಅಯ್ಯಾ, ಈತನನ್ನು ಬಿಟ್ಟುಕೊಡಿ. ಈತನ 
ತೂಕದಸ್ಟು ಚಿನ್ನವನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದನು. ಬೆಸ್ತರೂ ಅದಕ್ಕೆ 
ಒಪ್ಪಿಕೊಂಡರು. ಬಳಿಕ ಚ್ಯವನ ಮುನಿಯನ್ನು ತಕ್ಕಡಿಯಲ್ಲಿ ಕುಳ್ಳಿರಿಸಿ ತೂಕ 
ಮಾಡತೊಡಗಿದಾಗ, ನಹುಷನ ರಾಜ್ಯವನ್ನೆಲ್ಲ ಅರ್ಪಿಸಿದರೂ ಸಾಲಲಿಲ್ಲ. ನಹುಷನು 
ದಿಕ್ಕುತೋರದವನಾದನು. ಆಗ ಗನಿಜಾತನು ಅಲ್ಲಿಗೆ ಬಂದು ಪವಿತ್ರವಾದ 
ಬ್ರಾಹ್ಮಣನ ದೇಹಕ್ಕೆ ಸರಿತೂಗುವಂತಹೆ ವಸ್ತು ಆಕಳೇ ಹೊರತು ಬೇರೆ 
ಯಾವುದೂ ಆಗಲಾರದೆಂದನು ಅನು. ೮೩]. 

ಗಾಜಕೀಯ-- ಗಂಗೆಯ ಮುಗ. ಆರ್ಮುಗ, ಭೀಷ್ಮ 

ಗಾಣ್ಮೇವ.--ಒಂದು ದಿವ್ಯ ಧನುಸ್ಸು [ಅದಿ. ೨೫೧]... ಮೊತ್ತಮೊದಲು 
ಬ್ರಹ್ಮನಲ್ಲಿತ್ತು. ಬಳಿಕ ಇಂದ್ರನಿಗೂ, ತರುವಾಯ ವರುಣನಿಗೂ ಬಂದು ಸೇರಿತು. 
ಆಮೇಲೆ ಅಗ್ನಿ ಅದನ್ನು ವರುಣನಿಂದ ಪಡೆದುಕೊಂಡನು. ಖಾಂಡವ ವನ 
ದಾಹ ಸಮಯದಲ್ಲಿ ಅರ್ಜುನನು ತನಗೆ ಮಾಡಿದ ಉಪಕಾರಕ್ಕಾಗಿ ಇದನ್ನು 
ಆತನಿಗೆ ಕೊಟ್ಟನು. ಇದರ ಮಹಿಮೆಯಿಂದ ಅರ್ಜುನನು ಎಲ್ಲ ದಿಕ್ಫುಗಳನ್ನೂ ಗೆದ್ದು 
ಇಂದ್ರನನ್ನೂ ಸೋಲಿಸಿದನು. ಇದು ಅರ್ಜುನನ ಮುಖ್ಯವಾದ ಬಿಲ್ಲು... ಈ 
ಕಾರಣದಿಂದಲೇ ಅರ್ಜುನನಿಗೆ ಗಾಂಡೀನಿಯೆಂದು ಹೆಸರು. ಗಾಂಡೀವಶಬ್ದ 
ನಿರ್ವಚನ [ಉದ್ಯೋ. ೯೮]... ಅರ್ಜುನನು ಇದರ ತುದಿಯಿಂದ ಶಿವನ ತಲೆಯ 
ಮೇಲೆ ಹೊಡೆದು ಗಾಯಮಾಡಿದ್ದು [ವನ. ೩೯]... ಮಹಾಪ್ರಸ್ಥಾನ ಸಮಯ 
ದಲ್ಲಿ ಇದನ್ನು ಸಮುದ್ರದಲ್ಲಿ ಬಿಸಾಡಿದ್ದು [ಮಹಾಪ್ರ. ೧]. 

ಗಾಧಿ.--ಒಬ್ಬ ಕ್ಷತ್ರಿಯ... ಚಂದ್ರವಂಶದ ಜಹ್ಲುರಾಜನ ಸಂತತಿಯಲ್ಲಿ ಜನಿ 
ನಿದ ಕುಶಿಕ ರಾಜನ ಮಗನು. ಕನ್ಯಾಕುಬ್ಬ ದೇಶದ ಅರಸು. ಪುರುಕುತ್ಸನ ವಾಗಳು 
ಈತನ ಜನನಿ. ಈತನ ಮಗನೇ ವಿಶ್ವಾಮಿತ್ರ (ಆದಿ. ೧೯-೧. ಭಾಗ.-೯, ೧೫. 
ಹೆರಿ.-೧, ೨೭]. ಈತನಿಗೆ ಸತ್ಯವತಿಯೆಂಬ ಮಗಳಿದ್ದಳು. ಖುಚೀಕ ಮುನಿ ಈಕೆ 
ಯನ್ನು ಕಂಡು ನೋಹಭರಿತನಾಗಿ, ಗಾಧಿಯನ್ನು ಕೇಳಿದನು. ಬಳಿಕ ಗಾಧಿಯ 
ಇಷ್ಟದಂತೆ ಕನ್ಯಾಶುಲ್ಬವನ್ನು ತಂದುಕೊಟ್ಟು ಮದುನೆಯಾದನು, ಬಳಕ ಗಾಧಿ 


ಗಾಂದಿನಿ 116 ಗಾಂಧಾರಿ 


ಖುಚೀಕನ ಅನುಗ್ರಹದಿಂದ ವಿಶ್ವಾಮಿತ್ರನನ್ನು ಪಡೆದನು [ನನ. ೧೧೬. ಶಾಂ. ೪೮. 
ಅನು. ೭]. 

ಗಾನ್ದಿ ನಿ. ಕಾಶಿರಾಜನ ಮಗಳು, ಈಕೆ ಹನ್ನೆರಡು ವರ್ಷಗಳವರೆಗೆ ಮಾತೃ 
ಗರ್ಭದಲ್ಲಿಯೇ ಇದ್ದಳು. ಕಾಶಿರಾಜನು ಚೆಂತಾಕ್ರಾಂತನಾಗಿ, ತನ್ನ ಪುರೋಹಿತನ 
ಸೂಚನೆಯ ಮೇಕೆಗೆ ಯೆದುವಂಶದ ಶ್ವಫಲೃನನ್ನು ಬರಮಾಡಿಕೊಂಡು, ನಿದ್ಯ 
ಮಾನವನ್ನು ತಿಳಿಸಲಾಗಿ, ಶ್ವಫ ಫಲ್ಪುನು ಗರ್ಭದಲ್ಲಿರುವುದು ಹೆಂಗೂಸೆಂದು ತಿಳಿದು 
“ ಎಲ್‌, ನಿನ್ನ Sibi. ಹೀಗೆ ಪೀಡಿಸಲು ಕಾರಣವೇನು? ಬೇಗನೆ ಹೊರಗೆ 
ಬಾ'' ಎಂದನು ಆಗ ಆ ಶಿಶು "" ನಾನು ಹುಟ್ಟಿದುದು ಮೊದಲು ಅನುದಿನವೂ 
ಒಂದೊಂದು ಗೋವನ್ನು ದಾನಮಾಡುನುದಾದರೆ ನಾನು ಕೂಡಲೇ ಹೊರಬರು 
ತ್ತೇನೆ'' ಎಂದಳು. ರಾಜ ದಂಪತಿಗಳು ಸಂತೋಷದಿಂದ ಒಪ್ಪಿಕೊಂಡರು. 
ಕೂಡಲೇ ಸ್ರಸನನಾಯಿತು. ಆ ದೇಶದಲ್ಲಿ ಹನ್ನೆರಡು ವರ್ಷಗಳಿಂದಲೂ ಮಳೆ 
ಬೀಳದಿದ್ದು ಇನಳು ಜನಿಸಿದ ಕೂಡಲೇ ಆಗ ಸುವೃಷ್ಟಿಯಾಯಿತು ಬಳಿಕ ಅನ 
ಳನ್ನು ಶ್ರಫಲ್ಬುನಿಗೇ ಕೊಟ್ಟು ಮದುವೆಮಾಡಿದರು. ನೋಡು--*ಕ್ರೂರ | ಭಾಗ.- 
೧೦, ೫೭]. 

ಗಾನ್ನೆ ರ್ವ ರೈವೇದ---ಸಾಮವೇದಕ್ಕೆ ಉಪವೇದ. ಸಂಗೀತಶಾಸ್ತ್ರ ಇದರಲ್ಲಿ ವರ್ಡಿತ 
ನಾಗಿದೆ. ಇದು ಚತುರ್ಮುಖನ ಸಶ್ಚಿ ಮದಿಕೈನ ಮುಖದಿಂದ ಯೊಕಬಂದುದು. 
ವೇದಗಳೂ,  ಉಸನೇದಗಳೂ ಸತ್ಯಲೋಕದಲ್ಲಿ ಮೂರ್ತಿಮಂತಗಳಾಗಿರುತ್ತನೆ 
[ಭಾಗ.-೩, ೧೨. ಅಧ್ಯಾ.-೧-೧. ಬ್ರಹ್ಮಾ -ಉತ್ತ,ರ. ೬೧]. 

ಗಾನ್ಸಾರೆ.-ಒಂದು ದೇಶ... ಇದು ಕಾಬೂಲ್‌ (ಕಾಪಿಲ) ನದೀ ತೀರದಲ್ಲಿ 
ಸಿಂಧು ಮತ್ತು ಕುನಾರ್‌ ನದಿಗಳ ನಡುವೆ ಇದೆ. ಪುರುಷಪುರ (ಪೆಷಾವರ') 
ಎಂಬುದು ಇದರ ರಾಜಧಾನಿ. ಶ್ರೀ ರಾಮನ ಕಾಲದಲ್ಲಿ. ತಕ್ಷಶಿಲೆ ಇದರ ಠಾಜ 
ಧಾನಿಯಾಗಿತ್ತು. ಇದಕ್ಕೆ ಪುಸ್ಫರಾವತಿಯೆಂಬುದು ನಾಮಾಂತರ [ರಾಮಾ.- 
ಉತ್ತ. ೧೦೦. ಭಾರ.-ಭೀ. ೯]. ಪಾಂಡವರ ಕಾಲಕ್ಕೆ ಮೊದಲು ಇದರಲ್ಲಿ ಧೃತ 
ರಾಷ ಟ್ರಿನ ಮಾವನಾದ ಸುಬಲನು ರಾಜ್ಯಭಾರಮಾಡುತಿ ದನು. ಈ ಕಾರಣ 
ದಿಂದಲೇ ಧ ಎತೆರಾಷ ಟ್ರಿನ ಪತ್ನಿಗೂ ಆಕೆಯ ಸಹೋದರರಿಗೂ ಗಾಂಧಾರೀ, ಗಾಂಧಾರ 
ಎಂಬ ಹೆಸ ಮಗಳು ಸಲ್ಲುತ್ತವೆ. ಆದರೆ ಮಹಾಭಾರತದಲ್ಲಿ ಈ ಶಬ್ದ ವಿಶೇಷ 
ವಾಗಿ ಶಕುನಿಗೇ ಅನ್ವಯಿಸುತ್ತದೆ. 

ಗಾನ್ಭಾರೀ.--(1) ಒಬ್ಬ ರಾಜ ಪುತ್ರಿ. ಚಂದ್ರವಂಶದ ವಿಕುಂಜನನ ಮಗನಾದ 
ಅಜಮಿಾಢನನ್ನು ಮದುವೆಯಾಗಿದ್ದಳು. ಕೈಕಯಿ, ನಾಗಾ, ವಿಮಲಾ, ಖುಕ್ಸಾ 
ಎಂಬ ನಾಲ್ವರು ಈಕೆಯ ಸನತಿಯರು [ಆದಿ. ೬೩], 


ಗಾಂಧಾರೀ 177 ಗಾಂಧಾರೀ 


(10 ಗಾಂಧಾರ ದೇಶದ ಅರಸನಾದ ಸುಬಲನ ಮಗಳು. ಈಕೆಗೆ ಶಕುನಿ 
ಮೊದಲಾದ ಹದಿಮೂರು ಮಂದಿ ನಹೋದರರೂ, ಸಶ್ಯವ್ರತಾ, ಸತ್ಯನೇನಾ, ಸುದೇಷ್ಣಾ, 
ಸಂಹಿತಾ, ತೇಜಶ್ಯ )ವಾ, ಸುಶ್ರವಾ, ನಿಕೃತಿ, ಶುಭಾ, ಶಮ್ಸೃುಟಾ, ದಶಾರ್ದಾ ಎಂಬು 
ದಾಗಿ ಹತ್ತು ಮಂದಿ ಸೋದರಿಯರೂ ಇದ್ದರು. ಈಕೆ ಧೃತರಾಷ್ಟ್ರನ ವಿಕ್ರಮಾದಿ 
ಗುಣಸಂಪತ್ತಿಗೆ ಮರುಳಾಗಿ ಆತನು ಕುರುಡನಾಗಿದ್ದರೂ ಆತನನ್ನೇ ಮದುನೆ 
ಯಾದಳು [ಭಾರ.-ಅದಿ. ೬೩, ೧೧೦]. ಈಕೆ ಮಹಾ ಪತಿವ್ರತೆ. ಬಾಲ್ಯದಲ್ಲಿಯೇ 
ಕಿವನನ್ನು ಆರಾಧನೆಮಾಡಿ, ನೂರು ಮಂದಿ ಮಕ್ಕಳಾಗುವ ಹಾಗೆ ವರವನ್ನು ಪಡೆದಳು. 
ಈಕೆ ಗರ್ಭಿಣಿಯಾಗಿದ್ದಾಗ, ಕುಂತಿ ಅರಣ್ಯದಲ್ಲಿ ಧರ್ಮನುತ್ರನನ್ನು ಪಡೆದಳೆಂಬ ಸುದ್ದಿ 
ಯನ್ನು ಕೇಳಿ, ತನಗೆ ಇನ್ನೂ ಮಗು ಹುಟ್ಟಿದಿರುವುದಕ್ಕಾಗಿ ಅನುದಿನವೂ ಮರುಗು 
ತ್ತಿದ್ದು, ಒಂದು ದಿನ ಬಲಾತ್ಕಾರದಿಂದ ಗರ್ಭವನ್ನು ಹೊರತೆಗೆಯಲು ಪ್ರಯತ್ನ 
ಮಾಡಲಾಗಿ, ಆಗರ್ಭ ಹೊರಬಿದ್ದು ; ಮೃತವ್ರಾಯವಾಗಿದ್ದ, ಅಂಗುಷ್ಮ ಪ್ರಮಾಣದ 
ನೂರು ಚೂರುಗಳು ಕಂಡುಬಂದುವು. ಇದನ್ನು ಕಂಡು ಗಾಂಧಾರಿ ಚಿಂತಿಸುತ್ತಿರು 
ವಲ್ಲಿ, ಕೃಷ್ಣ್ಯದ್ವೆ ಪಿಪಾಯನನು ಅಲ್ಲಿಗೆ ಬಂದು, ಗಾಂಧಾರಿಯನ್ನು ಸಂತನಿಸಿ, ಒಡ 
ನೆಯೇ ನೂರು ತುವೃದ ಗಡಿಗೆಗಳನ್ನು ತರಿಸಿ, ಆ ಪಿಂಡ ಖಂಡಗಳನ್ನು ಅವುಗಳಲ್ಲಿರಿ 
ಸಿದನು. ಕೆಲ ಕಾಲದ ಬಳಿಕ ಆ ಕುಂಭಗಳಿಂದ ನೂರು ಮಂದಿ ಪುತ್ರರು ಹೊರ 
ಬಂದರು. ಈ ಸಮಯದಲ್ಲಿಯೇ ಕುಂತಿ ಭೀಮನನ್ನು ಹೆತ್ತಳು (ಆದಿ. ೧೨೬, ೧೨೯]. 
ಈಕೆ ಧರ್ಮನಿನಾಶಕದೇವತೆಯ ಅಂಶದಿಂದ ಜನಿಸಿದವಳು [ಆದಿ. ೬೪] ಈಕೆಯ 
ನೋದರಿಯರು ಹತ್ತು, ಮಂದಿಯೂ ಕೂಡ ಧೃತರಾಷ್ಟ್ರನನ್ನೇ ಮದುವೆಯಾದರು 
[ಆದಿ. ೧೧೯]. ಗಾಂಧಾರಿ ದುಶ್ಶಲೆಯೆಂಬ ಕನ್ಯೆಯನ್ನು ಹೆತ್ತಳು [ಆದಿ. ೧೩೦]. 
ದುರ್ಯೋಧನನು ವ್ರಾಪ್ತವಯಸೃನಾದ ಬಳಿಕ ವಾಂಡವರಿಗೂ ಕೌರವರಿಗೂ ಪ್ರಬಲ 
ವಾದ ದ್ವೇಷ ಅಂಕುರಿಸಿದುದನ್ನು ಕಂಡು, ತನ್ನ ಮಕ್ಕಳಿಗೆ ನಾನಾ ವಿಧದಿಂದ 
ಬುದ್ಧಿವಾದವನ್ನು ಹೇಳಿದಳು. ಭಾರತ ಯುದ್ಧಕ್ಕೆ ಮುಂಚಿತನಾಗಿ, ಸರ್ವಪ್ರಕಾರ 
ದಿಂದಲೂ ಯುದ್ಧವನ್ನು ಮಾಡಲೇಕೂಡದೆಂದು ಒತ್ತಿ, ಒತ್ತಿ, ಹೇಳಿದಳು 
[ಉದ್ಯೋ. ೧೨೯7. ದುರ್ಯೋಧನನು ಹತನಾದ ತರುವಾಯ ಗಾಂಧಾರಿ ರಣ 
ರಂಗವನ್ನು ಹೊಕ್ಕು ಗೊಳಾಡುತ್ತಿದ್ದಾಗ ಶ್ರೀ ಕೃಷ್ಣನು ಆಕೆಯನ್ನು ಸಂತನಿಸಿದ್ದು 
[ಶಲ್ಯ. ೬೪]. ವುತ್ರಶೋಕನಿಹ್ವಲೆಯಾದ ಗಾಂಧಾರಿ ಯುಧಿಷ್ಠಿರನಿಗೆ ಶಾಪ ಕೊಡ 
ಬೇಕೆಂದಿರುವಾಗ ವ್ಯಾಸ ಮುನಿ ಆಕೆಯನ್ನು ಶಾಂತಿಗೊಳಿಸಿದ್ದು (ಸ್ತ್ರೀ. ೧೩]. 
ಗಾಂಧಾರಿ ರಣರಂಗದಲ್ಲಿ ಮಡಿದ ತನ್ನ ಮಕ್ಟುಳ ಶವಗಳನ್ನು ಕೃಷ್ಣರಿಗೆ ತೋರಿ 
ಗೊಳಾಡಿದ್ದು (ಸ್ತ್ರೀ. ೧೮, ೨೫]. ಗಾಂಧಾರಿಯ ಕ್ರೂರ ದೃಷ್ಟಿಪಾತದಿಂದ ಯುಧಿ 
ಹ್ಕಿರನ ಉಗುರುಗಳೆಲ್ಲವೂ ನಕ್ರವಾದದ್ದ್ದು ಸ್ರೀ. ೧೫]. ದುರ್ಯೋಧನನ ನಡೆ 

14 


ಗಾಯತ್ರಿ 178 ಗಾರ್ಗ್ಯ 


ವಳಿಯ ವಿಸಯನಾಗಿ, ಗಾಂಧಾರಿ ಭೀಮಸೇನನೊಂದಿಗೆ ನಿನಾದಮಾಡಿದ್ದು [ಸ್ತ್ರೀ. 
೧೪]. ಗಾಂಧಾರಿ ಕೃಷ್ಣನನ್ನು ಕುರಿತು ಇಂತು ಕುರುಕುಲ ವಿನಾಶಕ್ಕೆ ನೀನೆ 
ಮುಖ್ಯಕಾರಣವಾದುದರಿಂದ "« ಇಂದಿಗೆ ಮೂನತ್ತ್ವಾರನೆಯ ವರ್ಷದಲ್ಲಿ ನಿನ್ನ 
ಬಂಧುಬಳಗವೆಲ್ಲವೂ ಹಾಳಾಗಲಿ '” ಎಂದು ಶನಿಸಿದ್ದು [ಸ್ತ್ರೀ. ೨೫). ಪುತ್ರ ಶೋಕ 
ನೀಡಿತೆಯಾಗಿ, ದುಃಖಭರಿತೆಯಾಗಿದ್ದ ದೌೌಿನದಿಯನ್ನು ಸಂತನಿಸಿ, ಪಟ್ಟೈವಸ್ತ್ರ 
ದಿಂದ ತನ್ನ ಕಣ್ಣುಗಳನ್ನು ಬಿಗಿಸಿದ್ದು ಸ್ರೀ. ೧೫]. ಗಾಂಧಾರಿ ವ್ಯಾಸಮುನಿಯ 
ಅನುಗ್ರಹದಿಂದ ದಿವ್ಯಚಕ್ಷುಸ್ಸನ್ನು ನಡೆದು, ತನ್ನ ಪುತ್ರರನ್ನು ಕಂಡು, ಆಲಿಂಗಿಸಿ, 
ಮುದ್ದಾಡಿ, ಗೋಳಾಡಿದ್ದು (ಸ್ತ್ರೀ. ೧೬, ೧೭]. ಯುಧಿಷ್ಠಿರನು ಪಟ್ಟಾ ಭಿಹಿಸ್ತ, 
ನಾದ ತರುನಾಯ *ೆಲನು ದಿನಗಳವರೆಗೆ ಅವನ ಸಂಗಡಲೇ ಹಸ್ತಿನಾವತಿಯ 
ಲ್ಲಿದ್ದದ್ದು, ಒಮ್ಮೆ ಭೀಮನು ಬಿರುನುಡಿಗಳಿಂದ ನೋಯಿಸಲಾಗಿ, ಧೃತರಾಇ ಟ್ರಿನು 
ಆ ಮಾತುಗಳಿಂದ ಮನನೊಂದು, ವೈರಾಗ್ಯವನ್ನು ತಳೆದು ವಿದುರ, ಶುಂತಿ, 
ಗಾಂಧಾರಿಯರನ್ನು ಸಂಗಡ ಕರೆದುಕೊಂಡು ತವೋವನಕ್ಕೆ ಹೋದದ್ದು [ಆಶ್ರಮ. 
೧೭]. ಕೆಲ ಕಾಲದ ಬಳಿಕ ಒಂದು ದಿನ ಧೃತರಾಷ ಟ್ರಿನು ಗಾಂಧಾರಿ, ಕುಂತಿ, 
ಸಂಜಯರ ಸಂಗಡ, ಗಂಗೆಗೆ ಹೋಗಿ, ಮಿಂದು, ಹಿಂದಿರುಗಿ ಬರುವಾಗ ನಡುಪಾರಿ 
ಯಲ್ಲಿ ಕಾಳ್ಗಿಚ್ಚು ಇವರನ್ನೆಲ್ಲಾ ಸುತ್ತಿಕೊಳ್ಳಲಾಗಿ, ಧೃತರಾಷ್ಟ್ರನು ಸಂಜಯ 
ನನ್ನು ಬಲಾತ್ಕಾರದಿಂದ ದೂರಕ್ಕೆ ಕಳು, ಕುಂತಿ, ಗಾಂಧಾರಿಯರ ಸಂಗಡ 
ಕಾಳ್ವಿಚ್ಚನ್ನು ಹೊಕ್ಸಾಗ ಧೃತರಾಷ್ಟ್ರನು ದೇಹತ್ಯಾಗ ಮಾಡಿದಕೂಡಲೇ ಗಾಂಧಾರಿ 
ತಾನೂ ಜೀವನನ್ನು ತೊರೆದಳು [ಆಶ್ರ. ೩೯]. 

ಗಾಯತ್ರಿ---ಬ್ರಾಹ್ಮಣನ ಜ್ಞಾನಶಕ್ತಿ. ಗಾಯತ್ರಿ, ಸಾವಿತ್ರಿ, ಸರಸ್ವತಿ 
ಎಂಬ ನಾಮಾ೦ತರಗಳೂ ಇವೆ. ಈ ದೇವತೆಯನ್ನು ಉಪಾಸನೆ ಮಾಡುವುದಕ್ಕೆ 
ಸಾಧನವಾದ ಒಂದು ಮಂತ್ರನಿಶೇಷಕ್ಟೂ ಇದೇ ಹೆಸರು. ಆ ಮಂತ್ರವನ್ನು ಜಸ 
ಮಾಡುವುದರ ಮಹಿಮೆ ಮುಂತಾಗಿ [ಭಾರ.-ಅಶ ಸೊ ೯೯, ೧೧೫. ದೇ.ಭಾಗ.-೧೨-೧-೭], 
ಗಾಯತ್ರೀ ಪುರಶ್ಚರಣಾದಿಗಳು [ಜೀ. ಭಾಗ.-೧೧, ೨೧]. 

ಗಾರ್ಗ್ಯ.--(1) ಒಬ್ಬ ಖುಷಿ. ಅಂಗಿರಸನೆಂಬ ಖುಷಿಯ ವಂಶದವನು. 
ಈತನು ಕೇಕಯ ದೇಶಾಧಿಸತಿಯಾಗಿದ್ದ ಯುಧಾಜಿತನ ಪುರೋಹಿತನು. ಗಂಧರ್ವ 
ದೇಶವನ್ನು ಗೆಲ್ಲುವ ಉದ್ದೇಶದಿಂದ ಯುಧಾಜಿತನು ಹತ್ತು ಸಾವಿರ ಕುದುರೆಗಳನ್ನೂ 
ಅನೇಕ ರತ್ನಾಭರಣಗಳನ್ನೂ ಈತನ ಮೂಲಕ ಶ್ರೀ ರಾಮನಿಗೆ ಕಾಣಿಕೆ ಮಾಡಿದ್ದನು 
[ರಾಮಾ.-ಉತ್ತ. ೯೯]. 

(1 ಒಬ್ಬ ಖುಷಿ. ವೇಣುಹೋತ್ರನೆಂಬ ಮುನಿಯ ಮಗನು [ವಾಯು.-೯೨]. 

ಒಮ್ಮೆ ವಿಷ್ಣು ಇಂದ್ರನಿಗೆ ಅನೇಕ ಧರ್ಮರಹೆಸ್ಕಗಳನ್ನು ತಿಳಿಸಿದನು, ಆ ಬಳಿಕ 


ಗಾರ್ಗ್ಯ 179 ಗಾಲವ 


ವಿಶ್ರಾಮಿತ್ರಾದಿ ಮುನಿಗಳೂ ವಿವರಿಸಿದರು. ಆಗ ಗಾರ್ಗ್ಯನೂ ಇಂದ್ರನಿಗೆ ಧರ್ಮ 
ರಹಸ್ಯಗಳನ್ನು ತಿಳಿಸಿದನು [ಅನು. ೧೯೦]. ಈತನ ಮಗನನ್ನು ಹಿಂಸೆಮಾಡಿದ 
ಕಾರಣ, ಪಾಂಡವರ ಮೂಲವುರುಷನಾದ ಜನಮೇಜಯರಾಯನು ಬ್ರಹ್ಮಕತ್ಯೆಗೆ 
ಗುರಿಯಾಗಿ, ಶೌನಕ ಮುನಿಯ ಮೂಲಕ ಯಜ್ಞಮಾಡಿಸಿ, ಆ ಪಾತಕನನ್ನು 
ಕಳೆದನು [ಶಾಂತಿ.-೧೫. ಹರಿ. ೧-೩೦]. 
(111) ನಿಶ್ಚಾಮಿತ್ರನ ಮಕ್ಕುಳೆಲ್ಲಿ ಒಬ್ಬನು. ನೋಡು-ನಿಶ್ವಾನಿತ್ರ [ಬಾರ.- 
ಅನು. ೭]. 
(17) ಯಾದವರ ಪುರೋಹಿತ.  ನೋಡು-ಕಾಲಯವನ, ಕೃಷ್ಣ. 
ಗಾಲವ.--(1 ಒಬ್ಬ ಖುಸಿ. ವಿಶ್ವಾಮಿತ್ರ ಮಹರ್ಷಿಯಲ್ಲಿ ಶುಕ್ಸಯಜುಕ್ಲೇದ 
ವನ್ನು ಸಾಂಗವಾಗಿ ಅಧ್ಯಯನಮಾಡಿದ ತರುವಾಯ, ತನ್ನ ಮನೆಗೆ ಹೋಗುವಂತೆ 
ನಿಶ್ವಾಮಿತ್ರನಿಂದ ಅನುಜ್ಞೆಯನ್ನು ಸಡೆದು ": ಸ್ವಾಮಿಾ, ತಮಗೆ ನಾನು ಯಾವ ವಿಧ 
ನಾದ ಗುರುದಕ್ಷಿಣೆಯನ್ನು ಸಮರ್ಪಿಸಬೇಕು? '' ಎಂಬುದಾಗಿ ವಿಶ್ವಾಮಿತ್ರನನ್ನು 
ಕೇಳಿದನು. ವಿಶ್ವಾಮಿತ್ರನು "" ನಾನು ನಿನ್ನ ಶುಶ್ರೂಷೆಯಿಂದಲೇ ಸಂತುಷ್ಟನಾ 
ಗಿದ್ದೇನೆ. ನನಗೆ ಬೇರೆ ಯಾವ ದಕ್ಷಿಣೆಯೂ ಅವಶ್ಯವಿಲ್ಲ '' ಎಂದು ಎಷ್ಟು ವಿಧವಾಗಿ 
ಹೇಳಿದರೂ, ಗಾಲವನು ಪದೇಪದೇ ಬಲಾತೃರಿಸಿ ಬೇಳಲಾಗಿ, ವಿಶ್ವಾಮಿತ್ರನು 
| ಮೆಯ್ಯೆಲ್ಲವೂ ಜಿಳ್ಳಗೂ ಒಂದು ಕಿವಿ ಕಪ್ಪಗೂ ಇರುವ ೮೦೦ ಕುದುರೆಗಳನ್ನು 
ತಂಜೊಪ್ಪಿಸು'' ಎಂದು ಅನ್ಬಣೆಕೊಟ್ಟಿನು [ಭಾರ.-ಉ. ೧೦೬, ೧೦೭]. ಗಾಲನನು 
ಇಂತಹ ಕುದುರೆಗಳನ್ನು ಸಂಪಾದಿಸುವುದಕ್ಕಾಗಿ ಎಷ್ಟೆಷ್ಟೋ ಸಾಡು ಪಟ್ಟನು. 
ಒಂದು ಕುದುರೆಯಾದರೂ ಸಿಕ್ಕಲಿಲ್ಲ. ಬಳಿಕ ಇನನು ನಿಷ್ಣುವನ್ನು ಕುರಿತು 
ತನಸ್ಸುಮಾಡಲಾಗಿ ನಿಷ್ಣು ಇವನ ಬಳಿಗೆ ಗರುಡನನ್ನು ಕಳುಹಿ, ಇವನ 
ಇಷ್ಟಾರ್ಥವನ್ನು ನೆರವೇರಿಸ ಹೇಳಿದನು. ಗಾಲವನು ಗರುಡನ ಮೇಲೆ ಕುಳಿತು, 
ಭೂ ಮಂಡಲವನ್ನೆಲ್ಲ ಸುತ್ತಿ, ಅಶ್ಚರ್ಯಭರಿತನಾಗಿ, ಗರುಡನನ್ನು ಕುರಿತು, ನಾನು 
ಇಲ್ಲಿಯೇ ಇಳಿದು ದೇಹತ್ಯಾಗ ಮಾಡುತ್ತೇನೆಂದನು. ಆಗ ಗರುಡನು ಗಾಲವ 
ನಿಗೆ ಮನುಷ್ಯಜನ್ಮದ ಮಹತ್ವ್ವವನ್ನು ತಿಳಿಸಿ, ಗಾಲವನಿಂದ ಅನನ ಇಷ್ಟಾರ್ಥ 
ವೇನೆಂಬುದನ್ನು ತಿಳಿದು, ತನ್ನ ಸ್ನೇಹಿತನೂ ಪ್ರತಿಷ್ಠಾನಗರಾದೀಶ್ವರನೂ ಆದ 
ಯಯಾತಿ ರಾಜನಲ್ಲಿಗೆ ಕರೆತಂದು ಅನನ ವೃತ್ತಾಂತವನ್ನೆಲ್ಲ ತಿಳುಹಿದನು. 
ಯಯಾತಿ ರಾಜನು ತನ್ನ ಮಗಳಾದ ಮಾಧವಿಯೆಂಬ ಕನ್ಯೈಯನ್ನು' ಗಾಲನನಿಗೆ 
ಒಪ್ಪಿಸಿ, ಅವಳನ್ನು ಯಾವ ರಾಜನಿಗಾದರೂ ಕೊಟ್ಟು ಕುದುರೆಗಳನ್ನು ಸಂವಾದಿಸಿ 
ಕೊಳ್ಳುವ ಹಾಗೆ ಹೇಳಿದನು. ಬಳಿಕ ಗಾಲನನು ಇಕ್ಸ್ಟ್ವಾಕು ರಾಜನಲ್ಲಿಗೆ ಹೋಗಿ 
೨೦೦ ಕುಡುರೆಗಳನ್ನು ಪಡೆದು ಮಾಧವಿಯನ್ನು ಒಪ್ಪಿಸಿದನು, ಇಕ್ಸ್ಟ್ಟ್ವಾಶು ಮಾಧನಿ 


ಗಾಲವ 180 ಗಾವಲ್ಲಣಿ 


ಯಲ್ಲಿ ಸಂತಾನವನ್ನು ಪಡೆದ ಬಳಿಕ, ಗಾಲವನು ಮಾಧವಿಯನ್ನು ಕರೆದುಕೊಂಡು 
ದಿವೋದಾಸನಲ್ಲಿಗೆ ಹೋದನು. ಆತನಿಂದಲೂ ೨೦೦ ಕುದುರೆಗಳನ್ನು ಪಡೆದು, 
ಆ ತರುವಾಯ ಔಶೀನ ರಾಜನಿಂದ ೨೦೦ ಕುದುರೆಗಳನ್ನು ಸಂಪಾದಿಸಿ, ಈ ೬೦೦ 
ಕುದುರೆಗಳನ್ನೂ, ಮಿಕ್ಟು ೨೦೦ ಕುದುರೆಗಳಿಗೆ ಪ್ರತಿಯಾಗಿ ಮಾಧವಿಯನ್ನೂ 
ವಿಶ್ವಾಮಿತ್ರನಲ್ಲಿಗೆ ಒಪ್ಪಿಸಿದನು [ಭಾರ.-ಉ. ೧೦೮, ೧೧೯]. ಈಶನ ಮಗನಾದ 
ಶೃಂಗವಂತನು ವೃದ್ಧ ಕನ್ಯೆಯನ್ನು ಮದುವೆಯಾದನು. ನೋಡು--ಕುಣಿಗಾರ್ಗ್ಯ 
[ಶಲ್ಯ. ೫೩]. ಮೋಕ್ಸಸಾಧನೆಯ ನಿಷಯವಾಗಿ ನಾರದರೊಂದಿಗೆ ಸಂನಾದ 
ಮಾಡಿದ್ದು [ಶಾಂತಿ. ೯೩]. ಪರಮೇಶ್ವರನ ಚರಿತೆಯನ್ನು ವರ್ಲಿ ಸಿದ್ದು "ಅನು. ೪೯]. 

(11) ನಿಶ್ಚಾಮಿತ್ರನ ಮಕ್ಕಳಲ್ಲಿ ಒಬ್ಬನು. ಒಮ್ಮೆ ಹನ್ನೆರಡು ವರ್ಷಗಳವರೆಗೆ 
ವೀರಕ್ಸಾನು ಬಂದಿತು. ಅರಸರನ್ನು ಕೇಳಿ ತಿರಿದು ಜೀವನಮಾಡಲೊಲ್ಲದ 
ವಿಶ್ವಾಮಿತ್ರನು ಹೆಂಡತಿ ಮಕ್ಕಳನ್ನು ಅವರ ಪಾಡಿಗೆ ಬಿಟ್ಟು ತಾನು ಎಲ್ಲಿಯೋ 
ಹೋದನು. ಆಗ ಅವನ ಹೆಂಡತಿ ತನ್ನ ಮಕ್ಸುಳಲ್ಲಿ ಒಬ್ಬನ ಕುತ್ತಿಗೆಗೆ ದರ್ಭೆಯ: 
ಹುರಿಯನ್ನು ಬಿಗಿದು ಅವನನ್ನು ಯಾರಿಗಾದರೂ ಮಾರಿ, ಅದರ ಮೂಲಕ ಬಂದ 
ಹಣದಿಂದ ಜೀವನವನ್ನು ನಡೆಯಿಸಬೇಕೆಂಬ ಉದ್ದೇಶದಿಂದ ಒಯ್ಯ್ಯುತಿ_ದ್ದಳು. 
ನಡುದಾರಿಯಲ್ಲಿ ಸತ್ಯವ್ರತನೆಂಬ ಅರಸು ಇವಳನ್ನು ಸಂಧಿಸಿ, ಸಮಾಚಾರವನ್ನೆಲ್ಲ 
ತಿಳಿದು, ವಿಶ್ವಾಮಿತ್ರನ ಕುಟುಂಬದ ಗೃಹಕೃತ್ಯವನ್ನು ತಾನು ನಿರ್ವಹಿಸುವುದಾಗಿ 
ಅಭಯಪ್ರದಾನಮಾಡಿ, ಆ ಹುಡುಗನನ್ನು ಬಿಡಿಸಿದನು. ಇಂತು ಕುತ್ತಿಗೆಗೆ 
ಗಾಳ ಹಾಕಿದವನಾದುದರಿಂದ ಗಾಲವನೆಂದು ಹೆಸರು [ಡೇ.ಭಾ.-೭, ೧೦. ಭಾರ.- 
ಅನು. ೭. ಹೆರಿ.-೧, ೧೨. ನಾಯು.-೮೮. ಬ್ರಹ್ಮ ೭]. 

(111) ಒಬ್ಬ ಮುನಿ. ಕುಂತಲ ರಾಜನ ಪುರೋಹಿತ. ನೋಡು--ಚ೦ದ್ರಹಾಸ. 

ಗಾನಲ್ಲಣಿ.- ಧೃತರಾಷ್ಟ್ರನ ಮಂತ್ರಿಯೂ ಸಾರಧಿಯೂ ಆಗಿದ್ದ ಗನಲ್ಲಣನ 
ಮಗನು. ಸಂಜಯ [ಆದಿ. $೪೭]. ಭಾರತ ಯುದ್ಧದಲ್ಲಿ ನಡೆಯುವ ಸಮಾಚಾರ 
ಗಳನ್ನೆಲ್ಲ ವಿವರವಾಗಿ ಇದ್ದಲ್ಲಿಯೇ ಧೃತರಾಷ್ಟ್ರನಿಗೆ ತಿಳಿಸುವುದಕ್ಟೂ ಧೃತರಾಷ್ಟ್ರನ 
ಪ್ರಶ್ನೆಗಳಿಗೆಲ್ಲ ತಕ್ಕ ಸಮಾಧಾನವನ್ನು ಹೇಳುವುದಕ್ಕೂ ವ್ಯಾಸ ಮುನಿ ಈತನಿಗೆ ದಿವ್ಯ 
ದೃಷ್ಟಿಯನ್ನು ಕೊಟ್ಟನು ಉದ್ಯೋ. ೬೬]. 
44 ಚಕ್ಸುಷಾ ಸಂಜಯೋ ರಾರ್ಜ! ದಿವ್ಯೇನೈನ ಸಮಿ ಪತೆ! । 

ಕಥಯಿಷ್ಯತಿ ತೇ ಯುದ್ಧಂ ಸರ್ವಜ್ಞಶ್ಚ ಭವಿಷ್ಯತಿ | 

ಪ್ರಕಾಶಂ ಫಾಪ್ರಕಾಶಂ ವಾ ದಿನಾ ನಾ ಯದಿ ವಾ ನಿಶಿ॥ 

ನುನಸಾ ಚಿಂತಿತಮನಿ ಸರ್ವಂ ವೇತ್ಸ ಸಿತಿ ಸಂಜಯ; | 


ಗಿರಿಕಾ 181 ಗುಡಾಳೇಶ 


ನೈನಂ ಶಸ್ತ್ರಾಣಿ ಛೇತ್ಸ್ಯ್ಯಂತಿ ನೈನಂ ಬಾಧಿಷ್ಯತೇ ಶ್ರಮಃ | 

ಗಾವಲ್ಲಣಿರಯಂ ಜೀರ್ವ ಯುದ್ಧಾದನ್ಮಾದ್ದಿಮೋಕ್ಸ ತಕ! ಚ (ಭೀ. ೨], 
ಈ ರೀತಿಯಾಗಿ ನ್ಯಾಸನು ಅನುಗ್ರಹಿಸಿದ್ದ ದಿವ್ಯಜ್ಞಾನ ಭಾರತಯುದ್ಧ ಮುಗಿದಬಳಿಕ 
ಮಾಯನಾಯಿತು [ಸೌ. ೯]. ನೋಡು-ಕೃಷ್ಣ್ಯದ್ವೈ ಸಾಯನ, ಗಾಂಧಾರಿ, ಧೃತರಾಷ್ಟ್ರ. 

ಗಿರಿಕಾ.--ಕೋಲಾಹಲ ವರ್ವತದಿಂದ ಶುಕ್ಲಿಮತೀ ನದಿಯಲ್ಲಿ ಜನಿಸಿದ ಅವಳಿ 
ಮಕ್ಕಳಲ್ಲಿ ಹೆಂಗೂಸು. ಇವಳು ಉಪರಿಚರವಸುವನ್ನು ಮದುವೆಯಾದಳು. ಬೃಹ 
ದ್ರಧನೇ ಮೊದಲಾದ ಆರು ಮಂದಿ ಪುತ್ರರನ್ನೂ ಮತ್ಸ್ಯಗಂಥೆಯೆಂಬ ಮಗಳನ್ನೂ 
ಹೆತ್ತಳು ಈ ಮತ್ಸ್ಯಗಂಭೆಯೇ ಸತ್ಯವತಿ [ಭಾರೆ.-ಆದಿ. ೬೪]. 

ಗಿರಿಭೆದ್ರಾ.--ಮಿತ್ರನೆಂಬ ಅರಸನ ಹೆಂಡತಿ. ಈಕೆ ಒಂದು ಗಂಡು ಶಿಶುವನ್ನು 
ಹೆತ್ತಳು. ಮಗು ಹುಟ್ಟಿದ ಆರನೆಯ ರಾತ್ರಿ ಗಿರಿಭದ್ರೆ ಮಗುವನ್ನು ನೋಡಿ ಹಿಗ್ಗು 
ತ್ತಿದ್ದಳು. ಅದನ್ನು ಕಂಡು ಮಗು ಫಕ್ಟನೆ ನಗತೊಡಗಿತು. ಗಿರಿಭದೈ ಮಗು 
ವನ್ನು ಕುರಿತು, ಹಾಗೆ ನಗುವುದಕ್ಕೆ ಕಾರಣವೇನೆಂದು ಕೇಳಲಾಗಿ "" ಜಾತಹಾರಿಣಿ '' 
ಯೆಂಬ ರಕ್ಕಸಿ ನನಗಾಗಿ ಕಾದಿದ್ದಾಳೆ. ನೀನು ನನ್ನನ್ನು ಅಕ್ಕರೆಯಿಂದ 
ನೋಡುತ್ತಿದ್ದೀಯೆ. "" ನನ್ನಿಂದ ನಿನಗೆ ಯಾವ ಉನಕಾರವೂ ಇಲ್ಲವಲ್ಲಾ § 
ಎಂದಿತು. ಗಿರಿಭಡ್ರೆ ""ರಕ್ಕಪಿ'' ಎಂಬ ಶಬ್ದವನ್ನು ಕೇಳಿದ ಕೂಡಲೇ ಹೆದರಿ 
ಸ್ವಲ್ಪು ಹಿಂಜರಿದಳು. ಒಡನೆಯೇ ಜಾತಹಾರಿಣಿ ಮಗುವನ್ನು ಎತ್ತಿಕೊಂಡು 
ಹೋದಳು. ಮಿತ್ರ ರಾಜನಿಗೆ ಅನಮಿತ್ರನೆಂಬುದು ನಾಮಾಂತರ. ನೋಡು 
ಚಾಕ್ಸುಷ [ಮಾರ್ಕ.-೭೩]. 

ಗಿರಿವ್ರಜ.- (1) ಭೀಕಯ ದೇಶದ ರಾಜಧಾಶಿ. ಭರತನ ಮಾತಾನುಹನಾದ 
ಯುಧಾಜಿತನು ಇಲ್ಲಿ ರಾಜ್ಯಭಾರಮಾಡುತ್ತಿದ್ದನು [ರಾಮಾ.-ಅಯೋ. ೬೮]. ಇದಕ್ಕೆ 
ವಸುಮತಿಯೆಂಬುದು ನಾಮಾಂತರ [ರಾಮಾ.-ಬಾಲ. ೩೩]. 

(11) ಮಗಧ ದೇಶದ ಮುಖ್ಯ ಪಟ್ಟಣ. ಜರಾಸಂಧನ ರಾಜಧಾನಿ. ಈಗ 
ಬಿಹಾರಿಗೆ ಸೇರಿ, ರಾಜಗಿರಿಯೆಂಬ ಹೆಸರಿನಿಂದ ರೂಢವಾಗಿದೆ. ಈ ಪಟ್ಟಣದ 
ಸುತ್ತಲೂ ಗೋರಥ, ಖುಷಭ, ವೈಹಾರ, ಜೈತ್ರಕಗಳೆಂಬ ಪರ್ವತಶ್ರೇಣಿಗಳಿವೆ. 
ಜರಾಸಂಧನ ಕಾಲದಲ್ಲಿ ಶತ್ರುಗಳು ಇವನ ಗಡಿಯೆನ್ನು ತುಳಿದರಾದರೆ ಜೈತ್ರಕಾ 
ದ್ರಿಯ ಶೃಂಗಗಳಲ್ಲಿರಿಸಿದ್ದ ನಗಾರಿಗಳು ತಾನಾಗಿಯೇ ಮೊಳಗುತ್ತಿದ್ದುವು. ಭೀಮನು 
ಜರಾಸಂಧನನ್ನು ಕೊಂದ ತರುವಾಯ, ಅವನ ಮಗನಾದ ಸಹದೇವನು ಇಲ್ಲಿಗೆ ಅರಸ 
ನಾದನು [ಸಭಾ. ೨೧. ೨೫). 

ಗುಡಾಕೇಶ.--ಅರ್ಜುನನ ನಾಮಾಂತರ. ಗುಡಾಕಾಷಾ ನಿದ್ದೆ. ಈಶ. ಅಧಿಪತಿ. 
ನಿದ್ದಯನ್ನು ಗೆದ್ದವನು. ಈ ಶಬ್ಧ ಅರ್ಜುನನಫ್ನೇ ಬೋಧಿಸುತ್ತದೆ [ಭಾರ.-ಆ.೧೫೧], 


ಗುಜಕೇಶಿ 182 ಗುಹ್ಯಶಾಸ್ತ್ರ 


ಗುಣ ಕೇಶಿ. ಇಂದ್ರನ ಸಾರಧಿಯಾದ ಮಾತಲಿಯ ಮಗಳು. ಇವಳ ತಾಯಿ 
ಸುಧಕ್ಕೆ  ಗೋಮುಖನೆಂಬನನು ಒಡಹುಟ್ಟಿ ದವನು. ಮಾತಲಿ ಇವಳನ್ನು ನಾಗ 
ವಂಶದ ಸುಮುಖನೆಂಬವನಿಗೆ ಕೊಡಬೇಕೆಂಬ ಉದ್ಜೇಶದಿಂದ ಪಾತಾಳಲೋಕಕ್ಕೆ 
ಹೋಗಿ, ಸುಮುಖನ ಪಿತಾಮಹನಾದ ಆರ್ಯಕನನ್ನೂ, ಮಾತಾಮಹನಾದ ವಾಮನ 
ನಾಗನನ್ನೂ ಕಲೆತು ಕೇಳುವಲ್ಲಿ ಅವರಿಬ್ಬರೂ ಅಯ್ಯಾ, "" ಇವನಿಗೂ ಗರುಡನಿಗೂ 
ಪ್ರಬಲವಾದ ವೈರವುಂಟು. ಇವನ ತಂದೆಯಾದ ಚಿಕುರನಾಗನನ್ನೂ ಗರುಡನೇ 
ಕೊಂದನು. ಇನ್ನೊಂದು ತಿಂಗಳೊಳಗಾಗಿ ಇವನನ್ನೂ ಕೊಲ್ಲು ವುದಾಗಿ ಪ್ರತಿಜೆ ಹ 
ಮಾಡಿದ್ದಾನೆ '' ಎಂಬುದಾಗಿ ಹೇಳಿದರು. ಮಾತಲಿ ವಿಷ್ಣು ವಿನ ಮೂಲಕ ಗರುಡ 
ನಿಗೆ ಹೇಳಿಸಿ, ಸುಮುಖನ ಗೋಜಿಗೆ ಹೋಗದಂತೆ ಮಾಡಿ, ಇಂದ್ರನ ಮೂಲಕ 
ಸುಮುಖನಿಗೆ ಅಮೃತನನ್ನು ಕೊಡಿಸಿ, ತನ್ನ ಮಗಳನ್ನು ಕೊಟ್ಟು ಮದುನೆ 
ಮಾಡಿದನು [ಭಾರ.-ಉದ್ಯೋ. ೯೭, ೧೦೫]. 

ಗುರು. (1) ನೋಡು--ಬೃಹಸ್ಸತಿ, ಜೀವ. 

(11) ನಿದ್ಯೋಷದೇಶ ಮಾಡಿದವ. ಗುರುವಿನ ಮಹಿಮೆ [ಉ, ೪೪. ಶಾಂ. 
೧೦೮). ಗುರುವಿನಲ್ಲಿರಬೇಕಾದ ಗುಣಗಳು [ಅಶ್ವ. ೧೧೦]. ಗುರುಪೂಜೆ [ಅನು. ೨೩೩. 
ಗುರುತಲ್ಪ ಪ್ರಾಯಶ್ಚಿತ್ತ [ಶಾಂತಿ. ೧೬೩]. 

ಗುಹ.--(1) ಷಣ್ಮುಖನ ನಾಮಾಂತರ. 

(i). ಬೇಡರ ಅರಸು. ಶೃಂಗಬೇರ ವುರದಲ್ಲಿ ರಾಜ್ಯಭಾರಮಾಡುತ್ತಿದ್ದ. 
ದಶರಥನ ಆಪ್ತಮಿತ್ರ. ರಾಮ ಅಯೋಧ್ಯೆಯಿಂದ ಅರಣ್ಯಕ್ಕೆ ಹೋಗುವಾಗ, ಗುಹ 
ನಿಂದ ಸತ್ಕೃತನಾಗಿ, ಒಂದು ರಾತ್ರಿ ಅಲ್ಲಿಯೇ ಇದ್ದ. ಮರುದಿನ ಬೆಳಗಾಗುತಲೇ 
ಗುಹ ತನ್ನ ಪರಿವಾರದವರ ಮೂಲಕ ದೋಣಿಗಳನ್ನು ತರಿಸಿ, ಸೀತಾರಾಮ ಲಕ್ಷ ಒಣ 
ರನ್ನು ಗಂಗೆಯ ದಕ್ಷಿಣತೀರಕ್ಕೆ ದಾಟಿಸಿದ [ರಾಮಾ.-ಅಯೋ. ೫೨, ೫೭]. ರಾಮ 
ಚಿತ್ರಕೂಟ ಪರ್ವತದಲ್ಲಿದ್ದಾಗ ಭರತ ರಾಮನನ್ನು ಹಿಂದಕ್ಕೆ ಕರೆತರುವ ಉದ್ದೇಶ 
ದಿಂದ ಸೇನಾಸಮೇತನಾಗಿ ಬಂದ. ಗುಹ ಭರತನ ಬರುವಿಕೆಯನ್ನು ತಿಳಿದು, 
ಅವನ ನಡೆವಳಿಯ ವಿಷಯವಾಗಿ ಸಂಶಯಪಟ್ಟು ಭರತನನ್ನು ಇದಿರಿಸಲು ಸಿದ್ಧ 
ನಾದ. ಆದರೆ ಭರತನ ಅಭಿಪ್ರಾಯ ತಿಳಿದುಬಂದ ತರುವಾಯ ಭರತನನ್ನೂ 
ತನ್ನ ಅತಿಥಿಯನ್ನಾಗಿಟ್ಟುಕೊಂಡು, ಉಪಚರಿಸಿ, ಅವನನ್ನೂ ಅವನ ಸೇನೆಯನ್ನೂ 
ಗಂಗೆಯ ಆಜೆಯ ದಡಕ್ಕೆ ಸೇರಿಸಿದ [ರಾಮಾ.-ಅಯೋ. ೮೪, ೯೭]. 

ಗುಹ್ಯಕಾಸ್ಟ್ರ.--ಅಂಜೆಯ ಸಲುವಾಗಿ ಪರಶುರಾಮಥಿಗೂ ಭೀಸ್ಮನಿಗೂ ನಡೆದ 
ಯುದ್ಧದಲ್ಲಿ ಪರಶುರಾಮನು ಈ ಅಸ್ತ್ರವನ್ನು ಭೀಷ್ಮನಮೇಲೆ ಬಿಟ್ಟಿ (ಉದ್ಯೋ. ೧೮೦]. 
ನೋಡು--ಅಂಬಾ, 


ಗೃತ್ಸೆ ಮದೆ 183 ಗೋಕರ್ಗ 


ತ್ಸಮದ. —ಒಬ್ಬ ಬ್ರಾಹ್ಮಣ. ವೀತಹೆನ ನೆಂಬ ಅರಸು ಭೃಗು ಮಹರ್ಷಿಯ 

a ಹದಿಂದ ಬ್ರಾಹ್ಮಣ್ಯವನ್ನು ವಡೆದ $i ಜನಿಸಿದವ. ಕತನ ಮಗನು 
ನಾವೈನಸ [ಭಾರ.-ಅನು. ೮, ೪೯]. 

ಗೃಧ್ವ.- ಈ ಜಾತಿಯ ಉತ್ಪತ್ತಿ ಕಥೆ [ಅದಿ. ೬೭). 

ಗೃದ್ರ ಜಂಬುಕ ಸಂವಾದ.-ಒಬ್ಬ ಬ್ರಾಹ್ಮಣ ಪುತ್ರನು ಸಾಯಲಾಗಿ, ಅವನ 
ಹೆಣವನ್ನು ಸ್ಮಶಾನಕ್ಕೆ ಕೊಂಡುಹೋಗಿ, ಬಂಧುಗಳೆಲ್ಲರೂ ಅಳುತ್ತಿರುವಲ್ಲಿ, ಅಲ್ಲಿಗೆ 
ಒಂದು ಹದ್ದೂ, ಒ೦ದು ನರಿಯೂ ಬಂದುವು. ನರಿ ಹದ್ದಿಗೆ ಮೋಸಮಾಡಿ, 
ಆ ಶವವನ್ನು ತಾನೇ ತಿನ್ನಬೇಕೆಂಬ ಉದ್ದೇಶದಿಂದ, ಶವದ ಅನುಯಾಯಿಗಳನ್ನು 
ಕುರಿತು "" ಹುಚ್ಚರಿರಾ! ಈ ಹುಡುಗ ಬದುಕಬಹುದೆಂದು ತೋರುತ್ತಜೆ. 
ಎಷ್ಟೋ ಮಂದಿ ಹಾಗೆ ಬದುಕಿಯೂ ಇದ್ದಾರೆ '' ಎಂದು ಮುಂತಾಗಿ ಹೇಳಿತು. 
ಆಗ ಹದ್ದು, ಕತ್ತಲಾದ ಬಳಿಕ ತನಗೆ ಅವಕಾಶ ಸಿಕ್ಕಲಾರದೆ೦ಬ ಭಾನನೆಯಿಂದ 
"" ಸತ್ತ್ವವರು ಎಲ್ಲಿಯಾದರೂ ಬದುಕುವುದುಂಟೀ? ಬೇಗನೆ ಚಿತೆಯಮೇಲಿರಿಸಿ 
ಹೋಗಿ. ಎಷ್ಟು ವ್ಯಧೆಸಟ್ಟರೂ ಫಲನಿಲ್ಲ'' ಎಂದು ಮುಂತಾಗಿ ಒಕ್ಕಾಣಿಸಿತು 
[ಶಾಂತಿ. ೧೫೨]. 

ಗೃಹಸ್ಥ.--ಎರಡನೆಯ ಆಶ್ರಮನನ್ನು ಅವಲಂಬಿಸಿರತಕ್ಕವ. ಗೃಹಸ್ಥ ಆಚರಿಸ 
ಬೇಕಾದ ನಡೆವಳಿಗಳ ನಿರೂಪಣ [ಆದಿ. ೮೫. ಶಾಂತಿ. ೧೮೯, ೨೪೯]. ಆಶ್ರಮಗಳಲ್ಲಿ 
ಗೃಹಸ್ಥಾಶ್ರಮವೇ ಉತ್ತಮವಾದದ್ದು. ಗೃಹಸ್ಥಧರ್ಮಪ್ರಶಂಸೆ [ಶಾಂತಿ. ೧೧. 
ಅನು. ೧೫೪. ಮಾರ್ಕ.-೨೫, ೨೬]. 

ಗೋ.--(1) ವುಲಸ್ತ್ತ 3 ಮುನಿಯ ಹೆಂಡತಿ. ವಿಶ್ರವಸನ ಜನನಿ. ನೋಡು 
ವಿಶ್ರವ [ವನ. ೨೭೫]. 

(11) ಗೋವು. ಆಕಳು. ಅದರ ಉತ್ಪತ್ತಿ [ಆದಿ. ೬೪. ಅನು. ೧೧೮]. 
ಮಧುಪರ್ಕ ಸಮಯದಲ್ಲಿ ಅವುಗಳನ್ನು ಉಪಯೋಗಿಸುವುದಕ್ಕೆ ಶಾಸ್ತ್ರಪ್ರಮಾಣ 
[ಆದಿ. ೬೦]. ಗೋವಿನ ಮಹಿಮೆ [ಅನು. ೧೨೪, ೧೯೬]. ಅವುಗಳಿಗೆ ಕೊಂಬುಗಳು 
ಹುಟ್ಟಿದ್ದು [ಅನು. ೧೧೬]. ಗೋದಾನ ಫಲವಶ್ಚನೆ [ಅನು. ೧೦೬, ೧೦೯, ೨೩೫. 
ಅಶ್ವ. ೧೦೨]. ಗೋವನ್ನು ದಾನಮಾಡುವ ವಿಧಾನ [ಅನು. ೧೧೧]. ಅವುಗಳಿಗೆ 
ಗ್ರಾಸವನ್ನು ಕೊಡುವುದರ ಫಲ [ಅಶ್ವ. ೧೦೯]. 

ಗೋ ಕಪಿಲ ಸಂವಾದ.--[ಶಾಂತಿ. ೨೭೪, ೨೭೬]. 
ಗೋಕರ್ತ.-(1) ಉತ್ತರ ದಿಕ್ಕಿನಲ್ಲಿರುವ ಪರ್ವತ [ರಾಮಾ.-ಸುಂ. ೩೫]. 

(11) ದಂಡಕಾರಣ್ಯದಲ್ಲಿರುವ ಒಂದು ಪುಣ್ಯಕ್ಷೇತ್ರ. ವೂರ್ವದಲ್ಲಿ ಕುಂಭ 

ಕರ್ಣನು ಇಲ್ಲಿಯೇ ತಪಸ್ಸು ಮಾಡಿ, ಬ್ರಹ್ಮನನ್ನು ಒಲಿಸಿಕೊಂಡ [ರಾಮಾ,-ಉತ್ಸ. 


ಗೊಃಗ್ರಹಣ ಪಶ್ಚೆ 184 ಗೋಪತಿ 


೧೦. ಭಾರ.-ವನ. ೮೩, ೮೬, ೨೭೮. ಅನು. ೪೯]. ಅರ್ಜುನ ತೀರ್ಥಯಾತ್ರೆ ಸಂದರ್ಭ 
ದಲ್ಲಿ ಇಲ್ಲಿಗೆ ಬಂದಿದ್ದ [ಆದಿ. ೨೩೭], ಈ ಕ್ಲೇತ್ರ ಈಗ ಬೊಂಬಾಯಿ ಆಧಿಪತ್ಯಳೆ 
ಸೇರಿದ ಉತ್ತರಕನ್ನಡ ಜಿಲ್ಲೆಯಲ್ಲಿ ಗೋವೆಯಿಂದ ೩೦ ಮೈಲುಗಳ ದೂರದಲ್ಲಿದೆ. 
ಇದೂ ನರಶುರಾನು ಕ್ಷೇತ್ರಕ್ಕೆ ಸೇರಿದ್ದು. 

ಗೋಗ್ರಹಣ ಪರ್ವ.-[ನಿರಾ. ೨೯, ೭೩]. 

ಗೋದಾನವರಿ.--ಒಂದು ನದಿ. ಒಂದು ಕಾಲದಲ್ಲಿ ಲೋಕದಲ್ಲೇ ಕ್ಲ್ಯಾಮ 
ಆವರಿಸಿರುವಾಗ ಮುನಿಗಳೆಲ್ಲರೂ ಕುಲಪತಿಯಾದ ಗೌತಮ ಮುನಿಯ ಆಶ್ರಮವನ್ನು 
ಸೇರಿ ಸುಖದಿಂದಿದ್ದರು. ಗೌತಮನ ತವೋಮಹಿಮೆಯಿಂದ ಆತನ ಭೂಮಿಗಳು 
ಚೆನ್ನಾಗಿ ಫಲವಂತಗಳಾಗಿದ್ದವು. ಇದನ್ನು ಕಂಡು ಸಹಿಸಲಾರದ ಕೆಲ ಮಂದಿ 
ಮುನಿಗಳು ಒಂದು ಕೃತ್ರಿಮ ಗೋವನ್ನು ಸೃಜಿಸಿ, ಆತನ ಭೂಮಿಗಳಲ್ಲಿ ಮೇಯ 
ಬಿಟ್ಟರು. ಗೌತಮ ಗೋವನ್ನು ಹೊಡೆಯಲು ಇಷ್ಟವಿಲ್ಲದೆ, ಒಂದು ಬೊಗಸೆಯ 
ನೀರನ್ನು ಅದರ ಮೇಲೆ ಚೆಲ್ಲಿದನು. ಆ ಕೃತ್ರಿಮ ಪಶು ಅಲ್ಲಿಯೇ ಸತ್ತಿತು. 
ಇದನ್ನು ಕಂಡು ಮುನಿಗಳಲ್ಲರೂ ಗೌತಮನನ್ನು ಗೋಹತ್ಯೆ ಮಾಡಿದವನೆಂಬು 
ದಾಗಿಯೂ, ಅವನ ಅನ್ನವನ್ನು ತಿನ್ನಬಾರಡೆಂಬುದಾಗಿಯೂ ನಿಂದಿಸತೊಡಗಿದರು. 
ಆಗ ಗೌತಮ ಅವರನ್ನೆಲ್ಲ ಬೇಡಿಕೊಂಡು ತಡೆದು, ಶಿವನನ್ನು ಪ್ರಾರ್ಥಿಸಿದ. ಶಿವ 
ಮೆಯ್ದೋರಿ ಸನ್ನ ಜಡೆಯಿಂದ ಒಂದು ಹಿಡಿಯಷ್ಟು ಕೂದಲನ್ನು ಕಿತ್ತು, ಗೌತಮ 
ನಿಗೆ ಕೊಟ್ಟು ಅದರಲ್ಲಿರುವ ಗಂಗಾ ಜಲವನ್ನು ಆ ಸತ್ತ್ವ ಗೋವಿನ ಮೇಲೆ ಹಿಂಡುವ 
ಹಾಗೆ ಹೇಳಿದ. ಗೌತಮ ಅಂತೆಯೇ ಮಾಡಲಾಗಿ ಆ ಗೋವು ಬದುಕಿಳೊಂಡಿತು. 
ಗಂಗಾ ಜಲ ಪ್ರವಾಹರೂವವಾಗಿ ಹರಿಯತೊಡಗಿತು. ಈ ಕಾರಣದಿಂದ ಈ 
ನದಿಗೆ ಗೌತಮಿಯೆಂತಲೂ, ಸತ್ತ್ವ ಆಕಳು ಬದುಕಿ ನದೀ ರೂಪದಿಂದ ಹರಿಯ 
ತೊಡಗಿದುದೆರಿಂದ  ಗೋದಾವರಿಯೆಂತಲೂ ವ್ಯವಹಾರ. ಇದಕ್ಕೆ ವೃದ್ಧಗಂಗೆ 
ಯೆಂತಲೂ ಹೆಸರು. ಈ ನದಿ ಸಹ್ಯನೆಂಬ ಪರ್ವತದಲ್ಲಿ ಹುಟ್ಟಿ ಹರಿಯುತ್ತದೆ [ಭಾರ.- 
ಆದಿ. ೨೩೫. ಸ. ೯. ವನ. ೮೩. ಭೀ. ೯. ಶಿನ.-ಕೋಟ. ೨೫, ೨೭, ದೇ.ಭಾ.-೧೨-೯. 
ಮತ್ಸೃ ೧೧೩]. 

ಗೋಪತಿ.--(1 ಶಿಬಿ ಚಕ್ರವರ್ತಿಯ ಮೊನ್ಮುಗನು. ಪರಶುರಾಮ ಕತ್ತಿಯ 
ನಿರ್ಮೂಲಕ್ಕಾಗಿ ದಂಡಯಾತ್ರೆ ಮಾಡಿದಾಗ, ಇವನು ಅರಣ್ಯದಲ್ಲಿ ದನಗಳನ್ನು 
ಕಾಯುತ್ತ, ತಲೆ ತಪ್ಪಿಸಿಕೊಂಡು ಕಾಲಾಂತರದಲ್ಲಿ ಶಿ ಕೃಷ್ಣನಿಂದ ಹತನಾದ [ನನ. 

೨. ಶಾಂತಿ. ೪೮]. 
| (i) ದೇವ ಗಂಥರ್ವರಲ್ಲಿ ಒಬ್ಬ. ದಕ್ಷಪುತ್ರಿಯಾದ ಮುನಿಯೆಂಬವಳಲ್ಲಿ 

ಕಶ್ಯಪನಿಂದ ಜನಿಸಿದವ [ಆದಿ. ೬೬]. 


ಗೋವಾಲಕಕ್ಟೆ 185 ಗೋರಥ 


(111) ಪಾಂಚಾಲ ದೇಶದ ಒಬ್ಬ ಅರಸು. ಅನನು ಭಾರತ ಯುದ್ಧದಲ್ಲಿ 
ವಾಂಡವರ ಪರವಾಗಿ ಹೋರಾಡಿದ. ಇವನ ಮಗ ಸಿಂಹೆಸೇನಸಾಂಚಾಲ [ಜ್ರೋ. 
೨೩೩]. 

ಗೋಪಾಲಕಕ್ಷು.--ಭರತಖಂಡಜೊಳಗಣ ಒಂದು ದೇಶ. ಆಗ್ನೇಯ ಭೋಸ 
ಲಕ್ಟೂ ಈಶಾನ್ಯ ಕೋಸಲಕ್ಕೂ ನಡುವೆ ಇಹೆ. ರಾಜಸೂಯ ಯಾಗ ಸಮಯದಲ್ಲಿ 
ಭೀಮಸೇನನು ಈ ದೇಶವನ್ನು ಗೆದ್ದು, ಅದರ ಅರಸನಿಂದ ಕಪ್ಪವನ್ನು ತಂದ 
[ನೆಭಾ. ೩೧]. 

ಗೋಪ್ರತಾರ.--ಒಂದು ತೀರ್ಥ. ಸರಯೂನದೀ ತೀರದಲ್ಲಿ ಫೈಜಾಬಾದಿನ 
ಬಳಿ ಇದಿ. ಯಾತ್ರಾಸ್ಥಳ ಗವನ. ೮೨]. 

ಗೋಬಿಲ.--ಒಬ್ಬ ಮಹರ್ಷಿ. ಕಶ್ಯಪ ನಂಶದವ. ದೇನದತ್ತನೆಂಬ ಮುನಿ 
ಮಾಡಿದ ಯಜ್ಞದಲ್ಲಿ ಉದ್ಗಾತೃವಾಗಿದ್ದು (ಸಾಮವೇದ ಮಂತ್ರಗಳನ್ನು ಪಠನ 
ಮಾಡತಕ್ಕವ) ಸ್ವರವನ್ನು ವ್ಯತ್ಯಸ್ತವಾಗಿ ನುಡಿದ. ದೇವದತ್ತನು ಸಿಟ್ಟಿನಿಂದ 
"ಮೋರಾ '' ಎನ್ನುವಷ್ಟರಲ್ಲಿ ಗೋಬಿಲ "ನಿನಗೆ ಮೂರ್ಯನಾದ ಮಗನೇ 
ಹುಟ್ಟುವನು'' ಎಂದ. ದೇವದತ್ತನು ಹೆದರಿ ಮರೆಹುಗಲಾಗಿ, "" ಕೆಲ ಕಾಲ 
ಮೂರ್ಪನಾಗಿದ್ದು, ಬಳಿಕ ಕವಿಯಾಗುವನು'' ಎಂದು ಅನುಗ್ರಹಿಸಿದನು (ದೇ. 
ಭಾ.]. 

ಗೋಮತಿ.--ಅಯೋಧ್ಯೆಯ ಬಳಿ ಹರಿಯುವ ಒಂದು ನದಿ. ಹಿಮವತ್ಸರ್ವತ 
ದಲ್ಲಿ ಹುಟ್ಟಿ ಗಂಗೆಯನ್ನು ನೇರುತ್ತದೆ [ಸಭಾ. ೯. ವನ. ೮೨. ಭೀ. ೯]. 

ಗೋಮನ್ತ.- (1) ಕಿಂಚ ದ್ವೀವದಲ್ಲಿರುವ ಒ೦ದು ಪರ್ವತ [ಭೀ. ೧೨]. 

(11) ದ್ವಾರಕೆಯ ಸಮಾಪದಲ್ಲಿ ಒಂದು ಪರ್ವತ. ಪಶ್ಚಿಮ ಘಟ್ಟಗಳಿಗೆ 
ಉತ್ತರಕ್ಕೆ ನಿರ್ಮಾನುಸವಾದ ಪ್ರದೇಶದಲ್ಲಿದೆ. ಒಮ್ಮೆ ಬಲರಾಮ, ಕೃಷ್ಣರು ಈ ಬೆಟ್ಟ 
ನನ್ನು ಹತ್ತಿರುವುದನ್ನು ಕಂಡ ಜರಾಸಂಧನು ಅವರಿಬ್ಬರನ್ನೂ ಕೊಲ್ಲುವ ಉದ್ದೇಶ 
ದಿಂದ ಈ ಪರ್ವಶವನ್ನೇ ನುಡಿಸಿದ [ಸಭಾ. ೧೪. ಹರಿ.-೨, ೪೨]. 
(111) ಭಾರತ ವರ್ಷದ ಒಂದು ದೇಶ. ಈಗ "" ಗೋವೆ ''ಯೆಂದು ಪ್ರಸಿದ್ಧ 

ವಾಗಿದೆ [ಭೀ. ೯]. 

ಗೋಮುಖ.--ಇಂದ್ರನ ಸಾರಧಿಯಾದ ಮಾತಲಿಯ ಮಗ. ಇವನು ಇಂದ್ರನ 
ಮಗನಾದ ಜಯಂತನ ಸಾರಥಿ [ಸಭಾ. ೧೦೦]. 

ಗೋರಷಥ.-ಒಂದು ಬೆಟ್ಟ. ಮಗಧ ಜೀಶದ ರಾಜಧಾನಿಯಾದ ಗಿರಿವ್ರಜದ 
ಸಮಾಪದಲ್ಲಿರುವ ಐದು ಪರ್ವತಗಳಲ್ಲಿ ಒಂದು [ಸಭಾ. ೨೦). 


ಗೋಲು ಜ್ಗೂಲ 156 ಗೌತಮ 


ಗೋಲಾಜೂ ಲ.--ವಾನರ ಜಾತಿ ಪ್ರಭೇದ. ಇವುಗಳ ಬಾಲ ಆಕಳಿನ 
ಬಾಲದ ಹಾಗೆ ಇರುತ್ತದೆ. ಇವು ಕಶ್ಯನ ಪತ್ನಿಯಾದ ಕ್ರೋಧವಕೆಯಲ್ಲಿ ಜನಿಸಿದ 
ಹೆರಿಯೆಂಬವಳಿಂದ ಜನಿಸಿದವು ಆದಿ. ೬೭]. 

ಗೋಲೋಕ ವರ್ಣ ನೆ.--ಬ್ರಹ್ಮಲೋಕಕ್ಕಿಂತಲೂ ಮೇಲುಗಡೆ ಇದೆ. ಗೋ 
ದಾನ ಮಾಡಿದವರು ಈ ರೋಕಕ್ಕೆ ಹೋಗುತ್ತಾರೆ (ಅನು. ೧೧೭]. 

ಗೋನರ್ಥನ.--ಒಂದು ವರ್ವತ. ಯಮನಾ ನದಿಯ ತೀರದಲ್ಲಿ ಬೃಂದಾ 
ವನಕ್ಕೆ ಸಮಾಪದಲ್ಲಿದೆ. ಒಮ್ಮೆ ನಂದಗೋಕುಲದ ಗೊಲ್ಲರೆಲ್ಲರೂ ಇಂದ್ರಯಾಗ 
ವನ್ನು ಮಾಡಬೇಕೆಂದಿರುವಾಗ, ಶ್ರೀ ಕೃಷ್ಣ ಆ ಯಾಗವನ್ನು ನಿಲ್ಲಿಸಿ ಗೋವರ್ಥನ 
ಗಿರಿಯನ್ನೆೇ ಪೂಜೆಮಾಡುವಂತೆ ಹೇಳಲಾಗಿ ಗ್ಲೊರರೂ ಅದಕ್ಕೆ ಸಮ್ಮತಿಸಿದರು. 
ಆಗ ಇಂದ್ರ ಕೋನದಿಂದ ಚಂಡವೃಷ್ಟ್ರಿಯನ್ನು ಸುರಿಸಲಾಗಿ, ಗೊಲ್ಲರ ಗೋಳನ್ನು 
ಕೇಳಿ ಶ್ರೀ ಕೃಷ್ಣ ತನ್ನ ಬಾಹುಬಲದಿಂದ ಆ ಸರ್ವತನನ್ನು ಮೇಲಕ್ಕೆತ್ತಿ ಗೊಲ್ಲ 
ರನ್ನೂ ದನಗಳನ್ನೂ ಅದರ ಕೆಳಗೆ ಸುಖನಾಗಿರಿಸಿದ [ಹರಿ,-೨, ೨೮. ವಿಷ್ಣು.-೫%, ೧೧. 
ಭಾಗ.-೧೦, 3೪, ೨೫. ಭಾರ.-ಸ. ೫೩]. 

ಗೋವಿಂದ.--(1) ಒಂದು ಬೆಟ್ಟಿ [ಭೀ. ೧೨]. 

(i) ವಿಷ್ಣುವಿನ ನಾಮಾಂತರ. ಗೋವಿಂದಶಬ್ದ ನಿರ್ವಚನ [ಉದ್ಯೋ 

೧೯. ಶಾಂತಿ. ೩೫೨). 

ಗೋವೃಷಥಧ್ವ ಜ.- ಕೃಪಾಚಾರ್ಯ ತನ್ನ ರಥದ ಧ್ವಜದಲ್ಲಿ ಗೂಳಿಯ ಆಕಾರ 
ವನ್ನು ಚಿತ್ರಿಸಿರುವುದರಿಂದ ಈ ಹೆಸರು ಆತನಿಗೆ ಸಲ್ಲುತ್ತದೆ [ಹ್ರೋ. ೧೦೫]. 

ಗೋಶೈಜ್ಞ.- ಒಂದು ಪರ್ವತ. ನಿಷಾದ ಭೂಮಿಯ ಸಮಾಪದಲ್ಲಿದೆ (ಪಟಚ್ಚರ 
ದೇಶಕ್ಕೆ ದಕ್ಷಿಣದಲ್ಲಿ). ಪಾಂಡವರ ಕಾಲದಲ್ಲಿ ಶ್ರೇಣಿಮಂತನೆಂಬ ಅರಸು ಇಲ್ಲಿ ರಾಜ್ಯ 
ಭಾರ ಮಾಡುತ್ತಿದ್ದ [ಸಭಾ. ೩೨]. 

ಗೌತಮ.- (1) ಒಬ್ಬ ಮಹರ್ಷಿ. ಉಚಢ್ಯನ ಮಗನಾದ ದೀರ್ಫ್ಪುತಮ 
ಮುನಿಯ ಮಗ. ಸಸ್ತರ್ಷಿಗಳಲ್ಲಿ ಒಬ್ಬ. ಕುಲಪತಿ. ಗೋತ್ರಪ್ರವರ್ತಕನು. ಈತನ 
ಹೆಂಡತಿ ಅಹಲ್ಯೆ [ಆದಿ. ೧೧೩. ಸಭಾ. ೪, ೧೧. ಅಶ್ವ. ೫೩. ಬ್ರ. ವೈ. ಪ್ರಕೃತಿಖಂ. 
೫೧]. ಬ್ರಾಹ್ಮಣ ಮಹಿಮೆಯ ವಿಷಯವಾಗಿ ಅತ್ರಿ ಮಹರ್ಷಿಯೊಂದಿಗೆ ಸಂವಾಡ 
[ವನ. ೧೧೮]. ಶಿವನ ಅಸ್ಪಣೆಯಮೇರೆಗೆ ಭೂಮಿಯಲ್ಲಿ ತಪಸ್ಸುಮಾಡ ಬಂದ 
ಪಾರ್ವತಿಗೆ ಆರುಣಾಚಲಕ್ಸೇತ್ರ ಮಾಹಾತ್ಮ್ಯೆಯನ್ನು ತಿಳಿಸಿದ [ಸ್ಕಾ. ಅರು. ಪೂ. 
೬, ೯] ನದೀ ಮಹಿಮೆಯ ವಿಷಯವಾಗಿ ಅಂಗಿರಸನೊಂದಿಗೆ ಸಂವಾದ. ನೋಡು 
ಆಹಲ್ಯಾ [ಅನು. ೬೪]. ಗೌತಮಶಬ್ದ ನಿರ್ವಚನ [ಅನು. ೧೪೨]. ಮಾತಾನಿತೃ 
ಗಳನ್ನು ಶುಶ್ಭೂಷೆ ಮಾಡುವುದರ ಮೂಲಕ ಅನರ ಖುಣವನ್ನು ಕಳೆದುಕೊಳ್ಳ ಬಹು 


ಗೌತಮಿ 187 ಗೌರಮುಖ 


ದೆಂಬ ವಿಷಯದಲ್ಲಿ ಯನುನೊಂದಿಗೆ ಸಂವಾಡ [ಶಾಂತಿ. ೧೨೯], ಉದಂಕಮುನಿ 
ಈತನ ಶಿಷ್ಯನಾಗಿದ್ದು, ಬಳಿಕ ಅಳಿಯನಾದದ್ದು [ಅಶ್ವ. ೫೬]. ಅನಾವೃಷ್ಟಿ ಸಮಯ 
ದಲ್ಲಿ ಅನೇಕ ಮಂದಿ ಬ್ರಾಹ್ಮಣರನ್ನು ಕಾಪಾಡಿದ್ದು, ಗೋಹತ್ಯೆಯನ್ನು ಪಡೆದದ್ದು 
ಮುಂತಾಗಿ (ದೇ. ಭಾ.-೧೨, ೯]. ನೋಡು-- ಗೋದಾವರಿ. ಈತನ ಮಗ ಜನಕ ರಾಜನ 
ನುಕೋಹಿತನಾದನು. [ಭಾಗ ೨೧. ರಾಮಾ.-ಬಾಲ. ೫೧]. ಈತನ ಜನನಿ 
ಪ್ರದ್ವೇಷಿಣಿಯೆಂಬವಳು [ಆದಿ. ೧೧೩]. 

(1) ಮಧ್ಯದೇಶ ವಾಸಿಯಾದ ಒಬ್ಬ ಬ್ರಾಹ್ಮಣ. ಕೃತಘ್ನ, ಮಿತ್ರಜ್ರೋಹಿಗಳ 
ಕಥಾಸಂದರ್ಭದಲ್ಲಿ ಈತನ ಕಥೆ ದೃಷ್ಟಾಂತವಾಗಿ ವರ್ಣಿತವಾಗಿದೆ [ಶಾಂತಿ. ೧೬೬, 
೧೭೨]. ಈತನು ರಾಜಧರ್ಮವೆಂಬ ಬಕಪಕ್ಸಿಯನ್ನು ಕೊಂದದ್ದು (ಶಾಂತಿ. ೧೭೧]. 

(111) ಒಬ್ಬ ಬ್ರಾಹ್ಮಣ. ಒಮ್ಮೆ ಇಂದ್ರನು ಧೃತರಾಷ್ಟ್ರ ರೂಪದಿಂದ ಈತ 
ನಲ್ಲಿಗೆ ಬರಲಾಗಿ, ಈತನು ಒಂದು ಆನೆಯ ಸಲುವಾಗಿ ಆತನೊಡನೆ ಹೋರಾಡಿ 
ದನು [ಅನು. ೧೫೯]. 

(iv) ಗೌತಮ ಮುನಿಯ ವಂಶದಲ್ಲಿ ಜನಿಸಿದ ಒಬ್ಬ ಮಹರ್ಹಿಯಾದ 
ಮೇಥಾತಿಥಿಗೂ ಈ ಹೆಸರು ಸಲುತ್ತಜಿ. ಈತನ ಮಗ ಚೆರಕಾರಿ [ಶಾಂತಿ. 5೭೨]. 

(೪) ಕೃಪಾಚಾರ್ಯನು ಗೌತಮ ಗೋತ್ರದಲ್ಲಿ ಜಥಿಸಿದವನಾದುದರಿಂದ 
ಭಾರತದಲ್ಲಿ ಅಲ್ಲಲ್ಲಿ ಈ ಹೆಸರು ಕೃವಾಚಾರ್ಯನಿಗೆ ಅನ್ವಯಿಸುತ್ತದೆ [ಉದ್ಯೋ. 
೧೬೪]. 

(೪1) ಕೌಶಿಕ ಮುನಿಯ ಶಿಷ್ಯ. ಶ್ರೀ ರಾಮನ ಆಸ್ಥಾನದಲ್ಲಿ ಧರ್ಮಶಾಸ್ತ್ರ 
ವಿಶಾರದನಾಗಿದ್ದ [ರಾಮಾ.-ಉತ್ತ,. ೪]. 

(vii) ಅಂಗಿರಸನ ವಂಶದಲ್ಲಿ ಜನಿಸಿದ ಒಬ್ಬ ಮಹರ್ಷಿ. ಈತನು ಈಗ ನಡೆ 
ಯುತ್ತಿರುವ ಮನ್ವಂತರದಲ್ಲಿ ೨೦ ನೆಯ ನರ್ಯಾಯದಲ್ಲಿ ವ್ಯಾಸನಾಗಿದ್ದ [ದೇ.ಭಾ.- 
೧, ೪]. 

ಗೌತಮೋಾ.- (1) ವೃದ್ಧ ಬ್ರಾಹ್ಮಣ ಸ್ತ್ರೀ. ನೋಡು--ಅರ್ಜುನಕ [ಅನು. ೧]. 

(11) ದ್ರೋಣಾಚಾರ್ಯನ ಪತ್ನಿಯಾದ ಕೃಪಿ [ಆದಿ. ೧೪೦]. 

(111) ಗೋದಾವರೀ ನದಿಯ ನಾಮಾಂತರ. ನೋಡು--ಗೋದಾವರಿ, 
ಗೌತಮ. 

ಗೌರಮುಖ.- (1) ಶಮಾಕ ಮುನಿಯ ಶಿಷ್ಯ. ಶಮಾಕನ ಮಗನಾದ ಶೃಂಗಿ 
ಮುನಿಯೂ ಈತನೂ ಸ್ನೇಹಿತರು. ಪರೀಕ್ಷಿತನು ಶನಾಾಕನ ಕೊರಳಿಗೆ ಸತ್ತ್ವ 
ಹಾವನ್ನು ಸುತ್ತಿಹೋದ ಸಂಗತಿಯನ್ನು ತಿಳಿದು ಕ್ರೋಧಾಂಧನಾದ ಶೃಂಗಿ ತನ್ನ 
ತಂದೆಯನ್ನು ಇಂತು ತಿತಸ್ಫೃರಿಸಿದವನು "" ಇಂದಿಗೆ ಏಳು ದಿನಗಳಲ್ಲಿ ತಕ್ಸಕನಿಂದ 


ಗೌರೀ 188 ಗ್ರಹ 


ದಸ್ಟನಾಗಿ ಸಾಯಲಿ'' ಎಂಬುದಾಗಿ ಶಾಪನಿತ್ತುು, ತಕ್ಸಕನ ಮೂಲಕ ಉಂಟಾಗ 
ಬಹುದಾದ ವಿಪತ್ತನ್ನು ತಪ್ಪಿಸಿಕೊಳ್ಳುವುದಕ್ಕೆ ತಕ್ಕ ಉಪಾಯವನ್ನು ಹುಡುಕಿ 
ಕೊಳ್ಳುವಂತೆ ಈತನ ಮೂಲಕ ವರೀಕ್ಷಿತನಿಗೆ ಹೇಳಿಕಳುಹಿದ ಆದಿ. ೪೨, ೫೦]. 

(11) ಒಬ್ಬ ಮುನಿ. ದುರ್ಜಯನೆಂಬ ಅರಸು ಒಮ್ಮೆ ಬೇಟೆಯಾಡಿ ದಣಿದು, 
ಈತನ ಆಶ್ರಮವನ್ನು ಹೊಕ್ತುನು. ಖುಷಿ ವಿಷ್ಣುವಿನ ಅನುಗ್ರಹದಿಂದ ವಡೆದಿದ್ದ 
ರತ್ನದ ಮಹಿಮೆಯಿಂದ ಅರಸನಿಗೂ ಅವನ ನರಿವಾರಕ್ಟೂ ಔತಣ ಮಾಡಿದ ಅಚ್ಚರಿ 
ಗೊಂಡ ಅರಸು ಆ ರತ್ನವನ್ನು ಬಲಾತ್ಕಾರವಾಗಿ ಕಸುಗೊಳ್ಳಲು ಪ್ರಯತ್ನಿಸಿದಾಗ, 
ಮುನಿ ಆ ಮಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು, ಗಂಗೆಯಲ್ಲಿ ಮುಳುಗಿದ. 
ಬಳಿಕ ನದಿಯಿಂದ ಚತುರಂಗಸೇಫೆ ಹೊರಬಿದ್ದು ಅರನನನ್ನೂ ಅವನ ಸೇನೆಯನ್ನೂ 
ಧ್ವಂಸಮಾಡಿತು ಗವರಾಹ.]. 

ಗೌರೀ.- (1) ಸ್ವಾಯಂಭುವ ಮನ್ತಂತರದಲ್ಲಿ, ಪಶ್ಚಿಮ ದಿಕ್ಳಿಗೆ ಅಧಿಪತಿ 
ಯಾದ ನರುಣನ ಹೆಂಡತಿ [ಉದ್ಯೋ. ೧೭೧]. 

(11) ನೋಡು- ಕಲ್ಪ, ಕೌಶಿಕಿ ಪಾರ್ವತಿಯ ರೂಪಾಂತರ. ಶುಂಭ 
ನಿಶುಂಭರೆಂಬ ರಾಕ್ಷನರು ದೇವತೆಗಳನ್ನು ಪದಚ್ಯುತರನ್ನಾಗಿ ಮಾಡಿದಾಗ ಜೇವತೆ 
ಗಳೆಲ್ಲರೂ ವಾರ್ವತಿಯನ್ನು ಹೊಗಳಿದರು. ಆಗ ವಾರ್ವತಿಯ ದೇಹಕೋಶದಿಂದ 
ದಿವ್ಯ ಸೌಂದರ್ಯವತಿಯಾದ ಒಬ್ಬ ಯುವತಿ ಹೊರಬಂದಳು. ನೋಡು--ಕೌಶಿಕಿ, 
ಆಗ ವಾರ್ವತಿ ಕಪ್ಪಗೆ ಕಂಡಳು. ಶಿವ ಆಕೆಯನ್ನು ಕಾಳಿಯೆಂದು ಕರೆದ. ಆಗ 
ಪಾರ್ವತಿ ತಪಸ್ಸುಮಾಡಿ ಗೌರದೇಹವನ್ನು ತಳೆದಳು [ಮತ್ಸ್ಯ.-೧೫೬]. 

(11) ಕಾಬೂಲ್‌ ನದಿಗೆ ಸೇರತಕ್ಕ ಒಂದು ಉಪ ನದಿ [ಭೀಷ್ಮ ೯]. 

ಗೌರೀಶಿಖರ.--ಹಿಮುನತ್ಸರ್ವತದ ಒಂದು ಶಿಖರ. ವಾರ್ವತಿ ಶಿವನನ್ನು 
ಮದುವೆಯಾಗುವ ಉದ್ಧೇಶದಿಂದ ಇಲ್ಲಿ ತಪಸ್ಸುಮಾಡಿದ ಕಾರಣ ಈ ಶಿಖರಕ್ಕೆ 
ಗೌರೀಶಿಖರನೆಂದು ಹೆಸರು. 

ಗ್ರಂ ಥಿಕ.--ಪಾಂಡವರು ನಿರಾಟ ನಗರದಲ್ಲಿ ಅಜ್ಞಾತವಾಸ ಮಾಡಿದಾಗ 
ನಕುಲನು ಇಟ್ಟುಕೊಂಡಿದ್ದ ಹೆಸರು [ನಿರಾ. ೧೨೦]. 

ಗ್ರಸನ.--ಒಬ್ಬ ಅಸುರ. ತಾರಕಾಸುರನ ಸೇನಾಪತಿ. ತಾರಕಾಸುರನಿಗೂ ಜೀವತೆ 
ಗಳಿಗೂ ನಡೆದ ಯುದ್ಧದಲ್ಲಿ ವಿಷ್ಣುವಿನಿಂದ ಹತನಾದ [ಮತ್ಸ್ಯೈ.-೧9: 

ಗ್ರ ಹೆ.- ಸೂರ್ಯನೇ ಮೊದಲಾದ ಒಂಬತ್ತು ಗ್ರಹಗಳು. ಆರ ಉತ್ಪತ್ತಿ 
ಮುಂತಾದವು. [ಸಭಾ. ೧೧. ಶಿವ.-ಉಮಾ. ೧೮. ಲಿಂಗ.-೬೧.] ಗ್ರಿಣಿಗಳ ಸಂಚಾರ 
ರೀತಿಯ ನಠ್ವನೆ[ವನ. ೧೬೪. ಭಾಗ.-೫, ೨೨. ಲಿಂಗ.-೬೧. ಬ್ರಹ್ಮ ಅ: »ಸಂಗೆ. ೨೩]. 
ಗೃಹಗಳ ಮಂಡಲಗಳು, ಕಾಂತಿ ಮುಂತಾದ ನಿನರ (ಭೀ. ೧೨. ಲಿಂಗ.-೫೫, ೫೮]. 


ಗ್ರಾಹ 189 ಘಟೋತ್ಕಚ 


ಗ್ರಾಹ.--ಮೊಸಳೆ. ದ್ರೋಣಾಚಾರ್ಯ ನನ್ನು ಹಿಡಿದು ಅರ್ಜುನನಿಂದ ಹೆತನಾ 
ದದ್ದು ತೆ ೧೪೩]. ಶಾನದಿಂದ ಮೊಸ re ನಾರೀತೀರ್ಥದಲ್ಲಿದ್ದು, ಅರ್ಜುನನ 
ತೀರ್ಥಯಾತ್ರಾ ಸಂದರ್ಭದಲ್ಲಿ ಶಾನನಿಮೋಚನೆಯನ್ನು ನಡೆದದ್ದು (ಆದಿ. ೨೩೭], 
ನೋಡು--ಅರ್ಜುನ, ನಾರೀತೀರ್ಥ. 


ಘು 


ಘಟೋತ್ಸಚ.-ಹಿಡಿಂಬನ ತಂಗಿಯಾದ ಹಿಡಿಂಜೆ ಅಧವಾ ಕಮಲನಾಲಿಕೆ 
ಯಲ್ಲಿ ಪಾಂಡು ಪುತ್ರನಾದ ಭೀಮನೇನನಿಂದ ಜನಿಸಿದವನು. ಮಹಾ ಪರಾಕ್ರಮಶಾಲಿ 
[ಭಾರ.-ಆದಿ. ೬೧, ೬೪]. ಘಟೋತ್ಸಚಶಬ್ದ ನಿರ್ವಚನ [ಆದಿ. ೧೬೯] ಯುದಿಸ್ಠಿ ರನು 
ರಾಜನೂಯಯಾಗ ಮಾಡಿದ ಸಂದರ್ಭದಲ್ಲಿ ಲಂಕಾ ವಟ ಣಕ್ಕೆ ಹೋಗಿ, ನಿಭೀಸಣ 
ನಿಂದ ಕಪ್ಪವನ್ನು ತಂದ [ನಭಾ.-೩೨, ೩೪]. ವಾಂಡವರು ವನವಾಸ ಸಮಯದಲ್ಲಿ 
ತೀರ್ಥಯಾತ್ರೆಗೆ ಹೋಗಿದ್ದಾಗ ಗಂಧಮಾದನ ಪರ್ವತದ ದಾರಿಯಲ್ಲಿ ದ್ರೌವದಿ ನಡೆಯ 
ಲಾರಜಿ ಮೂರ್ಛೆಬಿದ್ದಾಗ, ಭೀಮಸೇನನು ಘಟೋತೃಚನನ್ನು ಸ್ಮರಿಸಿದಕೂಡಲೇ, 
ಇವನು ಅವರಲ್ಲಿಗೆ ಹೋಗಿ, ದೌ)ವದಿಯನ್ನು ಹೆಗಲಮೇಲೆ ಕುಳ್ಳಿರಿಸಿಕೊಂಡು 
ನಾರಾಯಣಾಶ್ರಮಕ್ಕೆ ತಂದು ಬಿಟ್ಟ rye ೧೪೬, ೧೪೭]. ಭೀಮಸೇನನು ನೌಗಂಧಿಕ 
ಪುಷ್ಪವನ್ನು ತರುವುದಕ್ಕಾಗಿ ಬಾಕ್‌ ಪರ್ವತದಲ್ಲಿ ನೌಗಂಧಿಕ ಸರೋವರಕ್ಕೆ 
ಹೋಗಿದ್ದಾಗ, ಯುಧಿಷ್ಠಿರನು ಅವಶಕುನಗಳಿಂದ ಹೆದರಿದ್ದ ಕಾಲದಲ್ಲಿ ಫಟೋ 
ತೃಚನು ಯುಧಿಷ್ಠಿರನನ್ನು ಕರೆದುಕೊಂಡು ಭೀಮನಿದ್ದಲ್ಲಿಗೆ ಹೋದ [ವನ. ೧೫೬). 
ರಧಯೂಧ ಯೂಧನ [ಭಾರ.-ಉದ್ಯೋ. ೧೭೨]. ಬಲರಾಮನ ಮಗಳಾದ ವತ್ಸಲೆ 
ಯನ್ನು ಅಭಿಮನ್ಯುವಿಗೆ ಕೊಡುವುದಾಗಿ ಮೊದಲು ಮಾತಾಗಿತ್ತು. ಪಾಂಡವರು 
ರಾಜ್ಯಭ್ರಷ್ಟರಾದ ಬಳಿಕ, ದುರ್ಯೋಧನನ ಮಗನಾದ ಲಕ್ಷ್ಮಣನಿಗೆ ಕೊಡುವುದಾಗಿ 
ಶಕುನಿಯ ಮೂಲಕ ಮಾತುಕಥೆಗಳು ನಡೆಯುತ್ತಿ_್ಮಿದ್ದು ವು. ದುರ್ಕೋಧನನೂ ಅಟ್ಟ 
ಹಾಸದಿಂದ ದ್ವಾರಕೆಗೆ ಬಂದು ಸೇರಿದ. ಸುಭದ್ರೆ ದುಃಖಭರಿತೆಯಾದಳು. ಆಗ 
ಘಟೋತ್ಸುಚನು ತನ್ನ ಮಾಯೆಯ ಬಲದಿಂದ, ದುಶ್ಶಲೆಯನ್ನು ಅಭಿಮನ್ಯುನಿಗೇ 
ಮಡುವೆಮಾಡಿಸಿದ. ಈ ಕಥೆ ಜೈಮಿನಿಭಾರತ ವನಪರ್ವದಲ್ಲಿರುವುದಾಗಿ ಹೇಳುತ್ತಾರೆ. 
ಮಹಾಭಾರತ ಯುದ್ಧದಲ್ಲಿ ಇವನೂ ಇವನ ಮಕ್ಕಳೂ ಪಾಂಡವರ ಪರವಾಗಿ ಹೋರಾ 
ಡಿದರು. ಇವನು ಸಹಜವಾಗಿಯೇ ದೊಡ್ಡ ಆಕಾರದವನಾದುದರಿಂದ ಎಂಟು ಚಕ್ರ 
ಗಳ ರಧವನ್ನು ಕಲ್ಪಿಸಿ, ಅದಕ್ಕೆ ನೂರು ಕುದುರೆಗಳನ್ನು ಹೂಡಿ, ಪೌಲಸ್ತ್ವ್ಯವೆಂಬ 
ಬಿಲ್ಲನ್ನು ಹಿಡಿದು, ವಿರೂನಾಕ್ಸನೆಂಬ ಸಾರಥಿಯನ್ನು ಮುಂದುಮಾಢಿಕೊಂಡು 


ಯುದ್ಧಕ್ಕೆ ಹೊರಟಿ. ಇವನು ಗೃಧ್ರಧ್ವಜ (ದ್ರೋಣ. 3೩]. ದುರ್ಯೋಧನನನ್ನು 
ಯುದ್ಧದಲ್ಲಿ ತಲ್ಲಣಗೊಳಿಸಿದ್ದು ಮತ್ತು ಘಟೋತ್ಪುಚನು ಮಾಡಿದ ಸಾಹಸಗಳು 
[ಭೀಸ್ಮ. ೯೧, ೯೪]. ಇವನಿಗೆ ಅಂಜನಪರ್ವ, ಮೇಘನಾದರೆಂಬ ಇಬ್ಬರು ಮಕ್ಕುಳಲ್ಲಿ 
ಅಂಜನಪರ್ವನನ್ನು ಅಶ್ವತ್ಥಾಮನು ಕೊಂದನು [ದ್ರೋ. ೧೫೭). ನಾಲ್ಕನೆಯ 
ದಿವಸದ ಯುದ್ಧದಲ್ಲಿ ಭೀಮನು ದುರ್ಯೋಧನನ ಎಂಟು ಮಂದಿ ತಮ್ಮಂದಿರನ್ನೂ 
ಳೊಂದು, ರೋಷಾವೇಶಭರಿತನಾಗಿ, ಹೆಬ್ಬುಲಿಯಂತೆ ರಣರಂಗದಲ್ಲಿ ಸಂಚರಿಸು 
ತ್ರಿದ್ದಾಗ, ಘಟೋತ್ಸಚನೂ ಅವನಿಗೆ ಹಿಂಬಲವಾಗಿ ಬಂದನು. ಇದನ್ನು ಕಂಡು, 
ದುರ್ಯೋಧನನು ಹೆದರಿ, ತನ್ನ ಸೇನೆಯನ್ನು ರಣರಂಗದಿಂದ ಹಿಂದಿರುಗಿಸಿದ (ಭೀ. 
೬೪]... ಜಟಾಸುರನ ಮಗನಾದ ಅಲಂಬುಸನು ಅರ್ಜುನನ ಮಗನಾದ ಇರಾವಂತ 
ನನ್ನು ಕ್ಲೊಲಾಗಿ ಘಟೋತ್ಕಚನು ಅಲಂಬುಸನನ್ನು ಕೊಂದ [ದ್ರೋ. ೧೦೯]. 
ಬಕಾಸುರನ ತಮ್ಮನಾದ ಅಲಂಬಲನನ್ನು ಕೊಂದು ಕರ್ನ ನನ್ನು ಪೀಡಿಸಿದ [ಜ್ರೋ. 
೧೭೪, ೧೭೫], ಅಶ್ವತ್ಥಾಮ ಘಟೋತೃಚರ ಯುದ್ಧ [ಹ್ರೋ. ೧೫೭]. ಬಕಾಸುರನ 
ಮತ್ತೊಬ್ಬ ತಮ್ಮನಾದ ಅಲಾಯುಧನನ್ನು ಕೊಂದ [ಜ್ರೋ. ೧೭೯]. ಹದಿ 
ನಾಲ್ಕನೆಯ ದಿನದ ರಾತ್ರಿ ಯುದ್ಧದಲ್ಲಿ ಘಟೋತ್ಸಚನು ಕುರು ಸೇನೆಗೆ ಮೃತ್ಯು 
ಸ್ವರೂಪನಾಗಿರುವಲ್ಲಿ ಕಕ್ಕನು ಇಂದ್ರನಿಂದ ಪಡೆದು, ಅರ್ಜುನ ಸಂಹಾರಕ್ಕಾಗಿ ಮಿನಾಸ 
ಲಿಟ್ಟಿದ್ದ ಶಕ್ತ್ವ್ಯಾಯುಧದಿಂದ ಇವನನ್ನು ಕೊಂದ [ದ್ರೋ. ೧೮೦]. ಘಟೋತ್ಕಚನ 
ಇೊಲೆಯಿಂದ ಮರುಗುತ್ತಿದ್ದ ಯುಧಿಷ್ಠಿರನಿಗೆ ಶ್ರೀ ಕೃಷ್ಣನು, ಫಟೋತ್ಸಚನ 
ಅಯೋಗ್ಯತೆಯನ್ನು ವಿವರಿಸಿದ್ದು [ಡ್ರೋ. ೧೮೨]. ಘಟೋತ್ಸುಚವಧ ಪರ್ವ [ದ್ರೋ. 
೧೫೪, ೧೮೪]. 

ಘಣ್ಟಾಕರ್ಮ.- ಒಬ್ಬ ಶಿವಭಕ್ತನು. ಅನುಗಾಲವೂ ಶಿನನ ಚರಿತ್ರೆಯ ಹೊರತು 
ಮತ್ತೆ, ಯಾವ ಶಬ್ದವೂ ತನ್ನ ಕಿವಿಗೆ ಬೀಳದಿರಲೆಂಬ ಅಭಿಪ್ರಾಯದಿಂದ ತನ್ನ ಎರಡು 
ಕಿವಿಗಳಿಗೂ ಘಂಟೆಗಳನ್ನು ಕಟ್ಟಿಕೊಂಡಿದ್ದರು (ಶಲ್ಯ. ೪೬]. ಇವನ ಜನ್ಮನೃತ್ತ್ವಾಂತ 
[ಹರಿ.-ಭವಿ. ೮೦, ೮೩]. 

ಘೂರ್ಹಿಕಾ.--ಶುಕ್ರಾಚಾರ್ಯನ ಮಗಳಾದ ದೇವಯಾನಿಯ ದಾಸಿ. ವೃಷಪರ್ವ 
ರಾಜನ ಮಗಳಾದ ಶರ್ಮಿಸ್ಕೆ ಡೇವಯಾನಿಯನ್ನು ಬಾವಿಯಲ್ಲಿ ತಳ್ಳಿಹೋದ ಬಳಿಕ, 
ಇವಳು ದೇವಯಾನಿಯನ್ನು ಹುಡುಕುತ್ತ ಬಂದು, ಕಂಡುಹಿಡಿದಳು [ಭಾರ.-ಆದಿ. 
೭.೬]. 

ಘೃತಪೃಷ್ಠ.--ಪ್ರಿಯನ್ರತ ರಾಜನ ಹತ್ತು, ಮಂದಿ ಪುತ್ರರಲ್ಲಿ ಆರನೆಯನ. 
ಈತನು ಕ್ರೌಂಚ ದ್ವೀಷದ ಅರಸನಾಗಿದ್ದು, ತನ್ನ ಅವಸಾನಕಾಲದಲ್ಲಿ, ಆ ದ್ವೀಪವನ್ನು 
ಏಳು ಖಂಡಗಳಾಗಿ ವಿಭಾಗಮಾಡಿ, ಆಮು, ಮಧುಕುಹೆ, ಮೇಘಸಪೃಷ್ಯ, ಸುಧಾಮ್ಯ 


ಥೃತೆಸಮುದ್ರ 191 ಫೋಷಯಾತ್ರಾ 


ಭ್ರಾಜಿಸ್ಠ, ಲೋಹಿತಾರ, ವನಸ್ಪತಿಗಳೆಂಬ ತನ್ನ ಏಳು ಮಂದಿ ಮಕ್ಕಳಿಗೂ 
ಹಂಚಿಕೊಟ್ಟಿ [ಭಾಗ.-೫, ೧]. 

ಘೃತಸಮುದ್ರ.--ಸನ್ತ ಮಹಾ ಸಮುದ್ರಗಳಲ್ಲಿ ಒಂದು. ಇದು ಕುಶ ದ್ವೀಪ 
ವನ್ನು ಸುತ್ತಿಕೊಂಡಿದೆ. ಕ್ರೌಂಚ ದ್ವೀನ ಇದನ್ನುಸುತ್ತಿಕೊಂಡಿಜೆ. [ಭಾಗ.- 
೫, ೧]. 

ಘೃ ತಾಜೇ.--ಒಬ್ಬ ಅಸ್ಸರಸಿ. ಕಶ್ಯಪ ಮುನಿಯಿಂದ ವ್ರಾಥೆಯೆಂಬವಳಲ್ಲಿ 
ಜನಿಸಿದವಳು [ಆದಿ. ೧೮೦. ಸಭಾ. ೧೦. ಅನು. ೫೦, ೨೭೧]. ಭಾರದ್ವಾಜ ಮುನಿ 
ಈಕೆಯನ್ನು ನೋಡಿ ಕ್ಸೋಭೆಗೊಂಡು, ದ್ರೋಣನನ್ನು ಪಡೆದದ್ದು [ಆದಿ. ೧೪೦]. 
ಈಳೆ ಶುಕರೂಪವನ್ನು ಧರಿಸಿರುವಲ್ಲಿ ವ್ಯಾಸನು ಈಕೆಯಿಂದ ಶುಕಮುನಿಯನ್ನು 
ಪಡೆದದ್ದು [ಶಾಂತಿ. ೩೩೨]. ಪ್ರಮಿತಿಯೆಂಬ ಮುನಿ ಈಕೆಯಲ್ಲಿ ರುರುವೆಂಬ 
ತನಯನನ್ನು ಪಡೆದದ್ದು (ಆದಿ. ೫]. ಒಮ್ಮೆ ಈಕೆ ದಿವ್ಯಾಲಂಕಾರ ಭೂಷಿತೆಯಾಗಿ 
ಸಂಚರಿಸುಕ್ತಿರುವಛ್ಲಿ ದೇವತೆಗಳ ಬಡಗಿಯಾದ ವಿಶ್ವಕರ್ಮನು ಈಕೆಯನ್ನು ವರಿಸಿದ. 
ಫೃತಾಚಿ ಸಮ್ಮತಿಸದಿರಲು, ವಿಶ್ವಕರ್ಮನು, ಆಕೆಯನ್ನು ಭೂ ಲೋಕದಲ್ಲಿ ಜನಿಸು 
ನಂತೆ ಶಾಪನಿತ್ತ. ಇವಳೂ ವಿಶ್ವಕರ್ಮನನ್ನು ಅಂತೆಯೇ ಶಪಿಸಿದಳು. ಬಳಿಕ 
ಫೃತಾಚಿ ಪ್ರಯಾಗ ಕ್ಷೇತ್ರದಲ್ಲಿ ಗೊಲ್ಲನಿಗೆ ಮಗಳಾಗಿ ಹುಟ್ಟಿದಳು. ಒಂದು ದಿನ 
ಫೃತಾಚಿ ನಿಶ್ವಕರ್ಮನನ್ನು ಕಂಡು ಮೋಹಗೊಂಡಳು. ಇಬ್ಬರಿಗೂ ಹಿಂದಣ ಕಥ 
ನೆನನಿಗೆ ಬಂದು ಬೇಗನೆ ಮನುಷ್ಯಜನ್ಮವನ್ನು ತೊಲಗಿಸಿಕೊಳ್ಳ ಬೇಕೆಂಬ ಆಸೆ 
ಯಿಂದ ಇಬ್ಬರೂ ಕಲೆತು ಸುಖದಿಂದಿದ್ದು, ಅನೇಕ ಮಂದಿ ಮಕ್ಕಳನ್ನು ಪಡೆದು, 
ಜೀಹತ್ಯಾಗಮಾಡಿ, ತಮ್ಮ ವೊರ್ರ ರೂಪವನ್ನು ಹೊಂದಿದರು. ಇಂತು ಇವರಿಬ್ಬರೂ 
ಪರಸ್ಪರ ಶಾಪದಿಂದ ಭೂ ಲೋಕದಲ್ಲಿದ್ದಾಗ ಹುಟ್ಟಿದ ಮಕ್ಕುಳೇ ಅಕ್ಕಸಾಲಿಗರು, 
ಕಮ್ಮಾರರು, ಬಡಗಿಗಳು ಎಂಬುದಾಗಿ ಹೇಳಿದೆ [ಬ್ರ.ವೈ]. 

ಹೋರ. (1) ವೈವಸ್ವತ ಮನ್ವಂತರದಲ್ಲಿ ಅಂಗಿರಸ ಮುನಿಯ ಎಂಟು ಮಂದಿ 
ಮಕ್ಕಳಲ್ಲಿ ಒಬ್ಬ [ಭಾರ.-ಅನು. ೮೫). 

(11) ನೋಡು-ಕಲ್ಪ. ಈಗ ನಡೆಯುತ್ತಿರುವ ಬ್ರಹ್ಮನ ತಿಂಗಳಲ್ಲಿ ಇಪ್ಪ 

ತ್ಲೊದನೆಯ ದಿನದ ಹೆಸರು. 

ಹೋಸ. ಧರ್ಮ ಮುನಿಯಿಂದ ಲಂಬೆಯೆಂಬವಳಲ್ಲಿ ಜನಿಸಿದವನು [ಮತ್ಸ್ಯ. 
೨೦೨. ಭಾರ.-ಆದಿ. ೬೬]. 

ಘಹೋಷಯಾತ್ರಾ ಹರ್ವ.- ಪಾಂಡವರು ಅರಣ್ಯವಾಸ ಮಾಡುತ್ತಿ_ಿದ್ದಾಗ 
ದುರ್ಯೋಧನನು, ಪಾಂಡವರ ಮನಸ್ಸನ್ನು ನೋಯಿಸುವ ಉದ್ದೀಶದಿಂದ ಜೈತ್ರಯಾತ್ರೆ 
ಹೊರಟದ್ದು, ಗಂಧರ್ವರು ಇವನನ್ನು ಕಟ್ಟಿ ಕೊಂಡು ಹೋದದ್ದು, ಯುಧಿಷ್ಠಿರನ 


ಚಕ್ರ 192 ಚೆಣ್ನಭಾರ್ಗವ 


ಕೋರಿಕೆಯಂತೆ ಅರ್ಜುನನು ಗಂಧರ್ವರನ್ನು ಸೋಲಿಸಿ, ದುರ್ಯೋಧನಾದಿಗಳನ್ನು 
ಬಿಡಿಸಿಕೊಂಡು ಬಂದದ್ದು ಮುಂತಾಗಿ [ವನ. ೨೩೭, ೨೫೮]. 


ಇತ 


ಚಕ್ರ.--(1) ಕುಶ ದ್ವೀಪದಲ್ಲಿರುವ ಏಳು ಪರ್ವತಗಳಲ್ಲಿ ಒಂದು [ಭಾಗ.-೫, 
೨೦. ದೇ.ಭಾ.-೮, ೧೨]. 

(11) ವಿಷ್ಣುವಿನ ಆಯುಧ [ಆದಿ. 3೫೧]. ದುರ್ವಾಸ ಮುನಿಯನ್ನು ಕಾಪಾಡು 
ವುದಕ್ಳಾಗಿ ಅಂಬರೀಷನು ಚಕ್ರಾಯುಧವನ್ನು ಹೊಗಳಿದ್ದು (ಭಾಗ-೯, ೫]. 
ನೋಡು--ಅಂಬರೀಷ. 

ಚಕ್ರವ್ಯೂ ಹ.--ಸೇನೆಯನ್ನು ಚಕ್ರಾ ಕಾರವಾಗಿ ನಿಲ್ಲಿಸುವುದು. ಇದನ್ನೇ ಪದ್ಮ 
ವ್ಯೂಹವೆನ್ಪುವರು. ಹದಿಮೂರನೆಯ ದಿನಸದ ಯುದ್ಧ ದಲ್ಲಿ ದ್ರೋಣ ಕರುಸೇನೆ 
ಯನ್ನು ಚಕ್ರಾಕಾರವಾಗಿ ರಚಿಸಿದ್ದ [ದೊ €. ೩೪). 

ಚಾ ಲಾ.--ಒಂದು ನದಿ. ಖಯಷ್ಯವತ್ಸರ್ವತದಿಂದ ಹುಟ್ಟಿ ಹರಿಯುತ್ತದೆ 
[ಮತ್ಸ್ಯ್ಯ.-೧೧೩). 

ಚಣ್ಮ.--(1) ಶಿವನ ಪಾರಿಷದರಲ್ಲಿ ಒಬ್ಬ. ಈತನಿಗೆ ಚಂಡಿ, ಚಂಡೀಶ್ವರ, 
ಚಂಡೇಶ, ಚಂಡಘಂಟ ಮುಂತಾದ ಹೆಸರುಗಳೂ ಇವೆ. ವೀರಭದ್ರನು ದಕ್ಷಯಜ್ಞ 
ವನ್ನು ಧ್ವ ೦ಸಗೊಳಿಸಿದ ಕಾಲದಲ್ಲಿ ಈತನು ವೂಷನೆಂಬ ಯತ್ತಿ ಜನನ್ನು ಹಿಂಗಟ್ಟು 
Mp [ಭಾಗ.-೪, ೫]. 

(11) ಒಬ್ಬ ರಾಕ್ಟಸ. ಇವನ ತಮ್ಮ ಮುಂಡನೆಂಬವನು. ಇವರಿಬ್ಬರೂ 
ಶುಂಭ ನಿಶುಂಭರಲ್ಲಿ ಸೇನಾಪತಿಗಳಾಗಿದ್ದರು. ಇವರಿಬ್ಬರೂ ಮಹಾ ಕಾಲಿಯಿಂದ 
ಹತರಾದರು. ಈ ಕಾರಣದಿಂದಲೇ ಕಾಳಿಗೆ "" ಚಾಮುಣ್ಮಾ '' ಎಂಬ ಹೆಸರು 
[ದೇ.ಭಾ.-೫. ೨೧. ಶಿವ.ಉಮಾ.-೪೭. ಮಾರ್ಕ.-೮೪]. 

(i) ಕನಿಸೇನೆಯಲ್ಲಿದ್ದ ಒಬ್ಬ ವಾನರನು [ರಾಮಾ.-ಯು. ೨೬), 

ಚೆಣ್ನಕೌಶಿಕ.--ಒಬ್ಬ ಬ್ರಹ್ಮರ್ಹಿ. ಕಕ್ಸೀನಂಶನ ಮಗನು. ಬೃಹದ್ರಥ 
ರಾಜನು ಈತನ ಅನುಗ್ರಹದಿಂದ ಜರಾಸಂಧನನ್ನು ಪಡೆದ [ಸಭಾ. ೧೭). 
ಚಜ್ಮಬಲ.--ಕನಿನಾಯಕರಲ್ಲಿ ಒಬ್ಬ. ಕುಂಭಕರ್ಯನಿಂದ ಹತನಾದ [ರಾಮಾ.- 
ಯು. ೬೭). 
ಚಣ್ಣ ಭಾರ್ಗವ.-ಚೈನನ ವಂಶಕ್ಕೆ ಸೇರಿದ ಒಬ್ಬ ಮಹರ್ಷಿ. ಜನಮೇಜಯನ 
ಸರ್ಪಸತ್ರ ದಲ್ಲಿ ಹೋತ್ಸ (ಹಗೆ ಹೀದ ಮಂತ್ರಗಳನ್ನು ಹೇಳುವವನು) ಆಗಿದ್ದ ದ್ಧ [ಅ.3 


ಚಣ್ಣಮುಣ್ಣ 198 ಚೆನ್ನ 


ಚಣ್ಣ ಮಾಣ್ಣ.-ನೋಡು- ಚಂಡ. 

ಚಣ್ಣಾಲಸಂವಾದ, ಧರ್ಮ.- [ಶಾಂತಿ. ೧೪೧, ಅನು. ೧೫೮, ೨೨೩]. 

ಚಣ್ಣೂ ಶ್ಚ.--ಕುವಲಾಶ್ವನ ಹೆಸರು. ನೋಡು--ಕುನಲಾಶ್ವ. 

ಚಂಡಿಕಾ, ಚಣ್ನೇ.--ಪಾರ್ವತಿಯ ಹೆಸರು. 

(ii) ಉದ್ದಾಲಕ ಮುನಿಯ ಹೆಂಡತಿ. ನೋಡು- ಉದ್ದಾಲಕ. 

ಚಣ್ಣೋದರೀ.--ಒಬ್ಬ ರಾಕ್ಷಸಿ. ಅಶೋಕ ವನದಲ್ಲಿ ಸೀತೆಯ ಸುತ್ತಲೂ 
ಕಾವಲಿದ್ದವರಲ್ಲಿ ಒಬ್ಬಳು [ಸುಂದ. ೨೪]. 

ಚತುರೃದಿವಸ ಯುದ್ಧ.--ಭಾರತ ಯುದ್ಧದ ನಾಲ್ಪನೆಯ ದಿನದ ಯುದ್ಧ 
ಮತ್ತು ಅದರ ಸಮಾಸ್ತಿ [ಭೀಷ್ಮ. ೬೦, ೬೪]. 

ಚತುಶ್ಶೃಜ್ನ---ಕುಶ ದ್ವೀಪದಲ್ಲಿರುವ ಒಂದು ಪರ್ವತ [ಭಾಗ.-೫, ೨೦, ದೇ. 
ಭಾ.-ಆ., ೧೨]. 

ಚನ್ನ ನಾನತಿ.--ಒಂದು ಸಟ್ಟಿಣ. ಕುಂತಳ ಜೀಶದ ರಾಜಧಾನಿ. ನೋಡು- 
ಚಂದ್ರಹಾಸ. . 

ಚನ್ನ ).-ನವಗ್ರಹೆಗಳಲ್ಲಿ ಒಬ್ಬನು. ಅತ್ರಿ ಮುನಿಯ ಮಗ. ಈತನು ಸ್ವಾಯಂ 
ಭುವ ಮನ್ವಂತರದನನು [ಭಾಗ.-೪, ೧]. ಬ್ರಹ್ಮನು ಅತ್ರಿ ಮುನಿಯನ್ನು ಸೃಷ್ಟಿ 
ಕಾರ್ಯದಲ್ಲಿ ನಿಯಮಿಸಿದ. ಅತ್ರಿ ತಪೋನಿರತನಾಗಿದ್ದಾಗ ಆತನ ಕಣ್ಣಿನಿಂದ ದಿವ್ಯ 
ವಾದ ತೇಜಸ್ಸು ಹೊರಬಂದಿತು. ಆ ತೇಜಸ್ಸನ್ನು ಹತ್ತು, ದಿಕ್ಟುಗಳೂ ಧರಿಸಿದುವು. 
ಆದರೆ ಆ ತೇಜಸ್ಸಿನ ವೇಗವನ್ನು ಸಹಿಸಲಾರದೆ ಕ್ಷೀರಸಮುದ್ರದಲ್ಲಿ ಬಿಟ್ಟುವು. 
ಬ್ರಹ್ಮ ಆ ತೇಜಸ್ಸನ್ಸೆಲ್ಲ ಒಟ್ಟುಗೂಡಿಸಿ, ವುರುಷಾಕಾರದಿಂದ ಒಂದು ವ್ಯಕ್ತಿ,ಯಾಗು 
ನಂತೆ ಮಾಡಿ, ಚಂದ್ರನೆಂಬ ಹೆಸರಿಟ್ಟು ಗ್ರಹಮಂಡಲದಲ್ಲಿ ಒಬ್ಬನಾಗಿರುವಂತೆ 
ನಿಯಮಿಸಿದ. ಸೋಮನೆಂಬುದು ನಾಮಾಂತರ [ಬ್ರಹ್ಮಾ. ೨೩]. ಈಗ ನಡೆಯು 
ತಿರುವ ವೈವಸ್ವತ ಮನ್ವಂತರದಲ್ಲಿ ಧರ್ಮಸ್ರಜಾಸತಿಯಿಂದ ವಸುವ್ಹಿಯೆಂಬ ಪತ್ನಿ 
ಯಲ್ಲಿ ಜನಿಸಿದವನು. ಅಸ್ಟ್ಯವಸುಗಳಲ್ಲಿ ಒಬ್ಬ. ಗ್ರಹಗಳಲ್ಲಿ ಒಬ್ಬ. ಈತನ ಮಗ 
ವರ್ಚನೆಂಬಾತನು. ಈತನು ದಕ್ಷಬ್ರಹ್ಮನ ಪುತ್ರಿಯರಾದ ಅಶ್ವಿನ್ಯಾದಿ ಇಪ್ಪತ್ತೇಳು 
ಮಂದಿ ಕಸ್ರೈಯರನ್ನೂ ಮಡುವೆಯಾಗಿದ್ದನು (ಆದಿ. ೬೭. ಶಿವ.-ಶತರುದ್ರ ಖಂಡ. 
೧೯. ಲಿಂಗ.-೬೧]. ಚಂದ್ರನು ಬೃಹಸ್ಪತ್ಯಾ ಚಾರ್ಯರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. 
ಆತನ ಸತ್ನಿಯಾದ ತಾರೆಗೂ ಈತನಿಗೂ ಮೋಹ ಅಂಕುರಿಸಿತು. ಬೃಹಸ್ಪತಿ 
ಇಲ್ಲದ ಸಮಯದಲ್ಲಿ ಈತನು ತಾರೆಯನ್ನು ಅಪಹರಿಸಿದ. ಬೃಹಸ್ಸುತಿ ಬ್ರಹ್ಮನಲ್ಲಿ 
ಮೊರೆಯಿಟ್ಟ. ಬ್ರಹ್ಮ ತಾರೆಯನ್ನು ಬೃಹಸ್ಪತಿಗೆ ಒಪ್ಪಿಸುವಂತೆ ಚಂದ್ರನಿಗೆ ಹೇಳಿ 
ಒಪ್ಪಿಸಿದ. ಆದರೆ ಆಗ್ಗೆ ತಾಕೆ ಚಂದ್ರನಿಂದ ಗರ್ಭವನ್ನು ಧರಿಸಿದ್ದ ಕಾರಣ, ಮಗ್ಕು 


13 


ಚಂದ 194 ಚೆ ದ್ರ 


ಆ 


ವಿನ ವಿಷಯದಲ್ಲಿ ಇಬ್ಬರಿಗೂ ವಿವಾದ ಬಂತು. ಬ್ರಹ್ಮ ತಾರೆಯ ಮೂಲಕ ವಿಷಯ 
ವನ್ನು ತಿಳಿದು ಮಗು ಚಂದ್ರನಿಗೇ ಸೇರತಕ್ಕು ದೆಂದು ನಿಸ್ಪರ್ಷೆ ಮಾಡಿದ. ಇಂತು 
ಚಂದ್ರನಿಂದ ತಾರೆಯಲ್ಲಿ ಜನಿಸಿದನನೇ ಬುಧೆನು [ಭಾಗ.-೯, ೨೪. ಹೆರಿ.-೧, 3೫. 
ಪದ್ಧ ೫, ೧೨. ಬ್ರಹ್ಮ. ವಾಯು.-೯೦. ಮತ್ಸ ಸ್ರಿ ದೇ.ಭಾ.-೧, ೧೧]. 
ಚಂದ್ರನು ದಕ್ಷ ಪುತ್ರಿಯರಲ್ಲಿ ಅಶ್ವಿನೀ ಮೊದಲಾದ ಇಪ್ಪತ್ತೇಳು ಮಂದಿಯನ್ನೂ 
ಮದುವೆಯಾಗಿದ್ದ. ಆದರೆ ಅವರಲ್ಲಿ ರೋಹಿಣಿಯೆಂಬವಳಲ್ಲಿ ಮಾತ್ರ ವಿಶೇಷವಾಗಿ 
ಲೋಲನಾಗಿದ್ದನು. ಮಿಕ್ಟವರೆಲ್ಲರೂ ಈ ವಿಷಯವನ್ನು ತಮ್ಮ ತಂಡೆಯಾದ ದಕ್ಷ 
ನಲ್ಲಿ ಹೇಳಿಕೊಂಡರು. ಚಂದ್ರನಿಗೆ ಫ್ಲೈಯರೋಗ ಬರುವಹಾಗೆ ದಕ್ಷನು ಶಾಸ 
ನಿತ್ತ. ಇದನ್ನು ಚಂದ್ರನು ಕೇಳಿ ಭಯಪಟ್ಟು ಶಿವನಲ್ಲಿ ಮೊರೆಯಿಟ್ಟ. ಶಿನನು 
ಅಭಯಕೊಡಲಾಗಿ ಚಂದ್ರ ಸುಖನಾಗಿದ್ದ. ಈ ಮಾತನ್ನು ಕೇಳಿ ದಕ್ಷನು ಶಿನ 
ನಲ್ಲಿಗೆ ಬಂದು, ಚಂದ್ರನನ್ನು ದೂರಿ ಆತನನ್ನು ತನ್ನ ವಶಳ್ಟಿ ಕೊಡಬೇಕೆಂದು 
ಕೀಳಿದ. ಶರಣಾಗತನನ್ನು ಬಿಟ್ಟುಕೊಡಲಾರೆನೆಂದು ಶಿವನು ಹೇಳಿದ. ಕುಪಿತ 
ನಾದ ವಕ್ಸನು ಶಿವನಿಗೆ ಶಾಪ ಕೊಡಬೇಕೆಂದಿರುವಷ್ಟರಲ್ಲಿ ಬ್ರಹ್ಮ, ವಿಷ್ಣುಗಳು ಅಲ್ಲಿಗೆ 
ಬಂದು, ಚಂದ್ರನನ್ನು ಎರಡು ಭಾಗಮಾಡಿ, ಒಂದು ಭಾಗಕ್ಕೆ ವೃದ್ಧಿ ಕ್ಸಯಗಳಿಲ್ಲ 
ದಂತೆ ಮಾಡಿ, ಆ ಭಾಗವನ್ನು ಶಿವನಿಗೆ ಒಪ್ಪಿಸಿ, ವೃದ್ಧಿ ಕ್ಷಯಗಳಿಂದ ಕೂಡಿದ 
ಮತ್ತೊಂದು ಭಾಗವನ್ನು ನಕ್ಸತ್ರಗಳಿಗೆ ಕೊಟ್ಟರು. ಇಂತು ದಕ್ಷನು ಶಾಪವಿತ್ತ್ವ 
ಕಾರಣ ಖಿನ್ನನಾದ ಚಂದ್ರನು ದಕ್ಷನ ಸಂಪತ್ತು ನಾಶವಾಗುವ ಹಾಗೆ ಶಾಪವಿತ್ತ್ತು 
ಎಲ್ಲಿಯೋ ಅಡಗಿಕೊಂಡ. ಓಷಧಿಗಳಿಗೆ ಅಧಿಪತಿಯಾದ ಚಂದ್ರನಿಲ್ಲದುದರಿಂದ ಪೈರು, 
ಪಚ್ಚೆ, ಗಿಡ, ಮರ, ಬಳ್ಳಿ ಗಳೆಲ್ಲವೂ ಸಾರಹೀನವಾದುವು. ಆಗ ದೇವತೆಗಳೆಲ್ಲರೂ 
ಬ್ರಹ್ಮನಲ್ಲಿ ಮೊರೆಯಿಟ್ಟಿರು. ಆಗ ಬ್ರಹ್ಮನ ಸೂಚನೆಯ ಮೇರೆಗೆ ದೇವತೆಗಳೆಲ್ಲರೂ 
ಒಟ್ಟುಗೂಡಿ, ಓಸಧಿಗಳನ್ನೆಲ್ಲ ತಂದು ಪಾಲ್ಗಡಲಲ್ಲಿ ಹಾಕಿ ಕಡೆಯಲಾಗಿ ಚಂದ್ರನು 
ಅಲ್ಲಿಂದ ಹೊರಬಂದನು [ಲಿಂಗ.-೫೮, ೫೯]. ದಕ್ಷೆನಿಂದೆ.. ಶಾಪಗ್ರಸ ನಾದ 
ಚಂದ್ರನು ಪ್ರಭಾಸತೀರ್ಥದಲ್ಲಿ ಸ್ನಾನಮಾಡಿ, ಕ್ಷಯರೋಗದಿಂದ ನಿವೃತ್ತಿಯನ್ನು 
ಪಡೆದನು [ಭಾರ.-ಶ. ೩೬]. ದೇವತೆಗಳು ಕ್ಸೀರಸಮುದ್ರವನ್ನು ಮಥನಮಾಡಿದಾಗ 
ಚಂದ್ರನು ಅಲ್ಲಿಂದ ಹುಟ್ಟಿದವನು. ಈತನನ್ನು ಶಿವನು ಪರಿಗ್ರಹಿಸಿದನು [ನಿಷ್ಣು.- 
೧, ೯]. ಪ್ರಚೇತಸರು ಗಿಡಮರ ಬಳ್ಳಿಗಳನ್ನು ಸುಡತೊಡಗಿದರು. ಓಸಧಿಗಳೆಲ್ಲವೂ 
ತನ್ಮು ಒಡೆಯನಾದ ಚಂದ್ರನಲ್ಲಿ ಹೇಳಿಕೊಳ್ಳಲು ಚಂದ್ರನು ವೃಶ್ಸಪುತ್ರಿಯಾದ 
ಮಾರಿಸೆಯೆಂಬ ಕನ್ಯೆಯನ್ನು ಪ್ರಜೇತಸರಿಗೆ ಕೊಡಿಸಿ, ಪ್ರಜೇತಸರ ಕೋಪವನ್ನು 
ಶಾಂತಿಗೊಳಿಸಿ, ವೃಕ್ಷಗಳ ದಃಖವನ್ನು ಪರಿಹರಿಸಿದನು [ವಿಷ್ಣು.-೧, ೧೫]. ಅಮೃತ 
ನುಧನಾನಂತರ ಥೇವ ದಾನವರು ಅನ್ಭುತಪ್ರಾಶನಕ್ಕಾಗಿ ಕುಳಿತಿದ್ದ ಸಮಯದಲ್ಲಿ 


ಚಂತ್ರ 195 ಚಂದ್ರಕಲಾ 


ರಾಹು ದೇವತೆಗಳೊಂದಿಗೆ ಕುಳಿತು ಅಮೃತಪ್ರಾಶನ ಮಾಡುತ್ತಿದ್ದನು. ಇದನ್ನು 
ಕಂಡು ಸೂರ್ಯ ಚಂದ್ರರು ವಿಷ್ಣುವಿಗೆ ಹೇಳಲಾಗಿ, ವಿಷ್ಣು ಚಕ್ರಾಯುಧದಿಂದ ಅವನ 
ಕೊರಳನ್ನು ಕೊಯ್ದ. ಆದರೆ ಅಮೃತವನ್ನು ಕುಡಿದಿದ್ದನಾಗಿ ರಾಹುವಿನ ರುಂಡ 
ಮುಂಡಗಳೆರಡೂ ರಾಹು ಕೇತುಗಳೆಂಬ ಹೆಸರಿನಿಂದ ಸಜೀವಗಳಾದುವು. ಸೂರ್ಯ 
ಚಂದ್ರರು ತನ್ನ ಮೇಲೆ ದೂರು ಹೇಳಿದರೆಂಬ ದ್ರೇಷದಿಂದ ರಾಹು ಆಗಾಗ್ಗೆ ಸೂರ್ಯ 
ಚಂದ್ರರನ್ನು ಪೀಡಿಸುತ್ತಾ್ತನೆ [ಆದಿ. ೧೯]. ಒಮ್ಮೆ ಅತ್ರಿ ತವಸ್ಸು ಮಾಡುತಿ ದ್ದಾಗ 
ಆತನ ಕಣ್ಣುಗಳಿಂದ ನೀರು ಸುರಿಯಲಾಗಿ, ಹೆತ್ತು ದಿಕ್ಟುಗಳನ್ನೂ ಬೆಳಗುವಂತಹ 
ಕಾಂತಿ ಲೋಕವಸ್ತೆಲ್ಲ ಆವರಿಸಿಕೊಂಡಿತು. ಅಂತು ಚರಾಚರಗಳನ್ನೂ ಬೆಳಗು 
ತಿರುವ ಆ ತೇಜಸ್ಸಿಗೆ ಮರುಳಾಗಿ ದಿಕ್ಕುಗಳು ಸ್ತ್ರೀ ರೂಪದಿಂದ ಆ ತೇಜಸ್ಸನ್ನು 
ತಮ್ಮ ಗರ್ಭದಲ್ಲಿ ಬಹಳ ಕಾಲದವರೆಗೆ ಧರಿಸಿದ್ದು, ತಾಳಿಕೊಳ್ಳಲಾರಡಿ ಳಗೆ 
ಬಿಟ್ಟುವು. ಆಗ ಚತುರ್ಮುಖನು ಆ ಗರ್ಭಗಳನ್ನೆಲ ಒಟ್ಟುಗೂಡಿಸಿ, ಸರ್ವಾಯುಧ 
ಧಾರಿಯಾದ ಒಬ್ಬ ಯುಪಕನನ್ನಾಗಿ ಮಾಡಿ, ಸಾವಿರ ಕುದುರೆಗಳನ್ನು ಹೂಡಿದ, 
ವೇದಶಕ್ತಿ,ಸ್ವರೂಸವಾದ ಒಂದು ರಥದಲ್ಲಿ ಕುಳ್ಳಿರಿಸಿಕೊಂಡು ತನ್ನ ಲೋಕಕ್ಕೆ ಕರೆ 
ದುಯ್ದ. ಅಲ್ಲಿ ದೇವತೆಗಳೂ, ಖುಹಿಗಳೂ ಓಷಧಿಗಳೂ ಸೋಮದೇವತಾಕಗಳಾದ 
ಮಂತ್ರಗಳಿಂದ ಹೊಗಳಿದರು. ಉಮಾಸಹಿತನಾದ ಶಿವನು ಈ ಯುವಕನನ್ನು ತನ್ನ 
ಎಂಟಿನೆಯ ಒಂದು ಅಂಶದಿಂದ ನೋಡಿ ಅನುಗ್ರಹಿಸಿದ. ಈ ಕಾರಣದಿಂದಲೇ ಈ 
ಯುವಕನಿಗೆ ಸೋಮನೆಂಬ ಹೆಸರು ಬಂತು. ಇಂತು ಜೇವಾದಿಗಳು ಹೊಗಳಿದ 
ಹಾಗೆಲ್ಲ ಈತನ ತೇಜಸ್ಸು ಬೆಳಗುತ್ತ, ಬಂತು. ಈತನ ಕಾಂತಿಯಿಂದ ಒಸಷಧಿಗ 
ಳೆಲ್ಲವೂ ರಸಯುಕ__ಗಳಾದುವು. ಆದುದರಿಂದಲೇ ಚಂದ್ರನಿಗೆ ಓಷದೀಶ, ದ್ವಿಜರಾಜ, 
ಎಂಬ ಹೆಸರುಗಳೂ ಬಂದವು [ಮತ್ಸ್ಯ್ಯ.-೨೩, ಕಾಳಿಕಾ. ೨೦]. 
ಚೆಂದ್ರಕಲಾ.- ಚಂದ್ರನ ಹದಿನಾರು ಕಲೆಗಳು. 
ಕಾಮಕಲೆಗಳು.-- 

ವೊಷಾ ಯಶಾಸ್ಸುಮನಸಾ ರತಿಃ ಪ್ರಾಪ್ಸಿಸ್ಸ್ಯಥಾ ಧೃತಿಃ । 

ಖುದ್ಧಿಸೌ ಮ್ಯಾ ಮರೀಚಿಶ್ಚ ತಥಾ ಚೈನಾಂಶುಮಾಲಿನೀ ॥ 

ಅಂಗಿರಾ ಶಶಿನೀ ಜೇತಿ ಛಾಯಾ ಸಂಸೂರ್ಲಮಂಡಲಾ । 

ತುಸ್ಟಿಕ್ವೈವಾಮೃತಾ ಚೇತಿ ಕಲಾಸ್ಫೋಮಸ್ಯ ಷೋಡಶ ॥ 

ಮಂತ್ರಶಾಸ್ತ್ರದಲ್ಲಿ-- 

ಅಮೃತಾ ಮಾನದಾ ಸೂಷಾ ಪುಷಿ ಸಸ್ನುಷ್ಟ್ರೀರತಿರ್ಥ್ರತಿಃ । 

ಶಶಿನೀ ಚಂದ್ರಿಕಾ ಕಾಂತಿರ್ಜೋತ್ಸ್ನಾ ಶ್ರೀಃ ಪ್ರೀತಿರಂಗದಾ ॥ 

ವೊರ್ಡಾ ಪೂರ್ಹ್ಯಾಮೃತಾ ಕಾಮದಾಯಿನ್ಯಶ್ಶಶಿನಃ ಕಲಾಃ ॥ [ರು.ಯಾ,] 


ಚಂದ್ರಕಾಂತ 106 ಚಂದ್ರಪ್ರಭ 


ಚನ್ಹ್ರ್ರಕಾನ್ತ.--(1) ಯಾಜ ನಲ ಮುನಿಯ ಹರಿಯೆ ಮಗ. ಇವನೂ 
ಇವನ ತಮ್ಮಂದಿರಾದ ಮಹಾಮೇಘ, ವಿಜಯ ಎಂಬ ಮೂರು ಮಂದಿಯೂ 
ತನ್ಮು ಹದಿನಾಲ್ಕುಸಾವಿರ ಮಂದಿ ಶಿಷ್ಯರೊಂದಿಗೆ, ರಾಕ್ಷಸ ಜನ್ಮವನ್ನು ನಡೆಯುವ 
ಹಾಗೆ ಶಿವನಿಂದ ಶಾಪವನ್ನು ಹೊಂದಿ ಖರ, ದೂಷಣ, ತ್ರಿಶಿರಸ್ಸುಗಳೆಂಬ ಹೆಸರಿ 
ನಿಂದ ಜನಿಸಿದರು. ನೋಡು- ಖರ [ರಾಮಾ.-ಅರ. ೧೯]. 

(1) ಲಕ್ಷ್ಮ ನಿನ ಮಗನಾದ ಚಂದ್ರಕೇತು ರಾಜ್ಯಭಾರಮಾಡುತ್ತಿದ್ದ 
ಪಟ್ಟಣದ ಹೆಸರು. ಕಾರೂಪಧ ದೇಶಕ್ಕೆ ಉತ್ತರ ಭಾಗದಲ್ಲಿದೆ. ಈ ಪಟ್ಟಿಣಕ್ರೆ 
ಧನರತ್ನನೆಂಬ ನಾಮಾಂತರವೂ ಸಲ್ಲುತ್ತದೆ [ರಾಮಾ.-ಉತ್ಸ,. ೧೦೨]. 

ಚನ್ಹ್ರಕೇತು.--(1) ಲಕ್ಷ್ಮಣನ ಕಿರಿಯ ಮಗನು. ಚಂದ್ರಕಾನ್ಷ, ನಗರದಲ್ಲಿ 
ರಾಜ್ಯಭಾರ ಮಾಡುತ್ತಿದ್ದನು. ಶ್ರೀ ರಾಮನು ಲಕ್ಷ್ಮಣನ ಹಿರಿಯ ಮಗನಾದ ಅಂಗದ 
ನನ್ನು ತಾರಾನಧದಲ್ಲಿಯೂ, ಕಿರಿಯವನಾದ ಚಂದ್ರಕೇತುವನ್ನು ಚಂದ್ರಕಾಂತ 
ನಗರದಲ್ಲಿಯೂ ಪಟ್ಟಾಭಿಸಿಕ_ನನ್ನಾಗಿ ಮಾಡಿದ. ಲಕ್ಷ್ಮಣನು ಅಂಗದನ ಸಂಗಡ 
ಒಂದು ವರ್ಷಕಾಲವಿದ್ದು ರಾಜ್ಯವನ್ನು ಸಂಪೂರ್ಣವಾಗಿ ಸ್ವಾಧೀನಮಾಡಿಕೊಟ್ಟು 
ಅಯೋಧ್ಯೆಗೆ ರಾಮನ ಬಳಿಗೆ ಬಂದು ಸೇರಿದ. ಭರತನು ಚಂದ್ರಕೇತುನಿನ ಸಂಗಡ 
ಒಂದು ವರ್ಷ ಕಾಲವಿದ್ದು ಆ ಡೇಶವನ್ನು ಅವನಿಗೆ ಸ್ವಾಧೀನಮಾಡಿಕೊಟ್ಟು ರಾಮ 
ನಲ್ಲಿಗೆ ಬಂದು ಸೇರಿದ [ರಾಮಾ.-ಉತ್ತ,. ೧೦೧]. 

(1) ಒಬ್ಬ ಅರಸು. ಭಾರತ ಯುದ್ಧ ದಲ್ಲಿ ದುರ್ಯೋಧನನ ಪರವಾಗಿ 
ಹೋರಾಡಿದ. ಮಹಾ ಪರಾಕ್ರಮಸಂಪನ್ನ. ಭಾರತ ಯುದ್ಧದ ಎಂಟನೆಯ ದಿನದ 
ಯುದ್ಧದಲ್ಲಿ ಅಭಿಮನ್ಯುವಿನಿಂದ ಹತನಾದ [ದ್ರೋ. ೪೮]. 

(11) ಕೃಪಾಚಾರ್ಯನ ವಿಚಾರಣೆಗೆ ಮೇಲ್ಪಟ್ಟಿದ್ದ ಒಬ್ಬ ಚಕ್ರರಕ್ಷಕ 
[ವಿರಾ. ೬೧]. 

(iv) ಹೆಂಸಧ್ವಜ ರಾಜನ ಮಗ. ನೋಡು-ಹೆಂಸಧ್ವಜ. 

ಚೆನ್ನ ಗಿರಿ —ಕಾರ್ತವೀರ್ಯಾರ್ಜುನನ ಮಂತ್ರಿ.  ಜಮುದಗ್ತಿಯ ಆಶ್ರಮ 
ದಲ್ಲಿದ್ದ ಧೇನುವನ್ನು ಹೇಗಾದರೂ ಅನಹೆರಿಸಲೇಬೇಕೆಂಬುದಾಗಿ ಕಾರ್ತವೀರ್ಯನಿಗೆ 
ಬೋಧಿಸಿದ. ನೋಡು--ಕಾರ್ತನೀರ್ಯ. 

ಚನ್ಹ_,ದೇವ.--ಒಬ್ಬ ಅರಸು. ವಾಂಚಾಲ ದೇಶಕ್ಕೆ ಒಳಪಟ್ಟಿ ಒಂದು ಚಿಕ್ಕ 
ದೇಶಕ್ಕೆ ರಾಜನಾಗಿದ್ದನು. ಭಾರತ ಯುದ್ಧದ ಹದಿನೇಳನೆಯ ದಿನದಲ್ಲಿ ಕರ್ಣನಿಂದ 
ಹತನಾದ [ಕಠ್ಣ. ೪೪]. 

ಚನ್ನಪ್ರಭ.-ಇಲ ರಾಜನ ಕುದುರೆಯ ಹೆಸರು. ಇಲನು ಶರವಣವನ್ನು ಹೊಕ್ಕು 
ಹಂಗಸಾದಾಗ ಈ ಕುದುರೆಯನ್ನು ಏರಿ ಆ ವನವನ್ನು ಹೊಕ್ಳನು [ಮತ್ಸ್ಯ್ಯ.-೧೧]. 


ಚಂದ್ರಪ್ರಮರ್ದನ 197 ಚಂದ್ರಸೇನ 


(1) ಮೇರು ಪರ್ವತದಲ್ಲಿರುವ ಒಂದು ಸರೋವರ... ಜಂಬೂ ನದಿ ಈ 
ಸರೋವರದಿಂದ ಹುಟ್ಟುತ್ತದೆ [ಭೀಷ್ಮ ೫, ೬]. 
(111) ಹಿಮಾಲಯ ವರ್ವತದಲ್ಲಿ ಕೈಲಾಸದ ಈಶಾನ್ಯ ಭಾಗದ ಒಂದು 
ಶಿಖರ. ಮಣಿಭದ್ರನೆಂಬ ಯಕ್ಸ್ಸನು ಇಲ್ಲಿ ವಾಸಫಾಗಿದ್ದ [ಮುತ್ಸ 5-00೩]. 
ಚನ್ನ _ಪ್ರಮರ್ಪನ.--ಒಬ್ಬ ರಾಕ್ಷಸ. ಕಶ್ಯಪ ಮುನಿಯಿಂದ ಸಿಂಹಿಳೆ 
ಯೆಂಬವಳಲ್ಲಿ ಜನಿಸಿದ ನಾಲ್ವರು ಪುತ್ರರಲ್ಲಿ ಮೂರನೆಯವ. ರಾಹು, ಸುಚಂದ್ರ, 
ಚಂದ್ರಹರ್ತರೆಂಬವರು ಇವನ ಒಡಹುಟ್ಟಿದವರು [ಆದಿ. ೬೬]. 
ಚನ್ನ ಭಾಗಾ. ಒ೦ದು ನದಿ. ಇದು ಹಿನುವತ್ಸರ್ವತದ ಶಿಖರಗಳಲ್ಲಿ 
ಹುಟ್ಟುತ್ತದೆ. ಬ್ರಹ್ಮನು ಈ ಶಿಖರಗಳ ಮೇಲೆ ಚಂದ್ರನನ್ನು ಎರಡು ಭಾಗಮಾಡಿ 
ಶಿವನಿಗೂ ನಕ್ಷತ್ರಗಳಿಗೂ ಹೆಂಚಿಕೊಟ್ಟಿನಾದುದರಿಂದ ಈ ಶಿಖರಗಳಿಗೂ ಅಲ್ಲಿಂದ 
ಹುಟ್ಟುವ ನದಿಗೂ ಚಂದ್ರಭಾಗಾ ಎಂಬ ಹೆಸರು ಬಂದಿತು [ಸಭಾ. ೯. ಭೀ. ೯. 
ಅನು. ೬೪. ಕಾಳಿಕಾಖಂ. ೨೨]. 
ಚನ್ನ ಭಾನು. ಶ್ರೀ ಕೃಷ್ಣನಿಂದ ಸತ್ಯಭಾಮೆಯಲ್ಲಿ ಜನಿಸಿದ ಪುತ್ರರಲ್ಲಿ ಒಬ್ಬ. 
ನೋಡು--ಕೃಷ್ಣ. 
ಚನ್ನ ್ರ_ಮಂಡಲ.--ಅಲ್ಲಿ ಅನೇಕ ದ್ವೀಪಗಳಿವೆ [ಭೀ. ೫]. 
ಚನ್ನ ಮತಿ --ಹೆರಿಶ್ಚಂದ್ರನ ಹೆಂಡತಿ. ಈಕೆಯ ಮಗ ರೋಹಿತಾಶ್ವ. ಹರಿ 
ಶ್ವಂದ್ರನು ವಿಶ್ವಾಮಿತ್ರನಿಗೆ ಕೊಡಬೇಕಾಗಿದ್ದ ದಕ್ಷಿಣಾ ದ್ರವ್ಯಕ್ಕಾಗಿ ಇವರಿಬ್ಬ 
ರನ್ನೂ ಕಾಶೀ ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಮಾರಿದ (ಈಕೆಗೆ ಚಂದ್ರನತಿ 


ಬ 
ಯೆಂಬುದು ನಾಮಾಂತರ). ನೋಡು- ಹರಿಶ್ಚಂದ್ರ. 


ಚನ್ನ ನಂ ಶ.--[ಭಾರ.-ಆದಿ. ೬೯. ವಿಷ್ಣು.-೪, ೬. ಭಾಗ.-೯, ೧೪. ವಾಯು.- 
೯೧. ಮತ್ಸ 5-೪]. 

ಚೆನ್ನ್ರಶುಕ್ರ —ಒಂದು ಉಪ ದ್ವೀಪ. ಜಂಬೂ ದ್ವೀಪದ ಸುತ್ತಲೂ ಕ್ಸಾರ 
ಸಮುದ್ರದ ನಡುವೆ ಸ್ಪರ್ಣಪ್ರಸ್ಥ, ಚಂದ್ರಶುಕ್ರ, ಆವರ್ತನ, ರಮಣಕ, ಮಂದರ, 
ಹರಿಣ, ಪಾಂಚಜನ್ಯ, ಸಿಂಹಳ, ಲಂಕಾ ಎಂಬುದಾಗಿ ಎಂಟು ಉಪ ದ್ವೀವಗಳಿವೆ 
[ಭಾಗ.-೫, ೧೯. ದೇ. ಭಾ.-೧೧, ೩೦]. 

ಚನ್ಹ ಸೇನ. (1) ಸಿಂಹಳ ದ್ವೀನದ ಅರಸು. ಈತನಿಗೆ ಮಂದೋದರಿ, 
ಇಂದುಮತಿಯೆಂಬುದಾಗಿ ಇಬ್ಬರು ಪುತ್ರಿಯರಿದ್ದರು. ಹೆಂಡತಿ ಗುಣವತಿ 
ಯೆಂಬವಳು. ಈತನು ತನ್ನ ಹಿರಿಯಮಗಳನ್ನು ಇಂದ್ರದೇಶದ ಅರಸನಾದ ಸುಧನ್ವ 
ರಾಜನ ಮಗನಾದ ಕಂಬುಗ್ರೀವನಿಗೆ ಕೊಡುವುದಾಗಿ ಗೊತ್ತುಮಾಡಿದ್ದ. ಆಗ 


ಚೆಂದ್ರಹರ್ತಾ 198 ಚಂದ್ರಹಾಸ 


ಮಗಳು "" ಗಂಡಸರು ನಂಬಲು ಯೋಗ್ಯರಲ್ಲ. ಪರಸ್ತ್ರೀ ರತರಾಗಿರುತ್ತಾರೆ'' ಎಂದು 
ಮುಂತಾಗಿ ಹೇಳಿ ತಾನು ವಿವಾಹವನ್ನೇ ಮಾಡಿಳೊಳ್ಳುವುದಿಲ್ಲವೆಂದು ಹಠ ತೊಟ್ಟಳು. 
ತಂಡೆ ಎಷ್ಟು ವಿಧದಿಂದ ಹೇಳಿದರೂ ಸನ್ಮುತಿಸಲಿಲ್ಲ. ಬಳಿಕ ಅರಸು ತನ್ನ ಕರಿಯ 
ಮಗಳಾದ ಇಂದುಮತಿಯ ಮದುವೆಮಾಡಲೆಳಸಿ, ಅನೇಕ ಮಂದಿ ರಾಜಪುತ್ರ 
ರನ್ನು ಸೇರಿಸಿರುವಲ್ಲಿ, ಮಂಜೋದರಿ ಮದ್ರದೇಶದ ರಾಜವುತ್ರನಾದ ಚಾರುದೇಷ್ಮ 
ಸೆಂಬವರು ಮಹಾ ರೂಪವಂತನಾಗಿದ್ದು ದನ್ನು ಕಂಡು, ಅವನನ್ನು ಮೋಹಿಸಿ, 
ತನ್ನನ್ನು ಆತನಿಗೆ ಕೊಟ್ಟು ಮದುನೆಮಾಡಬೇಕೆಂಬುದಾಗಿ ತಂದೆಗೆ ಹೇಳಲಾಗಿ, 
ಈತನು ಇಂದುಮತಿಯ ವಿವಾಹದೊಂದಿಗೆ ಈಳೆಗೂ ವಿವಾಹಮಾಡಿದನು [ಜೀ. 
ಭಾ.-೫, ೧೭, ೧೮]. 

(11) ಪಾಂಡನ ಪಕ್ಷದ ಒಬ್ಬ ಅರಸು. ರಥೋದಾರನು [ಸಭಾ, ೩೧. ಉ. 
೧೭೧]. ಹೆದಿಸೈ ದನೆಯ ದಿವಸದ ಯುದ್ಧದಲ್ಲಿ ಅಶ್ವತಾ ಎಮುನಿಂದ ಹತನಾದ 
[ದೊ;. ೧೫೭]. 

(iii) ಶಲ್ಯನ ಮೇಲ್ವಿಚಾರಣೆಗೆ ಒಳಪಟ್ಟಿದ್ದ ಸೇನಾಚಕ್ರರಕ್ಷಕನು. ಹದಿ 
ನೆಂಟನೆಯ ದಿವಸದ ಯುದ್ಧದಲ್ಲಿ ಯುಧಿಷ್ಠಿರನಿಂದ ಹತನಾದ [ಶಲ್ಯ. ೧೧]. 

(1೪) ಸಮುದ್ರಸೇನ ರಾಜನ ಮಗನು [ಆದಿ. ೨೦೧]. ಅಶ್ವತ್ಥಾಮನಿಂದ 
ಮಡಿದನು [ಡ್ರೋ. ೨೩, ೧೫೭]. 

ಚನ್ನ್ರಹರ್ಕಾ.-ಸಿಂಹಿಕೆಯ ಮಗನು. ನೋಡು--ಚಂ೦ದ್ರಮರ್ಜನ [ಭಾರ. 
ಆದಿ. ೬೬]. 
ಚನ್ನ )ಹಾಸ.- ಕೇರಳ ದೇಶದ ಅರಸನಾದ ಸುಧಾರ್ಮಿಕ ರಾಜನ ಮುಗ. 

ಈತನು ಮೂಲ ನಕ್ಸತ್ರದ ಅರಿಷ್ಟ್ರಾಂಶದಲ್ಲಿ ಚನಿಸಿದನನಾದುದರಿಂದಲೂ, ಎಡಗಾಲಿ 
ನಲ್ಲಿ ಆರು ಬೆರಳುಗಳಿದ್ದುದರಿಂದಲೂ, ಬಾಲ್ಯದಲ್ಲಿಯೇ ಶತ್ರುಗಳು ಈತನ ತಂದೆ 
ಯನ್ನು ಕೊಂದು ರಾಜ್ಯವನ್ನು ಆಕ್ರಮಿಸಿಕೊಂಡರು. ಜನಥಿ ತಂಜಿಯೊಂದಿಗೆ ಸಹ 
ಗಮನ ಮಾಡಿದಳು. ಬಳಿಕ ಒಬ್ಬ ದಾದಿ ಇನನನ್ನು ಎತ್ತಿಕೊಂಡು ಕುಂತಲ ದೀಶ 
ವನ್ನು ಹೊಕ್ಕು, ಈ ಬಾಲಕನನ್ನು ಪೋಷಿಸುತ್ತಿದ್ದಳು. ಕೆಲವು ವರ್ಷಗಳಲ್ಲಿಯೇ 
ಆ ದಾದಿಯೂ ಸತ್ತಳು. ಬಳಿಕ ಅನಾಥನಾದ ಈ ಬಾಲಕನು ಜನಗಳ ಕನಿಕರಕ್ಕೆ 
ಪಾತ್ರನಾಗಿ ಅಲ್ಲಿಯೇ" ಜೀವಿಸಿಕೊಂಡಿದ್ದ. ಒಂದು ದಿನ ಕುಂತಲ ದೇಶದ ಮಂತ್ರಿ 
ಯಾದ ದುಷ್ಟಬುದ್ಧಿಯ ಮನೆಯಲ್ಲಿ ಸಂತರ್ಪಣೆ ನಡೆದಾಗ ಆ ಊರ ಬಾಲಕ 
ರೊಂದಿಗೆ ಇವನೂ ಹೋಗಿದ್ದ. ಆಗ ಅಲ್ಲಿ ನೆರೆದಿದ್ದ ಬ್ರಾಹ್ಮಣರು ಇವನನ್ನು ನೋಡಿ, 
ಆಶ್ಚರ್ಯಭರಿತರಾಗಿ ಮಂತ್ರಿಯನ್ನು ಕುರಿತು "" ಅಯ್ಯಾ, ಇವನು ಚಕ್ರವರ್ತಿ 
ಯಾಗತಕ್ಕವನು. ಇವನನ್ನು ಅಕ್ಕರೆಯಿಂದ ಕಾಪಾಡು '' ಎಂದರು. ಕುಂತಲ 


ಚಂದ್ರಹಾಸ 199 ಚಂದ್ರಹಾಸ 


ರಾಜನಿಗೆ ಸಂತಾನವದ ಕಾರಣ, ರಾಜ್ಯವನ್ನು ತಾನೇ ಅಸಹೆರಿಸಬೇಳೆಂಬ ದುರು 
ದ್ಹೇಶದಿಂದ ಕೂಡಿದ್ದ ಮಂತ್ರಿ ಈ ಮಾತುಗಳನ್ನು ಕೇಳಿ, ಅಂತರಂಗದಲ್ಲಿ ಹೆದರಿ, 
ಗೂಢನಾಗಿ ಚಂಡಾಲರನ್ನು ಕರೆಯಿಸಿ, ಈ ಬಾಲನನ್ನು ಕೊಂದು ಯಾವುದಾದ 
ಕೊಂದು ಕುರುಹನ್ನು ತಂದು ತೋರಿದಲ್ಲಿ ಆ ಚಂಡಾಲರಿಗೆ ವಿಶೇಷವಾದ ಬಹು 
ಮಾನವನ್ನು ಕೊಡುವುದಾಗಿ ಹೇಳಿದ. ಕಟುಗರು ಇವನನ್ನು ಕಾಡಿಗೆ ಕೊಂಡು 
ಹೋಗಿ, ಕೊಲ್ಲುವುದಕ್ಕೆ ಮನಸ್ಸು ಬಾರಜೆ, ಅವನ ಎಡಗಾಲಿನಲ್ಲಿದ್ದ ಆರನೆಯ 
ಬೆರಳನ್ನು ತಂದು ಮಂತ್ರಿಗೆ ತೋರಲಾಗಿ ಅವನು ಆ ಚಂಡಾಲರನ್ಲು ಮನ್ನಿಸಿ 
ಕಳುಹಿದ. 

ಚಂದ್ರಹಾಸನು ಕಾಡಿನಲ್ಲಿ ಅಳುತ್ತಿರುವಲ್ಲಿ ಅಲ್ಲಿಗೆ ಬೇಟೆಗೆ ಬಂದ ಕುಳಿಂದ 
ನೆಂಬ ಬೇಡರ ಅರಸು ಈ ಬಾಲಕನನ್ನು ಕಂಡು, ತನಗೆ ಮಕ್ಕಳಿಲ್ಲದ ಕಾರಣ, ಮರುಕ 
ಗೊಂಡು ಅವನನ್ರೇ ತನ್ನ ಮಗನೆಂದು ಭಾವಿಸಿ, ಮನೆಗೆ ಕರೆತಂದು, ಚಂದ್ರಹಾಸ 
ನೆಂದು ಹೆಸರಿಟ್ಟು ಅಕ್ಕರೆಯಿಂದ ಸಾಕುತ್ತಿದ್ದ. ಚಂದ್ರಹಾಸನು ಕ್ರಮವಾಗಿ ವಿದ್ಯಾ 
ಪಾರಂಗತನಾಗಿ, ರಾಜಕಾರ್ಯಗಳಲ್ಲಿ ಕುಳಿಂದನಿಗೆ ಒತ್ತಾಸೆಮಾಡುತ್ತ,, ಸುತ್ತ 
ಮುತ್ತಣ ರಾಜ್ಯಗಳನ್ನು ಗೆದ್ದು ತನ್ನ ರಾಜ್ಯನನ್ನೂ ಬೊಕ್ಕಸವನ್ನೂ ಬಲಪಡಿಸಿದ. 
ಇ೦ತಿರಲು ಒಂದು ದಿನ ದುಷ್ಟಬುದ್ಧಿ ಇವನ ರಾಜ್ಯಕ್ಕೆ ಬಂದಿದ್ದಾಗ ಇವನನ್ನು 
ಗುರುತಿಸಿ, ಕುಳಿಂದನ ಮೂಲಕ ನಡೆದ ನಮಾಜಾರವನ್ನೆಲ್ಲ ತಿಳಿದು, ಮನಮರುಗಿ, 
"" ಇವನಿಗೆ ವಿಷವನ್ನು ಕೊಡುವುದು '' ಎಂಬುದಾಗಿ ರಹಸ್ಯವಾಗಿ ಒಂದು ಕಾಗದ 
ವನ್ನು ತನ್ನ ಮಗನಿಗೆ ಬರೆದು, ಚಂದ್ರಹಾಸನ ಮೂಲಕ ಸಳುಹಿಸಿ ಕೊಟ್ಟ. 
ಚಂದ್ರಹಾಸನು ನಡೆತಂದು ಕುಂತಲ ನಗರಿಯ ಬಾಹ್ಯೋದ್ಯಾನದಲ್ಲಿ ವಿಶ್ರಮಿಸಿ 
ಕೊಂಡಿರುವಲ್ಲಿ, ದುಷ್ಟಬುದ್ಧಿಯ ಮಗಳಾದ ವಿಷಯೆಯೆಂಬವಳು ತನ್ನ ಸಖಿಯ 
ಕೊಂದಿಗೆ ವನನಿಹಾರಾರ್ಧವಾಗಿ ಬಂದಿದ್ದು , ಈತನನ್ನು ಕಂಡು ಮೋಹಪರವಕಶೆಯಾಗಿ, 
ಅವನ ಕಿಸೆಯಲ್ಲಿ ಕಂಡುಬಂದ ಓಲೆಯನ್ನು ತೆಗೆದು ಬಿಚ್ಚಿ ಓದಿನೋಡಿ, ಅದು 
ತಮ್ಮ ತಂದೆಯ ಬರಹನೆಂದು ಗುರುತಿಸಿ ಇಂತಹ ಸುಕುಮಾರನಿಗೆ ವಿಷವನ್ನು 
ಕೊಡುವುದಾಗಿ ನಮ್ಮ ತಂಡಿ ನಮ್ಮ ಅಣ್ಣನಾದ ಮದನನಿಗೆ ಬರೆದಿರುವುದನ್ನು 
ನೋಡಿದರೆ ಇದು ಹಸ್ತಪ್ರಮಾದವಲ್ಲದೆ ಬೇರೆಯಲ್ಲ. "" ವಿಷಯೆಯನ್ನು ಕೊಡು '' 
ಎಂದು ಬರೆಯುವಾಗ ವಿಷವನ್ನು ಎಂದು ಪ್ರಮಾದದಿಂದ ಬರೆದಿರಬಹುದು! 
ಇದನ್ನು ಸರಿಪಡಿಸುವೆನೆಂದು ಭಾವಿಸಿ "" ವಿಷಯೆಯನ್ನು '' ಎಂಬುದಾಗಿ ತಿದ್ದುಪಡಿ 
ಮಾಡಿ, ಆ ಪತ್ರವನ್ನು ಅಲ್ಲಿಯೇ ಇಟ್ಟು ತೆರಳಿದಳು, 

ಚಂದ್ರಹಾಸನು ಎಚ್ಚತ್ತು, ಪಟ್ಟಣವನ್ನು ಹೊಕ್ಕು ಆ ಲೇಖವನ್ನು ಮದನ 
ನಿಗೆ ಕೊಟ್ಟು, ಅವನಿಂದ ಮಾನಿತನಾಗಿ, ನಿಷಯೆಯನ್ನು ಮದುವೆಯಾದ. ಇಷ್ಟ 


ಚಂದ್ರಹಾಸ 200 ಚಂದ್ರಹಾಸ 


ರಲ್ಲಿ ದುಷ್ಟಬುದ್ಧಿ ಅಲ್ಲಿಗೆ ಬಂದು, ನಡೆದ ಸಮಾಚಾರವನ್ನು ಕೇಳಿ ಖತಿಗೊಂಡು, 
ಚಂದ್ರಹಾಸನನ್ನು ಕೊಲ್ಲಿಸುವ' ಉದ್ದೇಶದಿಂದ, ಕಟುಗರನ್ನು ಕರೆಯಿಸಿ, “ನೀವು 
ಕಾಳಿಕಾಲಯದಲ್ಲಿ ಅವಿತುಕೊಂಡಿದ್ದು, ಸಂಜೆಯಾದ ಕೂಡಲೇ ಅಲ್ಲಿಗೆ ಪೊಜಾದ್ರವ್ಯ 
ಗಳೊಂದಿಗೆ ಬರತಕ್ಕನನನ್ನು ಳೊಂದುಹಾಕಿರಿ > ಎ೦ದು ಆಣತಿಯಿತು_, ಕಳುಹಿ, 
ಚಂದ್ರಹಾಸನನ್ನು ಕರೆದು " ಅಯ್ಯಾ, ಹೊಸ ಮದುವಣಿಗನು ಕಾಳೀವೂಜೆ ಮಾಡ 
ತಕ್ಕದ್ದು ನಮ್ಮ ಮನೆಯ ಸಂಪ್ರದಾಯ. ಈ ದಿನ ಸಾಯಂಕಾಲಕ್ಕೆ ನೀನು ಊರ 
ಹೊರಗಣ ಕಾಳಿಕಾಲಯಕ್ಕೆ ಹೋಗಿ ಕಾಳಿಯನ್ನು ಪೂಜಿಸಿ ಬರಬೇಕು?'' ಎಂದು 
ಹೇಳಿ, ಸಂಜೆಯಾದಕೂಡಲೇ ಪೂಜಾ ಸಾಮಗ್ರಿಗಳೊಂದಿಗೆ ಚಂದ್ರಹಾಸನನ್ನು 
ಕಾಳೀಮಂದಿರಕ್ಕೆ ಕಳುಹಿಸಿಕೊಟ್ಟ. 

ಇಷ್ಟು ದಿನಗಳವರೆಗೂ ದುಷ್ಟಬುದ್ಧಿ ಗ್ರಾಮಾಂತರಕ್ಕೆ ಹೋಗಿದ್ದ ಕಾರಣ, 
ಅರಮನೆಯಲ್ಲಿನ ರಾಜಕಾರ್ಯಗಳನ್ನೆಲ್ಲ ದುಷ್ಟಬುದ್ಧಿಯ ಮಗನಾದ ಮದನನೇ 
ನೋಡಿಕೊಳ್ಳುತ್ತಿದ್ದ. ಆ ದಿನವೂ ಎಂದಿನಂತೆ ಮದನನು ಅರಮನೆಗೆ ಹೋಗಿದ್ದಾಗ, 
ರಾಜಪ್ರರೋಹಿತನಾದ ಗಾಲವನು ಅರಸನಿಗೆ ಅವಸಾನಕಾಲ ಸಮಿಸಾಪಿಸುತ್ತಿದೆ 
ಯೆಂದು ತಿಳಿಸಲಾಗಿ, ಅರಸನು ಚಂದ್ರಹಾಸನನ್ನು ಮದುವೆಯ ಸಮಯದಲ್ಲಿ 
ಕಂಡಿದ್ದನಾಗಿ, ತನಗೆ ಪುತ್ರಸಂತಾನವಿಲ್ಲದ ಕಾರಣ, ಚಂದ್ರಹಾಸನೇ ತನ್ನ ಮಗಳಿಗೂ 
ವರನಾಗಲು ತಕ್ಕವನೆಂತಲೂ, ತನ್ನ ರಾಜ್ಯಕ್ಕೂ ಉತ್ತರಾಧಿಕಾರಿಯಾಗಲು 
ಯೋಗ್ಯನೆಂತಲೂ ನಿಶ್ಚಯಿಸಿ, ಚಂದ್ರಹಾಸನನ್ನು ತತ್‌ಕ್ಷಣವೇ ಅರಮನೆಗೆ ಕರೆ 
ತರುವಂತೆ ಮದನನನ್ನು ಕಳುಹಿಸಿದ. ನಡುದಾರಿಯಲ್ಲಿ ಚಂದ್ರಹಾಸನನ್ನು ಇದಿ 
ರ್ಲೊಂಡ ಮದನನು, ಚಂದ್ರಹಾಸನನ್ನು ರಾಜನ ಬಳಿಗೆ ಕಳುಹಿ, ಅವನಿಗೆ ಪೃತಿ 
ಯಾಗಿ ತಾನೇ ಕಾಳೀಮಂದಿರವನ್ನು ಹೊಕ್ಳು ಕಟುಗರಿಂದ ಹತನಾದ. ಇತ್ತಲಾಗಿ 
ಚಂದ್ರಹಾಸನು ಅರಮನೆಗೆ ಹೋಗಿ, ಅರಸನಿಂದ ಸನ್ಮಾ ನಿತನಾಗಿ, ರಾಜಪುತ್ರಿ 
ಯಾದ ಚಂಪಕಮಾಲಿನಿಯನ್ನು ಮದುವೆಯಾಗಿ, ಕುಂತಲ ರಾಜ್ಯಾಧಿಕಾರವನ್ನು 
ನಡೆದ. ಅಷ್ಟರಲ್ಲಿ ಈ ಸುದ್ದಿ ದುಷ್ಟಬುದ್ಧಿಯ ಕಿವಿಗೂ ಬಿತ್ತು. ಅವನ ದುಃಖಕ್ಕೆ 
ಪಾರವೇ ಇಲ್ಲವಾಯಿತು. ಅದೇ ಸಮಯದಲ್ಲಿಯೇ ಮದನನ ಕೊಲೆಯೂ ತಿಳಿದು 
ಬಂತು. ಒಡನೆಯೇ ದೇವಾಲಯವನ್ನು ಹೊಕ್ಕು ಮದನನ ದುಃಸ್ಥಿತಿಯನ್ನು 
ಕಂಡು, ತಲೆಯನ್ನು ಒಡೆದುಕೊಂಡು ದೇಹತ್ಯಾಗಮಾಡಿದ. ಬೆಳಗಾಗುತಲೇ 
ಗುಡಿಯ ಪೂಜಾರಿಯ ಮೂಲಕ, ದೇವಾಲಯದಲ್ಲಿ ನಡೆದ ಹತ್ಯೆಯನ್ನು ಕೇಳಿ 
ಚಂದ್ರಹಾಸನು ಅಲ್ಲಿಗೆ ಹೋಗಿ, ಅವರಿಬ್ಬರನ್ನೂ ಬದುಕಿಸುವುದಕ್ಕಾಗಿ ಕಾಳಿಯನ್ನು 
ಪ್ರಾರ್ಮಿಸಿ, ಕಾಳಿ ಪ್ರಸನ್ನೆಯಾಗದಿರಲು, ತನ್ನ ಕೊರಳನ್ನೇ ಕುಯ್ದುಕೊಳ್ಳಲು 
ಪ್ರಯತ್ನಿಸಿದಾಗ ಕಾಳಿ ಪ್ರತ್ಯಕ್ಷವಾಗಿ, ಮದನನನ್ನೂ ದುಷ್ಕಬುದ್ಧಿಯನ್ನೂ ಬದು 


ಚಂಪಕೆಮಾಲಿನಿ 201 ಚಮಸ 


ಕಿಸಿ, ಚಂದ್ರಹಾಸನಿಗೆ ಅನೇಕ ವರಗಳಸ್ರಿತ್ತು ಅನುಗ್ರಹಿಸಿದಳು. ಬಳಿಕ ಚಂದ್ರ 
ಹಾಸನು ಕುಂತಲ ರಾಜ್ಯಾಧಿಕಾರವನ್ನು ವಹಿಸಿ, ಕುಳಿಂದನನ್ನೂ ಅವನ ಪತ್ನಿಯನ್ನೂ 
ಬರಮಾಡಿಕೊಂಡು ಬಹಳ ಕಾಲದವರೆಗೆ ಸುಖವಾಗಿ ರಾಜ್ಯಭಾರಮಾಡುತ್ತಿದ್ದ. 
ಈತನಿಗೆ ರಾಜಸುತ್ರಿಯಾದ ಚೆಂಪಕಮಾಲಿನಿಯಲ್ಲಿ ಪದ್ಮಾಕ್ಸನೆಂಬ ಪುತ್ರನೂ, 
ಮಂತ್ರಿ ಪುತ್ರಿಯಾದ ನಿಷಯೆಯಲ್ಲಿ ಮಕರಾಕ್ಷ ನೆಂಬ ಮಗನೂ ಜನಿಸಿದರು. 

ಈ ಹುಡುಗರಿಬ್ಬರೂ ಒಮ್ಮೆ ಈ ಪಟ್ಟಿಣದ ಹೊರಭಾಗದಲ್ಲಿ ಸಂಚರಿಸು 
ತ್ರಿದ್ದಾಗ, ಯುಧಿಷ್ಠಿರನ ಅಶ್ವಮೇಧದ ಕುದುರೆ ಅಲ್ಲಿಗೆ ಬಂದುದನ್ನು ಕಂಡು, 
ನಿಸ್ಕಿತರಾಗಿ, ಈ ಸಮಾಚಾರವನ್ನು ತಮ್ಮ ತಂಜಿಯಾದ ಚಂದ್ರಹಾಸಸನಿಗೆ ತಿಳುಹಿ 
ದರು. ಚಂದ್ರಹಾಸನು ಕೂಡಲೇ ನಟ್ಟಿ ತ್ರಣದಿಂದ ಹೊರಬಂದು ಕೃಷ್ಣಾರ್ಜುನರನ್ನು 
ಸಂದರ್ಶಿಸಿ, ತನ್ನ ಅರಮನೆಗೆ ಕರೆದುಯ್ತು ಮೂರು ದಿನಗಳವರೆಗೆ ತನ್ನ ಮನೆ 
ಯಲ್ಲಿಟ್ಟುಕೊಂಡು ಆದರಿಸಿ, ಮಕರಾಕ್ಷನಿಗೆ ರಾಜ್ಯದಲ್ಲಿ ಪಟ್ಟಗಟ್ಟ, ಯುಧಿಸ್ಮಿರನ 
ಅಶ್ವಮೇದಳ್ಕೆ ವಿಶೇಷವಾಗಿ ದ್ರವ್ಯವನ್ನೂ ಹಿಂಬಲವಾಗಿ ವಿಪುಲವಾದ ಸೇನೆಯನ್ನೂ 
ಕೊಟ್ಟು, ತಾನೂ ಕೃಷ್ಣ್ವಾರ್ಜುನರೊಂದಿಗೆ ಕುದುರೆಯ ಸಂಗಡ ಹೊರಟ (ಜೈ. ಭಾ.- 
೫೦, ೫೯). 

(11 ರಾವಣನು ಈಶ್ವರನ ವರಪ್ರಸಾದದಿಂದ ಪಡೆದ ಖಡ್ಗ [ರಾಮಾ.- 
ಉತ್ತರ. ೧೬]. 

ಚಮ್ಪಕವತಾಲಿಸಿ.--(1) ಶ್ರೀ ರಾಮನ ಪುತ್ರನಾದ ಕುಶನ ಹಿರಿಯ ಹೆಂಡತಿ. 
ನೋಡು--ಕುಶ. 

(1 ಚಂದ್ರಹಾಸನ ಕರಿಯ ಹೆಂಡತಿ. ಕುಂತಲ ರಾಜನ ಮಗಳು. 
ನೋಡು- ಚಂದ್ರಹಾಸ. 

ಚಮ್ಪಕಾ.- ಹಂಸಧ ಸಜನ ರಾಜಧಾನಿ [ಜೈ. ಭಾರ.-೧೭]. 

ಚಮ್ಪ ಕಾವತಿ.--ಒಂದು ಪಟ್ಟಣ. ಅಂಗಡೇಶದ ರಾಜಧಾನಿ [ಭಾರ.-ವನ. 
೮೩, ೧೧೩]... ಪಾಂಡವರ ಕಾಲದಲ್ಲಿ ಕರ್ಣನು ಇಲ್ಲಿ ರಾಜ್ಯಭಾರ ಮಾಡುತ್ತಿದ್ದ. 
ಇದಕ್ಕೆ ಚಂನಾಯೆಂಬುದು ನಾಮಾಂತರ. ಭಾಗಲ್‌ಪುರದ ಬಳಿ ಇದೆ [ಭಾರ.- 
ಶಾಂತಿ. ೫]... ಹರಿಶ್ಚಂದ್ರನ ,ಮೊಮ್ಮುಗನಾದ ಚಂಪನೆಂಬವನು ಇದನ್ನು ಸ್ಥಾನಿ 
ಸಿದನು [ಭಾಗ.-೯-೮]. 

ಚವಿ್ಬಿಕಾ.--ಕುಶನ ಹೆಂಡತಿಯಾದ ಚಂಪಕಮಾಲಿನಿಯ ನಾಮಾಂತರ. 

ಚಮಸ.-ಬುಹಭದೇವನ ಮಕ್ಕಳಲ್ಲಿ ಒಬ್ಬ. ಇವನೂ ಇವನ ಒಡಹುಟ್ಟಿ 
ದನರಾದ ಕನಿ, ಹೆರಿ, ಅಂತರಿಕ್ಸ, ಪ್ರಬುದ್ಧ, ನಿಷ್ಟಲಾಯನ, ಆವಿಹೋತ್ರ, 
ದ್ರುಮಿಲ, ಕರಭಾಜನರೆಂಬ ಎಂಟು ಮಂದಿ ಇವನ ಒಡಹುಟ್ಟಿ ದವರೂ, ಲೋಕ 


ಚೆರ್ಮಣ್ಣತಿ 902 ಟಾಕ್ಸ್‌ ಸೀ 


ವ್ಯವಹಾರವನ್ನು ಬಿಟ್ಟು ಬ್ರಹ್ಮನಿಷ್ಮರಾದರು. ಬ್ರಹ್ಮನಿದ್ಯಾಸಂಬಂಧವಾಗಿ ಜನಕ 
ರಾಜನೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ಸಂವಾದಮಾಡಿದನು [ಭಾಗ.-೧೧-೧, ೫]. 
ಚೆರ್ಮಣ್ವತಿ.--ದಕ್ಷಿಣ ವಾಂಚಾಲದೇಶದಲ್ಲಿ ಹರಿಯುವ ಒಂದು ನದಿ. ಕುಂತಿ 
ದೇಶಕ್ಕೆ ದಕ್ಷಿಣದಲ್ಲಿದೆ. ಚಂಪಕಾವತೀ ನದಿಯ ಬಳಿ ಗಂಗೆಯಲ್ಲಿ ಸೇರುತ್ತದೆ. 
ಈಗ ಇದನ್ನು ಚಂಬಾಲ್‌ (Chambal) ಎಂದು ಕರೆಯುತ್ತಾರೆ [ಭಾರ.-ಸಭಾ. 
೯, ೩೨. ವನ. ೩೦೯]. ಹಿಂದೆ ರಂತಿಡೇವನೆಂಬ ಅರಸು ಮಾಡಿದ ಯಜ್ಞದಲ್ಲಿ 
ಅನೇಕ ಸಶುಗಳನ್ನು ಕೊಂದು ಅವುಗಳ ಚರ್ಮನನ್ನು ರಾಶಿಹಾಕಿರಲಾಗಿ, ಅಲ್ಲಿಂದ 
ಹರಿದು ಬಂದದ್ದು [ದ್ರೋ. ೬೭. ಅನು. ೧೨೩]. ಇದರ ಮಹಿಮೆ [ವನೆ. ೮೦]. 
ಚರ್ಮವನ್ತ.--ಶಕುನಿಯ ಸಹೋದರ. ಭಾರತ ಯುದ್ಧದಲ್ಲಿ ಎಂಟನೆಯ ದಿನ 
ಅರ್ಜುನ ಪುತ್ರನಾದ ಇರಾನಂತನಿಂದ ಹತನಾದ [ಭೀಷ್ಮ . ೯೦]. 
ಚಕ್ಕು.-ಉತ್ಪಾನನಾದ ವಂಶದ ಸರ್ವತೇಜನೆಂಬ ರಾಜರ್ಷಿಯಿಂದ ಆಕೂತಿ 
ಯೆಂಬ ಹೆಂಡತಿಯಲ್ಲಿ ಜನಿಸಿದವ ಈತನು ಈಗ ನಡೆಯುತ್ತಿರುವ ವೈವಸ್ವತ 
ಮನ್ವಂತರಳ್ಳೆ ಮೊದಲು ಆರನೆಯ ಮನ್ವಂತರದಲ್ಲಿ ರಾಜ್ಯಭಾರಮಾಡುತ್ತಿಡ್ದ 
[ಭಾಗ.-೪, ೧೩. ನಿಷ್ಣು.-೧, ೩೪]. ಈತನು ರಾಜ್ಯಭಾರಮಾಡಿದ ಕಾಲಕ್ಕೆ ಚಾಕ್ಸುಷ 
ಮನ್ವಂತರನೆಂದು ಹೆಸರು. ಆ ಕಾಲದಲ್ಲಿ ಭೃಗು, ಸುಧಾಮ, ವಿರಜ, ಸಹಿಷ್ಣು, 
ನಾದ, ವಿವಸ್ವಂತ, ಅತಿನಾಮ ಎಂಬ ಏಳು ಮಂದಿ ಖುಹಿಗಳೂ, ಲೇಖ, ಖುಭು, 
ಆದ್ಯ, ವರಿಮೂಲ, ಖುಭರೆಂಬ ಐದು ಬಗೆಯ ಜೀವತೆಗಳೂ, ಮಂತ್ರದ್ರುಮನೆಂಬ 
ಇಂದ್ರನೂ ಇದ್ದರು. ವೈರಾಜನೆಂಬ ಖುಹಿಯಿಂದ ಸಂಭೂತಿಯೆಂಬಾಕೆಯಲ್ಲಿ ಜನಿ 
ಸಿದ ಅಜಿತನೆಂಬ ವಿಷ್ಣು ಅಜೀ ಕಾಲದಲ್ಲಿಯೇ ಅವತರಿಸಿದನು. ಈತನೇ ಕೂರ್ಮಾನ 
ತಾರವನ್ನು ತಳೆದು ಮಂದರ ಪರ್ವತವನ್ನು ತನ್ನ ಬೆನ್ನಮೇಲೆ ಹೊತ್ತು, ಜೇವತೆ 
ಗಳಿಗೆ ಅಮೃತವನ್ನು ಸಂಪಾದಿಸಿಕೊಟ್ಟನನು [ಭಾಗ.-೮, ೫]. ಈ ಚಕ್ಸುರ್ಮನು 
ನಡ್ವಲಾ (ನೀರಿಣೀ) ಯೆಂಬವಳನ್ನು ಮದುವೆಯಾಗಿ ಪುರು, ಕುತ್ಸ, ತ್ರಿತ, ದ್ಯುಮ್ಹ, 
ಸತ್ಯವಂತ, ಧೃತವ್ರುತ, ಅಗ್ಲಿಷ್ಟೋಮ, ಅತಿರಾತ್ರ, ಪ್ರದ್ಯುಮ್ತು, ಶಿಭಿ, ಉಲ್ಮುಕ 
ರೆಂಬ ಹನ್ನೊಂದು ಮಂದಿ ಪುತ್ರರನ್ನು ಪಡೆದನು [ಹರಿ.-೧, ೭. ನಿಷ್ಣು.- ಕ್ಕ 
೧. ಬ್ರಹ್ಮ-೫. ಬ್ರ.ವೈ.-೨, ೯೩. ಮಾರ್ಕ.-೫೦]. ಮತ್ಸ್ಯ್ಯಪ್ರರಾಣದ ಪ್ರಕಾರ ರುರು, 
ಪುರು ಅಥವಾ ಪುರುಷ, ಶತದ್ಯುಮ್ಮ, ತಪಸ್ವಿ, ಸತ್ಯವಾಕ್‌, ಹನಿ, ಅಗ್ನಿಸ್ಟ್ರುತ, 
ಅತಿರಾತ್ರ, ಸುದ್ಯುಮ್ಮು, ಅಭಿಮನ್ಯುಗಳೆಂಬ ಹತ್ತು, ಮಂದಿ ಮಕ್ಳಳೆಂಬುದಾಗಿ 
ತಿಳಿದುಬರುತ್ತದೆ. 
ಚಾಕ್ಪುಹೀ.--ಒಂದು ಬಗೆಯ ನಿದ್ಯೆ. ಪಾಂಡವರು ಏಕಚಕ್ರ ನಗರದಿಂದ 
ದೌೌಸದೀ ಸ್ವಯಂವರಕ್ಕೆ ಹೋಗುತ್ತಿದ್ದಾಗ ಅರ್ಜುನನಿಂದ ಸೋತ ಚಿತ್ರರಥನೆಂಬ 


ಚಾಜೂರ 203 ಚಾನ್ಸ್‌ ಯಜ 


ಗಂಧರ್ವನು ಈ ವಿದ್ಯೆಯನ್ನು ಅರ್ಜುನನಿಗೆ ಉವದೇಶಮಾಡಿದೆ. ನೋಡು--ಅರ್ಜುರ 
[ಆದಿ. ೧೮೬, ೧೯೯]. 


ಚಾಜೂರ.--(1) ಕಂಸನ ಆಸ್ಥಾನದಲ್ಲಿದ್ದ ಜಟ್ಟಿಗಳಲ್ಲಿ ಒಬ್ಬ. ಬಲರಾಮ 
ಕೃಷ್ಣ ರು ಧನುರ್ಯಾಗಕ್ಕಾಗಿ ಕಂಸನ ಅಪ್ಪಣೆಯ ಮೇಕೆಗೆ ಮಧುರೆಗೆ ಹೋಗಿದ್ದಾಗ, 
ಇವನೂ ಇನನ ಜತೆಗಾರನಾದ ಮುಡಿ 'ಕನೂ ಕಂಸನ ಪ್ರೇರಣೆಯಿಂದ, ರಾಮ ಕೃಷ್ಣ 
ರನ್ನು ಕೊಲ್ಲಹೋಗಿ, ಮುಸಿ ಯುದ್ಧದಲ್ಲಿ ತಾವೇ ಹತರಾದರು [ಸಭಾ. ೫೩. ಭಾಗ.- 
೧೦, ೪೪]. 

(11) ಯುಧಿಷ್ಠಿರನ ಸಭೆಯಲ್ಲಿದ್ದ ಒಬ್ಬ ಅರಸು [ಸಭಾ.-೪]. 

'ಚಾತುರಾ ಶ್ರಮ್ಯ.--ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ನಾನಪ್ರಸ್ಥ, ಸನ್ನ್ಫ್ಯಾಸ 
ಗಳಂಬ ನಾಲ್ಕು ಆಶ್ರಮಗಳು. ಇವುಗಳ ಧರ್ಮಗಳು [ಆದಿ. ೮೫, ೮೬. ಶಾಂತಿ .೬೦, 
೬೫, ೧೮೯, ೨೪೦, ೨೪೧, ೨೪೮, 5೫೧. ಅನು. ೨೦೮. ಅಶ್ವ. ಅಭಿ, ೪೭]. 


ಚಾತುರ್ವರ್ತ್ಯ--ಬೃಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ ನಾಲ್ಕು ವಠ್ಚಗಳು. 
ಅವುಗಳ ಧರ್ಮಗಳು, ಹನೂಮಂತನು ಭೀಮನಿಗೆ ತಿಳುಹಿದ್ದು (ನನ. ೧೫೨]. ವಿದು 
ರನು ಧೃತರಾಷ್ಟ್ರನಿಗೆ ಹೇಳಿದ್ದು [ಉದ್ಯೋ. ೪೦]. ಭೀಷ್ಮನು ಯುಧಿಸ್ಮಿರನಿಗೆ 
ಹೇಳಿದ್ದು [ಶಾ೦ತಿ. ೫೯]. ಭೃಗು ಮುನಿ ಭರದ್ವಾಜನಿಗೆ ಹೇಳಿದ್ದು [ಶಾಂತಿ.-೧೮೯]. 
ಪಾರ್ವತಿ ಪರಮೇಶ್ವರನಿಗೆ ಹೇಳಿದ್ದು (ಅನು. ೨೮]. ಶ್ರೀ ಕೃಷ್ಣನು ಯುದಿಸ್ಮಿರನಿಗೆ 
ಹೇಳಿದ್ದು [ಅಶ್ವ. ೯೭]. 


ಚಾನ್ಹಾ ಯೆಣ.-ಪಾಸಪರಿಹಾರಾರ್ಥವಾಗಿ ಮಾಡತಕ್ಕ ಪ್ರಾಯಶ್ಚಿತ್ತ್ವ 
ರೂಪವಾದ ಒಂದು ವ್ರತ. ಇದರಲ್ಲಿ ನಿನೀಲಿಕಾಮಧ್ಯ ಚಾಂದ್ರಾಯಣನವೆಂತಲೂ 
ಯವಮಧ್ಯ ಚಾಂದ್ರಾಯಣವೆಂತಲೂ ಎರಡು ವಿಧ. ಹುಣ್ಣಿಮೆಯ ದಿನ ೧೫ ಕಬಳ 
ಗಳನ್ನು ತಿಂದು ಕ್ರಮವಾಗಿ ಅಮಾವಾನ್ಯೆಯವರೆಗೆ ಒಂದೊಂದನ್ನೇ ಕಡಮೆ 
ಮಾಡುತ್ತ ಬಂದು ಮರಳಿ ಶುಕ್ಲಪ್ರತಿಪತಶ್ತಿನಿಂದ ಹುಣ್ಣಿಮೆಯವರೆಗೆ ಕ್ರಮವಾಗಿ 
ಒಂದೊಂದೇ ಕಬಳವನ್ನು ಹೆಚ್ಚಿಸುತ್ತ, ಬರುವುದು. ಪಿಪೀಲಿಕಾಮಧ್ಯ ಚಾಂದ್ರಾ 
ಯಣ (ಇರುವೆ ಎರಡು ಕಡೆಗಳಲ್ಲಿಯೂ ದಪ್ಪನಾಗಿದ್ದು ನಡುವೆ ಸಣ್ಣಗಿರುತ್ತದೆ) 
ಅಂತೆಯೇ ಪ್ರಾರಂಭದ ಹುಣ್ಣಿಮೆಯ ದಿನ ೧೫ ಕಬಳಗಳು, ಅಮಾವಾಸ್ಯೆಯ ದಿನ 
ಒಂದು ಕಬಳ, ಮರಳಿ ಕ್ರಮವಾಗಿ ಹುಣ್ಣಿಮೆಗೆ ೧೫ ತುತ್ತುುಗಳು. ಅಮಾವಾಸ್ಯೆಯ 
ದಿನ ಒಂದು ಕಬಳದಿಂದ ಪ್ರಾರಂಭಮಾಡಿ ಹುಣ್ಣಿಮೆಗೆ ೧೫ ಕಬಳಗಳಿಗೆ ಹೆಚ್ಚಿಸಿ, 
ಮರಳಿ ಕ್ರಮವಾಗಿ ಒಂದೊಂದೇ ಕಬಳವನ್ನು ಕಡಮೆಮಾಡುತ್ತ, ಬರುವುದಾದರೆ 
ಇದನ್ನು ಯವಮಧ್ಯ ಚಾಂದ್ರಾಯಣನೆಂದು ಕರೆಯುತ್ತಾರೆ (ಗೋಧಿಯ ಕಾಳು 


ಚಾಮುಣ್ನಾ 204 ಚಿತ್ರ 


ಅತ್ತಿಒತ್ತ ಸಣ್ಣಗಿದ್ದು ನಡುವೆ ದಪ್ಪನಾಗಿರುತ್ತದೆ) ಅಂತೆಯೇ ಇದನ್ನೂ ಊಹಿಸ 
ಬೇಕು (ಅನು. ೧೭೨. ಅಶ್ವ. ೧೧೨]. 

ಚಾಮುಣ್ಣ್ಹಾ.- ಮಹಾ ಕಾಳಿಯ ನಾಮಾಂತರ. ಕೋಡು--ಚಂಡ, ಚಂಡ 
ಮುಂಡ [ದೇ.ಭಾಗ.-೫, ೨೬. ಮಾರ್ಕ.-೮೪]. 

ಚಾರುಡೇಷ್ಮ.- (1) ಶ್ರೀ ಕೃಷ್ಣನಿಂದ ರುಕ್ಮಿಣಿಯಲ್ಲಿ ಜನಿಸಿದವನು [ಆದಿ. 
೨೦೧, ೨೩೯. ನಭಾ.-೧೪, ವನ. ೧೬]. ಜಾರುಮತಿಯೆಂಬವಳು ಇವನ ಒಡಹುಟ್ಟಿ 
ದವಳು. ಕೃತವರ್ಮನ ಮಗನಾದ ಬಲಿ ರಾಜನನ್ನು ಮದುವೆಯಾಗಿದ್ದಳು[ಭಾಗ.-೧೦, 
೬೧. ವಿಷ್ಣು.-೫, ೨೮]. ಅನನು ಮಡಿದದ್ದು [ನರಸಲ. ೪]. 

(11) ಮದ್ರ ದೇಶದ ರಾಜಪುತ್ರ. ಸಿಂಹಳ ದ್ವೀಪದ ಅರಸನಾದ ಚನ್ನ 
ಸೇನನ ಮಗಳಾದ ಮಂದೋದರಿಯೆಂಬವಳನ್ನು ಮದುವೆಯಾಗಿದ್ದನು. ನೋಡು-- 
ಚಂದ್ರನೇನ. 

ಚಾರ್ವಾಕ. ದುಶ್ಯೋಧನನ ಆಪ್ತ, ಸ್ನೇಹಿತನಾದ ಒಬ್ಬ ರಾಕ್ಷಸ. ಇವನು 
ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ, ಅಮರತ್ವವನ್ನು ಬೇಡಿದ. ಬ್ರಹ್ಮನು ಅದಕ್ಕೆ 
ಸಮ್ಮತಿಸಿ, "" ನೀನು ಬ್ರಾಹ್ಮಣರನ್ನು ಮಾತ್ರ ಅನಮಾನಗೊಳಿಸಬೇಡ '' ಎಂದು 
ಹೇಳಿ ನರ ಕೊಟ್ಟ. ಕೆಲವ್ರು ಕಾಲದ ಬಳಿಕ ದ್ವಾಪರಯುಗದಲ್ಲಿ ದುರ್ಯೋಧನನಿಗೂ 
ಇವನಿಗೂ ಅತ್ಯಂತ ಗಾಢವಾದ ಸ್ನೇಹ ಬೆಳೆಯಿತು. ದುರ್ಯೋಧನನ ವಧಾನಂತರ 
ಯುಧಿಸ್ಮಿರನ ಪಟ್ಟಾಭಿಷೇಕ ಸಮಯದಲ್ಲಿ ಇವನು ಬ್ರಾಹ್ಮಣ ಸನ್ಯಾಸಿಯಾಗಿ, 
ಆಸ್ಥಾನ ಮಂಟಪವನ್ನು ಹೊಕ್ಕು ಅಸಂಬದ್ಧವಾಗಿ ಮಾತನಾಡಿ ಅಲ್ಲಿದ್ದ ಬ್ರಾಹ್ಮಣರ 
ಕೋಪಾಗ್ನಿಯಿಂದ ದಗ್ಗನಾದ [ಶಲ್ಯ. ೬೫. ಶಾಂತಿ. ೩೭]. ಇವನ ಪೂತ್ತ ಜನ್ಮ 
ವೃತ್ತಾಂತ [ಶಾಂತಿ. ೩೮]. 

ಚಿಕುರ.--ಆರ್ಯಕನೆಂಬ ಸರ್ಪ ರಾಜನ ಮಗನು. ಸುಮುಖನಾಗನ ತಂಜಿ. 
ನೋಡು--ಗರುಡ (ಉದ್ಯೋ. ೧೦೩]. 

ಚಿತ್ರ.-(1) ಒಬ್ಬ ಅರಸು. ದುರ್ಯೋಧನನ ಪರವಾಗಿ ಯುದ್ಧಮಾಡಿ, ಹದಿ 
ನಾರನೆಯ ದಿನದ ಯುದ್ಧ ದಲ್ಲಿ ಯುಧಿಷ್ಮಿರ ಪುತ್ರನಾದ ಪ್ರತಿನಿಂಧ್ಯನಿಂದ ಹತ 
ನಾದನು [ಕರ್ನ Reel 

(11) ಚೇದಿ ದೇಶದ ಅರಸು. ಪಾಂಡವರ ಪರವಾಗಿ ಹೋರಾಡಿ, ಹದಿನೇಳನೆಯ 
ದಿನದ ಯುದ್ಧದಲ್ಲಿ ಕರ್ಕನಿ೦ಂದ ಹತನಾದ [ಕಠ್ಣ. ೫೧]. 

(111) ಧೃತರಾಷ್ಟ್ರನ ಮಕ್ಕಳಲ್ಲಿ ಒಬ್ಬ [ಆದಿ. ೬೮, ೧೩೧]. ಭೀಮನಿಂದ 
ಹೆದಿನಾಲ್ಕನೆಯ ದಿನದ ಯುದ್ಧದಲ್ಲಿ ಹತನಾದ [ಜ್ರೋ. ೧೩೭], 


ಚಿತ್ರಕೂಟ 205 ಚಿತ್ರ ಕೇತು 


ಚಿತ್ರಕೂಟ.--ಒಂದು ಪರ್ವತ. ಉತ್ತರ ಹಿಂದೂಸ್ಥಾನದಲ್ಲಿ ಪ್ರಯಾಗ 
ಕ್ಷೇತ್ರದ ಬಳಿ ಬಂದೇಲಖಂಡದ ಜಿಲ್ಲೆಯಲ್ಲಿ ಬಾಂದಾ ಎಂಬ ಪಟ್ಟಣಕ್ಕೆ ೫೦ 
ಮೈಲುಗಳ ದೂರದಲ್ಲಿದೆ [ವನ. ೮೩. -ರಾಮಾ.-ಅಯೋ. ೫೫, ೫೭]. ಇದರ ಬಳಿ 
ಪಯೋಷ್ಸಿ €ನದಿ ಹರಿಯುತ್ತಿದೆ. ಶ್ರೀ ರಾಮನು ಸೀತಾ ಲಕ್ಷ ರೊಂದಿಗೆ ಅರಣ್ಯ 
ವಾಸಕ್ಟೆ ಹೊರಟಾಗ ಇಲ್ಲಿಯೇ ಮೊತ್ತಮೊದಲು ಆಶ್ರಮವನ್ನು ಕಲ್ಪಿಸಿಕೊಂಡು 
ವಾಸಮಾಡುತ್ತಿದ್ದ [ವನ. ೨೭೮]. ಭರತನು ಶ್ರೀ ರಾಮನನ್ನು ಅಯೋಧ್ಯೆಗೆ ಕರೆ 
ದುಯ್ಯಲು ಬಂದಿದ್ದಾಗ ಇಲ್ಲಿಯೇ ಸಂಧಿಸಿ, ದಶರಧನ ಮರಣನಾರ್ತೈಯನ್ನು ರಾಮ 
ನಿಗೆ ತಿಳುಹಿ, ಅವನಿಂದ ಪಾದುಕೆಗಳನ್ನು ತೆಗೆದುಕೊಂಡು ಅಯೋಧ್ಯೆಗೆ ಹಿಂದಿರು 
ಗಿದ [ರಾಮಾ.-ಅಯೋ. ೯೨, ೧೧೩]. ನೋಡು--ಕಾಕಾಸುರ. ಚಿತ್ರಕೂಟ ಸರ್ವ 
ತದ ವರ್ದನೆ [ರಾಮಾ.-ಅಯೋ. ೯೪]. 
(11) ಕುಶ ದ್ವೀಪದಲ್ಲಿರುವ ಒಂದು ಪರ್ವತ [ಭಾಗ.-೫, ೨೦. ದೇ.ಭಾ.-೮, 
ಗೂ]; 
ಚಿತ್ರ ಕೇತು. (1) ಶೂರಸೇನ ದೇಶದ ಅರಸು. ಈತನಿಗೆ ಅನೇಕ ಮಂದಿ ಪತ್ನಿಯ 
ರಿದ್ದರೂ ಒಬ್ಬಳಲ್ಲಿಯೂ ಸಂತಾನವಾಗದಿದ್ದು ದರಿಂದ ಅರಸು ಚಿಂತಾಕ್ಟಾಂತನಾಗಿರು 
ವಲ್ಲಿ, ಅಂಗಿರಸನೆಂಬ ಮುನಿ ಈತನಿಂದ ಪುತ್ರಕಾಮೇಷ್ಟ್ರಿಯನ್ನು ಮಾಡಿಸಿ, ಹೋಮ 
ಶೇಷವನ್ನು ಪಟ್ಟದರಸಿಯಾದ ಕೃತದ್ಯುತಿಯೆಂಬವಳಿಗೆ ಕೊಡಿಸಲು, ಆಕೆ ಗರ್ಭ 
ಧಾರಣಮಾಡಿ ಗಂಡುಶಿಶುನನ್ನು ಹೆತ್ತಳು. ಈ ಕಾರಣದಿಂದ ಅರಸನಿಗೆ ಕೃತ 
ದ್ಯುತಿಯಮೇಲೆ ಮಮತೆ ಹೆಚ್ಚಿತು. ಇದನ್ನು ಕಂಡು ಸವತಿಯರು ಆ ಮಗುವಿಗೆ 
ವಿಷವನ್ನು ಕೊಡಿಸಿ ಕೊಂದರು. ರಾಜನು ದುಃಖನಾಗರದಲ್ಲಿ ಮುಳುಗಿ ಕರ್ತವ್ಯ 
ಶೂನ್ಯನಾಗಿರಲು, ನಾರದಾದಿಗಳು ಈತನಲ್ಲಿಗೆ ಬಂದು ವಿವೇಕವನ್ನು ತಿಳುಹಿದರು. 
ಅರಸು ವೈರಾಗ್ಯವನ್ನು ತಳೆದು ಅರಣ್ಯಕ್ಕೆ ಹೋಗಿ, ತನಸ್ಸಿದ್ದಿ ಯನ್ನು ಸಡೆದು 
ಸುಖದಿಂದಿದ್ದ. ಒಮ್ಮೆ ವಿಮಾನಾರೂಢನಾಗಿ ಕೈಲಾಸಕ್ಕೆ ಹೋಗಿದ್ದಾಗ, ಪಾರ್ವತಿ 
ಯನ್ನು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡಿದ್ದ ಪರಮೇಶ್ವರನನ್ನು ಕಂಡು ಶಿವನನ್ನು ಆಳ್ಸೇ 
ನಿಸಿದ. ಪಾರ್ವತಿ ರೋಷಭರಿತೆಯಾಗಿ ಚಿತ್ರಕೇತುವನ್ನು ರಾಕ್ಷಸನಾಗಿ ಜನಿಸುವಂತೆ 
ಶಾವವಿತ್ತಳು. ಬಳಿಕ ಚಿತ್ರಕೇತು ವೃತ್ರಾಸುರನಾಗಿ ಜನಿಸಿದ[ಭಾಗ.-೬, ೧೪, ೧೭]. 
(1) ಲಕ್ಷ್ಮಣ ಪುತ್ರನಾದ ಚಂದ್ರಕೇತುನಿನ ನಾಮಾಂತರ. 
(111) ಜೀವಭಾಗನಿಂದ ಕಂಸೆಯಲ್ಲಿ ಜನಿಸಿದ ಮಕ್ಕಳಲ್ಲಿ ಹಿರಿಯನ. ಬೃಹ 
ಲ, ಉದ್ದವರು ಇವನ ಒಡಹುಟ್ಟಿದವರು [ವಿಷ್ಣು.-೪, ೧೪]. 
(iv) ಶ್ರೀ ಕೃಷ್ಣನಿಂದ ಜಾಂಬವತಿಯಲ್ಲಿ ಜನಿಸಿದ ಮಕ್ಸುಳಲ್ಲಿ ಒಬ್ಬ. 


ನೋಡು-ಕೃಷ್ಣ. 


ದ್ಬ 


ಚಿತ್ರಗುಪ್ತ 200 ಚಿತ್ರೆರೇಖು 


(೪) ವಾಂಚಾಲ ದೇಶದ ಅರಸು, ಸುಳೇತುವಿನ ತಂದೆ. ಭಾರತ ಯುದ್ಧ 
ದಲ್ಲಿ ನಾಂಡವರ ಪರವಾಗಿ ಹೋರಾಡಿ ಹದಿನಾಲ್ಪನೆಯ ದಿನದ ಯುದ್ಧದಲ್ಲಿ ದ್ರೋಣ 
ನಿಂದ ಮಡಿದ [ಜ್ರೋಣ. ೧೨೨]. 

ಚಿತ್ರ ಗುಪ್ತ.--ಸೂರ್ಯವಂಶದ ಅರಸು. ಈತನು ಚಿರಕಾಲ ಸೂರ್ಯನನ್ನು 
ಆರಾಧಿಸಿ ಆತನ ವರಪ್ರದಾನದಿಂದ ಸರ್ವಜ್ಞನಾಗಿದ್ದ. ಇದನ್ನು ತಿಳಿದಿದ್ದ ಸೂರ್ಯ 
ಪುತ್ರನಾದ ಯಮನು ಇಂತಹನನು ತನ್ನಲ್ಲಿ ಇದ್ದುದಾದರೆ ತನ್ನ ಕಾರ್ಯಭಾರ 
ಸುಖನಾಗಿ ನಡೆಯುವುಣಿಂದು ತಿಳಿದು, ಒಮ್ಮೆ ಈತನು ಸಮುದ್ರಸ್ಥಾನಕ್ಕೆ ಹೋಗಿರು 
ವಾಗ, ಸಶರೀರನಾಗಿಯೇ ಈತನನ್ನು ತನ್ನ ಲೋಕಕ್ಕೆ ಬರಮಾಡಿಸಿ, ಪ್ರಾಣಿಗಳ 
ಶುಭಾಶುಭ ಕರ್ಮಗಳನ್ನು ಬರೆಯುವಂತೆ ನಿಯಮಿಸಿದ. ಈತನು ಧರ್ಮರಹಸ್ಯಗಳನ್ನು 
ವಿವರಿಸಿದ್ದು [ಭಾರ.-ಅನು. ೧೯೩]. 

ಚಿತ್ರಮುಖ.- ಈತನು ವೈಶ್ಯನಾಗಿ ಜನಿಸಿ, ತನಸ್ಸಿನಿಂದ ಬ್ರಾಹ್ಮಣನಾದ. 
ತರುವಾಯ ಈತನಿಗೆ ಅದೃಶ್ಯಂತಿಯೆಂಬ ಮಗಳು ಜನಿಸಿದಳು. ಈಕೆಯನ್ನು 
ವಸಿಸ್ಮಮಹರ್ಷಿಯೆ ಪುತ್ರನಾದ ಶಕ್ಷಿಮುನಿ ಮದುವೆಯಾದ [ಅನು. ೫೩]. 

ಚಿತ್ರರಥ.- (1) ಕಶ್ಯಪ ಮುನಿಯಿಂದ ಮುನಿಯೆಂಬಾಳೆಯಲ್ಲಿ ಜನಿಸಿದ ದೇನ 
ಗಂಧರ್ವರಲ್ಲಿ ಒಬ್ಬ [ಆದಿ. ೬೬. ಸಭಾ. ೧೦]. ಇವನಿಗೆ ಅಂಗಾರಪಠ್ಚನೆಂಬುದು 
ನಾಮಾಂತರ. ಈತನ ಹೆಂಡತಿ ಕುಂಭೀನಸಿ [ಆದಿ. ೧೮೬]. ಚಿತ್ರರಥನು ಅರ್ಜುನ 
ನಿಂದ ಸೋತು ಅವನಿಗೆ ಸಂಮೋಹನಾಸ್ತ್ರವನ್ನು ಕೊಟ್ಟದ್ದು (ಆದಿ. ೧೮೬, ೧೯೯]. 
ರಾಜಸೂಯಯಾಗ ಸಮಯದಲ್ಲಿ ಅರ್ಜುನನಿಗೆ ಕುದುರೆಗಳನ್ನು ಕಾಣಿಕೆಯಾಗಿ 
ಕೊಟ್ಟದ್ದು [ಸಭಾ. ೭೮], 

(11) ದ್ರುಪದ ರಾಜನ ನುಕ್ಕಳಲ್ಲಿ ಒಬ್ಬ. ಹೆದಿನಾಲ್ಕನೆಯ ದಿವಸದ 
ಯುದ್ಧದಲ್ಲಿ ಜ್ರೋಣನಿಂದ ಹತನಾದ [ಡ್ರೋ. ೧೨೨1. 

(11) ಒಬ್ಬ ಅರಸು. ಒಮ್ಮೆ ಈತನು ತನ್ನ ಅಂತಃಪುರ ಸರಿವಾರಡೊಂದಿಗೆ 
ನರ್ಮಡೆಯಲ್ಲಿ ಜಲಕೇಳಿಯನ್ನಾಡುತ್ತಿದ್ದಾಗ, ನೀರು ತರುವುದಕ್ಕಾಗಿ ಬಂದಿದ್ದ 
ರೇಣುಕೆ ಈತನನ್ನು ಕಂಡು ನೋಹೆಸರನಶಳಾಗಿ, ಶಿರಶ್ಕೇದ ಶಿಕ್ಷೆಯನ್ನು ಅನು 
ಭವಿಸಿದಳು [ನನ. ೧೧೭]. 

(iv) ಅಂಗ ದೇಶದ ಅರಸು. ಭರದ್ವಾಜ ಮುನಿ ಪುತ್ರಿಯಾದ ಪ್ರಭಾವತಿ 
ಯೆಂಬವಳನ್ನು ಮದುವೆಯಾದ [ಭಾರ.-ಅನು. ೭೭]. 

ಚಿತ್ರರೇ(ಲೇ)ಖಾ.--(1 ಒಬ್ಬ ಅಪ್ಸರಸಿ. ಇಂದ್ರನ ಒಡ್ಡೋಲಗದಲ್ಲಿ 
ನಾಟ್ಯವಾಡುತ್ತ, ಇಂದ್ರನ ಮುಖವನ್ನು ನೋಡದೆ, ದೂರದಲ್ಲಿದ್ದ ಒಂದು ಜಿಂಕೆ 
ಯಸ್ತೇ ನೋಡುತಿ ದ್ದ ಕಾರಣ ಕುಪಿತನಾದ ಇಂದ್ರನು, ಹರಿಣಯೋನಿಯಲ್ಲಿ 'ಜನಿಸು 


`ಚಿತ್ರರೇಖಾ 207 ಚಿತ್ರವರ್ಮ 


ವಂತೆ ಈಕೆಗೆ ಶಾವವಿತ್ತ್ವ. ಚಿತ್ರಲೇಖೆ ಹೆದರಿ ವ್ರತೀಕಾರವನ್ನು ಬೇಡಿದಳು. 
« ವಿಭಾಂಡಕ ಮುನಿಯಿಂದ ಪುತ್ರನನ್ನು ವಡೆದಕೂಡಲೇ ಶಾಪ ತೊಲಗುವುದು'' 
ಎಂಬುದಾಗಿ ಇಂದ್ರನು ಅನುಗ್ರಹಿಸಿದ. ಈಕೆ ಅಂತೆಯೇ ಹರಿಣಿಯಾಗಿ ಜನಿಸಿ, 
ಜಲವಾನಮಾಡುವಾಗ ಅಲ್ಲಿಯೇ ಮಾಯುತ್ತಿದ್ದ ನಿಭಾಂಡಕ ಮುನಿಯ ತೇಜಸ್ಸಿ 
ನಿಂದ ಮಿಶ್ರವಾದ ನೀರನ್ನು ಕುಡಿದು, ಗರ್ಭವನ್ನು ಧರಿಸಿ, ಖುಸ್ಯಶೃಂಗನೆಂಬ 
ಮಗನನ್ನು ಪಡೆದು ದೇಹತ್ಯಾಗಮಾಡಿ, ತನ್ನ ಪೂರ್ವದೇಹವನ್ನು ಪಡೆದಳು. 
ನೋಡು--ಖುಷ್ಕ ಶೃಂಗ [ಭಾರ.-ವನ. ೧೧೦, ೧೧೨]. 

(11) ಬಾಣಾಸುರನ ಮಂತ್ರಿಯಾದ ಕುಂಭಾಂಡನ ಮಗಳು. ಉಷೆಯೆ 
ಸಖಿ. ಚಿತ್ರಕಲೆಯಲ್ಲಿ ಅತಿ ಚತುರೆ. ಒಮ್ಮೆ ಉಷೆ ಅನಿರುದ್ಧ ನನ್ನು ಸ್ವಪ್ನದಲ್ಲಿ 
ನೋಡಿ, ಆತನ ರೂನಕ್ಕೆ ಮರುಳಾಗಿ, ಆತನು ಯಾರೆಂದು ಚಿಂತಿಸುತ್ತಿರುವಲ್ಲಿ, 
ಚಿತ್ರಲೇಖೆ ಅನೇಕ ಮಂದಿ ತರುಣರ ಭಾವಚಿತ್ರಗಳನ್ನು ತಂದು ಉಷೆಗೆ ತೋರಿದಳು. 
ಆಗ ಉಷೆ ಅನಿರುದ್ದೆನನ್ನು ಗುರುತಿಸಲಾಗಿ, ಚಿತ್ರಕೇಖೆ ತನ್ನ ಮಾಯಾಬಲದಿಂದ 
ಅನಿರುದ್ದನನ್ನು ಉಷೆಯ ಬಳಿ ತಂದುಬಿಟ್ಟಿಳು. ನೋಡು-ಅನಿರುದ್ದೆ, ಉಷಾ, 
ತಿಲೋತ್ತಮೆ [ಹರಿ.-ವಿಷ್ಣು.-೧೧೮]. 

(111) ಒಬ್ಬ ಅಪ್ಸರಸಿ. ಊರ್ವಶಿಯ ಸಖ. ಕೇಶಿಯೆಂಬ ದೈತ್ಯನು 
ಈಕೆಯನ್ನೂ ಊರ್ವತಿಯನ್ನೂ ಅವಹರಿಸಿಕೊಂಡು ಹೋಗಿರಲಾಗಿ ವುರೂರನನು 
ಇವರಿಬ್ಬರನ್ನೂ ಬಿಡಿಸಿಕೊಂಡು ಬಂದ [ಮತ್ಸ್ಯ.-೨೪]. 

ಚಿತ್ರವರ್ಮ.--ಒಬ್ಬ ಅರಸು. ಪಾತಾಳವಾಸಿಯಾದ ನಾಗರಾಜನ ಸ್ನೇಹಿತನು. 
ಈತನಿಗೆ ಎಂಟು ಮಂದಿ ಪುತ್ರರೂ ಸೀಮಂತಿನಿಯೆಂಬ ಕುವರಿಯೊ ಜನಿಸಿದರು. 
ಈ ಸೀಮಂತಿನಿ ವಿಧವೆಯಾಗುವಳೆಂಬುದನ್ನು ದೈವಜ್ಞ ರ ಮೂಲಕ ತಿಳಿದಿದ್ದ ಚಿತ್ರ 
ವರ್ಮನು, ಈ ಸಂಗತಿಯನ್ನು ಯಾರಿಗೂ ಹೇಳದೆ, ಚಂದ್ರಾಂಗದನೆಂಬ ರಾಜನ ತ್ರಸಿಗೆ 
ತನ್ನ ಮಗಳನ್ನು ಕೊಟ್ಟು ಮದುವೆಮಾಡಿ, ಅಳಿಯನನ್ನು ತನ್ನ ಮನೆಯಲ್ಲಿಯೇ 
ಇಟ್ಟುಕೊಂಡಿದ್ದ, ಕೆಲವು ಕಾಲದ ಬಳಿಕ ಚಂದ್ರಾಂಗದನು ಹಡಗಿನಲ್ಲಿ ಪ್ರಯಾಣ 
ಮಾಡುವಾಗ, ಹಡಗು ಮುಳುಗಿಹೋಯಿತು. ಆಗ ವಾತಾಳವಾಸಿಯಾದ ನಾಗ 
ರಾಜನು ಚೆಂದ್ರಾಂಗದನನ್ನು ತನ್ನಲ್ಲಿಗೆ ಕರೆದುಕೊಂಡುಹೋಗಿ, ಉಪಚರಿಸಿ, ಅನೇಕ 
ಮರ್ಯಾಡೆಗಳೊಂದಿಗೆ ಚಿತ್ರವರ್ಮನಲ್ಲಿಗೆ ಕಳುಹಿದನು [ಸ್ಟಾ.-ಬ್ರಹ್ಮ, ೮]. 

(i) ದ್ರುಪದ ರಾಜನ ಮಗ. ಹದಿನಾಲ್ಬನೆಯ ದಿನದ ಯುದ್ಧದಲ್ಲಿ ದ್ರೋಣ 
ನಿಂದ ಹತನಾದ. ನೋಡು--ಚಿತ್ರರಧ [ಜ್ರೋ. ೧೨೨], 

(11) ಪಾಂಚಾಲ ದೇಶದ ಸುಚಿತ್ರ ರಾಜನ ಮುಗನು. ಭಾರತ ಯುದ್ಧದಲ್ಲಿ 
ದ್ಫೋಣನಿಂದ ಮಡಿದನು (ಕಕ್ಕ. ೩]. 


ಚಿತ್ತ ವಾಹನ 208 ಚಿತ್ರಸೇನ 


(iv) ಧೈತರಾಸ್ತ್ರನ ಮಕ್ಕಳಲ್ಲಿ ಒಬ್ಬ [ಆದಿ. ೬೮, ೧೩೧]. ಭೀಮನಿಂದ 
ಹತನಾದ [ದ್ರೋ. ೧೩೬]. 
ಚಿತ್ರನಾಹನ.--ಹಬ್ಬ ಅರಸು. ಪಾಂಡ್ಯ ನಂಶದನನು. ಮಣಲೂರಿನಲ್ಲಿ ರಾಜ್ಯ 
ಭಾರಮಾಡುತ್ತಿದ್ದ. ಈತನಿಗೆ ಚಿತ್ರಾಂಗಜೆಯೆಂಬ ಮಗಳಿದ್ದಳು. ಗಂಡುಮಕ್ಕಳಿರ 
ಲಿಲ್ಲ. ಅರ್ಜುನನು ತೀರ್ದಯಾತ್ರೆ ಹೊರಟದ್ದ ಕಾಲದಲ್ಲಿ ಚಿತ್ರಾಂಗಜಿಯನ್ನು ಅರ್ಜುನ 
ನಿಗೆ ಕೊಟ್ಟು ಮದುವೆಮಾಡಿ, ಅವನಿಂದ ಜನಿಸಿದ ಬಭ್ರುವಾಹನನೆಂಬ ಮಗನನ್ನು 
(ದೌಹಿತ್ರನನ್ನು) ಸ್ಟೀಕಾರಮಾಡಿ ಮಗಳನ್ನೂ ಮೊಮ್ಮಗನನ್ನೂ ತನ್ನಲ್ಲಿಯೇ 
ಇರಿಸಿಕೊಂಡ [ಭಾರ,-ಆದಿ. ೨೩೫]. ಈತನಿಗೆ ಮಲಧ್ವಜ, ಪ್ರವೀರ ಪಿಂಬ ಬೇರೆ 
ಹೆಸರುಗಳೂ ಇವೆ [ಭಾರ.-ಸಭಾ.೩೩]. ಭಾರತ ಯುದ್ಧದಲ್ಲಿ ಪಾಂಡವರ ಪಕ್ಷವನ್ನು 
ಸೇರಿ, ನಿಶೇಷ ಪರಾಕ್ರಮದಿಂದ ಹೋರಾಡಿ, ಹದಿನೇಳನೆಯ ದಿನದ ಯುದ್ಧದಲ್ಲಿ 
ಅಶ್ವತ್ಥಾಮನಿಂದ ಹತನಾದ [ಕರ್ಣ. ೫೬]. 


ಚಿತ್ರಸೇನ. (8) ಒಬ್ಬ ಗಂಧರ್ವ. ವಿಶ್ವಾವಸು ಗಂಧರ್ವನ ಮಗ. ಅರ್ಜುನನು 
ಇಂದ್ರಕೀಲ ಸರ್ವತದಿಂದ ದೇವಲೋಕಕ್ಕೆ ಹೋಗಿ, ಅಲ್ಲಿಯೇ ಕೆಲವು ವರ್ಷಗಳ 
ವರೆಗೆ ವಾಸಮಾಡುತ್ತಿದ್ದ ಕಾಲದಲ್ಲಿ ಈತನು ಅರ್ಜುನನಿಗೆ ಗಾಂಧರ್ರವೇದವನ್ನು 
ಕಲಿಸಿದ [ನನ. ೪೩]. ಅದೇ ಸಮಯದಲ್ಲಿಯೇ ಇನನು ಇಂದ್ರನ ಪ್ರೇರಣೆಯಿಂದ 
ಊರ್ವಶಿಯನ್ನು ಅರ್ಜುನನಲ್ಲಿಗೆ ಕಳುಹಿದ. ನೋಡು- ಅರ್ಜುನ, ಊರ್ವರಶ್ರೀ 
[ವನ. ೪೪]. ದುರ್ಯೋಧನನು ಘೋಷಯಾತ್ರೆಯ ನೆನದಿಂದ ಪಾಂಡವರು ವಾಸ 
ಮಾಡುತ್ತಿದ್ದ ಅರಣ್ಯದಲ್ಲಿ ನೇನಾಸಮೇತನಾಗಿ ನಿಂತು ತನ್ನ ವೈಭವವನ್ನು ಪ್ರಕಾಶ 
ಗೊಳಿಸಿ ಅವರನ್ನು ನೋಯಿಸತೊಡಗಿದಾಗ, ಈತನು ಇಂದ್ರನ ಅಪ್ಪಣೆಯ 
ಮೇರೆಗೆ ಆ ವನಕ್ಕೆ ಬಂದು ದುರ್ಯೋಧನನನ್ನು ಅಸಮಾನಗೊಳಿಸಿ, ಹಿಂಗಟ್ಟು 
ಬಿಗಿದು ಇಂದ್ರಲೋಕಕ್ಕೆ ಕೊಂಡುಯ್ಯುತ್ತಿ,ದ್ದ [ವನ. ೨೩೪೧, ೨೪೩]. ಬಳಿಕ ಯುಧಿ 
ಹ್ಮಿರನ ಅಪ್ಪಣೆಯ ಮೇರೆಗೆ ಅರ್ಜುನನು ಇವನೊಂದಿಗೆ ಯುದ್ಧಮಾಡಿ, ಸೋಲಿಸಿ, 
ದುರ್ಯೋಧನನನ್ನು ಬಿಡಿಸಿದ [ನನ. 3೪೫, ೨೪೭]. 


(1) ಅಭೀಸಾರ ದೇಶದ ಅರಸು. ಪಾಂಡವರ ರಾಜಸೂಯ ಸಮಯದಲ್ಲಿ 
ಅರ್ಜುನನಿಂದ ಸೋತನು (ಸಭಾ. ೨೮]. ಭಾರತ ಯುದ್ಧದಲ್ಲಿ ದುರ್ಯೋಧನನ 
ಸರವಾಗಿ ಹೋರಾಡಿ, ಹದಿನಾರನೆಯ ದಿನದ ಯುದ್ಧದಲ್ಲಿ, ಸಹಜೇನನಿಂದ ದ್‌ೌಸದಿ 
ಯಲ್ಲಿ ಜನಿಸಿದ ಶ್ರುತಕರ್ಮನಿಂದ ಹತನಾದ [ಕಠ್ಯ. ೧೧]. 


(111) ಪಾಂಡವರ ಪರವಾಗಿ ಹೋರಾಡಿದ ಅರಸು. ಹದಿನಾರನೆಯ ದಿನದ 
ಯುದ್ಧದಲ್ಲಿ ಪಾಂಡನ ಪಕ್ಸದವನೇ ಆಗಿದ್ದ ಸಮುದ್ರಸೇನನಿಂದ ಹತನಾದ [ಕಠ್ಣ. ೩] 


ಚಿತ್ರಾ 209 ಚಿತ್ರಾಣ್ಣದ 


(1೪) ಕರನ ಮಕ್ಕಳಲ್ಲಿ ಒಬ್ಬ. ಹದಿನೆಂಟನೆಯ ದಿನದ ಯುದ್ಧ ದಲ್ಲಿ 
ನಕುಲರಿಂದ ಮಡಿದ [ಶಲ್ಯ. ೯]. 

(೪) ದ್ರುಪದ ರಾಜನ ಮಕ್ಕಳಲ್ಲಿ ಒಬ್ಬ. ಹದಿನೇಳನೆಯ ದಿನದ ಯುದ್ಧ 
ದಲ್ಲಿ ಕಠ್ಣಥಿಂದ ಸತ್ತ, [ಕರ್ಣ. ೪೩]. 

(೪1) ಜರಾಸಂಧನ ಸೇನಾಪತಿ [ಸಭಾ. ೨೨]. 

(vii) ಧೃತರಾಷ್ಟ್ರನ ಮಕ್ಕಳಲ್ಲಿ ಒಬ್ಬ [ಆದಿ. ೬೩]. ಹದಿನಾರನೆಯ ದಿನದ 
ಯುದ್ಧ ದಲ್ಲಿ ಭೀಮನಿಂದ ಹತನಾದ [ಕಠ್ಣ. ೨]. 

(viii) ಪಾಂಡವಸಕ್ಷದ ಮತ್ತೊಬ್ಬ ಅರಸು. ಹದಿನಾಲ್ಕನೆಯ ದಿನದ ಯುದ್ಧ 
ದಲ್ಲಿ ಧೃಷ್ಟದ್ಯುನ್ನುಕೊಂದಿಗೆ ದ್ರೋಣನನ್ನು ಇದಿರಿಸಿ ಆತನಿಂದ ಮಡಿದ [ಜ್ರೋ. 
೧೨೬]. 

(ix) ತ್ರೇತವರಾಹಕಲ್ಪದ ಹದಿಮೂರನೆಯ ಮನ್ವಂತರದಲ್ಲಿ ಪ್ರಭುವಾಗಿದ್ದ 
ದೇವಸಾನಲ್ಲಿ ಮನುವಿನ ಹಿರಿಯ ಮಗನು. ವಿಚಿತ್ರನೆಂಬವನು ಇವನ ತನ್ಮು 
[ಭಾಗ.-೮, ೧೩]. 

(x) ಸೂರ್ಯ ವಂಶದ ವೈವಸ್ವತ ಮನುನಿನ ಹತ್ತು ಮಂದಿ ಮಕ್ಕಳಲ್ಲಿ ಒಬ್ಬ 
ನಾದ ನರಿಷ್ಯಂತ ರಾಜನ ಹಿರಿಯ ಮಗ. ದಮನೆಂಬನನು ಇವರ ಒಡಹುಟ್ಟಿದವ 
[ಭಾಗ.-೯, ೧]. 

ಚಿತ್ರಾ. (1) ದಕ್ಷನ ಮಗಳು. ಚಂದ್ರನ ಇಪ್ಪತ್ತೇಳು ಮಂದಿ ಹೆಂಡಿರಲ್ಲಿ 
ಒಬ್ಬಳು [ಆದಿ. ೬೭]. 

(11) ಇಪ್ಪತ್ತೇಳು ನಕ್ಸತ್ರಗಳಲ್ಲಿ ಒಂದು. 

ಚಿತ್ರಾಣ್ಲ ದ.--(1) ಶಂತನು ಚಕ್ರವರ್ತಿಯಿಂದ ಸತ್ಯವತಿಯಲ್ಲಿ ಜನಿಸಿದವ 
[ಆದಿ. ೬೩], ಇವನು ಚಿತಾಂಗದನೆಂಬ ಗಂಧರ್ವನಿಂದ ಹೆತನಾದ. ಇವನ 
ಜನ್ಮಕಥೆ ಮುಂತಾಗಿ [ಆದಿ. ೧೦೮]. 

(11) ದಶಾರ್ಸ ದೇಶೆದ ಅರಸು. ದೌಸದೀ ಸ್ವಯಂವರಕ್ಕೆ ಬಂದಿದ್ದ [ಆದಿ. 
೨೦೧]. ಪಾಂಡನರ ಅಶ್ವಮೇಧಳಕ್ಳೆ ಮೊದಲು ಅರ್ಜುನನಿಂದ ಸೋತು, ಕಪ್ಪ 
ಕಾಣಿಕೆಗಳನ್ನು ಕೊಟ್ಟ [ಅಶ್ವ. ೮೪]. 

(111) ಒಬ್ಬ ಗಂಧರ್ವನು. ಶಂತನು ಪುತ್ರನಾದ ಚಿತ್ರಾಂಗದನನ್ನು ಕೊಂದನ 
(ಆದಿ. ೧೦೮]. 

(iv) ಕಳಿಂಗ ದೇಶದ 'ಅರಸು. ರಾಜಪುರವೆಂಬುದು ಇವನ ರಾಜಧಾನಿ 
ಯಾಗಿತ್ತು. ದುರ್ಯೋಧನನ ಮಾವ (ಇವನ ಮಗಳ ಹೆಸರೇನೆಂಬುದು ತಿಳಿಯ 
ಬರುವುದಿಲ್ಲ) [ಶಾಂತಿ. ೪]. 

14 


ಚಿತ್ರಾಬ್ಲ ದಾ 910 ಚಿರಕಾಶಿ 


ಚಿತ್ರಾ ಜ್ನದಾ.-ಮಣಲೂರಿನ ಅರಸನಾಗಿದ್ದ ಚಿತ್ರವಾಹನನ ಮಗಳು. 
ಅರ್ಜುನನ ಹೆಂಡತಿ. ಬಭ್ರುವಾಹನನ ತಾಯಿ [ಆದಿ. ೬೩]. ಇವಳ ಮಡುವೆ 
(ಆದಿ, 3೩೫]. ಬಭ್ರುವಾಹನನು ಹುಟ್ಟಿದ್ದು [ಆದಿ. ೨೩೭]. ರಾಜಸೂಯ ಯಾಗ 
ಸಮಯದಲ್ಲಿ ದಕ್ಷಿಣದಿಕ್ರಿಗೆ ಜೈತ್ರಯಾತ್ರೆ ಹೊರಟದ್ದ ಸಹದೇವನಿಗೆ ಕಪ್ಪವನ್ನು 
ಕೊಟ್ಟಳು [ಸಭಾ. ೩೩]. ಅಶ್ವಮೇಧಕ್ಕೆ ಮೊದಲು ದಿಗ್ವಿಜಯಕ್ಕೆ ಹೊರಟ ಅರ್ಜುನ 
ನನ್ನು ಬಭ್ರುವಾಹನನು ಕೊಲ್ಲಲಾಗಿ, ಚಿತ್ರಾಂಗದೆ ರಣರಂಗಕ್ಕೆ ಬಂದು, ಅರ್ಜುನನ 
ಶವನನ್ನು ಅಪ್ಪಿಕೊಂಡು ಪ್ರಲಾಪಿಸಿ, ಉಲೂಪಿಯನ್ನೂ ಬಭ್ರುವಾಹನನನ್ನೂ 
ನಿಂದಿಸಿದ್ದು , ಉಲೂಪಿಯೆ ಮೂಲಕ ಸಂಜೀವನರತಶ್ನವನ್ನು ತರಿಸಿ, ಅರ್ಜುನನನ್ನು 
ಬದುಕಿಸಿದ್ದು [ಅಶ್ವೆ. ೭೯, ೮೧]. ಚಿತ್ರಾಂಗದೆ ಅಶ್ವಮೇಧಯಾಗಕ್ಕಾಗಿ ಹಸಿನಾ 
ವತಿಗೆ ಬಂದದ್ದು [ಅಶ್ವ. ೮೯]. ವಾಂಡವರು ಮಹಾಪ್ರಸ್ಥಾನ ಮಾಡಿದ ಬಳಿಕ 
ಇವಳು ಮರಳಿ ಮಣಲೂರಿಗೆ ಹೋದದ್ದು [ಮಹಾಪ್ರ. ೧]. 

ಚೆತ್ರಾಯಂಧ.--ಒಬ್ಬ ಅರಸು. ದ್ರೌಪದೀ ಸ್ವಯಂವರ ಸಮಯದಲ್ಲಿ 
ದ್ರುಪದ ರಾಜನಲ್ಲಿಗೆ ಬಂದಿದ್ದ [ಆದಿ. ೧೮೬, ೨೦೧]. ಭಾರತ ಯುದ್ಧ ದಲ್ಲಿ ಪಾಂಡ 
ವರ ಪಕ್ಷವನ್ನು ಸೇರಿದ್ದ. ಮಹಾರಧ (ಉದ್ಯೋ. ೧೭೧] ಇವನ ರಧವೂ ಕುದುರೆ 
ಗಳೂ ಹೆಲಸಿನ ಹೊನಿನ ಬಣ್ಣದ್ದು [ಜ್ರೋ. ೨೩]. ಹದಿನೇಳನೆಯ ದಿವಸದ 
ಯುದ್ಧದಲ್ಲಿ ಕರ್ಣನಿಂದ ಹತನಾದ [ಕಠ್ವೆ. ೫೧]. 

ಚಿತ್ರಾಶ್ವ.--ಸಾಳ್ವ ದೇಶಾಧಿಸತಿಯಾದ ದ್ಯುಮತ್ಸೇನನ ಮಗ. ಮದ್ರ 
ಜೀಶಾಧಿವತಿಯಾದ ಅಶ್ವಸತಿಯ ಮಗಳಾದ ಸಾವಿತ್ರಿಯನ್ನು ಮದುವೆಯಾಗಿದ್ದ. 
ಇವನು ಯಾವಾಗಲೂ ಚಿತ್ರದಲ್ಲಿ ಕುದುರೆಗಳನ್ನು ಬರೆಯುತ್ತ,ಲೂ, ಕುದುರೆಗಳ 
ಸಂಗಡ ಆಟನಾಡುತ್ತಲೂ ಇದ್ದವನಾದುದರಿಂದ ಚಿತ್ರಾಶ್ವಫೆಂಬ ಹೆಸರು [ನನ, 
೨೯೫]. ನೋಡು--ಸತ್ಯರ್ವಾ, ಸಾವಿತ್ರಿ. 

ಚಿತ್ರೋಪಲಾ.-ಖುಸ್ಯವಶ್ಪರ್ವತದಿಂದ ಹುಟ್ಟಿ ಓಡ್ರ ದೇಶದಲ್ಲಿ ಹೆರಿಯುವ 
ಒಂದು ನದಿ (ಭೀ. ೯]. 

ಚಿದಿ.-ಯದು ವಂಶದ ಜಾಮ್ಯಘ ರಾಜನ ಮುಮ್ಮಗನಾದ ವಿದರ್ಭ ರಾಜನ 
ನಾಲ್ವರು ಮಕ್ಕಳಲ್ಲಿ ಒಬ್ಬ. ಚೇದಿ ದೇಶವನ್ನು ಸ್ಥಾಪಿಸಿದವ. ಇವನ ಮಗನಾದ 
ಕುಶಿಕ ರಾಜನು ನಿಶ್ಚಾಮಿತ್ರನ ವಂಶಕ್ಕೆ ಮೂಲಪುರುಷ [ಅನು. ೫೦, ೫೧]. 
ನೋಡು--ಖುಚೀಕ. 

ಚಿರಕಾರಿ (ಕ). ಗೌತಮನು ನಂಶದ ಮೇಧಾತಿಧಿಯ ಕಿರಿಯ ಮಗ. ಯಾನ 
ಕೆಲಸವನ್ನಾದರೂ ದುಡುಕಡೆ, ಜೆನ್ನಾಗಿ ಯೋಚಿಸಿ ಮಾಡತಕ್ಕನನಾದುದರಿಂದ 
ಇವನಿಗೆ ಚಿರಕಾರಿಯೆಂದು ಹೆಸರು, ಒಮ್ಮೆ ಮೇಧಾತಿಧಿ ಹೆಂಡತಿಯ ಮೇಲೆ ಕೋಪಿಸಿ 


ಚೀನ 211 ಚೇದಿ 


ಕೊಂಡು ಆಕೆಯ ತಲೆಯನ್ನು ಕಡಿಯುವ ಹಾಗೆ ಚಿರಕಾರಿಗೆ ಅಪ್ಪಣೆ ಕೊಟ್ಟ: 
ಚಿರಕಾರಿ ಮಾತೃಹತ್ಯೆ ಪಾತಕವೆಂತಲೂ, ಪಿತೃವಾಕ್ಯ ಮಿರಾರತಕೃದ್ಧ್ದ್ಲವೆಂತಲೂ 
ಮುಂದುಗಾಣಜೆ ಯೋಚಿಸುತ್ತಿ,ದ್ದನು. ಅಷ್ಟರಲ್ಲಿ ಮೇಧಥಾತಿಧಿಯ ಕೋಪ ಶಾಂತ 
ವಾಗಿ, ಮಗನು ತನ್ನ ಅಪ್ಪಣೆಯನ್ನು ಎಲ್ಲಿ ನೆರವೇರಿಸಿಬಿಟ್ಟನೊ €! ಎಂಬುದಾಗಿ 
ಕಳೆವಳೆಪಡುತ್ತೆ ಚಿರಕಾರಿಯ ಬಳಿಗೆ ಬಂದು, ಸಮಾಚಾರವನ್ನು ಕೇಳಿ ತಿಳಿದು 
ಸಂತೋಷಪಟ್ಟು, ಮಗನಿಗೆ ಅನೇಕ ವರಗಳನ್ನು ಕೊಟ್ಟ [ಭಾರ.-ಶಾಂತಿ. ೨೭೨]. 

ಚೀನ.--ಹಿಂದೂಸ್ಥಾನಕ್ಕೆ ಸೇರಿದಂತಿರುವ ಒಂದು ದೊಡ್ಡ ದೇಶ. ಇಂದ್ರ 
ಪ್ರಸ್ಥದಿಂದ ಈಶಾನ್ಯಕ್ಕೆ ಪ್ರಾಗ್ವ್ಯೋತಿಷ ದೇಶಕ್ಕೆ ಸೇರಿಕೊಂಡಿದೆ [ಆದಿ. ೧೧೯. 
ಸಭಾ. ೭೮. ಭೀ. ೯]. 

ಚೀರಿಣೀ.--ಬದರಿಕಾಶ್ರಮದಲ್ಲಿ ಹರಿಯುವ ಒಂದು ನದಿ. ವೈವಸ್ವತಮನು 
ಇದರ ತೀರದಲ್ಲಿ ಹತ್ತು ಸಾನಿರ ವರ್ಷಗಳವರೆಗೆ ತನಸ್ಸುಮಾಡಿದ [ಭಾರ.-ವನ. 
೧೯೦]. 

ಚೊಡಾಲಾ.- ಶಿಖಿಧ್ವಜನೆಂಬ ಅರಸನ ಹೆಂಡತಿ. ಈಕೆ ತಾನಾಗಿಯೇ 
ಪಾಡುಪಟ್ಟು ಆತ್ಮಜ್ಞಾನವನ್ನು ಸಂಪಾದಿಸಿಕೊಂಡಳು. ಈಕೆಯ ಉಪದೇಶದಿಂದ 
ಶಿಖಿಧ್ವಜನೂ ಜ್ಞಾನಸಂಪನ್ನನಾಗಲಾಗಿ ಇವರಿಬ್ಬರೂ ರಾಜ್ಯವನ್ನು ಬಿಟ್ಟು ಅರ 
ಣ್ಯಕ್ಸೆ ಹೋದರು [ಯೋಗವಾಸಿಷ್ಮ-ನಿರ್ವಾ. ೭೭, ೮೧]. ನೋಡು- ಶಿಖಿಧ್ವಜ. 

ಚೂಲಿ --ಒಬ್ಬ ಖುಷಿ. ಈತನು ಅತ್ಯುಗ್ರವಾದ ತಪಸ್ಸಿನಲ್ಲಿ ನಿರತನಾಗಿರು 
ವಲ್ಲಿ ಸೋಮದೆಯೆಂಬ ಗಂಧರ್ವ ತರುಣಿ ಈತನನ್ನು ಅನನ್ಯಭಾವದಿಂದ ಸೇವಿಸು 
ತಿದ್ದಳು. ಬಹಿರ್ಮುಖನಾದ ಚೂಲಿ ಆಕೆಯ ಇಷ್ಟಾರ್ಧವೇನೆಂದು ಪ್ರಶ್ನೆ ಮಾಡ 
ಲಾಗಿ, ಸೋಮದೆ ಸಂತಾನೇಜ್ಛೆಯನ್ನು ಹೊರಪಡಿಸಿದಳು. ಆಗ ಚೂಲಿ ಸಮ್ಮತಿಸಿ 
ಈಕೆಗೆ ಒಬ್ಬ ಪುತ್ರನನ್ನು ಅನುಗ್ರಹಿಸಿದ. ಈತನು ಬ್ರಹ್ಮದತ್ತನೆಂದು ಪ್ರಸಿದ್ಧ 
ನಾದನು [ರಾಮಾ.-ಬಾಲ. ೩೩]. 
_  ಚೇಕಿತಾನ--ಯದು ವಂಶದ ಒಬ್ಬ ಶೂರಾಗ್ರೇಸರನು. ವಾಂಡವ ಪಕ್ಷಪಾತಿ 
(ಸಭಾ. ೭೯. ಉದ್ಯೋ. ೨೫, ೫೭, ೧೯೬. ಭೀ. ೧೯]. ಹೆದಿನೆಂಟಿನೆಯ ದಿವಸದ 
ಯುದ್ಧದಲ್ಲಿ ಕೃಪಾಚಾರ್ಯನನ್ನು ಇದಿರಿಸಿ, ಬಹಳ ಕಾಲದವರೆಗೆ ಹೋರಾಡಿ, ಆತ 
ನನ್ನು ಮೂರ್ಛೆಗೊಳಿಸಲಾಗಿ, ದುರ್ಯೋಧನನು ಈತನನ್ನು ನೊಂದ [ಶಲ್ಯ. ೧೧]. 

ಜೇದಿ.--ಒಂದು ದೇಶ. ನೋಡು--ಚಿದಿ. ಬುಂದೇಲುಖಂಡದ ದಕ್ಷಿಣಭಾಗ 
ವನ್ನೂ ಜಬ್ಬಲ್‌ಪುರದ ಉತ್ತರಭಾಗವನ್ನೂ ಒಳಗೊಂಡಿದೆ [ಭೀ. ೯]. ವಾಂಡ 
ವರ ಕಾಲದಲ್ಲಿ ಈ ದೇಶವನ್ನು ಶಿಶುಪಾಲನು ಆಳುತ್ತಿದ್ದನು. ಈ ಕಾರಣದಿಂದಲೇ 
ಶಿಶುಪಾಲನಿಗೆ ಜೈದ್ಯನೆಂಬ ಹೆಸರು. ಈಗ ಈ ದೇಶವನ್ನು ರೇವಾ ಎಂಬುದಾಗಿ 


ಚೈತ್ಯಕ 212 ಚ್ಯವನ 


ಕರೆಯುತ್ತಾರೆ [ಭಾಗ.-೧೦, ೭೪]. ಇದರ ರಾಜಧಾನಿ ಶುಕ್ತಿಮತಿಯೆಂಬ ಪಟ್ಟಣ 
[ಭಾರ.-ಸಭಾ. ೩೦]. 

ಚೈತ್ಯ(ತ್ರ)೫.--ಮಗಧ ದೇಶದಲ್ಲಿರುವ ಒಂದು ಪರ್ವತ. ನೋಡು-ಗಿರಿವ್ರಜ. 

ಚೈತ್ರರಥೆ.--(1) ಕುಬೇರನ ಉದ್ಯಾನವನದ ಹೆಸರು [ಉದ್ಯೋ. ೧೧೧]. 

(11) ಚಂದ್ರ ವಂಶದ ಕುರು ರಾಜನ ಮಗ [ಭಾರ.-ಆದಿ. ೧೧೧]. 

ಚೈತ್ರರಥಸರ್ವ.--ಪಾಂಡವರು ದ್ರೌಪದೀ ಸ್ವಯಂವರ ವಾರ್ತೆಯನ್ನು 
ಕೇಳಿದ್ದು ಮೊದಲ್ಗೊಂಡು, ಅರ್ಜುನನು ಚಿತ್ರರಥನನ್ನು ಗೆದ್ದು, ಆತನಿಗೆ ಆಗ್ನೇ 
ಯಾಸ್ರ್ರವನ್ನು ಅನುಗ್ರಹಿಸಿದನರೆಗಣ ಕಥೆಯನ್ನು ಒಳಗೊಂಡಿರುವ ಕಥಾಭಾಗ 
ಆದಿ. ೧೭೯, ೧೯೯]. 

ಚೋಳ. --ಒಂದು ದೇಶ. ದಕ್ಷಿಣ ಹಿಂದೂಸ್ಥಾನದಲ್ಲಿ ಪ್ರಸಿದ್ಧವಾಗಿರುವ 
ಚೋರ(ಳ), ಕೇರಳ, ಪಾಂಡ್ಯಗಳೆಂಬ ಮೂರು ದೇಶಗಳಲ್ಲಿ ಒಂದು. ರಾಜಸೂಯ 
ಸಮಯದಲ್ಲಿ ದಕ್ಷಿಣದಿಕ್ಕೈಗೆ ಸಹದೇವನು ಜೈತ್ರಯಾತ್ರೆಗಾಗಿ ಹೋಗಿದ್ದಾಗ 
ಇಲ್ಲಿಯ ಅರಸು ಸಹದೇವನಿಗೆ ಶರಣಾಗತನಾಗಿ ಕಪ್ಪವನ್ನು ಕೊಟ್ಟಿ [ಸಭಾ. ೩೩]. 

ಚೈನನ.--ಒಬ್ಬ ಮಹರ್ಷಿ. ವರುಣ ಪುತ್ರನಾದ ಭೃಗು ಮಹರ್ಷಿಯ ಮಗ. 
ಈತನು ತನ್ನ ಜನನಿಯಾದ ಪ್ರಲೋಮೆಯ ಗರ್ಭದಲ್ಲಿರುವಾಗ ಒಬ್ಬ ರಾಕ್ಷಸನು 
ಪುಲೋಮೆಯನ್ನು ಅಪಹರಿಸಿದ. ಪುಲೋಮೆ ಭಯಗ್ರಸ್ತೆಯಾಗಲು ಕೂಡಲೇ 
ಶಿಶು ಗರ್ಭದಿಂದ ಚ್ಯುತವಾದುದರಿಂದ ಈತನಿಗೆ ಚ್ಯವನನೆಂದು ಹೆಸರು. ಶಿಶು ಆ 
ರಾಕ್ಷಸನನ್ನು ಕ್ರೂರದೃಸ್ಟೀಯಿಂದ ನೋಡಿದ ಕೂಡಲೇ ರಾಕ್ಷಸನು ಅಲ್ಲಿಯೇ ಬೂದಿ 
ಯಾದ [ಆದಿ. ೪, ೬]. ಚ್ಯವನನ ಉತ್ಪತ್ತಿ ಕಥೆ [ಆದಿ. ೬, ೬೭]. ರಾಕ್ಷಸ ಗುರು 
ವಾದ ಶುಕ್ರಾಚಾರ್ಯನೂ ಈತನೂ ಸೋದರರು. ಈತನು ಮನು ಪುತ್ರಿಯಾದ 
ಆರುಹಿಯೆಂಬ ಕನೈಯನ್ನು ಮದುವೆಯಾಗಿ ಔರ್ವನೆಂಬ ಮಗನನ್ನು ಪಡೆದ [ಆದಿ. 
೬೭]... ಶರ್ಯಾತಿ ರಾಜನ ಮಗಳಾದ ಸುಕನ್ಯೆಯೆಂಬವಳನ್ನು ಮದುವೆಯಾಗಿ 
ಪ್ರಮತಿಯೆಂಬ ಮಗನನ್ನು ಹಡೆದ [ಆದಿ. ೮]. ಚ್ಯವನನು ತಸಸ್ಸುಮಾಡಿದ್ದು 
[ವನ. ೧೨೩]. ಈತನು ತಪೊನಿರತನಾಗಿದ್ದಾಗ ಈತನ ದೇಹದ ಸುತ್ತಲೂ 
ಹುತ್ತ ಬೆಳದು, ಈತನ ಕಣ್ಣುಗಳು ಮಾತ್ರ ಆ ಹುತ್ತದ ರಂಧ್ರಗಳ ಮೂಲಕ 
ಮಿನುಗುಟ್ಟುತ್ತಿದ್ದುವು. ಒಮ್ಮೆ ಶರ್ಯಾತಿ ರಾಜನು ತನ್ನ ಸೇನೆಯೊಂದಿಗೆ ಚ್ಯವನ 
ಮುನಿಯ ಆಶ್ರಮದ ಬಳಿ ಬಿಡಾರಮಾಡಿದ್ದ. ಶರ್ಯಾತಿ ಪುತ್ರಿಯಾದ ಸುಕನ್ಯ 
ಸಫಿಯರೊಂದಿಗೆ ಅತ್ತಿತ್ತ, ತಿರುಗಾಡುತ್ತ ಆ ಹುತ್ತದ ಬಳಿ ಸಾರ್ದು ಅದರ 
ಕಂಡಿಗಳ ಮೂಲಕ ಕಾಣಬರುವ ಬೆಳಕನ್ನು ಕಂಡು ಕುತೂಹೆಲದಿಂದ ಒಂದು 
ಮುಳ್ಳಿನ ಮೊಫೆಯಿಂದ ಆತನ ಕಣ್ಣುಗಳನ್ನು ಚುಚ್ಚಿದಳು, ಇದರ ಸರಿಣಾನು 


ಚ್ಯವನ 218 ಚ್ಯವನ 


ವಾಗಿ ಶರ್ಯಾತಿ ರಾಜನ ಸೇನಾಪರಿನಾರಕ್ಕೆ ಮಲಮೂತ್ರಗಳು ಬದ್ಧವಾದವು. 
ಇದಕ್ಕೆ ಕಾರಣವೇನೆಂಬುದನ್ನು ಯೋಚಿಸುತ್ತಿದ್ದ ರಾಜನು ಕಟ್ಟಕಡೆಗೆ ತನ್ನ 
ಮಗಳ ಮೂಲಕವಾಗಿಯೇ ಆಕೆಯಿಂದ ನಡೆದುಹೋದ ಅವಚಾರವನ್ನು ತಿಳಿದು, 
ಚ್ಯವನನಲ್ಲಿಗೆ ಹೋಗಿ ಕ್ಲಮೆಯನ್ನು ಬೇಡಿದ. ಆಗ ಆ ಮುನಿ ಕುರುಡನಾದ ತನ್ನ 
ಶುಶ್ರೂಷೆಗಾಗಿ ಸುಕನ್ಯೆಯನ್ನು ಜೊಡಹೇಳಿದೆ. ಅರಸನು ಚಿಂತಾಕ್ರಾಂತನಾದ. ಆಗ 
ಸುಕನ್ಯೆ ತನ್ನ ಒಬ್ಬಳ ಸಲುವಾಗಿ ಅಷ್ಟು ಮಂದಿಯೂ ಪ್ರಾಣವನ್ನು ಕಳೆದುಕೊಳ್ಳು 
ವುದು ಯುಕ್ತ ವಲ್ಲವೆಂದು ತಿಳಿದು ಚ್ಛವನನನ್ನು ಮದುವೆಯಾಗಿ, ಅಲ್ಲಿಯೇ ಶುಶ್ರೂಷೆ 
ಮಾಡಿಕೊಂಡಿದ್ದಳು. ಒಡನೆಯೇ ಶರ್ಯಾತಿ ರಾಜನ ಪರಿವಾರ ಆರೋಗ್ಯವನ್ನು 
ಹೊಂದಿತು (ವನ. ೧೨೩]. ಒಂದು ದಿನ ಸುಕಸ್ಯೆ ಕೊಳದಲ್ಲಿ ಮಿಂದು ಒದ್ದೆಯ 
ಬಟ್ಟೆಯಲ್ಲಿಯೇ ಹೊರಬರುತ್ತಿ_ದ್ದಾಗ ಅಶ್ವಿನೀಡೇವತೆಗಳು ಈಕೆಯನ್ನು ಕಂಡು 
ಮೋಹಭರಿತರಾಗಿ, ತಮ್ಮ ಅಭಿಪ್ರಾಯವನ್ನು ಆಕೆಗೆ ಸೂಚಿಸಿದರು. ಸುಕಕ್ಕೈ ಅವ 
ರನ್ನು ಶನಿಸಹೋಗಲಾಗಿ, ಅಶ್ವಿನೀಡೇವತೆಗಳು ತಮ್ಮ ನಿಜರೂಪವನ್ನು ತೋರಿ 
ವರವನ್ನು ಜೇಡುವಂತೆ ಹೇಳಿದರು. ಸುಕಕ್ಕೆ ತನ್ನ ಪತಿಗೆ ಯೌವನವನ್ನು ಬೇಡಿ 
ದಳು. ಆಗ ಅಪ್ವಿನೀದೇವತೆಗಳು ಚ್ಯವನನನ್ನು ಬರಮಾಡಿಸಿ, ಆತನೊಂದಿಗೆ ತಾವೂ 
ಅಡೇ ಕೊಳದಲ್ಲಿಯೇ ಸ್ನ್ಮಾನಮಾಡಿದರು. ಮೇಲಕ್ಕೆ ಬರುವಾಗ್ಗೆ ಮೂವರೂ 
ಒಂದೇ ರೂಪದಿಂದಿದ್ದರು. ಆಗ ಸುಕನ್ಯೆ ತನ್ನ ಪಾತಿವ್ರತ್ಯಮಹಿಮೆಯಿಂದ ಚ್ಯವನ 
ನನ್ನು ಗುರುತಿಸಿ ಕೈ ಹಿಡಿದಳು. ಇಂತು ಚ್ಯವನನು ಅಶ್ವಿನೀದೇವತೆಗಳ ಮೂಲಕ 
ತಾರುಣ್ಯವನ್ನು ಪಡೆದ ಕಾರಣ, ಅದಕ್ಕೆ ಪ್ರತಿಫಲರೂಸವಾಗಿ ತನ್ನ ಮಾನನಾದ 
ಶರ್ಯಾತಿ ರಾಜನಿಂದ ಯಜ್ಞವನ್ನು ಮಾಡಿಸಿ, ಆ ಯಜ್ಞದಲ್ಲಿ ಅಶ್ವಿನೀ ದೇವತೆ 
ಗಳಿಗೆ ಹೆನಿರ್ಭಾಗವನ್ನು ಕೊಡಿಸಿದ. ಅದುವರೆಗೂ ಯಜ್ಞದಲ್ಲಿ ಭಾಗಿಗಳಾಗಿರದ 
ಅಶ್ವಿನೀಡೀವತೆಗಳು ಚೃವನನ ಮೂಲಕ ಹನಿರ್ಭಾಗವನ್ನು ಪಡೆದುದನ್ನು ಕಂಡು 
ರೋಷಭರಿತನಾದ ಇಂದ್ರನು ಚ್ಛವನನನ್ನು ಕೊಲ್ಲುವ ಸಲುವಾಗಿ ಅನೇಕ ತಂತ್ರಗ 
ಳನ್ನು ಹೂಡಿದ. ಚ್ಯವನನು ತನ್ನ ಮಂತ್ರಬಲದಿಂದ ಅವುಗಳನ್ನೆಲ್ಲ ತಪ್ಪಿಸಿಕೊಂಡು, 
ಇಂದ್ರನನ್ನು ಸಂಹೆರಿಸುವುದಕ್ಕಾಗಿ ಒ೦ದು ದುರ್ಣೇವತೆಯನ್ನು ಸೃಷ್ಟಿಮಾಡಿ 
ಇಂದ್ರನ ಮೇಲೆ ಕಳುಹಿದ [ವನ. ೧೨೪, ೧೨೫. ಅನು. ೨೬೧). ಚ್ಯವನನು ನೀರಿ 
ನಲ್ಲಿ ಮುಳುಗಿ ತಪಸ್ಸು ಮಾಡುತ್ತಿದ್ದಾಗ ನಾನು ಹಿಡಿಯುವುದಕ್ಕಾಗಿ ಬಲೆಯನ್ನು 
ಬೀಸಿದೆ ಬೆಸ್ತರ ಬಲೆಗೆ ಸಿಕ್ಕಿಬಿದ್ದ. ನಹುಷ ರಾಜ ಈತನನ್ನು ಬಿಡಿಸಿದನು. 
ನೋಡು--ಗವಿಜಾತ [ಅನು. ೮೬]. ಕ್ಸತ್ರಿಯನಾದ ಕುಶಿಕನ ವಂಶದೊಂದಿಗೆ 
ಬ್ರಾಹ್ಮಣನಾದ ಭೃಗು ಮುನಿಯ ವಂಶ ಕಲೆತುಹೋಗುವುದೆಂಬುದಾಗಿ ದೇವತೆ 
ಗಳಿಂದ ತಿಳಿದು, ಅದನ್ನು ಸಹಿಸಲಾರಜಿ ಕುಶಿಕನ ಮನೆಗೆ ಹೋಗಿ, ಕೆಲಕಾಲ 


ಛತ್ರವತಿ 214 ಛಾಯಾ 


, ಅಲ್ಲಿಯೇ ನಿಂತು ಪಶ್ಚೀಸಮೇತನಾದ ಕುಶಿಕನ ಶುಶ್ರೂಷೆಗೂ ನೆಹನೆಗೂ ಮೆಚ್ಚಿ, 
ತನ್ನ ಯೋಗಮಹಿಮೆಯಿಂದ ಒಂದು ಸ್ವರ್ಗವನ್ನು ಸೃಷ್ಠಿ ಮಾಡಿ, ಅವರಿಗೆ ತೋರಿ, 
ಕುಶಿಕ ವಂಶದಲ್ಲಿ ಬ್ರಾಹ್ಮಣನು ಜನಿಸುವಂತೆ ವರವನ್ನಿತ್ತನು [ಅನು. ೮೭, ೯೦]. 
ಚ್ಯ ನನನ ಚರಿತ್ರೆ [ಭಾರ.-ವನ. ೧೨೨. ಅನು. ೨೬೧. ಭಾಗ-೯, ೩. ದೇ.ಭಾ.-೭. 
ನ್ಫಂ.-ಅಧ್ಯಾ. ೬]. 


ಛ 


ಛತ್ರವತಿ.- ಒಂದು ನಟ್ಟಿಣ. ಪ್ರೋಣಾಚಾರ್ಯನು ದ್ರುಪದನನ್ನು ಜಯಿಸಿ 
ಆತನ ರಾಜ್ಯವನ್ನು ಕಿತ್ತುಕೊಂಡ ತರುವಾಯ ದ್ರುವದನು ಹೊಸದಾಗಿ ಈ ಪಟ್ಟಿ ಸಣ 
ವನ್ನು ನಿರ್ಮಿಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಏರ್ಪಡಿಸಿದನು [ಆದಿ. ೧೪೮], 

ಛಶ್ರೋತ್ಪತ್ತಿ.--ಒಮ್ಮೆ ಜಮದಗ್ನಿ ಪತ್ನಿಯಾದ ರೇಣುಕೆ ಬಿಸಿಲಿನ ತಾಪ 
ದಿಂದ ಬಳಲಿ ನಡೆಯಲಾರದಿರುವಾಗ ಜಮದಗ್ನಿ ಆಕೆಯ ಉಪಯೋಗಕ್ಕೆ ಛತ್ರ 
ವನ್ನೂ ಪಾದುಳೆಗಳನ್ನೂ ನಿರ್ಮಿಸಿದರು [ಅನು. ೧೪೪, ೧೪೫]. 


ಛಾಯಾ.--ಸೂರ್ಯನ ಹೆಂಡತಿಯಾದ ಸಂಜ್ಞೆಯ ಪ್ರತಿಬಿಂಬ. ಸೂರ್ಯನು 
ಕೈವತನ ಮಗಳಾದ ರಾಜ್ಞ್ಜಯನ್ನೂ, ತ್ರಷ್ಟೃವಿನ ಮಗಳಾದ ಸಂಜೆ ಯನ್ನೂ, 
ಪ್ರಭೆಯೆಂಬ ಮತೊ _ಎಬ್ಬು ತರುಣಿಯನ್ನೂ, ಅಂತೂ ಮೂವರು ಮಡದಿಯರನ್ನು 
ಮದುವೆಯಾಗಿದ್ದ. ರಾಜ್ಞಿಯೆಂಬವಳು ರೇವತನನ್ನೂ, ಪ್ರಭೆ ಪ್ರಭಾತನನ್ನೂ, 
ಸಂಜ್ಞೆ ವೈವಸ್ವತ ಮನುವನ್ನೂ, ಯಮ, ಯಮುನೆಯೆಂಬ ಅವಳಿ ಮಕ್ಕಳನ್ನೂ 
ಹೆತ್ತರು. ಬಳಿಕ ಸಂಜ್ಞೆ ತನ್ನ ಶರೀರದಿಂದ ತನ್ನಂತೆಯೇ ಇರುವ ಒಬ್ಬ ತರುಣಿ 
ಯನ್ನು ಸೃಷ್ಟಿಸಿ, ಛಾಯೆಯೆಂದು ಹೆಸರಿಟ್ಟು, ತನ್ನ ಪತಿಯೊಂದಿಗೆ ಸಂಸಾರಮಾಡಿ 
ಕೊಂಡಿರುವಂತೆಯೂ, ತನ್ನ ಮಕ್ಕಳನ್ನು ಅವಳ ಮಕ್ಕಳಂತೆಯೇ ಮಾತೃವಾತ್ಸಲ್ಯ 
ದಿಂದ ಕಾಣುನಂತೆಯೂ ಹೇಳಿ ತನಸ್ಸಿಗೆ ಹೊರಟುಹೋದಳು. ಬಳಿಕ ಛಾಯೆ 
ಸೂರ್ಯನಿಂದ, ಮನುವಿನಂತೆಯೇ ಇರುವ ಸಾವರ್ಲಿ ಮನುವನ್ನೂ, ಶಸೈೈಶ್ವರನನ್ನೂ, 
ತಪತಿಯನ್ನೂ ಹೆತ್ತಳು. ಸೂರ್ಯನೂ ಈಕೆಯನ್ನು ಸಂಜ್ಞ್ಯಾದೇವಿಯೆಂತಲೇ ತಿಳಿ 
ದಿದ್ದ. ಛಾಯೆ ತನ್ನ ಮಕ್ಕಳನ್ನು ಹೆಚ್ಚು ಅಕ್ಕರೆಯಿಂದ ಕಾಣುತ್ತ, ಸಂಜ್ಞೆಯ 
ಮಕ್ಕಳನ್ನು ಅಸಜ್ಜೆ ಮಾಡುತ್ತಿದ್ದಳು. ಯಮನು ಇದನ್ನು ಸಹಿಸಲಾರಜಿ, ಬಲ 
ಗಾಲನ್ನು ಎತ್ತಿ ತೋರಿ ಆಕೆಯನ್ನು ಹೆದರಿಸಿದರು. ಛಾಯೆ "" ನಿನ್ನ ಕಾಲಿನಲ್ಲಿ 
ಹುಳುಬಿದ್ದು ವಾಸನೆ ಹಿಡಿದು, ಕೆಟ್ಟಿನೀರು ಸುರಿಯಲಿ'' ಎಂದು ಶಾಪನಿತ್ತಳು. 
ಯಮನು ಈ ವಿಷಯವನ್ನು ಸೂರ್ಯನಲ್ಲಿ ಹೇಳಿ, ಬಹುಶಃ ಆಳೆ ತನ್ನ ಜನನಿಯಾಗಿರ 


ಜಗತ್ತೆ ಸಿಕೆ 215 ಜಟಾಯು 


ಲಾರಳೆಂದು ಸೂಚಿಸಿದನು. ಬಳಿಕ ಸೂರ್ಯನು ಒಂದು ಕೋಳಿಯನ್ನು ನಿರ್ಮಿಸಿ, ಯಮ 
ನನ್ನು ಕುರಿತು "" ಈ ಕೋಳಿ ನಿನ್ನ ಕಾಲಿನ ಹುಣ್ಣಿನಲ್ಲಿರುವ ಹುಳುಗಳನ್ನೆಲ್ಲ ತೆಗೆದು 
ಹಾಕಿ ರಕ್ತನನ್ನೆಲ್ಲ ಸರಿನಡಿಸುವುದು'' ಎಂದ. ಬಳಿಕ ಯಮನು ಆರೋಗ್ಯವನ್ನು 
ಪಡೆದು ಗೋಕರ್ಸಕ್ಷೇತ್ರದಲ್ಲಿ ತವಸ್ಸುಮಾಡಿ ಶಿವನ ಅನುಗ್ರಹದಿಂದ ಧರ್ಮಾಧರ್ಮ 
ಗಳನ್ನು ವಿವೇಚನೆಮಾಡುವ ಲೋಕಪಾಲತ್ವನನ್ನೂ, ನಿತೃದೇವಾಧಿನತ್ಯವನ್ನೂ 
ನಡೆದ. ಸೂರ್ಯನು ಬಳಿಕ ಸಂಜ್ಞೆಯೇ ಇಂತು ಮಕ್ಕಳನ್ನು ಸರಿಯಾಗಿ ಆದರಿಸು 
ತ್ರಿಲ್ಲವೆಂಬ ಭಾವನೆಯಿಂದ ಆಕೆಯ ತಂದೆಯಾದ ತ್ವಷ್ಟಾರನಲ್ಲಿಗೆ ಹೋಗಿ, ನಡೆದ 
ವೃತ್ತಾಂತವನ್ನೆಲ್ಲ ತಿಳುಹಿದ. ಆಗ ತ್ವಷ್ಟಾರನು ವಾಸ್ತವಾಂಶವನ್ನು ವಿವರಿಸಿ, 
ಸಂಜೆ ಶಿ ತನ್ನಲ್ಲಿಗೆ ಬಂದುದನ್ನೂ, ತಾನು ಆಕೆಯನ್ನು ಮನೆಯಲ್ಲಿ ಸೇರಗೊಳಿಸದಿದ್ದು 
ದನ್ನೂ ಹೇಳಿ "" ನಿನ್ನ ತೇಜಸ್ಸು ಸಹಿಸಲು ಅಶಕ್ಯವಾಗಿದೆ. ನೀನು ಸಮ್ಮತಿಸುವು 
ದಾದರೆ ಆ ತೇಜಸ್ಸನ್ನು ಕಡಮೆಮಾಡುತ್ತೇನೆ'' ಎನಲು ಸೂರ್ಯನೂ ಅದಕ್ಕೆ 
ಸಮ್ಮತಿಸಿದ. ತೃಸ್ಟನು ಸೂರ್ಯನ ದೇಹದಿಂದ ತೇಜಸ್ಸನ್ನು ಕೊರೆದು ತೆಗೆದು, ಆ 
ಭಾಗದಿಂದ ವಿಷ್ಣು ವಿನ ಚಕ್ರಾಯುಧನನ್ನೂ, ಶಿವನ ಶೂಲಾಯುಧವನ್ನೂ, ಇಂದ್ರನ 
ವಜ್ರಾಯುಧವನ್ನೂ ಏರ್ಪಡಿಸಿದ. ಇಂತು ಸೂರ್ಯನ ತೇಜಸ್ಸು ಸ್ವಲ್ಪ ಶಾಂತ 
ವಾಗಲು ಸೂರ್ಯನು ಉತ್ತರ ಕುರುನಿನ ಮರುಭೂಮಿಯಲ್ಲಿ ಕುದುರೆಯ ರೂಪದಿಂದ 
ಮೇಯುತ್ತಿದ್ದ ಸಂಜ್ಞೆಯನ್ನು ಗುರುತಿಸಿ ಮೋಹನರನಶನಾಗಿ ತಾನೂ ಗಂಡು 
ಕುದುರೆಯ ವೇಷವನ್ನು ತಳೆದು ಆಕೆಯಲ್ಲಿ ರಮಿಸಲಾಗಿ, ಇವನು ಪರಪುರುಷನೆಂಬ 
ಭಾವನೆಯಿಂದ ಸಂಜ್ಞ ಸೂರ್ಯನ ತೇಜಸ್ಸನ್ನು ಮೂಗಿನ ಮೂಲಕ ಹೊರಬಿಟ್ಟಳು. 
ಕೂಡಲೇ ಆ ತೇಜಸ್ಸಿನಿಂದ ಅಕ್ತಿನೀದೇವತೆಗಳು ಜನಿಸಿದರು. - ಬಳಿಕ ಸಂಜ್ಞೆ 
ಸೂರ್ಯನನ್ನು ಗುರುತಿಸಿ ಸಂತೋಷಸಟ್ಟು, ವಿಮಾನವನ್ನೇರಿ ಪತಿಯ ಸಂಗಡ 
ಹೊರಟುಹೋದಳು [ಮತ್ಸ 5-೧೧. ಶಿವ. ಉಮಾ. ೧]. 


ಜ 


ಜಗತ ಸೆ ಸ್ತಿ ಕಥೆ.-[ಭಾರ.-ಆದಿ. ೧, ಸಭಾ. ೪೩. ಶಾಂತಿ. ೧೮೦, ೩೪೭]. 

ಜಟಾಯು.--ಒಬ್ಬ ಸಕ್ಸಿ ರಾಜ. ನಿನತೆಯ ಪುತ್ರನಾದ ಅರುಣನಿಂದ ಶ್ಯೇನಿ 
ಯೆಂಬವಳಲ್ಲಿ ಜನಿಸಿದ ಕೆರಿಯ ಮಗ. ಸಂವಾತಿ ಇವನ ಅಣ್ಣ [ಭಾರ.-ಆದಿ. ೬೭]. 
ಒಮ್ಮೆ ಸಂಪಾತಿಯೂ ಜಟಾಯುವೂ ತಮ್ಮ ತಮ್ಮ ವೇಗವನ್ನು ಪರೀಕ್ಷಿಸಿ ತಿಳಿಯು 
ವುದಕ್ಕಾಗಿ ಆಕಾಶದಲ್ಲಿ ಬಹಳ ಮೇಲೆ ಹೋದರು. ಸೂರ್ಯನ ತಾಪವನ್ನು ಸಹಿಸ 
ಲಾರಡಿ ಜಟಾಯು ಮೋಹೆಗೊಂಡುದನ್ನು ಕಂಡು ಸಂನಾತಿ ತನ್ನ ರೆಕ್ಕೆಗಳನ್ನು 


ಜಟಾಯು 916 ಜಟಾಸುರ 


ಅಗಲವಾಗಿ ಮಾಡಿ, ಜಟಾಯುವಿನ ಮೇಲೆಯೇ ಬರುತ್ತಿದ್ದ. ಅಷ್ಟರಲ್ಲಿ ಜಬಾಯು 
ಸೊರಗಿ ದಂಡಕಾರಣ್ಯದಲ್ಲಿ ಬಿದ್ದ. ಸಂಪಾತಿ ದಕ್ಷಿಣಸಮುದ್ರ ತೀರಹಲ್ಲಿ ಬಿದ್ದ. 
ಸಂಪಾತಿಯ ರೆಕ್ಳೆಗಳೆಲ್ಲವೂ ಸುಟ್ಟುಹೋದವು. ಸೂರ್ಯಕಿರಣ ತಾಪದಿಂದ ಮರಣೋ 
ನ್ಮುಖನಾಗಿದ್ದ ಸಂಪಾತಿಯನ್ನು ಕಂಡ, ಅಲ್ಲಿಯೇ ತನಸ್ಸುಮಾಷಿಕೊಂಡಿದ್ದ 
ನಿಶಾಕರನೆಂಬ ಮುನೀಶ್ವರನು ಸಂಪಾತಿಯನ್ನು ಉಪಚರಿಸಿದ... ಆ ಬಳಿಕ ಸಂಪಾ 
ತಿಯೂ ಜಟಾಯುವೂ ಮರಳಿ ಸಂಧಿಸಲಿಲ್ಲ. ಜಟಾಯು ಚೇತರಿಸಿಕೊಂಡ ಬಳಿಕ, 
ದಂಡಕಾರಣ್ಯದಲ್ಲಿಯೇ ಒಂದು ಪರ್ವತ ಗುಹೆಯಲ್ಲಿ ವಾಸಮಾಡಿಕೊಂಡಿದ್ದ [ಅರಣ್ಯ 
ಪರ್ವ, ೨೭೫]. ಶ್ರೀ ರಾಮನು ಸೀತಾಲಕ್ಷ್ಮಣರೊಂದಿಗೆ ಅಗಸ್ವ್ವ್ಯಾಶ್ರಮದಿಂದ 
ಪಂಚನಟಿಯ ಕಡೆಗೆ ಬರುತ್ತಿದ್ದಾಗ ನಡುದಾರಿಯಲ್ಲಿ ಕಂಡುಬಂದ ಜಟಾಯು 
ವನ್ನು ರಾಮನು "" ನೀನು ಯಾರು? '' ಎಂದು ಮುಂತಾಗಿ ಪ್ರಶ್ನಮಾಡಲಾಗಿ 
ಜಟಾಯು ತನ್ನ ವೂರ್ವೋತ್ಸರಗಳನ್ಸೆಲ್ಲ ವಿವರಿಸಿ, ತಾನೂ ದಶರಧನೂ ಬಾಲ್ಯ 
ದಿಂದಲೂ ಆಸ ,ಸ್ನೇಹಿತರೆಂಬುದಾಗಿ ಹೇಳಿದ. ಬಳಿಕ ರಾಮನು "" ನಾವು ಇಲ್ಲಿಯೇ 
ಪಂಚವಟಿಯಲ್ಲಿ ವಾಸಮಾಡಬಂದಿದ್ದೇವೆ. ನೀನು ನಮ್ಮ ಯೋಗಕ್ಸೇಮಗಳನ್ನು 
ನೋಡಿಕೊಂಡಿರು'' ಎಂದು ಹೇಳಿದ [ರಾಮಾ.-ಅರಣ್ಯ. ೧೪]. ಖರ, ದೂಷಣ, 
ತ್ರಿಶಿರಸರನ್ನು ರಾಮನು ಕೊಂದಕಾರಣ, ಸೀತೆಯನ್ನು ಅಪಹರಿಸುಪುದಕ್ಕಾಗಿ 
ರಾವಣನು ಯತಿವೇಸದಿಂದ ಬಂದು ರಾಮ ಲಕ್ಷ್ಮಣರು ಆಶ್ರಮದಲ್ಲಿಲ್ಲದಂತೆ ಮಾಡಿ, 
ಸೀತೆಯನ್ನು ಒಯ್ಯುತ್ತಿರಲಾಗಿ, ಸೀತೆಯ ಗೋಳನ್ನು ಕೇಳಿ ಜಟಾಯು ರಾವಣ 
ನನ್ನು ಇದಿರಿಸಿ ಹೋರಾಡಿದ. ರಾವಣನು ಯುಕ್ತಿಯಿಂದ ಜಟಾಯುನಿನ ರೆಕ್ಕೆ 
ಗಳನ್ನು ಕತ್ತರಿಸಲಾಗಿ ಜಟಾಯು *ೆಳಗೆ ಬಿದ್ದ [ರಾಹಾ.-ಅರ. ೪೯, ೫೨]. ರಾಮ 
ಲಕ್ಷ್ಮಣರು ಸೀತೆಯನ್ನು ಆಶ್ರಮದಲ್ಲಿ ಕಾಣದೆ ಹುಡುಕುತ್ತ, ಮುಂಜಿ ನಡೆದುಬರ 
ಲಾಗಿ ಜಟಾಯು ನಡೆದ ವೃತ್ತಾಂತವನ್ಷೆಲ್ಲ ತಿಳಿಸಿ ಪ್ರಾಣತ್ಯಾಗಮಾಡಿದ [ರಾಮಾ.- 
ಅರ. ೬೪, ೬೬]. ಬಳಿಕ ರಾಮನು ಜಟಾಯುವಿಗೆ ಯಧಾವಿಧಿಯಾಗಿ ಅಗ್ನಿಸಂಸ್ಥಾರ 
ಮಾಡಿ, ತಿಲಾಂಜಲಿಯನ್ನು ಕೊಟ್ಟು, ಅಲ್ಲಿಂದ ಮುಂದಕ್ಕೆ ತೆರಳಿದ [ರಾಮಾ.-ಅರ. 
೬೮], ಜಓಾಯುವಿಗೆ ಕ್ಲಿಕಾರ, ಶತಗಾಮಿ, ಸಾರಸ, ರಜ್ಜುಬಾಲ, ಭೇರುಂಡ 
ಎಂಬ ಐದು ಮಂದಿ ಮಕ್ಕಳಿದ್ದರು [ಭಾರ.-ಅದಿ. ೬೭]. ಜಟಾಯು ವೃತ್ತಾಂತ 
[ಭಾರ.-ವನ. ೨೩೫, ೨೮೦, ೨೮೩]. 

ಜಟಾಸುರ.- ಒಬ್ಬ ರಾಕ್ಸಸ. ಪಾಂಡವರು ಅರಣ್ಯವಾಸ ಸಮಯವಲ್ಲಿ ತೀರ 
ಯಾತ್ರೆಗೆ ಹೊರಟು ಬದರಿಕಾಶ್ರಮದಲ್ಲಿರುವಾಗ ಇವನು ಮುನಿನೇಸದಿಂದ ಅವ 
ರಲ್ಲಿಗೆ ಬಂದು, ಅತಿಥಿಯಾಗಿ ಕೆಲಕಾಲ ಅವರಲ್ಲಿಯೇ ನಿಂತು, ಅನೇಕ ಧರ್ಮರಹಸ್ಯ 
ಗಳನ್ನು ಕುರಿತು ಪ್ರಶಂಸೆಮಾಡುತ್ತ. ನಂಬಿಕೆಯನ್ನು ಹುಟ್ಟಿಸಿ, ಅಚ್ಚುಮೆಚ್ಚಾಗಿದ್ದ. 


ಜಟಿಲಾ 217 ಜಡಭರತ 


ಭೀಮಸೇನನು ಇಲ್ಲದ ಸಮಯದಲ್ಲಿ ಮಿಕ್ಕು ಪಾಂಡವರನ್ನು ಕೊಂಡು ದ್ರೌಪದಿ 
ಯನ್ನು ಅವಹೆರಿಸಬೇಕೆಂಬುದಾಗಿ ಸಮಯವನ್ನು ಹೊಂಚುಹಾಕುತ್ತಿದ್ದ. ಪಾಂಡವ 
ರಿಗೆ ಇನನ ದುರುದ್ಬೇಶ ತಿಳಿಯದೆ ಇವನನ್ನು ದಿಟವಾಗಿಯೂ ಮುನಿಯೆಂತಲೇ 
ಭಾವಿಸಿ, ಶುಶ್ರೂಷೆಮಾಡುತ್ತಿ_ದ್ದರು. ಇಂತಿರಲು ಒಂದು ದಿನ ಭೀಮನು ಹಣ್ಣು 
ಹಂಪಲನ್ನು ತರುವುದಕ್ಕಾಗಿ ಎಲ್ಲಿಯೋ ಹೋಗಿದ್ದಾಗ ದ್ರೌನದಿಯನ್ನೂ, ಯುಧಿ 
ಸ್ಮಿರ, ನಕುಲ, ಸಹಜೀವರನ್ನೂ ಹೊತ್ತುಕೊಂಡು ಹೊರಟಿ. ಆ ಕಾಲದಲ್ಲಿ ಅರ್ಜು 
ನನು ದೇವಲೋಕದಲ್ಲಿದ್ದ. ಯುಧಿಷ್ಠಿರನು ಇವನಿಗೆ ಎಷ್ಟೋ ಬಗೆಯಿಂದ ನೀತಿ 
ಯನ್ನು ಹೇಳಿದರೂ ಕೇಳದೆ ಮುಂಡಕ್ಕೆ ವೇಗವಾಗಿ ಹೊರಟ. ಅಷ್ಟರಲ್ಲಿ ಭೀಮ 
ಆಶ್ರಮಕ್ಕೆ ಬಂದು ಒಬ್ಬರನ್ನೂ ಕಾಣಜಿ ಹುಡುಕುತ್ತ, ಹೊರಟು, ಇವನನ್ನು ಕಂಡು 
ಹಿಡಿದು ಓಡಿಬಂದು, ಅವನೊಂದಿಗೆ ಯುದ್ಧಮಾಡಿ ಕೊಂದ [ಭಾರೆ.-ವನ. ೧೫೮]. 
ಇವನ ಮಗನಾದ ಅಲಂಬಲನು ಭಾರತ ಯುದ್ಧದಲ್ಲಿ ದುರ್ಯೋಧನನ ಸರವಾಗಿ 
ಹೋರಾಡಿ ಹದಿನಾಲೃನೆಯ ದಿನದ ರಾತ್ರಿ ಯುದ್ಧದಲ್ಲಿ ಘಟೋತ್ಸಚನಿಂದ ಹತನಾದ 
[ದ್ರೋ. ೧೭೫]. 
(1) ಮದ್ರಹೇಶದ ಒಬ್ಬ ಅರಸು [ಸಭಾ. ೪]. 

ಜಟಲಾ.--ಗೌತಮ ಮುನಿಯ ವಂಶದಲ್ಲಿ ಜನಿಸಿದ ಒಬ್ಬ ಹೆಂಗಸು. ಈಕೆ 
ಏಳು ಮಂದಿಯನ್ನು ಮದುಷೆಯಾಗಿದ್ದಳು. ಆರ್ಜುನನು ಮತ್ಸ $ಯಂತ್ರವನ್ನು 
ಭೇದಿಸಿದ ತರುವಾಯ, ದ್ರೌಸದಿಯನ್ನು ವಾಂಡನರೈವರಿಗೂ ಕೊಡುವ ವಿಷಯವಾಗಿ 
ದ್ರುಪದನು ಹಿಂದುಮುಂದು ನೋಡುತ್ತಿರುವಲ್ಲಿ, ವ್ಯಾಸ ಮುನಿ ಇವಳ ಕಥೆಯನ್ನು 
ದ್ರುಷದನಿಗೆ ಹೇಳಿ, ದೌೌಸದಿಯನ್ನು ಐದು ಮಂದಿಗೂ ಕೊಟ್ಟು ವಿವಾಹಮಾಡಲು, 
ಸಮ್ಮುತಿಗೊಳಿಸಿದ [ಭಾರ.-ಆದಿ. ೨೧೧]. 

ಜಟೀ.-ಪಾತಾಳಲೋಕ ನಿವಾಸಿಗಳಾದ ನಾಗ ರಾಜರಲ್ಲಿ ಒಬ್ಬ. ಮಹಾಶೂರ. 
ರಾವಣ ತನ್ನ ದಿಗ್ವಿಜಯ ಸಮಯದಲ್ಲಿ ಇವನನ್ನು ಗೆದ್ದ [ರಾಮಾ.-ಯುದ್ಧ. ೭]. 

ಜಡಭರತ. ಒಬ್ಬ ಅರಸು. ಪ್ರಿಯವುತ ವಂಶದಲ್ಲಿ ಪ್ರಸಿದ್ಧನಾದ ಖುಷಭ 
ದೇವಸೆಂಬ ರಾಜರ್ಹಿಯಿಂದ ಜಯಂತಿಯೆಂಬಾಕೆಯಲ್ಲಿ ಜನಿಸಿದವ. ಈತನಿಗೆ 
ಕುಶಾನರ, ಇಲಾನವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನರೆಂಬ ಆರು 
ಮಂದಿ ಸಹೋದರರಿದ್ದರು. ಈತನು ಸಂಚಜನಿಯೆಂಬಾಳೆಯನ್ನು ಮದುವೆಯಾಗಿ 
ಸುಮತಿ, 'ಸುದರ್ಶನ, ರಾಷ್ಟ್ರಭುಜ, ಧೂಮ್ರ ಕೇತು, ಆದರ್ಶರೆಂಬ ಮಕ್ಕಳನ್ನು 
ಪಡೆದು, ತನ್ನ ತಂಜಿಯಾದ ಖುಷಭಜೇವನ ತರುವಾಯ ಕೆಲಕಾಲ ರಾಜ್ಯಭಾರ 
ಮಾಡುತ್ತಿದ್ದು, ತಾನು ಕಾಪಾಡುತ್ತಿದ್ದ ಅಜನಾಭದೇಶವನ್ನು (ಭಾರತವರ್ಷ) 
ತನ್ನ ಮಕ್ಕಳಿಗೆ ಹಂಚಿಕೊಟ್ಟು, ತನಸ್ಸಿಗಾಗಿ ಅರಣ್ಯಕ್ಕೆ ಹೋದ. ಒಂದು ದಿನ 


ಜಡಭರೆತ 218 ಜಡಭರತ 


ಈತನು ನದಿಯಲ್ಲಿ ಸ್ನಾನಮಾಡುತ್ತಿದ್ದಾಗೆ, ಅಲ್ಲಿಗೆ ನೀರು ಕುಡಿಯುವುದಕ್ಕಾಗಿ 
ಬಂದ, ಗರ್ಭವನ್ನು ಧರಿಸಿದ್ದ ಒ೦ದು ಹುಲ್ಲೆ ಗುಡುಗಿನ ಶಬ್ದವನ್ನು ಜೇಳಿ, ಗರ್ಭಸ್ರಾವ 
ವಾಗಲು, ಒಡನೆಯೇ ಸತ್ತುಹೋಯಿತು. ಇಜಡಭರತನು ಆ ಹರಿಣಶಿಶುವನ್ನು 
ಕಂಡು ಕನಿಕರದಿಂದ, ಅದನ್ನು ತನ್ನ ಆಶ್ರಮಕ್ಕೆ ಕೊಂಡುಯ್ಹು ಸಾಕತೊಡಗಿದ. 
ಮಕ್ಸಳಮೇಲಣ ಮಮತೆಯನ್ನು ತೊರೆದು ಕಾಡಿಗೆ ಬಂದರೂ, ಹರಿಣಶಿಶುವಿನ 
ಮೂಲಕ ಈತನ ಮಮತೆ ದಿನದಿನಕ್ಕೂ ಬೆಳೆಯುತ್ತ ಬಂತು. ಕೊನೆಗೆ ಅವಸಾನ 
ಕಾಲದಲ್ಲಿಯೂ ಆ ಜಿಂಕೆಯ ಮರಿಯನ್ನೇ ಸ್ಮರಿಸುತ್ತ ದೇಹತ್ಯಾಗ ಮಾಡಿದುದರಿಂದ 
ಮುಂದಣ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ಆದರೆ ಹಿಂದಣ ಜನ್ಮದ ತಪೋ 
ಮಹಿಮೆಯಿಂದ ಈತನಿಗೆ ತನ್ನ ವೃತ್ತಾಂತವ್ಯೈವೂ ನೆನನಿನಲ್ಲತ್ತ್ತು. ಆ ಬಳಿಕ 
ಮರುಜನ್ಮದಲ್ಲಿ ಈತನು ಅಂಗಿರನನೆಂಬ ಬ್ರಾಹ್ಮಣನಿಗೆ ಮಗನಾಗಿ ಹುಟ್ಟ ಹುಚ್ಚ 
ನಂತೆ ಅಲೆಯುತ್ತಿದ್ದ. ಇಂತಿರಲು ಒ೦ದು ದಿನ ವೃಷಲನೆಂಬ ಅರಸು ಕಾಳಿಕಾ 
ದೀವಿಗೆ ನರಬಲಿಯನ್ನು ಕೊಡುವುದಕ್ಕಾಗಿ ಯಾವನಾದರೊಬ್ಬನನ್ನು ಹಿಡಿತರುವಂತೆ 
ತನ್ನ ಭಟರಿಗೆ ಆಜಾ ಸಿಸಿ. ಭಟರು ಒಬ್ಬನನ್ನು ಹಿಡಿತಂದರು. ದೇವತೆಗೆ ಬಲಿ 
ಕೊಡುವ ಸಮಯದಲ್ಲಿ ಅವನು ತಪ್ಪಿಸಿಕೊಂಡು ಓಡಿಹೋದ. ರಾಜಭಟರು 
ಮತ್ತೊ ಬ್ಬ ಪುರುಷನಿಗಾಗಿ ಹುಡುಕುತ್ತ, ಹೊರಟು ಬೇರೆ ಯಾರೂ ಸಿಳ್ಕದಿದ್ದ 
ಕಾರಣ ಹುಚ್ಚನಂತಿದ್ದ ಇವನನ್ನು ಕಾಳೀಮಂದಿರಕ್ಕೆ ಕರೆದುಯ್ದರು. ಆಗ ಕಾಳಿ 
ಪ್ರತ್ಯಕ್ಷವಾಗಿ ಅರಸನನ್ನೂ ಅವನ ಸರಿವಾರವನ್ನೂ ಕೊಂದಳು. ಒಳಿಕ ಇವನು 
ಮನಸ್ಸು ಬಂದಂತೆ ದೇಶದೇಶಗಳಲ್ಲಿ ಅಲೆಯುತ್ತಿರುವಾಗ, ಸಿಂಧೂದೇಶದ ಅರಸ 
ನಾದ ರಹೂಗಣನು ವೇದಾಂತರಹಸ್ಯಗಳನ್ನು ತಿಳಿದುಕೊಳ್ಳುವ ಕುತೂಹಲದಿಂದ, 
ಪಲ್ಲಕ್ಕಿಯನ್ಸೇರಿ ಕನಿಲ ಮುನಿಯ ಬಳಿಗೆ ಹೋಗುತ್ತಿದ್ದ. ದಾರಿಯಲ್ಲಿ ಬೋಯಿಗಳು 
ಉಂಷಾಡಿಗನಂತಿದ್ದ ಈತನನ್ನು ಬಿಟ್ಟ ಹಿಡಿದು ತಮ್ಮೊಂದಿಗೆ ಪಲ್ಫಕ್ಕಿಯನ್ನು ಹೊರಿ 
ಸಿದರು. ಈತನು ಅದಕ್ಕೂ ಅಸಮಾಧಾನಪಟ್ಟುಕೊಳ್ಳ ಬೆ, ತನ್ನ ಮನಸ್ಸು 
ಬಂದಂತೆ, ಹಳ್ಳತಿಟ್ಟುಗಳನ್ನೂ ಕಲ್ಲುಮುಳ್ಳು ಗಳನ್ನೂ ಲೆಕ್ಬಿಸದೆ ನಡೆಯತೊಡಗಿದ. 
ಇದರಿಂದ ರಹೂಗಣನು ಆಯಾಸಷಟ್ಟು ಈತನನ್ನು ಬಾಯಿಗೆ ಬಂದಂತೆ ಬಯ್ತ ಸ 
ಈತನು ಆಗಲೂ ಕೋಪಿಸಿಕೊಳ್ಳದೆ "" ಅಯ್ಯಾ, ದೂಷಣ ಭೂಷಣಗಳೆಂಬವು 
ಈ ದೇಹಕ್ಸ್ಕೇ ಹೊರತು ಆತ್ಮನಿಗಲ್ಲ'' ಎಂದ. ಇದನ್ನು ಕೇಳಿದ ರಹೂಗಣನು ಒಡ 
ನೆಯೇ ವಭ್ಲಕ್ಕಿಯಿಂದಿಳಿದು, ಅತನ ಅಡಿದಾವರೆಗಳಿಗೆ ನಮಸ್ಕರಿಸಿ, "" ಮಹಾನು 
ಭಾವಾ, ನೀನು ದೊಡ್ಡ ವೇದಾಂತಿ, ನನ್ನ ಅಪರಾಧವನ್ನು ಮನ್ನಿಸು'' ಎಂದು 
ಬೇಡಿಕೊಂಡ. ಇಂತು ಜಡಭರತನು ಆ ಜಿಂಕೆಯ ಮರಿಯ ಮೇಲಣ ಮುಮತೆ 
ಯಿಂದ ಮೂರು ಜನ್ಮಗಳನ್ನು ಎತ್ತ ಬೇಕಾಗಿ ಬಂತು [ಭಾಗ.-೫. ಸ್ಕಾಂ. ೯, ೧೪]. 


ಜತುಗೃಹ 219 ಜನಕ 


ಜತುಗೃಹ.--ವಾಂಡನರನ್ನು ಕೊಲ್ಲುವುದಕ್ಕಾಗಿ ದುರ್ಯೋಧನನು ಕಟ್ಟಸಿದ್ದ 
ಅರಗಿನ ಮನೆ. ಇದನ್ನು ಭೀಮನು ಸುಟ್ಟನು (ಆದಿ. ೧೫೪, ೧೫೬, ೧೬೦]. 

ಜನಕ.- ವೈವಸ್ತ್ರತಮಸುನಿನ ಮಗನಾದ ಇಕ್ಲ್ಟ್ಯಾಕು ರಾಜನ ಮಕ್ಕಳಲ್ಲಿ ಒಬ್ಬ 
ನಾದ ನಿಮಿಯೆಂಬವತು ವಸಿಷ್ಕನ ತಾವದಿಂದ ದೇಹತ್ಯಾಗಮಾಡಿದ ಬಳಿಕ ದೇಶ 
ಅರಾಜಕವಾಗಲು ಪ್ರಜೆಗಳೆಲ್ಲರೂ ಒಟ್ಟುಗೂಡಿ ನಿಮಿಯ ಬಲತೋಳನ್ನು ಮಧನ 
ಮಾಡಿ, ಅದರಿಂದ ಜನಿಸಿದ ಪುರುಷನಿಗೆ ವಿದೇಹ, ಮಿಧಿ, ಜನಕ ಎಂಬುದಾಗಿ 
ಹೆಸರಿಟ್ಟು, ಆತನನ್ನು ತಮ್ಮ ರಾಜ್ಯಕ್ಕೆ ಅರಸನನ್ನಾಗಿ ಮಾಡಿಕೊಂಡರು [ರಾಮಾ.- 
ಉತ್ತ. ೫೫, ೫೭]. ಇಂತು ನಿನಿಯ ತರುವಾಯ ಆ ವಂಶದಲ್ಲಿ ಜನಿಸಿದವರಿಗೆ 
ವೈದೇಹ, ಮೈಧಲ, ಜನಕ ಎಂಬ ಹೆಸರುಗಳು ರೂಢವಾದವು. ಕೆಲಕಾಲದ ಮೇಲೆ 
ಈ ವಂಶದಲ್ಲಿ ಸೀರದ್ದ ಸ ಜನೆಂಬ ಅರಸು ರಾಜ್ಯಭಾರಮಾಡುತ್ತಿದ್ದ. ಈತನಿಗೆ ಪುತ್ರ 
ಸಂತಾನವಿಲ್ಲದ ಕಾರಣ, ಪುತ್ರಕಾಮೇಷ್ಟಿ ಯಾಗಕ್ಕೆ ಭೂಮಿಯನ್ನು ಶೋಧಿಸುತ್ತಿ 
ದ್ಹಾಗ ನೇಗಿಲ ತುದಿಗೆ ಒಂದು ಚಿನ್ನದ ವೆಟ್ಟಗೆ ಸಿಕ್ಕಿತು. ಆದನ್ನು ತೆರೆದು ನೋಡು 
ವಲ್ಲಿ ಅದರಲ್ಲಿ ಒಂದು ಹೆಣ್ಣುಶಿಶು ಲೋಕೋತ್ಸರವಾದ ಅಂದಜೆಂದಗಳಿಂದ 
ಬೆಳಗುತ್ತಿತ್ತು. ಸಂತಾನಹೀನನಾದ ಜನಕನು ಆ ಮಗುವನ್ನು ಅಕೃರೆಯಿಂದ 
ತೆಗೆದುಕೊಂಡು ಹೋಗಿ ಸೀತೆಯಿಂದ (ನೇಗಿಲ ಸಾಲಿನಿಂದ) ಹೊರಬಂದವಳಾದುದ 
ರಿಂದ ಆ ಮಗುವಿಗೂ ಸೀತೆಯೆ೦ತಲೇ ನಾಮಕರಣಮಾಡಿ ಕಾಪಾಡುತ್ತಿದ್ದ. ಈ 
ಮಗು ಮನೆಗೆ ಬಂದ ತರುವಾಯ ಜನಕನಿಗೆ ಒಂದು ಹೆಣ್ಣುಶಿಶು ಹುಟ್ಟಿತು. 
ಅವಳಿಗೆ ಊರ್ಮಿಳೆಯೆಂದು ಹೆಸರಿಟ್ಟ. ಇವರಿಬ್ಬರೂ ಅ೦ದಚೆಂದಗಳಿಂದ ಲೋಕಾ 
ನಂದವನ್ನುಂಟುಮಾಡುತ್ತ್ವ ಕ್ರಮವಾಗಿ ವಿವಾಹಯೋಗ್ಯವಾದ ವಯಸ್ಸನ್ನು 
ಹೊಂದಿದರು (ನೋಡು ಸುಧನ್ವ). ಆಗ ಜನಕ ತನ್ನ ಮಗಳಿಗೆ ಸ್ವಯಂವರ 
ವನ್ನು ಏರ್ಪಡಿಸಿ, ತನ್ನ ಮನೆಯಲ್ಲಿ ಬಹಳ ಹಿಂದಿನಿಂದಲೂ ಇದ್ದ ಶಿವಧನುಸ್ಸನ್ನು 
ಎತ್ತಿದವರಿಗೆ ತನ್ನ ಮಗಳನ್ನು ಕೊಡುವುದಾಗಿ ಪಣವನ್ನು ಏರ್ಪಡಿಸಿದ. 
ದೇಶದ ಅರನರಿಗೆಲ್ಲ ಸಮಾಚಾರ ತಿಳಿದು ಸಾವಿರಾರು ಮಂದಿ ರಾಜರು ಬಂದು 
ನೆರೆದರು. ದಿಕ್ಬು ದಿಕ್ಕುಗಳಲ್ಲಿನ ಯಷಿಗಳೂ, ಬ್ರಾಹ್ಮಣರೂ ಸೇರಿದರು. ವಿಶ್ವಾ 
ಮಿತ್ರ ಮುನಿಗೂ ಆಹ್ವಾನ ಕೊಟ್ಟಿದ್ದ ಕಾರಣ ಆತನೂ ರಾಮ ಲಕ್ಷ್ಮ್ಮಣರೊಂದಿಗೆ 
ಅಲ್ಲಿಗೆ ಬಂದು ಸೇರಿದ. ಪಣವಾಗಿರಿಸಿದ್ದ ಶಿವನ ಬಿಲ್ಲನ್ನು ಅರಸರಲ್ಲಿ ಯಾರೊಬ್ಬರೂ 
ಎತ್ತಲಾರಡೆ ಹೋದರು. ಆಗ ಶ್ರೀ ರಾಮ ವಿಶ್ವಾಮಿತ್ರನ ಅಪ್ಪುಣೆಯಮೇಕಿಗೆ ಆ 
ಬಿಲ್ಲನ್ನು ಎತ್ತಿ, ಹೆಡೆಯನ್ನು ಬಿಗಿಯುವಾಗ ಆ ಬಿಲ್ಲು ಮುರಿದುಹೋಯಿತು 
[ರಾಮಾ.-ಬಾಲ. ೬೭]. ಬಳಿಕ ಜನಕನು ದೂತರ ಮೂಲಕ ದಶರಥನಿಗೆ ಲಗ್ಡ 
ನತ್ರಿಕೆಯನ್ನು ಬರೆದು ಕಳುಹಿ, ಅವರೆಲ್ಲರೂ ಬಂದ ಬಳಿಕ ಶುಭಮುಹೂರ್ತದಲ್ಲಿ 


ಜನಕ 220 ಜನದೇವ 


ಸೀತೆಯನ್ನು ರಾಮನಿಗೂ, ತನ್ನ ಔರಸಪುತ್ರಿಯಾದ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ, 
ತನ್ನೆ ತಮ್ಮನಾದ ಕುಶಧ್ವಜನ ಪುತ್ರಿಯರು ಮಾಂಡವೀ, ಶೃತಕೇರ್ತಿಯೆಂಬಿಬ್ಬ 
ರನ್ನೂ ಭರತ ಶತ್ರುಘ್ನರಿಗೂ ಕೊಟ್ಟು ವಿಶೇಷವಾದ ಬಳುವಳಿಯನ್ನಿತ್ತುು ಮದುವೆ 
ಮಾಡಿದ [ತಾಮಾ.-ಬಾಲ. ೭೦, ೭೩]. ಕೆಲವು ದಿನಗಳವರೆಗೆ ದಶರಧಾದಿಗಳನ್ನು 
ತನ್ನಲ್ಲಿಯೇ ಇಟ್ಟುಕೊಂಡಿದ್ದು , ಉಪಚರಿಸಿ, ಎಲ್ಲರನ್ನೂ ಅಯೋಧ್ಯೆಗೆ ಕಳುಹಿಸಿ 
ಕೊಟ್ಟ, [ರಾಮಾ.-ಬಾಲ. ೭೪. ಭಾರ.-ವನ. ೨೭೫, ಸಂ. ೮]. ನೋಡು ನಿಮಿ, 
ಸೀರದ್ವಜ. ಪಂಚಶಿಖನೆಂಬ ಮುನಿಯೊಂದಿಗೆ ಅಧ್ಯಾತ್ಮನಿಚಾರವಾಗಿ ಮಾತಾ 
ಡಿದ್ದು [ಶಾಂತಿ. ೨೨೧, ೩೨೪). ಜನಕನ ವಂಶವರ್ಣನೆ [ರಾಮಾ.-ಬಾಲ. ೭೧. 
ಭಾಗ-೯, ೧೩. ವಾಯು.-೭೯]. ""ಶ್ಸತ್ರಿಯನು ಪ ಜಾಪರಿಪಾಲನೆಯನ್ನು ಅವಶ್ಯ 
ವಾಗಿ ಮಾಡಲೇಬೇಕು, ಜ್ಞಾನವನ್ನು ಸಂಪಾದಿಸಿದ ಮಾತ್ರದಿಂದಲೇ ಕ್ಷತ್ರಿಯ ಧರ್ಮ 
ವನ್ನು ಬಿಡಲಾಗದು'' ಎಂಬ ವಿಷಯದಲ್ಲಿ ತನ್ನ ಹೆಂಡತಿಯಾದ ಸುಮೇಧೆಯೆಂಬವ 
ಳೊಂದಿಗೆ ಸಂವಾದ [ಶಾಂತಿ. ೧೮]... ಅಶ್ಮನೆಂಬ ಬಾಹ್ಮಣನೊಂದಿಗೆ ಧರ್ಮನಿಷಯ 
ವಾಗಿ ಸಂವಾದ. ಯುಧಿಸ್ಮಿರನು ಕರ್ಣಾದಿಗಳನ್ನು ಕೊಂದುದಕ್ಕಾಗಿ ಮನನೊಂದು 
ನಿರ್ನಿಣ್ಣನಾಗಿರುವಲ್ಲಿ ವ್ಯಾಸ ಮುನಿ ಈ ಕಥೆಯನ್ನು ಯುಧಿಷ್ಠಿರನಿಗೆ ಹೇಳಿದ [ಶಾಂತಿ. 
೨೭]. ಜನಕನು ತನ್ನ ಯೋಧರನ್ನೆಲ್ಲ ಕರೆದು ಸ್ವರ್ಗ, ನರಕಗಳನ್ನು ತೋರಿದ್ದು 
[ಶಾಂತಿ. ೯೯]... ಕಹೋಳ ಮುನಿ ಜನಕನಲ್ಲಿ ವಾದಮಾಡಿದ್ದು [ವನ. ೧೧೪]. 
ಮಿಧಿಲೆ ಸುಡುತ್ತಿದ್ದಾಗಲೂ ಜನಕನು ನಿಶ್ಲಿಂತನಾಗಿದ್ದುದು, ಅವನ ಮನ 
ಸ್ಸ ಪರ್ಯ [ಶಾಂತಿ. ೨೨೩]. ಶುಕ ಮುಧಿ ಜ್ಞ್ಞಾನಸಂಪಾದನೆಗಾಗಿ ಜನಕನಲ್ಲಿಗೆ 
ಬಂದದ್ದು [ಶಾಂತಿ. ೩೩೩. ಬೃಹನ್ನಾರ,-೫೮, ೬೦]. ಆಶೆಯನ್ನು ಬಿಡುವುದೇ 
ಸುಖಕ್ಕೆ ಮುಖ್ಯಸಾಧನವೆಂಬ ವಿಷಯವಾಗಿ ಮಾಂಡವ್ಯ ಮಹರ್ಷಿಯೊಂದಿಗೆ 
ಸಂವಾದ [ಶಾಂತಿ. ೨೮೨]. ಪರಾಶರ ಮಹರ್ಹಿಯೊಂದಿಗೆ ಸಂವಾದ. ಇದನ್ನೇ 
ಪರಾಶರಗೀತೆಯೆ೦ದು ಹೇಳುತ್ತಾರೆ [ಶಾಂತಿ. ೨೯೬, ೩೦೪]. ಭೂತಸೃಷ್ಟಿ ವಿಷಯ 
ವಾಗಿ ಯಾಜ್ಞನಲ್ಲ್ಯು ಮಹರ್ಷಿಯೊಂದಿಗೆ ಸಂವಾದ [ಶಾಂತಿ. ೩೧೫-೩೨೩]. ಮಮತೆ 
ಯನ್ನು ಬಿಡುವುದೇ ಪರಮಪುರುಷಾರ್ಧವೆನಿಸಿದ ಮೋಕ್ಷಕ್ಕೆ ಸಾಧನವೆಂಬ ವಿಷಯ 
ವಾಗಿ ಒಬ್ಬ ಬ್ರಾಹ್ಮಣನೊಂದಿಗೆ ಸಂವಾದ [ಅಶ್ವ. ೩೩]. 

ಜನದೇವ.--ನಿಮಿ ವಂಶದ ಒಬ್ಬ ಅರಸು. ಈತನು ಜ್ಞ್ಞಾನಸಂಪನ್ನನಾ 
ಗಿದ್ದುದರಿಂದ ತನ್ನಲ್ಲಿಗೆ ಬಂದ ಒಬ್ಬೊಬ್ಬ ಖುಷಿಯನ್ನೂ ಆತ್ಮನಿಚಾರವಾಗಿ ಪ್ರಶ್ನೆ 
ಮಾಡುತ್ತಿದ್ದು, ಯಾರಿಂದಲೂ ಸಮರ್ಪಕವಾದ ಉತ್ತರ ದೊರೆಯದಿದ್ದುದರಿಂದ 
ಚಿಂತಾಕ್ರಾಂತನಾಗಿದ್ದ. ಒಮ್ಮೆ ಪಂಚಶಿಖನೆಂಬ ಮುನಿ ತನ್ನಲ್ಲಿಗೆ ಬರಲಾಗಿ ಆತ 
ನಿಂದ-ಅಸೇಕ ರಹಸ್ಯಗಳನ್ನು ತಿಳಿದು ಸಂತುಷ್ಟನಾಗಿದ್ದ. ಒಂದು ಸಮಯದಲ್ಲಿ 


ಜಸಿಮೇಜಯ 9೧] ಜನಮೇಜಯ 


ಅರಮನೆ ಸುಟ್ಟುಹೋಯಿತು. ಜನದೇವನು ಆಗಲೂ ವಿಕಾರಗೊಳ್ಳದೆ, "" ಇವ್ಲೊವೂ 
ಸ್ಥಿರವಲ್ಲ. ಇದ್ದರೆಷ್ಟು? ಹೋದರೆಷ್ಟು?'' ಎಂಬುದಾಗಿ ಹೇಳಿದ [ಭಾರ.-ಶಾಂತಿ. 
೨೨೦. ಬೃಹನ್ನಾರ.-೪೫]. 

ಜನಮೇಜಂಯ.-(1) ಸೂರ್ಯ ನಂಶದ ದಿಷ್ಟ ರಾಜನ ಸಂತತಿಯಲ್ಲಿ ಜನಿಸಿದ 
ಸುಮತಿ ರಾಜನ ಮಗ. ಈತ ಮೂರೇ ದಿನಗಳಲ್ಲಿ ಭೂನುಂಡಲವನ್ನೆಲ್ಲ ಗೆದ್ದು 
ಚಕ್ರವರ್ಕಿಯೆನಿಸಿಕೊಂಡ [ಭಾರ.-ಶಾಂತಿ. ೧೨೪]. 

(11) ಚಂದ್ರ ವಂಶದ ಅರಸು. ಸುಭದ್ರಾರ್ಜುನರ ಪುತ್ರನಾದ ಅಭಿಮನ್ಯುವಿ 
ನಿಂದ ಜನಿಸಿದ ಪರೀಕ್ಷಿದ್ರಾಜನಿಂದ ಭದ್ರವತಿಯೆಂಬ ಪಟ್ಟಿಮಹಿಸಿಯಲ್ಲಿ ಜನಿಸಿದ. 
ಅರ್ಜುನನ ಮರಿಮಗ [ಭಾರ.-ಅದಿ. ೧೧... ಜನಮೇಜಯನ ರಾಜ್ಯಾಭಿಷೇಕ 
[ಆದಿ. ೩]... ಕಾಶೀರಾಜನಾದ ಸುವರ್ಮನೆಂಬ ಅರಸನ ಮಗಳಾದ ವಪುಸ ೈಮೆಯೆಂಬ 
ತರುಣಿಯನ್ನು ಮದುವೆಯಾಗಿ ಶತಾನೀಕ, ಶಂಕುಕರ್ಣರೆಂಬ ಇಬ್ಬರು ಪುತ್ರರನ್ನು 
ಪಡೆದ [ಆದಿ. ೪೪, ೬೩]. ಈತನು ವೈಶಂಪಾಯನ ಮಹರ್ಷಿಯ ಮೂಲಕ ಭಾರತ 
ಕಥೆಯನ್ನು ಸಂವೂರ್ಣವಾಗಿ ಕೇಳಿ ತಿಳಿದು, ತನ್ನ ತಂಜಿಯಾದ ಪರೀಕ್ಸಿತನು 
ಸರ್ಪದಸ್ಟನಾಗಿ ಮೃತನಾದುದರಿಂದ, ಲೋಕದಲ್ಲಿ ಸರ್ಪ ಕುಲವೇ ಇಲ್ಲದಂತೆ 
ಮಾಡಬೇಕೆಂದು ಸಂಕಲ್ಪಿಸಿ ಸರ್ಪಯಾಗವನ್ನು ಮಾಡತೊಡಗಿದ [ಭಾರ.-ಆದಿ, 
೫೧]. ಶ್ರುತಶ್ರವಸನೆಂಬ ಖುಷಿಯ ಮಗನಾದ ಸೋಮಶ್ರವನೆಂಬನನು ಇವನ 
ಪುರೋಹಿತ [ಆದಿ. ೩]. ಈತನು ದೀರ್ಫ್ಥಸತ್ರಕ್ಳೈ ಮೊದಲುಮಾಡಿ, ಯಜ್ಞ 
ನಡೆಯುತ್ತಿ,ರುವಲ್ಲಿ ಅಲ್ಲಿಗೆ ಒಂದು ಸಾರಮೇಯ (ನಾಯಿ) ಬಂತು. ಇವನ 
ತಮ್ಮಂದಿರಾದ ಶ್ರುತಸೇನ, ಉಗ್ರಸೇನ, ಭೀಮಸೇನರೆಂಬವರು ಆ ನಾಯನ್ನು 
ಹೊಡೆದು ಅಟ್ಟಿದರು. ಸೆಟ್ಟುತಿಂದ ನಾಯಿ ತನ್ನ ಜನನಿಯಾದ ಸರಮೆಯಲ್ಲಿ 
ಮೊರೆಯಿಟ್ಟಿತು. ಸರಮೆ ಒಡನೆಯೇ ಯಾಗಶಾಲೆಗೆ ಬಂದು ""ಅಯ್ಕಾ, ನಿನ್ನ 
ತಮ್ಮಂದಿರು ಅನ್ಯಾಯವಾಗಿ ನನ್ನ ಮಗನನ್ನು ಹೊಡೆದರು. ನಿನ್ನ ಸಂಸತ್ತು 
ಹಾಳಾಗುವುದಕ್ಕೆ ಇವೆಲ್ಲವೂ ದುಶ್ಶಕುನಗಳು'' ಎಂದಿತು. ಜನಮೇಜಯನು 
ಹೆದರಿ. ಆ ಅಪಶಕುನಗಳನ್ನು ನಿವಾರಣೆಮಾಡುವುದಕ್ಕಾಗಿ ಶಾಂತಿಕರ್ಮವನ್ನು 
ನಡೆಯಿಸಿದ [ಆದಿ. ೩]. ಈತನು ಮಾಡಿದ ಸರ್ನಯಾಗದಲ್ಲಿ ಚಂಡಭಾರ್ಗವ 
ನೆಂಬ ಮುನಿ ಹೋತೃವಾಗಿಯೂ (ಖುಗ್ವೇದ ಮಂತ್ರಗಳನ್ನು ಹೇಳತಕ್ಕುವ), 
ಪಿಂಗಳನೆಂಬ ಖುಷಿ ಅಧ್ವರ್ಯುವಾಗಿಯೂ (ಯಜುರ್ವೇದ ಮಂತ್ರಗಳನ್ನು ಹೇಳೆ 
ತಕ್ಸುವ), ಜೈಮಿನಿ ಮಹರ್ಷಿ ಉದ್ಗಾತೃವಾಗಿಯೂ (ನಾಮ ಮಂತ್ರಗಳನ್ನು 
ಹೇಳತಕ್ಟುವ), ಅಂಗಿರಸ ಮುನಿ ಬ್ರಹ್ಮನಾಗಿಯೂ ಇದ್ದರು. ಅಸಿತ, ದೇವಲ, 


ವ್ಯಾಸ, ಉದ್ದಾಲಕ, ಶ್ವೇತಕೇತು, ಪರ್ವತ, ನಾರದ, ಕಹೋಳ ಮುಂತಾದನರು 


ಜನಸ್ಥಾನ 222 ಜನಲೋಕ 


ಸದಸ್ಯರಾಗಿದ್ದರು. ಸರ್ನಯಜ್ಜ ಕ್ಕೆ ಪ್ರಾರಂಭವಾಗಿ, ಖುತ್ತಿಜರು ಹೋಮಮಾಡು 
ವಾಗ ಸರ್ಪಗಳು ಒಂದರ ಹಿಂದೆ ಒಂದು ಬಂದು, ಅಗ್ನಿಕುಂಡದಲ್ಲಿ ಬಿದ್ದು ಬೂದಿ 
ಯಾಗುತ್ತ, ಬಂದವು. ಉಳಿದ ಸರ್ಪಗಳು ಜರತ್ಪಾರುವನ್ನು ಮರೆಹುಗಲಾಗಿ 
ಆಕೆ ತನ್ನ ಮಗನಾದ ಆಸ್ತ್ವೀಕನನ್ನು ಜನಮೇಜಯನಲ್ಲಿಗೆ ಕಳುಹಿ, ಸರ್ಪಸತ್ರವನ್ನು 
ನಿಲ್ಲಿಸುವಹಾಗೆ ಹೇಳಿದಳು. ಆಸ್ತೀಕನು ಜನಮೇಜಯನ ಯಾಗಶಾಲೆಯನ್ನು 
ಹೊಕ್ಕು, ತನ್ನ ವಿದ್ಯಾಬಲದಿಂದ ಪ್ರಾಣಿಹಿಂಸೆ ತಕ್ಕದಲ್ಲವೆಂಬುದನ್ನು ಬೋಧಿಸಿ 
ಸರ್ಪಸತ್ರವನ್ನು ನಿಲ್ಲಿಸಿದ [ಆದಿ. ೫೪, ೫೮]. ನೋಡು- ಆಸ್ತ್ವೀಕ. 

"" ಜನ್ಮನಾ ಶರ್ತ್ರ್ರೂ ಏಜಯತಿ, ಕಮ್ಬಯತೀತಿ ಜನ್ಮೇಜಯಃ'' 
ಅತಿ ಶುದ್ಧವಾದ ತನ್ನ ಜನ್ಮದಿಂದಲೇ ಶತ್ರುಗಳನ್ನು ನಡುಗಿಸಿದವನು ಜನಮೇಜಯ 
ದೇ. ಭಾ.-೨, ೧೧]. 

(111) ಒಬ್ಬ ಆರಸು. ಚಂದ್ರ ವಂಶದ ದುಷ್ಯಂತನಿಂದ ಜನಿಸಿದವ. ಈತನ 
ಜನನಿ ಲಾಕ್ಸಿಯೆಂಬವಳು. ಲಾಕ್ಸಿಗೆ ಲಾಕ್ಸ್ಟ್ಯಾ, ಲಕ್ಷ್ಮಣಾ ಎಂಬ ನಾಮಾಂತರ 
ಗಳೂ ಇವೆ [ಆದಿ. ೬೩, ೮೮], 

(iv) ಇನ್ನೊಬ್ಬ ಅರಸು. ಚಂದ್ರ ನಂಶದ ವೊರು ರಾಜನಿಂದ ಕೌಸಲ್ಯೆ 
ಯೆಂಬನಳಲ್ಲಿ ಜನಿಸಿದವ. ಈತ ಮಗಧ ರಾಜಪುತ್ರಿಯಾದ ಸುನಂಜೆಯನ್ನು 
ಮದುವೆಯಾಗಿ ಪ್ರಾಚೀನ್ವಂತನೆಂಬ ತನಯನನ್ನು ಪಡೆದ (ಆದಿ. ೬೩]. ಈ 
ಜನಮೇಜಯನು ಗಾರ್ಗ್ಯ ಮಹರ್ಷಿಯ ಮಗನನ್ನು ಹಿಂಸೆಮಾಡಿ, ಬ್ರಹ್ಮಹತ್ಯೆಗೆ 
ಗುರಿಯಾಗಿ, ಶೌನಕ ವಂಶೀಯನಾದ ಇಂದ್ರೋತಮನೆಂಬ ಮುನಿಯಿಂದ ಅಶ್ವಮೇಧ 
ಯಾಗವನ್ನು ಮಾಡಿಸಿ ಶಾಸವಿಮುಕ್ತನಾದ [ಶಾಂತಿ. ೧೫೧. ಹೆರಿ.-೧-೩೦. ಬ್ರಹ್ಮ- 

೨]. ಆತನಿಗೆ ಸ್ತ್ರೀ ಹತ್ಯೆ ಸಂಭವಿಸಿದ್ದು (ಭಾರ.-ಅನು. ೯]. 

(೪) ಪರ್ವತ ವಂಶದ ಅರಸು. ಪಾಂಡವರ ಪರವಾಗಿ ಹೋರಾಡಿ, ಹದಿ 
ನಾರನೆಯ ದಿನದ ಯುದ್ದದಲ್ಲಿ ದುರ್ಯೋಧನನ ತಮ್ಮನಾದ ದುರ್ಮುಖನಿಂದ ಹತ 
ನಾದ [ಭಾರ.-ಕರ್ಣ. ೩]. 

ಜನೆಸ್ಥಾನ.-- ದಂಡಕಾರಣ್ಯದಲ್ಲಿ ಒಂದು ಭಾಗ. ಖರನು ಇಲ್ಲಿ ಹದಿನಾಲ್ಕು 
ಸಾನಿರ ಮಂದಿ ರಾಕ್ಸಸರೊಂದಿಗೆ ವಾಸವಾಗಿದ್ದ.  ನೋಡು-ಖರ. ಇದು ಪೂರ್ವ 
ಕಾಲದಲ್ಲಿ ದೊಡ್ಡ ಅರಣ್ಯವಾಗಿತ್ತು. ಈಗ ಔರಂಗಾಬಾದ್‌ ಎಂಬ ಪಟ್ಟಣವನ್ನು 
ಕಟ್ಟಿದ್ದಾರೆ [ಶಲ್ಯ. ೪೦. ವನ. ೨೭೮. ರಾಮಾ.-ಅರ. ೧೮]. 

ಜನಲೋಕ.--ಭೂ ಲೋಕದ ಮೇಲ್ಬಾಗದಲ್ಲಿರುವ ಏಳು ಲೋಕಗಳಲ್ಲಿ ಐದನೆ 
ಯದು. ಬ್ರಹ್ಮಮಾನಸಪುತ್ರರಾದ ಸನಕಾದಿಗಳು ಇಲ್ಲಿ ವಾಸಮಾಡುತ್ಹಾರೆ 
[ದೇ.ಭಾ.-೪, ೧೮]. 


ಜನ್ನು 228 ಜಮದೆಗ್ನಿ 


ಜನ್ನು ]ಸೋನಮುಕ ರಾಜನ ಮಗ. ಸೋಮಕನು ಅನೇಕ ಮಂದಿ ಸ್ತ್ರೀಯ 
ರನ್ನು ನುದುನೆಯಾಗಿದ್ದರೂ ಇವನೊಬ್ಬನೇ ಮಗ ರಾಜನರಿತೆಯರೆನ್ಲರೂ ಇವ 
ನನ್ನು ತುಂಬ ಅಕ್ಕರೆಯಿಂದ ಕಾಣುತ್ತಿದ್ದರು. ಒಂದು ದಿನ ಜಂತುಕುಮಾರನನ್ನು 
ಒಂದು ಇರುವೆ ಕಚ್ಚಿ ದ ಕಾರಣ, ಇವನು ಅಳುತ್ತಿಒದ್ದುದನ್ನು ಕಂಡು ಅವರೆಲ್ಲರೂ 
"" ಇಂತಹ ಹುಡುಗನನ್ನು ನೆಚ್ಚಿ ಬದುಕಿರುವುದಾದರೂ ಹೇಗೆ? '' ಎಂದು ಚಿಂತಿಸು 
ತ್ತಿದ್ದರು. ಆಗ ಸ್ರರೋಹಿತ ಅಲ್ಲಿಗೆ ಇಂದು " ಅಯ್ಯಾ, ಈ ಹುಡುಗನನ್ನೇ 
ಪಶುವನ್ನಾಗಿ ಮಾಡಿ ಆಹುತಿ ಕೊಟ್ಟರೆ ನಿನಗೆ ಅನೇಕ ಮಂದಿ ಮಕ್ಕಳಾಗುವರು'' 
ಎಂದ.  ಸೋಮನುಕನು ಅಂತೆಯೇ ಮಾಡಿ ಅನೇಕ ಪುತ್ರರನ್ನು ಪಡೆದೆ [ಭಾರ.-ವನ. 
೧೨೮], 


ಜವ:ದಗ್ಗಿ --ಹಿಬ್ಬ ಯುಸಿ. ಭೃಗುನಂಶೋತ್ಸನ್ನನಾದ ಖುಚೀಕ ಮುರಿ 
ಯಿಂದ ಗಾಧಿ ರಾಜನ ಮಗಳಾದ ಸತ್ಯವತಿಯಲ್ಲಿ ಜನಿಸಿದವ. ವಿಶ್ವಾಮಿತ್ರನ 
ಸೋದರಳಿಯ [ಆದಿ. ೬೭. ಅನು. ೭]. ಜಮದಗ್ನಿ ಹುಟ್ಟಿದ ಕಥೆ. ನೋಡು- 
ಖುಚೀಕ [ವನ. ೧೧೬. ಅನು. ೭]. ಸ:ತನು ಪ್ರಸೇನಜಿತನ ಮಗಳಾದ ರೇಣುಳೆ 
ಯನ್ನು ಮದುನೆಯಾಗಿ ರುಮಣ್ವಂತ, ಸುಷೇಣ, ವಸು, ವಿಶ್ವಾವಸು, ಪರಶುರಾಮ 
ಎ೦ಬ ಐವರು ಪುತ್ರರನ್ನು ಪಡೆದ [ನನ. ೧೧೭. ಆದಿ ೬೭]. ರೇಣುಕೆ ಒಮ್ಮೆ 
ಸ್ನಾನಾರ್ಥವಾಗಿ ನದಿಗೆ ಹೋಗಿದ್ದಾಗ ಅಲ್ಲಿ ತನ್ನ ಮಡದಿಯರೆ ಸಂಗಡ ಜಲಳೇಳಿ 
ಯಲ್ಲಿದ್ದ ಚಿತ್ರರಧೆನೆಂಬ ಗಂಧರ್ವನನ್ನು ಕಂಡು, ನೋಹಳರಿತೆಯಾಗಿ, ಅಲ್ಲಿಯೇ 
ಕೆಲಕಾಲನಿದ್ದು, ಹೊತ್ತು,ನಿನಾರಿ ಆಶ್ರಮುಕ್ವೆ ಹೋದಳು. ಜಮದಗ್ನಿ ಈಕೆಯ 
ಚಾರಿತ್ರದ ವಿಸಯನಾಗಿ ಶಂಕಿಸಿ, ಆಕೆಯ ಕೊರಳನ್ನು ಕಡಿಯುವ ಹಾಗೆ ತನ್ನ 
ನಾಲ್ವರು ಮಕ್ಕಳಿಗೂ ಹೇಳಲಾಗಿ ಆ ನಾಲ್ವರೂ ತಂದೆಯ ಅಪ್ಪಣೆಯನ್ನು ಅಸಡ್ಡೆ 
ಮಾಡಿದರು. ಆಗ ಅವರನ್ನು ಜಡರಾಗುನ ಹಾಗೆ ಶಪಿಸಿ, ವರಶುರಾಮನಿಗೆ ಹೇಳಿದ. 
ತನ್ನ ನಾಲ್ವರು ಅಣ್ಣಂದಿರಿಗೆ ಒದವಿದ ದುರ್ಗತಿಯನ್ನು ನೋಡಿ, ವರಶುರಾಮ 
ಒಡನೆಯೇ ತಂದೆಯ ಅನ್ಸಣೆಯನ್ನು ನೆರವೇರಿಸಿ ಬಂದು, ತಂಜೆಗೆ ನಮಸ್ಫರಿಸಿದ. 
ಸಂತುಷ್ಟನಾದ ಜಮದಗ್ನಿ ವರವನ್ನು ಬೇಡುವಂತೆ ಹೇಳಲಾಗಿ, ಪರಶುರಾಮನು, 
ಜನನಿಯನ್ನು ಬದುಕಿಸಿಕೊಡಬೇಕೆಂಬುದಾಗಿಯೂ ತನ್ನ ನಾಲ್ವರು ಅಣ್ಣಂದಿರೂ 
ಪೂರ್ವಸ್ಥಿತಿಯನ್ನು ಪಡೆಯೆಬೇಕೆಂತಲೂ, ಜಮದಗ್ನಿ ಕೋಪವನ್ನು ಬಿಡ 
ಬೇಕೆಂ ವದಾಗಿಯೂ ಕೇಳಿಕೊಂಡ. ಜಮದಗ್ನಿ ಇದಕ್ಕೆಲ್ಲಾ ಸಮ್ಮತಿಸಿದನು 
[ಭಾರ.-ವನ. ೧೧೬]. ನೋಡು- ಕಾರ್ತವೀರ್ಯಾರ್ಜುನ, ಕ್ರೋಧ. ಕಡೆಗೆ ಜನು 


ದಗ್ಗಿ ಕಾರ್ತವೀರ್ಯನೆ ಮಗನಾದ ಶೂರ (ಶೂರಸೇನ) ರಾಜನಿಂದ ಹತನಾದ [ಭಾರ,- 


ಜಮ್ಮುಮಾಲಿ 2೦4 ಜಮು್ಣಮಾರ್ಗ 


ವನ. ೧೧೬]. ಈತನು ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದ ಸಸ್ತರ್ಷಿ 
ಗಳಲ್ಲಿ ಒಬ್ಬ. ಗೋತ್ರಪ್ರವರ್ತಕ [ಭಾಗ.-೮, ೧೩]. 

ಜಮ್ಮುಮಾಲಿ.- (1) ರಾನಣನ ಮಂತ್ರಿಯಾದ ಪ್ರಹಸ್ತನ ಮಗ. ಹನೂ 
ಮಂತ ಅಶೋಕವನವನ್ನು ಹಾಳುಮಾಡಿದಾಗ ಆತನನ್ನು ಹಿಡಿದುತರುವಂತೆ ರಾವಣ 
ನಿಂದ ಪ್ರೇರಿತನಾಗಿ ಹನೂಮಂತನೊಡಕೆ ಯುದ್ಧಕ್ಕೆ ಹೋಗಿ ಆತನಿಂದ ಹತನಾದ 
[ರಾಮಾ.-ಸುಂ. ೪೨, ೪೪]. 

(11) ಲಂಕೆಯೊಳಗಣ ಮತ್ತೊಬ್ಬ ರಾಕ್ಟನೆ. ರಾಮಾಯಣ ಯುದ್ಧದಲ್ಲಿ 

ಹನೂಮಂತನಿಂದ ಹತನಾದ [ರಾಮಾ.-ಯುದ್ಧ.. ೪೩]. 

ಜಮ್ಮೂ.--(1) ಭೂಮಿಯ ಸಪ್ತ, ಮಹಾದ್ವೀಸಗಳೆಲ್ಲಿ ಮೊದಲನೆಯದು. 
ಇದು ಮೇರುಪರ್ವತಶದ ಸುತ್ತಲೂ ಗುಂಡಾಗಿದೆ. ಇದರ ನಡುವೆ ಇರತಕ್ಕ ನೇರು 
ಪರ್ವತದ ಸುತ್ತಲೂ ಭೂಮಿ ಇದೆ. ಇದನ್ನು ಲನಣಸಮುದ್ರ ಸುತ್ತಿಕೊಂಡಿದೆ. 
ಸೃಷ್ಟಿಯ ಆದಿಯಲ್ಲಿ ಪ್ರಿಯನ್ರತ ರಾಜನ ಮಗನಾದ ಆಗ್ನೀದ್ರನು ಇದನ್ನು ಪಾಲಿಸು 
ತ್ತಿದ್ದ. ಆತನು ತನ್ನ ಅನಂತರದಲ್ಲಿ ಈ ಜಂಬೂ ದ್ವೀಪವನ್ನು ಒಂಬತ್ತು, ಖಂಡ 
ಗಳಾಗಿ ಭಾಗಮಾಡಿ ತನ್ನ ಒಂಬತ್ತು ಮಂದಿ ಮಕ್ಕಳಿಗೂ ಹೆಂಚಿಕೊಟ್ಟ. ಅವರು 
ಪಾಲಿಸಿದ ಭೂ ಭಾಗಗಳು ಅವರವರ ಹೆಸರುಗಳಿಂದಲೇ ಅಜನಾಭವರ್ಷ, ಕಿಂಪುರುಷ 
ವರ್ಷ, ಹರಿವರ್ಷ, ಭದ್ರಾಶ ಎನರ್ನ್ಷ, ರಮ್ಯಕವರ್ಷ, ಹಿರಣ್ಮಯನರ್ಸ, ಕುರುವರ್ಷ, 
ಕೇತುಮಾಲವರ್ಷ, ಇಲಾವೃಶವರ್ಷಗಳೆಂದು ಪ್ರಸಿದ್ಧಿಸಡೆದಿನೆ. ಈ ದ್ವೀಪದಲ್ಲಿ 
ದೊಡ್ಡದಾದ ಒ೦ದು ಜಂಬೂ ವೃಕ್ಷ (ನೇರಿಲೆ ಮರ) ಇದೆ. ಈ ಕಾರಣದಿಂದಲೇ 
ಈ ದ್ವೀಸಕ್ಕೆ ಜಂಬೂ ದ್ವೀಸವೆಂದು ಹೆಸರಾಯಿತು. ಇದನ್ನು ಸುದರ್ಶನ ದ್ವೀಸ 
ವೆಂತಲೂ ಕರೆಯುತ್ತಾರೆ. ಈ ಮರದ ಹಣ್ಣುಗಳನ್ನು ತಿ೦ದವರಿಗೆ ಮುಪ್ಪು 
ಸಾವುಗಳಿಲ್ಲ (ಸಭಾ. 8೯]. ಜಂಬೂ ದ್ವೀಷವರ್ಣನೆ (ಭೀ. ೫. ಭಾಗ.-೫-೧೬. 
ವಾಯು.-೩೪. ವಿಷ್ಣು.-೨, ೧]. 

ಜಮ್ಬೂ ನಡೀ.--ಮೇಲೆ ಹೇಳಿದ ಜಂಬೂ ವೃಕ್ಸದ ಫಲರಸ ನದೀರೂಪನಾಗಿ 
ಹರಿದು ಜಂಬೂ ನದಿಯೆಂದು ಪ್ರಖ್ಯಾತಿಗೊಂಡಿದೆ. ಇದರ ತೀರದಲ್ಲಿ ದೊರೆಯುವ 
ಚಿನ್ನಕ್ಕೂ ಜಾಂಬೂನದನೆಂತಲೇ ಹೆಸರು. ಈ ನದಿಯ ಸುತ್ತಲೂ ಇರುವ 
ಭೂ ಭಾಗ ಸ್ವರ್ಗತುಲ್ಯವಾದದ್ದು .. ಇದಕ್ಕೆ ಜಂಬೂ ವನವೆಂದು ಹೆಸರು [ಭಾರ,- 
ಅನು. ೨೪೦]. 

ಜಮ್ಮೂ ಮಾರ್ಗ.--ಒಂದು ಕ್ಷೇತ್ರ. ಸಷ್ಠರ ಕ್ಲೇತ್ರದ ಸಮಿಾಪದಲ್ಲಿದೆ. 
ಪಾಂಡವರು ಅರಣ್ಯವಾಸ ಮಾಡುತ್ತಿದ್ದಾಗ ಇಲ್ಲಿಗೂ ಹೋಗಿದ್ದರು [ಭಾರ.-ವನ. 
ಲಂ, ೮೭]. 


ಜಮ್ಬೂವನ ೦೦5 ಜಯ 


ಜಮ್ಮೂ ವನ.--ನೋಡು--ಜಂಬೂ ನದೀ. 
ಜನ್ಮೈ.--ಒಬ್ಬ ರಾಕ್ಷಸ. ರಾಕ್ಷಸ ರಾಜನಾಗಿದ್ದ ತಾರಕಾಸುರನ ಹತ್ತು 
ಮಂದಿ ಪ್ರಧಾನರಲ್ಲಿ ಒಬ್ಬ. ಇವನ ಮಗಳಾದ ಕಯಾಥು ಹಿರಣ್ಯಕಶಿವುವನ್ನು 
ಮಡುವೆಯಾಗಿ ವ್ರಹ್ಲಾದನೇ ಮೊದಲಾದ ನಾಲ್ವರು ಪುತ್ರರನ್ನು ಸಡೆದಳು. 
ಜ೦ಭನು ತಾರಕಾಸುರನ ಸಂಹಾರಕಾಲದಲ್ಲಿ ನಿಷ್ಣುನಿನಿಂದ ಹತನಾದ [ಭಾರ.- 
ವನ. ೨೮೬, ಭಾಗ.-೬, ೧೮]. 
ಜಯ.- (1) ವಿಷ್ಣುವಿನ ದ್ವಾರವಾಲಕರಲ್ಲಿ ಒಬ್ಬ. ಇವನೂ ಇವನ ಜತೆಗಾರ 
ನಾದ ವಿಜಯನೂ ವೈಕುಂಠದ ಬಾಗಿಲಿನಲ್ಲಿ ಕಾವಲಿರುತ್ತಿಒದ್ದರು. ಒಮ್ಮೆ ವಿಷ್ಣು 
ವನ್ನು ನೋಡುವುದಕ್ಕೆ ಬಂದ ಸನಕಾದಿ ಮುನಿಗಳನ್ನು ಅಡ್ಡಗಿಸಿ, ಭೂ ಲೋಕದಲ್ಲಿ 
ರಾಕ್ಷ್ಪಸರಾಗಿ ಜನಿಸುವಂತೆ ತಾನವನ್ನು ನಡೆದು, ಮೊದಲನೆಯ ಜನ್ಮದಲ್ಲಿ ಹರಣ್ಯಾಕ್ಸ, 
ಹಿರಣ್ಯ ಕತಿಪ್ರಗಳೆಂಬ ಹೆಸರಿನಿಂದ ಹುಟ್ಟಿ ವರಾಹ, ನೃಸಿ೦ಹರಿಂದ ಹತರಾಗಿ, ಎರಡ 
ನೆಯ ಬಾರಿ ರಾವಣ, ಕುಂಭಕರ್ಣರಾಗಿ ಜನಿಸಿ ಶ್ರೀ ರಾಮನಿಂದ ಮಡಿದು, ಮೂರ 
ನೆಯ ಸಲ ತಿಶುವಾಲ, ದಂತವಕ್ತರಾಗಿ ಜನ್ಮನೆತ್ತಿ, ಶ್ರೀ ಕೃಷ್ಣನಿಂದ ಹತರಾದರು 
| ಭಾಗ.-೩, ೧೬]. 
(11) ಮಹಾಭಾರತ ಗ್ರಂಧಕ್ಕೆ "" ಜಯ ''ವೆಂಬ ಹೆಸರು ಸಲ್ಲುತ್ತದೆ. 
ನಾರಾಯಣಂ ನಮಸ್ಯೃತ್ಯ ನರಂ ಚ್ಛೆವ ನರೋತ_ಮಂ | 
ದೇನೀಂ ಸರಸ್ವತೀಂ ವ್ಯಾಸಂ ತತೋ ""ಜಯ ''ಮುದೀರಯೇತ್‌ ॥ 
[ಸ್ವರ್ಗಾ. ೫]. 

(11) ಅಜಾ ಹಿತವಾಸ ಸಮಯದಲ್ಲಿ ಯುಧಿಷ್ಠಿರನ ಗೂಢವಾದ ಹೆಸರು. 
ನಿಕ್ಳ ವಾಂಡವರು ಆತನನ್ನು ಈ ಹೆಸರಿನಿಂದಲೇ ಕರೆಯುತ್ತಿದ್ದರು ವಿರಾ. ೭, ೨೭]. 

(iv) ಧೃತರಾಷ್ಟ್ರನ ಮಕ್ಕಳಲ್ಲಿ ಒಬ್ಬ [ಭೀ. ೭೭]. ಹದಿನಾಲ್ಕನೆಯ ದಿನದ 
ಯುದ್ಧದಲ್ಲಿ ಇನನು ಭೀಮನಿಂದ ಮಡಿಹ [ದ್ರೋ. ೧೩೫]. 

(೪) ಒಬ್ಬ ಅರಸು. ಉತ್ಪಾ_ಾನವಾದ ರಾಜನ ಮಗನಾದ ಶಿಷ್ಟರಾಜನಿಂದ 
ಅಗ್ನಿ ಪುತ್ರಿಯಾದ ಸುಚ್ಛಾಯೆಯಲ್ಲಿ ಜನಿಸಿದ ಆರು ಮಂದಿ ಮಕ್ಕಳಲ್ಲಿ ಒಬ್ಬ 
[ಮತ್ಸ 3೪). 

(1) ವ್ಯಾಸ ಪುತ್ರನಾದ ಶುಕ ಮುನಿಯಿಂದ ಪಿತೃದೀವತೆಗಳ ಮಾನಸ 
ಪುತ್ರಿಯಾದ ಪೀವರಿಯಲ್ಲಿ ಜನಿಸಿದ ಐದು ಮಂದಿ ಪುತ್ರರಲ್ಲಿ ಒಬ್ಬ [ಭಾಗ.-೯-೨೧. 
ದೇ. ಭಾ.-೧, ೧೯. ಮತ್ಸ ತ್ರಿ], 

(111) ಯದು ವಂಶದ ಸಾತ್ವತನ ಸಂತತಿಯಷನಾದ ಸಾತ್ಯಕಿಯ ಹತ್ತು 
ಮಂದಿ ಪುತ್ರರಲ್ಲಿ ಹಿರಿಯವ. ಈತ ತನ್ನ ತಮ್ಮುಂದಿರೊಂದಿಗೆ ಭಾರತ ಯುದ್ಧದಲ್ಲಿ 


15 


ಜಯತ್ಛೇನ 226 ಜಯದ್ರಥ 


ಪಾಂಡವರ ಪರವಾಗಿ ಹೋರಾಡಿ, ನಾಲ್ಕನೆಯ ದಿವಸದ ಯುದ್ಧದಲ್ಲಿ ತನ್ನ 
ಒಂಬತ್ತು, ಮಂದಿ ಒಡಹುಟ್ಟಿ ದವರೊಂದಿಗೆ ಭೂರಿಶ್ರವನಿಂದ ಹತನಾದ [ಭೀ. ೭೪]. 

(vii) ಹತ್ತನೆಯದಾದ ಬ್ರಹ್ಮನಾವರ್ದಿ ಮನ್ತಂತರದಲ್ಲಿದ್ದ ಸಸ್ತರ್ಪಿಗಳಲ್ಲಿ 
ಒಬ್ಬ [ಭಾಗ.-೮-೧೩]. 

(ix) ಪಾಂಡವ ವಕ್ಸದ ಒಬ್ಬ ಅರಸು. ಹದಿನೇಳನೆಯ ದಿವಸದ ಯುದ್ಧ 
ದಲ್ಲಿ ಕರ್ಣನಿಂದ ಮಡಿದ (ಕರ್ಣ. ೫೬]. 

(೫) ವಸುದೇವನ ಹತ್ತು ಮಂದಿ ಸಹೋದರರಲ್ಲಿ ಏಳನೆಯನನಾದ ಕಂಕ 
ನಿಂದ ಕಲ್ಣಿಕೆಯೆಂಬಾಕೆಯಲ್ಲಿ ಜನಿಸಿದ ಕಿರಿಯ ಮಗ [ಆದಿ. ೨೦೧], 

(x1) ಶ್ರೀ ಕೃಷ್ಣನಿಂದ ಭದ್ರೆಯಲ್ಲಿ ಜನಿಸಿದ ಹಿರಿಯ ಮಗ. ನೋಡು 
ಕೃಷ್ಣ. 

ಜಯಶ್ಚೇನ.--(1) ಅಜ್ಜ್ಯಾತವಾಸ ಸಮಯದಲ್ಲಿ ನಕುಲನ ಗೂಢವಾದ 
ಹೆಸರು [ನಿರಾ. ೭, ೨೭), 

(i) ಒಬ್ಬ ಅರಸು. ಚಂದ್ರ ವಂಶದ ಸಾರ್ವಭೌಮ ರಾಜನಿಂದ ಕೇಕಯ 
ರಾಜನ್ರತ್ರಿಯಾದ ಸುಂದರಾ ಎಂಬವಳಲ್ಲಿ ಜನಿಸಿದವ. ಈತ ಸುಶ್ರವೆಯೆಂಬ ತರುಣಿ 
ಯನ್ನು ಮದುವೆಯಾಗಿ ಅಸರಾಚೇನನೆಂಬ ಪುತ್ರನನ್ನು ಪಡೆದ (ಆದಿ. ೬೩, ೬೮]. 

(111) ಮಗಧ ದೇಶದ ಅರಸು. ಭಾರತ ಯುದ್ಧದಲ್ಲಿ ದುರ್ಯೋಧನನ 
ಪರವಾಗಿ ಹೋರಾಡಿ ಮೊದಲನೆಯ ದಿನದ ಯುದ್ಧ ದಲ್ಲಿಯೇ ಅಭಿಮನ್ಯುವಿನಿಂದ 
ಹತನಾದ (ಭೀ. ೪೭]. 

ಜಯಃ ದ್ಬಲ.--ಅಜ್ಞಾತವಾಸ ಕಾಲದಲ್ಲಿ ಸಹದೇವನ ಗೂಢವಾದ ಹೆಸರು 
ವಿರಾ. ೭, ೨೭]. 

ಜಯೆದ್ರಥೆ-- ಒಬ್ಬ ಅರಸು. ಸಿಂಧು ದೇಶದ ಅರಸನಾದ ವೃದ್ಧಕ್ಷತ್ರನ ನುಗ. 
ಧೃತರಾಷ್ಟ್ರನ ಮಗಳಾದ ದುಶ್ಶಲೆಯನ್ನು ಮದುವೆಯಾಗಿದ್ದ [ಆದಿ. ೬೮, ೧೩೧. 
ದ್ರೋ. ೧೪೮]. ದ್ವಿಗುಣರಥ [ಉಜ್ಯೋ. ೧೨೫]. ಇವನಿಗೆ ಅಂಗಾರಕ, ಕುಂಜರ, 
ಗುಪ್ತ, ಶತ್ರುಂಜಯ, ಸಂಜಯ, ಸುಪ್ರವೃದ್ಧ, ಪ್ರಭಂಕರ, ಭ್ರಮರ, ರವಿ, ಶೂರ, 
ಪ್ರತಾಪ, ಕುಹನ, ಬಲಾಕ, ಅನೀತಕವಿದಾರಣ ಮೊದಲಾಗಿ ಅನೇಕ ಮಂದಿ 
ತಮ್ಮಂದಿರಿದ್ದರು [ಭಾರ.-ನನ. 3೬೬]. ಪಾಂಡವರು ಕಾಮ್ಯು ಕವನದಲ್ಲಿ ನಾಸ 
ಮಾಡುತ್ತಿದ್ದಾಗ, ಇವನು ಸಾಳ್ವ ರಾಜನ ಪುತ್ರಿಯ ಸ್ವಯಂವರಕ್ಕಾಗಿ ತನ್ನ 
ಸಹೋದರರನ್ನೂ, ತ್ರಿಗರ್ತ ರಾಜಪುತ್ರನನ್ನೂ, ಇಕ್ಸ್ಟ್ಟಾಕು ವಂಶದ ಸುಪುಷ್ಟಿತನೆಂಬ 
ಅರಸು ಮಗನನ್ನೂ, ಕುಳಿಂದ ರಾಜವುತ್ರನನ್ನೂ ಸಂಗಡ ಕರೆದುಕೊಂಡು ಬಹಳ 
ಸೈನ್ಯದೊಂದಿಗೆ ಹೊರಟು ನಡುಪಾರಿಯಲ್ಲಿ ಪಾಂಡವರು ಧಾಸಮಾಡುತ್ತಿದ್ದ 


ಜಯದ್ರಥ 227 ಜಯದ್ರಥ 


ಆಶ್ರಮದ ಬಳಿಯಲ್ಲಿಯೇ ಬಿಡಾರಮಾಡಿದ್ದ. ಪಾಂಡವರು ಧೌಮ್ಯ ಮುನಿಯನ್ನು 
ದ್ರೌಪದಿಯ ಮೈೈಗಾನಲಿಗಿಟ್ಟು ಎಲ್ಲರೂ ಬೇಟೆಗೆ ಹೋಗಿದ್ದಾಗ ಆಶ್ರಮದ ಬಾಗಿ 
ಲಲ್ಲಿ ನಿಂತಿದ್ದ ದೌಸದಿಯನ್ನು ಕಂಡು ಮೋಹಭರಿತನಾಗಿ, ಆಕೆ ಯಾರೆಂಬುದನ್ನು 
ತಿಳಿಯುವ ಉದ್ದೇಶದಿಂದ ತನ್ನ ಆಪಸ್ತ,ಮಿತ್ರನಾದ ಕೋಟಕಾಸ್ಯನನ್ನು ಕಳುಹಿ, 
ಆತನ ಮೂಲಕ ಸಮಾಚಾರವನ್ನು ತಿಳಿದು, ವಾಂಡವರ ಆಶ್ರಮವನ್ನು ಹೊಕ್ಕು. 
ದೌೌಸದಿ ಉಚಿತರೀತಿಯಿಂದ ಬರಮಾಡಿ ಕುಶಲಪ್ರಶ್ನಾದಿಗಳನ್ನು ನಡೆಯಿಸಿದಳು. 
ಕುಟಲಬುದ್ಧಿಯಾದ ಜಯದ್ರಥನು ತನ್ನ ಅಂತರಂಗವನ್ನು ಬಹಿರಂಗಸಡಿಸಲಾಗಿ, 
ದೌೌಸದಿ ಎಷ್ಟೋ ಬಗೆಯಿಂದ ತಿಳಿಯ ಹೇಳಿದಳು. ಜಯದ್ರಧನು ಬಲಾತ್ಕಾರದಿಂದ 
ಆಕೆಯನ್ನು ಎತ್ತಿಕೊಂಡು ತನ್ನ ರಧದಮೇಲೆ ಕುಳ್ಳಿರಿಸಿಕೊಂಡು ಹೊರಟ. 
ಧೌಮ್ಯನೂ ರಧವನ್ನು ಹಿಂಬಾಲಿಸಿದ. ಅಷ್ಟರಲ್ಲಿ ಸಾಂಡನರು ಆಶ್ರಮಕ್ಕೆ ಬಂದ್ಲು 
ಸುತ್ತಮುತ್ತಣ ಮುನಿಗಳಿಂದ ಸಮಾಚಾರವನ್ನು ತಿಳಿದರು. ಭೀಮನು ಒಡನೆಯೇ 
ಜಯದ್ರಧನನ್ನು ಸಂಧಿಸಿ, ಅವನ ಆಸ್ತಮಿತ್ರನಾದ ಕೋಟಿಕಾಸ್ಯನನ್ನು ಕೊಂದ. 
ಅಷ್ಟರಲ್ಲಿ ಯುಧಿಸ್ಮಿರನು ಭೀಮನನ್ನು ಕುರಿತು "" ನಮ್ಮ ತಂಗಿಯಾದ ದುಶ್ಶಲೆ 
ಯನ್ನೂ ವೃದ್ಧರಾದ ಗಾಂಧಾರೀ ಧೃತರಾಷ್ಟ್ರರನ್ನೂ ಸಂಕಟಕ್ಕೆ ಗುರಿಸಡಿಸಬಾರದು. 
ಜಯದೃಧನನ್ನು ಮಾತ್ರ ಕೊಲ್ಬಜೀಡ'' ಎಂದು ಹೇಳಿದೆ. ಭೀಮ ಇದಕ್ಕೆ ಅನು 
ಸಾರವಾಗಿಯೇ ಜಯದ್ರಧನಿಗೆ ಪಂಚಶಿಖೆಗಳನ್ನು ಕಲ್ಪಿಸಿ, ದ್ರೌಪದಿಯನ್ನು 
ಬಿಡಿಸಿಕೊಂಡು ಆಶ್ರಮಕ್ಕೆ ಬಂದ. ಬಳಿಕ ಜಯದ್ರಥನು ಸ್ವಯಂವರಕ್ಕೆ ಹೋಗದೆ 
ಅಲ್ಲಿಂದ ತನ್ನ ಪಟ್ಟಣಕ್ಕೆ ಬಂದು, ಸೈನ್ಯವನ್ನೆಲ್ಲ ಅಲ್ಲಿಯೇ ಬಿಟ್ಟು, ಗಂಗಾದ್ವಾರ 
ದಲ್ಲಿ ಬಂದು ನಿಂತು ತಿವನನ್ನು ಕುರಿತು ತೀವ್ರವಾಗಿ ತಸಸ್ಸುಮಾಡಿ, ಶಿವನು 
ಪ್ರತ್ಯಕ್ಸನಾಗಲು, ಐದು ಮಂದಿ ಪಾಂಡವರನ್ನೂ ತಾನೊಬ್ಬನೇ ಗೆಲ್ಲುವಂತೆ ವರ 
ವನ್ನು ಬೇಡಿಕೊಂಡ. ಆದರೆ "" ಅರ್ಜುನನ ಹೊರತು ಮಿಕ ನಾಲ್ವರನ್ನೂ 
ನೀನು ಒಮ್ಮೆ ಮಾತ್ರ ಗೆಲ್ಲುವೆ'' ಎಂಬುದಾಗಿ ವರವನ್ನಿತ್ತು, ಶಿವನು ಕಣ್ಮರೆ 
ಯಾದ [ಭಾರ.-ವನ. ೨೬೮-೨೭೩, ದ್ರೋ. ೪೨]. ಭಾರತ ಯುದ್ಧದ ಹದಿಮೂರೆ 
ನೆಯ ದಿನ ಅರ್ಜುನನು ಸಂಶಸ್ತ್ಮಕರ ಯುದ್ದಕ್ಕಾಗಿ ಬೇರೆ ಕಡೆ ಹೋಗಿದ್ದಾಗ, 
ದ್ರೋಣಾಚಾರ್ಯರು ನದ್ಮವ್ಯೂಹವನ್ನು ರಚಿಸಿ, ಅಂದಿನ ದಿನದಲ್ಲಿ ಪಾಂಡವರ 
ಸೇನೆಯಲ್ಲಿ ಯಾನನಾದರೊಬ್ಬ ಮಹಾರಥನನ್ನು ಕೊಲ್ಲುವೆನೆಂದು ಪ್ರತಿಜ್ಞೆ 
ಮಾಡಿದ್ದರು. ತರಳನಾದ ಅಭಿಮನ್ಯು ಯುಧಿಷ್ಮಿರನ ಸೂಚನೆಯ ಮೇರೆಗೆ ಆವ 
ರನ್ನೂ ತನ್ನ ಸಂಗಡ ಕರೆದುಕೊಂಡು ಚಕ್ರವ್ಯೂಹವನ್ನು ಭೇದಿಸಿ ಒಳಹೊಕ್ಕ. 
ಅಡ್ಡಲಾಗಿ ನಿಂತಿದ್ದ ಜಯದ್ರಢನು ಯುಧಿಷ್ಮಿರಾದಿಗಳಿಗೆ ಅವಕಾಶ ಕೊಡಲಿಲ್ಲ. 
ಚಕ್ರವ್ಯೂಹದ ಒಳಗಡೆ ಕರ್ಣ, ದುಶ್ಶಾಸನಾದಿಗಳು ಒಟ್ಟುಗೂಡಿ ಅಭಿಮನು, 


ಜಯೆದ್ರಭೆ 228 ಜಯದ್ರಥ 


ಕುಮಾರನನ್ನು ಕೊಂದುಬಿಟ್ಟಿರು. ಅಭಿಮನ್ಯುವಿನ ಕೊಲೆಯಲ್ಲಿ ಜಯದ್ರಧನೇ 
ಮುಖ್ಯ”ಕಾರಣನಾಗಿದ್ದು ದರಿಂದ "" ನಾಳಿನ ಸಂಜೆಯೊಳಗಾಗಿ ನಾನು ಸ್ಫಂಧವನ 
ರುಂಡವನ್ನು ಕೆಡಹದಿದ್ದರೆ ಅಗ್ನಿಪ್ರವೇಶ ಮಾಡುವೆನು '' ಎಂಬುದಾಗಿ ಅರ್ಜುನನು 
ಪ್ರತಿಜ್ಞೆ ಮಾಡಿದುದನ್ನು ಕೇಳಿ ಹೆದರಿದ ಜಯದ್ರಧನು ನೇನೆಯೊಂದಿಗೆ ತನ್ನ 
ಪಟ್ಟಣಕ್ಕೆ ಹೊರಟಿದ್ದ. ದ್ರೋಣ, ದುರ್ಯೋಧನಾದಿಗಳು ಅಭಯವಿತ್ತು. ಅವ 
ನನ್ನು ನಿಲ್ಲಿಸಿದರು [ದ್ರೋ. ೭೩, ೭೪], ಮರುದಿನ ಬೆಳಗಾಗುತ್ತಲೇ ಆಚಾರ್ಯರು 
ವ್ಯೂಹದ ಪ್ರವೇಶಮಾರ್ಗದಲ್ಲಿ ಅಡ್ಡಲಾಗಿ ನಿಂತರು. ಅರ್ಜುನನು ರಥದಲ್ಲಿ ಕುಳಿತು 
ಬರುವಾಗ ಕೃಷ್ಣ ಅರ್ಜುನನನ್ನು ಕುರಿತು "" ನೀನು ದ್ರೋಣನ ಸಂಗಡ ಯುದ್ಧ 
ಮಾಡುವುದು ಈಗ ಯುಕ್ತವಲ್ಲ ''ವೆಂದು ಸೂಚಿಸಿದ. ಅರ್ಜುನನು ಅವರಲ್ಲಿಗೆ 
ಬಂದು ನಮಸ್ಸುರಿಸಲಾಗಿ, ಆಚಾರ್ಯರು ("ಶತ್ರುವಾಗಿರುವ ನಾನು ಅಡ್ಡಲಾಗಿ 
ನಿಂತಿರುವಲ್ಲಿ ನನ್ನನ್ನು ಜಯಿನಡೆ ನೀನು ಒಳಹುಗುಪುದಾದರೂ ಹೇಗೆ ?'' 
ಎಂದರು. ಆ ಮಾತಿಗೆ ಅರ್ಜುನನು "" ಸ್ವಾಮಿ, ತಾವು ನನಗೆ ಗುರುಗಳು. 
ಹೆಗೆಯೆಲ್ಲ. ನಾನು ತಮಗೆ ಶಿಷ್ಯನಾದುದರಿಂದ ಪುತ್ರಸಮನು. ತಮ್ಮನ್ನು ಗ್ಲೊಬಲ್ಲ 
ಸುರುಸನಾದರೂ ಲೋಕದಲ್ಲಿರುವನೇ. '' 
ಗುರುರ್ಭರ್ವಾ ನ ಮೇ ಶತ್ರುಃ ಶಿಷ್ಯಃ ವುತ್ರಸಮೋಸ್ಮಿ ತೇ | 
ನ ಜಾಸ್ತಿ ಸ ಪುರ್ಮಾ ಲೋಕೇ ಯಸ್ಸ್ವ್ವಾಂ ಯುಧಿ ಪರಾಜಯೇತ್‌ ॥ 
[ದ್ರೋ. ೯೧, ಶ್ಲೋ. ೩೪]. 
ಎಂಬುದಾಗಿ ಹೇಳಿ ವ್ಯೂಹವನ್ನು ಹೊಕ್ಕು. ಎಷ್ಟು ಹುಡುಕಿದರೂ ಜಯದ್ರಥನು 
ಕಾಣಲಿಲ್ಲ. ಬಳಿಕ ಯುಧಿಸ್ಮಿರಾದಿಗಳೂ ಸಾತ್ಯಕಿಯೂ ವ್ಯೂಹವನ್ನು ಹೊಕ್ಕು 
ಹುಡುಕತೊಡಗಿದರು. ದುರ್ಯೋಧನನು ಜಯದ್ರಧನನ್ನು ಬಚ್ಚಿ ಟ್ಟಿ. ಬಳಿಕ 
ಯುಧಾಮನ್ಯು, ಉತ್ತನರೌಜ, ಭೀಮಸೇನ ಮುಂತಾದವರೂ ವ್ಯೂಹವನ್ನು 
ಹೊಕ್ಳು ಹುಡುಕತೊಡಗಿದರು. ದುರ್ಯೋಧನನಿಗೆ ಭೀತಿ ಅಧಿಕವಾಗಿ, ಜಯದ್ರಧ 
ನನ್ನು ಬಚ್ಚಿಟ್ಟ ಕಡೆಗೆ ಹೋಗುವ ಮಾರ್ಗವನ್ನು ಅಡ್ಡಗಿಸಿ, ಅನನ ಮೈಗಾವಲಿ 
ಗಾಗಿ ತಾನೇ ನಿಂತ (ದ್ರೋ. ೯೯-೧೦೧]. ಅರ್ಜುನ ದುರ್ಯೊೋಧನರಿಬ್ಬರೂ 
ತಮ್ಮ ತಮ್ಮ ಶಪಧವನ್ನು ನೆರವೇರಿಸಿಕೊಳ್ಳುವುದರಲ್ಲಿ ತಹತಹಸಡುತ್ತಿದ್ದರು. 
ಇಷ್ಟರಲ್ಲಿ ಕೃಷ್ಣ ಮಾಯಾಂಧಕಾರವನ್ನು ಕಲ್ಪಿಸಿ, ಎರಡು ಸೇನೆಯವರಿಗೂ 
ಸೂರ್ಯಾಸ್ತನಾಯಿತೆ೦ಬ ಭ್ರಾಂತಿಯನ್ನುಂಟುಮಾಡಿದ. ಅರ್ಜುನನ ಮೋರೆ 
ಕಳೆಗುಂದಿತು. ಕೌರವರು ಅನಂದನರನಶದಿಂದ ಮೆರೆಯತೊಡಗಿದರು. ಅಷ್ಟ 
ರಲ್ಲಿ ಜಯದ್ರಧನು ಕಾಣಬರಲಾಗಿ, ಅರ್ಜುನನು ಅನನ. ಶಿರವನ್ನು ತರಿದು ಆ 
ರುಂಡವನ್ನು ವೃದ್ಧಕ್ಸತ್ರನ ತೊಡೆಯಮೇಲೆ ಬೀಳುವಂತೆ ಮಾಡಿದ (ನೋಡು-- 


ಜಯನ್ಷ 229 ಜಯಾನೀಕೆ 


ವೃದ್ಧಕ್ಸತ್ರ, ಕೋಟಕಾಸ್ಯ). ಜಯದ್ರಧನು ಹತನಾದ ಕೂಡಲೇ ಮರಳಿ ಸೂರ್ಯನು 
ಬೆಳಗತೊಡಗಿದ. ಕುರು ವಾಂಡವರು ಶೋಕ, ಸಂತೋಷ ಸಮುದ್ರದಲ್ಲಿ ಈನಾಡ 
ತೊಡಗಿದರು. ಬಳಿಕ ದಿಟಿವಾಗಿಯೂ ಸೂರ್ಯನು ಮುಳುಗಿದ ಕೂಡಲೇ ಇತ್ತ೦ಡ 
ದವರೂ ತಮ್ಮ ತಮ್ಮ ಬಿಡಾರಗಳನ್ನು ಸೇರಿದರು [ದ್ರೋ. ೧೪೭, ೧೪೮]. ಇವನ 
ಮಕ್ಕಳಲ್ಲಿ ಒಬ್ಬನು ದೌೌಸದೀ ಸ್ವಯಂವರ ಸಮಯದಲ್ಲಿ ಅರ್ಜುನನಿಂದ ಹತನಾದ 
(ಅದಿ. ೨೧೮]. ಮತ್ತೊಬ್ಬ ಮಗನಾದ ಸುರಧನೆಂಬವನು, ಯುಧಿಷ್ಠಿರನ ಅಶ್ವ 
ಮೇಧ ಯಾಗಕ್ಕೆ ಮೊದಲು, ಅರ್ಜುನನು ತನ್ತಿಂದ ಕನ್ಸಕಾಣಿಕೆಗಳನ್ನು ಕೊಂಡು 
ಹೋಗಲು ಬರುತ್ತಿರುವನೆಂಬ ಸುದ್ದಿಯನ್ನು ಜೀಳಿದೊಡನೆಯೇ ವ್ರಾಣತ್ಯಾಗ 
ಮಾಡಿದ [ಅಶ್ವ. ೭೮]. ದೌೌವದೀ ಜಯದ್ರಧರ ಸಂವಾದ [ವನ. ೨೬೮]. 
ಜಯೆನ್ವ.- (1) ಇಂದ್ರನ ಮಗನು. ನೌಲೋಮಿ ಈತನ ಜನನಿ (ಆದಿ. 
೧೬೩]. 
(11) ವಾಂಚಾಲ ದೇಶದ ಅರಸು. ಮಹಾ ರಧ [ಉದ್ಯೋ. ೧೭೧]. 
ಜಯರಾ ತ.- ಒಬ್ಬ ಅರಸು, ಭಾರತ ಯುದ್ಧದಲ್ಲಿ ದುರ್ಯೋಧನನ ಸರನಾಗಿ 
ಹೋರಾಡಿ ಹದಿನೈದನೆಯ ದಿನ ಭೀಮನಿಂದ ಹತನಾದ [ದ್ರೋ. ೧೫೬], 
ಜಯ ವಿಜಯರು.--ನೋಡು--ಜಯ. 
ಜಯಸೂಚಕ ಚಿಹ್ನಗಳು..[ಭೀ. ೩. ಶಾಂತಿ. ೨೦೨]. 
ಜಯೆಂಸೇನ.--(1) ಅವಂತಿ ದೇಶದ ಅರಸು. ಈತನು ವಸುದೇವನ ತಂಗಿ 
ಯಾದ ರಾಜಾಧಿದೇನಿಯನ್ನು ಮದುವೆಯಾಗಿ, ವಿಂದ, ಅನುವಿಂದರೆಂಬ ಪುತ್ರ 
ರನ್ನೂ ಮಿತ್ರನಿಂಡೆಯೆಂಬ ಕನ್ಯೆಯನ್ನೂ ಪಡೆದ. ಈ ಮಿತ್ರವಿಂಜೆ ಶ್ರೀ ಕೃಷ್ಣನ 
ಅಸ್ಪಮಹಿಹಿಯರಲ್ಲಿ ಒಬ್ಬಳು [ಭಾಗ.-೧೦, ೫೮]. ನೋಡು--ಕೃಷ್ಣ | 
(11) ಒಬ್ಬ ಅರಸು. ಚಂದ್ರ ವಂಶದ ಸಾರ್ವಭೌಮ ರಾಜನ ಮಗ. ಇವ 
ನನ್ನು ಜಯತ್ಸೇನನೆಂದು ಕರೆಯುವುದೂ ಉಂಟು. ನೋಡು--ಜಯತ್ಸೇನ 
[ಭಾರ.-ಆದಿ. ೬೩, ೬೮]. 
ಜಯಾ.--ಕೃಶಾಶ್ವ ಮುನಿಯಿಂದ ದಕ್ಷಪುತ್ರಿಯಾದ ಧಿಷಣೆಯಲ್ಲಿ ಜನಿಸಿದ 
ಇಬ್ಬರು ಪುತ್ರಿಯರಲ್ಲಿ ಒಬ್ಬಳು. ನೋಡು--ಕೃಶಾಶ್ಚ [ರಾಮಾ.-ಬಾಲ. ೨೧]. 
ಜಯಾನೀಕ.--(1) ಪಾಂಚಾಲ ರಾಜನಾದ ದ್ರುವದನ ಮಕ್ಕಳಲ್ಲಿ ಒಬ್ಬ, 
ಹದಿನ್ಫ ದನೆಯ ದಿವಸದ ಯುದ್ಧ ದಲ್ಲಿ ಅಶ್ಚತ್ಥ್ಯಾಮನಿಂದ ಹತನಾಡ [ಭಾರ.-ದ್ರೋ. 
೧೫೭]. 
(11) ಒಬ್ಬ ಅರಸು. ಮತ್ಸ ತದೇಶಾಧಿವನಾದ ವಿರಾಟನ ಸಹೋದರ, 
ಅಶ್ಚತ್ಥ್ಯಾಮನಿಂದ ಮಡಿದ [ದ್ರೋ. ೧೫೯]. 


ಜಯಾಶ್ವ 9 ಜರತ್ಕಾಕು 


ಜಯಾಶ್ಚೆ.--(1) ಪಾಂಚಾಲ ರಾಜನ ಪುತ್ರ. ಜಯಾನೀಕನ ಸಹೋದರ. 

ಅಶ್ವತ್ಥಾಮನಿಂದ ಹತನಾದ [ದ್ರೋ. ೧೫೭]. 
(11) ವಿರಾಟನ ಸಹೋದರ. ಇವನೂ ಅಶ್ವತಾ ಎಮುನಿಂದಲೇ ಹತನಾದ 

(ದೋ. ೧೫೯]. 

ಜಯೇಶ.- ಅಜ್ಞಾತವಾಸ ಸಮಯದಲ್ಲಿ ಭೀಮಸೇನನ ಗೂಢವಾದ ಹೆಸರು 
[ನಿರಾ. ೭, ೨೭]. 

ಜರ.--ಒಬ್ಬ ಜೇಡ. ಯಾದವರು ಯಮುನಾ ತೀರದಲ್ಲಿ ಪ್ರಭಾನತೀರ್ಥದ 
ಬಳಿ, ಮದ್ಯಪಾನ ಮಾಡಿ, ಒಬ್ಬರನ್ನೊಬ್ಬರು ತಮ್ಮಲ್ಲಿ ತಾವೇ ಕೊಂದುಬಿದ್ದಿದ್ದನ್ನು 
ಕಂಡು, ಚಿಂತಾತುರನಾದ ಶ್ರೀ ಕೃಷ್ಣನು, ಒಂದು ಮರದ ಅಡಿಯಲ್ಲಿ ಕಾಲು ಜಾಚಿ 
ಕೊಂಡು ಮಲಗಿರುವಾಗ ಈ ಬೇಡನು ಶ್ರೀ ಕೃಷ್ಣನ ಚರಣವನ್ನು ದೂರದಿಂದ ನೋಡಿ 
ಜಿಂಕೆಯೆಂಬ ಭ್ರಾಂತಿಯಿಂಡ ಬಾಣವನ್ನು ಎಸೆದ. ಬಳಿಕ ಹತ್ತಿರಕ್ಟೆ ಬಂದು, ಭಯ 
ಭ್ರಾಂತನಾಗಿ ಕೃಷ್ಣನನ್ನು ಮರೆಹೊಕ್ಳು, ನಾನಾ ಪರಿಯಿಂದ ಬೇಡಿಕೊಂಡು, ಆತನ 
ಅನುಗ್ರಹದಿಂದ ಸೆದ್ದತಿಯೆನ್ನೈದಿದನು [ವಸ ೫]. ಹಿಂಜಿ ತ್ರೇತಾಯುಗದಲ್ಲಿ 
ರಾಮನಿಂದ ಮರೆಯಾಗಿ ಹತನಾದ ವಾಲಿ, ದ್ವಾಸರಯುಗದಲ್ಲಿ ಬೇಡನ ರೂಪದಿಂದ 
ಹುಟ್ಟ, ಜಿಂಕೆಯೆಂಬ ಭಾವನೆಯಿಂದ ಕೃಷ್ಣನ ಮೇಲೆ ಬಾಣವನ್ನೆಸೆದು ತನ್ನ 
ಸೇಡನ್ನು ತೀರಿಸಿಕೊಂಡನು. 

ಜರತ್ವ್ಯಾರು.--(1) ಭೃಗು ವಂಶದ ಒಬ್ಬ ಮಹರ್ಷಿ.  ಆಸ್ತೀಕನ ತಂಜೆ 
[ಆದಿ. ೧೩, ೨೮]. ಈತನು ನ್ಸೈಸ್ಮಿಕ ಬ್ರಹ್ಮಚರ್ಯದಿಂದಲೇ ಜೀವವನ್ನು ಕೊನೆ 
ಗಾಣಿಸಜೇಕೆಂದಿದ್ದ. ಒಂದು ದಿನ ತನ್ನ ನಿತೃಗಳು ತಲೆಕೆಳಗಾಗಿ ಜೋಲು 
ಬಿದ್ದಿದ್ದು ದನ್ನು ಕೆಂಡು " ಅಯ್ಯಾ, ನೀವು ಯಾರು? ಇಂತು ಶಲೆಳೆಳಗಾಗಿ 
ಜೋಲಾಡುವುದಕ್ಕೆ ಕಾರಣವೇನು?'' ಎಂಬುದಾಗಿ ಪ್ರಶ್ನೆ ಮಾಡಿದ. ಆಗ 
ಆ ಪಿತೃಗಳು "" ಅಯ್ಯಾ, ನಮ್ಮ ಅವಸ್ಥೆಯನ್ನು ಏನೆಂದು ಹೇಳೋಣ. ನಮ್ಮ 
ವಂಶದಲ್ಲಿ ಜರತ್ಪಾರುವೆಂಬನನು ಜನಿಸಿದ್ದಾನೆ. ಅನನು ಮದುವೆ ಮಾಡಿ 
ಕೊಳ್ಳದಿರುವ ಕಾರಣ ಸಂತಾನಹೀನನಾದ ಆತನ ಮೂಲಕ ನಮಗೆ ಈ ಅನಸೆ A 
ಪ್ರಾಷ್ತವಾಗಿದೆ '' ಎಂದರು. ಆಗ ಜರತ್ಪಾರು "" ನಾನೇ ಆ ಜರತ್ಪಾರು. ನಿಮ್ಮನ್ನು 
ಈ ಅಧೋಗತಿಯಿಂದ ಪಾರುಮಾಡುತ್ತೀನೆ. ಆದರೆ ನಾನು ನನ್ನ ಹೆಸರಿನ ಹುಡುಗಿ 
ಯನ್ನೇ ಮದುವೆಯಾಗುವೆನು'' ಎನಲು ವಿತೃದೇವತೆಗಳು ಅದಕ್ಕೆ ಸಮ್ಮತಿಸಿದರು. 
ಬಳಿಕ ಜರತ್ಸಾರು ಹುಡುಗಿಯನ್ನು ಹುಡುಕುತ್ತ, ವಾಸುಕಿಯ ತಂಗಿ ಜರತ್ಪಾರು 
ವೆಂಬ ಹೆಸರಿನವಳೆಂಬುದನ್ನು ತಿಳಿದು ಆತನಲ್ಲಿಗೆ ಹೋಗಿ, ಆತನ ತಂಗಿಯನ್ನು 
ತನಗೆ ಕೊಡುವುದಾಗಿ ಕೇಳಿದ... ನಾಗ ರಾಜನಾದ ವಾಸುಕಿ ಸಮ್ಮತಿಸಿ ಮದುಸೆ 


ಜರಾ 281 ಜರಾಸಂಧ 


ಮಾಡಿಕೊಟ್ಟ. ಬಳಿಕ ಜರತ್ಪಾರು ಆಕೆಯನ್ನು ಕರೆದುಕೊಂಡು ತನ್ನ ಆಶ್ರಮ 
ವನ್ನು ಸೇರಿದ [ಭಾರ.-ಆದಿ. ೪೫-೪೮]. 

(1? ನಾಗ ರಾಜನಾದ ವಾಸುಕಿಯ ಸಹೋದರಿ. ಮೇಲೆ ಹೇಳಿದ ಜರ 
ತ್ಪಾರು ಮುನಿಯ ಹೆಂಡತಿ. ಆಸ್ತಿಕ ಮುನಿಯನ್ನು ಹೆತ್ತವಳು [ಭಾರ.-ಆದಿ. ೩೮, 
೩೯, ೫೪]. ಒಮ್ಮೆ ಸಂಧ್ಯಾ ಸಮಯದಲ್ಲಿ ಜರತ್ಥಾರು ನಿದ್ರಿಸುತ್ತಿದ್ದ. ಸಂಧ್ಯಾ 
ಸಮಯ ಮಿಸಾರಿಹೋಗುವುದೆಂಬ ಭಯದಿಂದ ಈಕೆ ಹೆದರುತ್ತಲೇ ತನ್ನ ಪತಿ 
ಯನ್ನು ಎಚ್ಚರಗೊಳಿಸಿದಳು.  ಜರತ್ವಾರು ಮುನಿ ಎಚ್ಚತ್ತು ಕೋಪದಿಂದ, 
ತನ್ನ ನತ್ನಿ ತನ್ನನ್ನು ಸ್ವಲ್ಪವೂ ಲೆಕ್ಟಿಸಜಿ ಇಂತಹ ಅಪಮಾನಮಾಡಿದಳೆಂಬ 
ಕೋನದಿಂದ ತನಸ್ಸಿಗಾಗಿ ಅರಣ್ಯಕ್ಕೆ ಹೋದನು [ಆದಿ. ೧೩-೧೬, ೪೫-೪೭]. 
ಉಗ್ರ ತವಸ್ಸಿನಿಂದ ದೇಹವನ್ನು ಕೃಶಮಾಡಿದವನಾದುದರಿಂದ ಜರತ್ಪಾರುವೆಂದು 
ಹೆಸರು [ಆದಿ. ೪೦]. 

ಜರಾ.--(1) ಮುನ್ಪು--ಅದರ ದೋಷಗಳು [ಆದಿ. ೭೮]. 

(11) ಒಬ್ಬ ರಾಕ್ಷಸಿ. ಜರಾಸಂಧನ ಉಪ ಮಾತೆ [ಸಭಾ. ೧೭]. ಇವಳು 
ಆಹಾರಾರ್ಧವಾಗಿ ಬೃಹದ್ರಧನ ಅರಮನೆಯ ಸುತ್ತಲೂ ತಿರುಗಾಡುತ್ತಿರುವಾಗ 
ತಿವೈಯಮೇಲೆ ಬಿದ್ದಿದ್ದ ಒಂದೇ ಶಿಶುನಿನ ಎರಡು ಸೀಳುಗಳನ್ನು ನೋಡಿ ತಿನ್ನ 
ಬೇಕೆಂಬ ಆಸೆಯಿಂದ ಆ ಎರಡು ಸೀಳುಗಳನ್ನೂ ತೆಗೆದು ಜೋಡಿಸುವಷ್ಟರಲ್ಲಿ 
ಅವೆರಡೂ ಸೇರಿ ಒಂದು ಪ್ರುರುಷ ಶಿಶುವಿನ ಆಕಾರವನ್ನು ಹಡೆದವು. ಕೂಡಲೇ 
ಶಿಶುವೂ ಅಳತೊಡಗಿತು. ಜರೆ ಇದನ್ನು ಕಂಡು ಆಶ್ಚರ್ಯಭರಿತಳಾಗಿ, ದಿವ್ಯವಾದ 
ಸ್ತ್ರೀ ರೂಪವನ್ನು ಧರಿಸಿ, ರಾಜನಲ್ಲಿಗೆ ಬಂದು ಆ ಶಿಶುನನ್ನು ಅರ್ನಣಮಾಡಿ, ತನಗೆ 
ಆಹಾರವನ್ನು ಕೊಡಿಸುವಂತೆ ಕೇಳಿಕೊಂಡಳು, ರಾಜನು ಸಂತೋಷದಿಂದ ಮಗು 
ವನ್ನು ಎತ್ತಿಕೊಂಡು ರಾಣಿವಾಸಕ್ಕೆ ಕಳುಹಿ ಆ ಹೆಂಗಸಿಗೆ ಯಭೇಷ್ಮೃವಾಗಿ ಆಹಾರ 
ವನ್ನು ಕೊಡಿಸಿದ [ಸಭಾ. ೧೮]. ಜರಾಸಂಧ ಹಿರಿಯನನಾದ ತರುವಾಯ ಶ್ರೀ 
ಕೃಷ್ಣ ನನ್ನು ಕೊಲ್ಲುವುದಕ್ಕಾಗಿ ಈ ಜರೆಯನ್ನು ಕಳುಹಿದ. ಆಗ ಬಲರಾಮನು 
ಸ್ಥೂಣಾಕರ್ಣಾಸ್ತ್ರದಿಂದ ಇವಳನ್ನು ಕೊಂದ [ದ್ರೋ. ೧೮೨]... ಜರೆಯೆಂಬ 
ರಕ್ತೃಸಿಯ ಸ್ವರೂಪ ವರ್ಣನ [ಸಭಾ. ೧೮]. 

ಜರಾಸಂಧ.--ಮಗಧ ದೇಶಾಧಿಸತಿಯಾದೆ ಬೃಹದ್ರಥ ರಾಜನ ಮಗ. ಉಪರಿ 
ಚರವಸುವಿನ ಮೊಮ್ಮಗ [ಆದಿ. ೨೦೧. ಸಭಾ. ೧೮]. ಬೃಹದ್ರಧನಿಗೆ ಬಹಳ ಕಾಲದ 
ವರೆಗೆ ಸಂತಾನವಿರಲಿಲ್ಲವಾಗಿ, ಒಂದು ದಿನ ಅರಣ್ಯಕ್ಕೆ ಹೋಗಿ ಒಂದು ಮಾವಿನ 
ಮರದ ಅಡಿಯಲ್ಲಿ ತಪೋನಿರತನಾಗಿದ್ದ ಚಂಡಕೌಶಿಕ ಮುನಿಯನ್ನು ಮರೆಹೊಕ್ಳು 
ತನ್ನ ಸ್ಥಿತಿಯನ್ನು ವಿವರಿಸಿದ. ಅಷ್ಟರಲ್ಲಿ ಆ ಮರದಿಂದ ಕಳಿಮಾಗಿದ ಒಂದು 


ಜರಾಸಂಧ ೨52 ಜರುಸಂಧ 


ಮಾವಿನ ಹಣ್ಣು ಕೆಳಕ್ಕೆ ಬಿತ್ತ, ಮುನಿ ಆ ಹೆಣ್ಣನ್ನು ಅಭಿಮಂತ್ರಿಸಿ, ಬೃಹದ್ರಧ 
ನಿಗೆ ಕೊಟ್ಟು, ಆತನ ರಾಣಿಗೆ ಕೊಡುವುದಾಗಿ ಹೇಳಿ ಕಳುಹಿದ. ಬೃಹದ್ರಧ ಆ 
ಹಣ್ಣನ್ನು ತಂದು ಎರಡು ಹೋಳು ಮಾಡಿ, ತನ್ನ ಇಬ್ಬರು ಪತ್ಲಿಯರಿಗೂ ಕೊಟ್ಟ. 
ಇಬ್ಬರೂ ಗರ್ಭಧಾರಣಮಾಡಿ ಶಿಶುವಿನ ಎರಡು ಸೀಳುಗಳನ್ನು ಹೆತ್ತರು. ಈ 
ವಿಕಾರ ಶಿಶುವನ್ನು ಕಂಡು ಅವರಿಬ್ಬರೂ ತಮ್ಮ ದಾದಿಯರ ಮೂಲಕ ಆ ತುಂಡು 
ಗಳನ್ನು ತಿಪ್ಪೆಯಲ್ಲಿ ಬಿಸಾಡಿದರು. ಬಳಿಕ ಜರೆಯೆಂಬ ರಾಕ್ಷಸಿ ಆ ಎರಡು ಸೀಳು 
ಗಳನ್ನೂ ಸಂಧಿಸಿ(ಜೋಡಿಸಿ) ದ್ಹರಿಂದ ಜನಿಸಿದವನಾದ ಕಾರಣ ಜರಾಸಂಧನೆಂಬ 
ಹೆಸರು ಬಂತು. ನೋಡು ಜರಾ [ಭಾರ.-ಸಭಾ. ೧೭. ಭಾಗ.-೯, ೨೨], ಜರಾಸಂಧನು 
ಸ್ರಾಸ್ತವಯಸೃ್ಪನಾದ ಕೂಡಲೇ ಬೃಹದ್ರಥನು ಜರಾಸಂಧನಿಗೆ ಸಟ್ಟಿಗಟ್ಟ ವಾನ 
ಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದ. ಜರಾಸಂಧನು ದಿಗ್ವಿೀಜಯಮಾಡಿ ಶತ್ರುಗಳನ್ನ್ಲೊ 
ಗೆದ್ದು, ಅನೇಕ ಮಂದಿ ರಾಜನುತ್ರರನ್ನು ಸೆರೆಯಲ್ಲಿರಿಸಿ, ನಿರ್ಭೀತನಾಗಿದ್ದ. ಮಗಧ 
ದೇಶದಲ್ಲಿರುವ ಗಿರಿವ್ರಜ ಇವನ ರಾಜಧಾನಿಯಾಗಿತ್ತು. ಈ ಕಾರಣದಿಂದಲೇ 
ಇವನಿಗೆ ಮಾಗಧನೆಂದು ಹೆಸರು. ನೋಡು--ಗಿರಿವ್ರಜ [ಸಭಾ. ೨೧, ೨೫]. ಇವನಿಗೆ 
ಅಸ್ಲಿ, ಪ್ರಾಸ್ತ್ವಿಯರೆಂಬ ಇಬ್ಬರು ಪುತ್ರಿಯರಿದ್ದರು. ಇವರಿಬ್ಬರನ್ನೂ ಕಂಸನಿಗೆ 
ಕೊಟ್ಟು ಮದುನೆಮಾಡಿದ್ದ. ಶ್ರೀ ಕೃಷ್ಣ ಕಂಸನನ್ನು ಕೊಂದಕಾರಣ ಇವನು 
ಕೃಷ್ಣನನ್ನು ದ್ವೇಷಿಸತೊಡಗಿದ [ಸಭಾ. ೨೩]. ಇವನು ನಿಪ್ರಚಿತ್ತಿಯೆಂಬ ರಾಕ್ಷ 
ಸನ ಅಂಶದಿಂದ ಜನಿಸಿದವನು |ಆದಿ. ೬೮]. ಇವನ ಶೌರ್ಯವರ್ಣನೆ [ಸಭಾ. 
೧೪. ಬ್ರೋ. ೧೮೬]. ಇವನು ಭ್ಹೈರವೋಪಾಸಕನಾಗಿದ್ದು ದರಿಂದ ಭರವ ಪ್ರೀತಿ 
ಗಾಗಿ ಪುರುಷಮೇಧವನ್ನು ಮಾಡಬೇಕೆಂಬ ಉದ್ದೇಶದಿಂದ ಎಂಬತ್ತಾರು ಸಾವಿರ 
ಮಂದಿ ರಾಜಪುತ್ರರನ್ನು ಒಟ್ಟುಗೂಡಿಸಿ, ಸೆರೆಯಲ್ಲಿಟ್ಟದ್ದ (ಸಭಾ. ೧೫]. ಜರಾ 
ಸಂಧನ ರಾಜ್ಯಾಭಿಷೇಕ [ಸಭಾ. ೧೯]. ಈ ರಾಜವುತ್ರರೆಲ್ಲರೂ ರಹಸ್ಯವಾಗಿ ಶ್ರೀ 
ಕೃಷ್ಣನಿಗೆ ಹೇಳಿಕಳುಹಿಸಿ ತಮ್ಮ ಪ್ರಾಣವನ್ನು ಉಳಿಸಬೇಕೆಂಬುದಾಗಿ ಬೇಡಿಕೊಳ್ಳ 
ಲಾಗಿ ಕೃಷ್ಣ ಭೀಮನೇನನಿಂದ ಇವನನ್ನು ಕೊಲ್ಲಿಸಿದ. ನೋಡು--ಕೃಷ್ಣ ಗೋ 
ಮಂತಕ [ಭಾರ.-ಸಭಾ. ೨೪, ೨೫. ಭಾಗ.-೧-೭೨]. ಇವನ ತರುವಾಯ ಕೃಷ್ಣನು 
ಇವನ ಮಗನಾದ ಸಹೆದೇವನಿಗೆ ರಾಜ್ಯದಲ್ಲಿ ಸಟ್ಟಗಟ್ಟದ [ಸಭಾ. ೨೫. ಭಾಗ.-೧೦, 
೭೩1. ಈ ಸಹದೇವನು ಭಾರತ ಯುದ್ಧದಲ್ಲಿ ವಾಂಡವರ ಪರವಾಗಿ ಹೋರಾಡಿ, ಹದಿ 
ನಾಲ್ಕನೆಯ ದಿವಸದ ಯುದ್ಧದಲ್ಲಿ ದ್ರೋಣನಿಂದ ಹತನಾದ [ದ್ರೋ. ೧೨೫]. ಈ 
ಸಹದೇವನ ಮಗನಾದ ಮೇಘಸಂಧಿ ಪಾಂಡವರ ಅಶ್ವಮೇಧ ಸಮಯದಲ್ಲಿ ಒತ್ತಾ ಸೆ 
ಮಾಡಿದ [ಅಶ್ವ. ೮೨], ಜರಾಸಂಧನ ನುತ್ರಿಯರಲ್ಲಿ ಒಬ್ಬಳು ಪಾಂಡು ಪುತ್ರನಾದ 
ಸಹದೇವನನ್ನು ಮದುವೆಯಾಗಿದ್ದಂತೆ ತೋರುತ್ತದೆ [ಆಶ್ರಮ, ೧]. ಜರಾಸಂಧನಿಗೂ 


ಜರಿತಾ 288 ಜಲನ್ಮರ 


ಕರ್ಣನಿಗೂ ಯುದ್ಧ (ಶಾಂತಿ. ೫]. ಜರಾಸಂಧನ ವಂಶ ವರ್ಣನೆ (ಭಾಗ.-೯-೨೨. 
ಗರುಡ. ೧೪೦]. ಜರಾಸಂಧನದ ವರ್ಷ (ಸಭಾ. ೨೦-೨೫]. 

ಜರಿತಾ.--ಒಂದು ಹೆಣ್ಣು ಹಕ್ಕಿ. ಮಂದನಾಲನೆಂಬ ಮುನಿ ಪಕ್ಷಿ ರೂವ 
ದಿಂದಿದ್ದಾಗ ಜರಿತಾರಿ, ನಾರಿಸ್ಕಕ್ಕ ಕೆ ದ್ರೋಣ, ಸ್ತಂಬಮಿತ್ರರೆಂಬ ನಾಲ್ವರು ವುತ್ರ 
ರನ್ನು ಈ ಹಕ್ಕಿಯಲ್ಲಿ ಪಡೆದ [ಆದಿ. ೨೫೫]. 

ಜರಿತಾರಿ.-ಸನೋಡು--ಜರಿತಾ [ಆದಿ. ೨೫೮. ಅನು. ೫೩]. 

ಜಲ.- ನೀರು. ಪಂಚಭೂತಗಳಲ್ಲಿ ಎರಡನೆಯದು. ಅದರ ಗುಣವರ್ಣನೆ 
[ವನ. ೨೧೫. ಭೀ. ೫. ಶಾಂತಿ. ೨೫೬, ೨೫೮]. 

ಜಲದಾನ ಪ್ರಶಂ ಸೆ..ಅನು. ೧೦೦, ೧೦೨, ೧೦೩. ಅಶ್ವ. ೧೦೧]. 

ಜಲಕ್ರೀಡಾ.--ಕೃಷ್ಣಾರ್ಜುನರು ತಮ್ಮ ಪ್ರೀ ಪರಿವಾರದೊಂದಿಗೆ ಯಮುನೆ 
ಯಲ್ಲಿ ಕ್ರೀಡಿಸಿದ್ದು. ನೋಡು--ಚಿತ್ರರಧ, ಅಂಗಾರಪರ್ಣ [ಆದಿ. ೨೪೮]. 

ಜಲನ್ನ ರ.--ಒಬ್ಬ ಘೋರ ರಾಕ್ಷಸನ, ಶಿವನು ಇಂದ್ರನ ಮೇಲೆ ಬಿಡಬೇಕೆಂದು 
ಧರಿಸಿದ್ದ ಕೊ ್ರೀಧಾಗಿ ೬. )ಹ ಹಸ್ಪತಿಯ ಬೇಡಿಕೆಯಂತೆ ಲವಣ ಸಮುದ್ರದಲ್ಲಿ 
ಬಿಟ್ಟ. ಅಸು ಆ ಅಗ್ನಿಕಣ ಒಡನೆಯೇ ಒಂದು ಶಿಶು ರೂಪವನ್ನು 
ತಾಳಿ, ಗಟ್ಟೀಯಾಗಿ ಅಳತೊಡಗಿತು. ಜೇವತೆಗಳ್ಲೊರೂ ಇದೇನು ಚೋದ್ಯವೆಂದು 
ಭಯ ವಿಸ್ಮಯಭರಿತರಾಗಿ ಒಡನೆಯೇ ಆ ಮಗು ಅತ್ತ, ಸ್ಥಳಕ್ಕೆ ಹೋಗಿ 
ನೋಡುವಲ್ಲಿ, ನಾಗರನು ಈ ಶಿಶುವನ್ನು ತನ್ನ ಮಗನೆಂದು ಭಾವಿಸಿ ಅಕ್ಕರೆ 
ಯಿಂದ ಎತ್ತಿ,ಕೊ೦ಡ. ದೇವತೆಗಳ್ಳೊರೂ ಆ ಶಿಶುವಿನ ರೂಪವನ್ನು ಕಂಡು ಹೆದರಿ 
ಬ್ರಹ್ಮನಿಗೆ ತಿಳಿಸಿದರು. ಚತುರ್ಮುಖನು ಆ ಶಿಶುವನ್ನು ನೋಡುವುದಕ್ಕಾಗಿ 
ಸಮುದ್ರ ರಾಜನಲ್ಲಿಗೆ ಬಂದ. ಸಮುದ್ರ ರಾಜ ತನ್ನ ಮಗನನ್ನು ಚತುರ್ಮುಖನಿಗೆ 
ತೋರಿಸಿ, ಅವನ ಜನ್ಮಕಾಲದ ಫಲವನ್ನು ತಿಳುಹಬೇಕೆಂದು ಬೇಡಿದ. ಆಗ ಚತು 
ರ್ಮುಖನು "" ಅಯ್ಯಾ, ಇವನು ದೀರ್ಥ ಕಾಲ ಬದುಕತಕ್ಕವನಲ್ಲ. ಇವನಿಗೆ ಶಿವ 
ನಿಂದಲೇ ಮರಣವಲ್ಲದೆ ಬೇರೆ ಯಾರಿಂದಲೂ ಇವತು ಸಾಯನು'' ಎಂದು ಹೇಳಿ 
ತೆರಳಿದ. ಜಲಂಧರನು ಪ್ರಾಪ್ತ್ವವಯನೃನಾದ ಕೂಡಲೇ ಸಮುದ್ರ ರಾಜ ಕಾಲನೇಮಿ 
ಯೆಂಬ ರಕ್ಕಸತ ಮಗಳಾದ ವೃಂದೆಯೆಂಬ ಕ್ಷೆ ಯನ್ನು ತಂದು ತನ್ನ ಮಗನಿಗೆ 
ಮದುವೆ ಮಾಡಿದ. ಒಮ್ಮೆ MARS ಭಾ ಪರಿವಾರದೊಂದಿಗೆ ಒಡ್ಡೋಲಗ 
ದಲ್ಲಿರುವಾಗ, ರಾಕ್ಷಸ ಸಗುರುವಾದ ಶುಕ್ರಾ i ಕ್ಕ ಅಲ್ಲಿಗೆ ಬಂದುದನ್ನು 1೫ 
ಜಲಂಧರನು ಅವರನ್ನು ತಕ್ಕ ಚಟ 1 ಮನ್ನಿಸಿ, ಅವರ ಬರುನಿಕೆಗೆ ಕಾರಣ 
ವೇನೆಂದು ಕೇಳಲಾಗಿ, ಶುಕ್ರಾಚಾರ್ಯರು "" ಅಯ್ಯಾ, ಏನು ಹೇಳಲಿ? ನೀನೊಬ್ಬ 
ಕುಲಗೇಡಿ. ನಿಮ್ಮ ತಂದೆಯಲ್ಲಿದ್ದ ರತ್ನಗಳನ್ನೆಲ್ಲ ಇಂದ್ರ ಪ್ರಮು ಅಪಹರಿಸಿದ '' ಎಂದು 


ಜಲನ್ಮರಾ 934 ಜಹ್ನು 


ಮುಂತಾಗಿ ಒಕ್ಸಣಿಸಿದರು. ಜಲಂಧರ ಕೂಡಲೇ ಅವುಗಳನ್ನೆಲ್ಲ ತನಗೆ ಒಪ್ಪಿಸ 
ಬೇಕೆಂದು ಇಂದ್ರನಿಗೆ ಹೇಳಿಕಳುಹಿದ. ಇಂದ್ರ ಸಮ್ಮತಿಸಲಿಲ್ಲ. ಜೇನ ದಾನವರು 
ಯುದ್ಧ ಮಾಡತೊಡಗಿದರು. ಆಗ ದೇನತೆಗಳು ಸೋಲುವ ಸ್ಥಿತಿ ಬರುವಹಾಗಿತ್ತ್ತ. 
ಆಗ ನಿಷ್ಣು ಒಂದು ಯುಕ್ತಿಯನ್ನು ಮಾಡಿ, ಅನನ ಶಕ್ತಿ ಸಾಹಸಗಳಿಗೆ ಮೆಚ್ಚಿ 
ದವನಂತೆ ನಟಸಿ, ಅವನ ಪ್ರಾರ್ಧನಾನುಸಾರ ಜಲಂಧರನ ಅರಮನೆಯಲ್ಲಿ ಲಕ್ಷ್ಮಿ 
ಯೊಂದಿಗೆ ವಾಸಮಾಡುತ್ತಿ,ದ್ದ. ಆಗ್ಗೆ ಯುದ್ಧ ನಿಂತಿತು. 
ಮತ್ತೊಮ್ಮೆ ನಾರದ ಜಲುಧಂನಲ್ಲಿಗೆ ಬುದ.  ಜಲಂಧರನು ಆತನನ್ನು 
ಗೌರನಿಸಿದ. ಲೋಕಾಭಿರಾಮವಾಗಿ : ಶಾತನಾಡ.ವಾಗ ನಾರದ ಜಲಂಧರನನ್ನು 
ಕಂಡು ""ಆಯ್ಯಾ, ಎಲ್ಲವೂ ೨೦ತಿರಲಿ. ನಿನ್ನ ಐಶ್ವರ್ಯಕ್ಕೆ ಎಣೆಯಿಲ್ಲ 
ದಿರುವುದು ದಿಟಿ. ಆದರೆ ಮಾತ್ರ ನಾರ್ನತಿಯಂಳಹ ಮಡದಿಯ್ಲೀದ ಮೇಲೆ ನಿನ್ನ 
ಐಶ್ವರ್ಯ ಎಷ್ಟ್ಟಿದ್ದರೇನು?'' ಎ೦ದು ಮುಂತಾಗಿ ಪ್ರೋತ್ಸಾಹಿಸಿದ. ಇದನ್ನು 
ಕೇಳಿ, ಜಲಂಧರ "" ಪಾರ್ವತಿಯನ್ನು ಕೂಡಲೇ ತನಗೆ ಸಮರ್ಪಿಸಬೇಕು'' 
ಎಂಬುದಾಗಿ ಶಿವನಿಗೆ ಹೇಳಿ ಕಳುಹಿದ. ಶಿವನಿಗೆ ಸಿಟ್ಟು ಬಂದು, ಜಲಂಧರ 
ಯುದ್ಧದಲ್ಲಿ ಶಿವನಿಂದ ಹತನಾದ [ಶಿವ.-ಶತರುದ್ರ. ೩೦]. 
ಜಲನ್ನರಾ.- ಕಾಶಿ ರಾಜನ ಮಗಳು. ಪಾಂಡು ಪುತ್ರನಾದ ಭೀಮಸೇನನನ್ನು 
ಮದುವೆಯಾಗಿ ಶರ್ವತ್ರಾತನೆಂಬ ಮಗನನ್ನು ಪಡೆದಳು (ಆದಿ. ೬೩]. 
ಜಲಸನ್ನ.- (1) ಒಬ್ಬ ಕ್ಷತ್ರಿಯ, ಮಗಧ ದೇಶದ ಅರಸು. ರಧವರನು |ಅದಿ. 
೨೦೧. ಉದ್ಯೋ. ೧೬೭]. ಭಾರತ ಯುದ್ಧದಲ್ಲಿ ದುರ್ಯೋಧನನ ರವಾಗಿ 
ಹೋರಾಡಿ, ಹದಿನಾಲ್ಕನೆಯ ದಿನಸ ಸಾತ್ಯಕಿಯಿಂದ ಹತನಾದ [(ದ್ರೋ. ೧೧೫]. 
(11) ಧೃತರಾಷ್ಟ್ರನ ಮಕ್ಳುಳಲ್ಲಿ ಒಬ್ಬ. ಭೀಮನಿಂದ ಹತನಾದ (ಆದಿ. ೬೮, 
೧೩೧. ಭೀ. ೬೪. ಕಠ. ೮೮]. 
ಜಲಸ್ತಮ್ಸನ.- ದುರ್ಯೋಧನನು ನೀರಿನಲ್ಲಿ ಮುಳುಗಿಕೊಂಡಿದ್ದುದು ಗಉ. 
೬೧. ಶಲ್ಯ. ೩೦]. 
ಜಹ್ನು.--() ಚಂದ್ರ ವಂಶದ ಭರೆಶನ ಸಂತತಿಯಲ್ಲಿ ಜನಿಸಿದ ಮಿಧಿಲ ರಾಜನ 
ಮಗ. ಈತನ ಮಗ ಸಿಂಧುದ್ದೀಸ ರಾಜ. ನೋಡು--ಸಿಂಧುದ್ದೀಪ (ಅನು. ೭]. 
(1) ಒಬ್ಬ ಅರಸು. ಚಂದ್ರ ವಂಶದ ಸುಹೋತ್ರ ರಾಜನ ಮಗನಾದ ಅಜ 
ಮಾಢೆ ರಾಜನಿಂದ ಕೇಶಿನಿಯೆಂಬವಳೆಲ್ಲಿ ಜನಿಸಿದವನು. ಈತನು ಕುಶಿಕನ ವಂಶಳ್ಳೆ 
ಮೂಲ ಪುರುಷ [ಆದಿ. ೧೦೧]. ಭಗೀರಧನ ಹಿಂಜಿ ಬರುತ್ತಿದ್ದ ಗಂಗೆ ಈತನ 
ಯಜ್ಞ ಶಾಲೆಯನ್ನು ಕೊಚ್ಚಿ ಕೊಂಡು ಹೋಯಿತು. ಕ್ರುದ್ಧನಾದ ಜಹ್ನು ಆ ಗಂಗೆ 
ಯನ್ನು ಕುಡಿದು, ಭಗೀರಥನ ಸ್ತೋತ್ರದಿಂದ ಸಂತುಷ್ಕನಾಗಿ ಮರಳಿ ಗಂಗೆಯನ್ನು 


ಜಾಜಲೆ 285 ಜಾಮಾ 


ಐ 


ತನ್ನ ಕವಿಯಿಂದ ಬಿಟ್ಟ. ಈ ಕಾರಣದಿಂದಲೇ ಗಂಗೆಗೆ ಜಾಹ್ನೆನಿಯೆಂದು ಹೆಸರು. 
ನೋಡು- ಗಂಗಾ [ರಾಮಾ.-ಬಾಲ. ೪೩. ಭಾರೆ.-ಶಾಂತಿ. ೪೯. ವಾಯು.-೯೧]. 

ಜಾಜಲಿ.--ಒಬ್ಬ ಮಹರ್ಷಿ. ನೋಡು--ತುಲಾಥರ. 

ಜಾನಕಿ. ನೋಡು ಸೀತೆ, ಜನಕ. 

ಜಾನಸದಿ.--ಒಬ್ಬ ಅನ್ಸರಸಿ. ಶರದ್ವಂತ ಮುನಿ ತವೋನಿರತನಾಗಿದ್ದಾಗ ಆತನ 
ನಿಯಮವನ್ನು ಭಂಗಗೊಳಿಸುವುದಕ್ಕಾಗಿ ಇಂದ್ರನಿಂದ ಪ್ರೇರಿತಳಾಗಿದ್ದಳು. ಈಕೆಯ 
ದೆಶನಮಾತ್ರದಿಂದಲೇ ಎದೆಗುಂದಿದ ಶರದ್ವಂತನು ಆ ಸ್ಥಳವನ್ನು ಬಿಟ್ಟು ಎದ್ದು 
ಹೋದ. ನೋಡು- ಕೃಷ, ಕೃಸೀ. [ಆದಿ. ೧೪೦. ಭಾಗ-೯, ೨೧]. 

ಜಾಬಾಲಿ. (1) ನಿಶ್ಚಾಮಿತ್ರನ ಮಕ್ಕಳಲ್ಲಿ ಒಬ್ಬ. ತುಲಾಧಾರನೆಂಬುದಾಗಿ 
ಪ್ರಸಿದ್ಧಿಸಡೆದ ಕಾಶೀಕ್ಷೆ ೇತ್ರವಾಸಿಯಾದ ಒಬ್ಬ ವರ್ತಕನ ಮೂಲಕ ಜ್ಞಾ ನೋಪ 
ದೇಶವನ್ನು ಪಡೆದ [ಶಾಂತಿ. ೨೬೭, ೨೭೦]. 

(11) ಒಬ್ಬ ಮಹರ್ಷಿ. ದಶರಥನ ಆಸಾ ಎನದಲ್ಲಿದ್ದ ಆಸ್ಪ ಪ್ರಧಾನ ಖುತ್ತಿಜ 
ರಲ್ಲಿ ಒಬ್ಬ. ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ಚಿತ್ರಕೂಟದಲ್ಲಿ ವಾಸ 
ಮಾಡುತ್ತಿದ್ದಾಗ, ಆತನನ್ನು ಮರಳಿ ಅಯೋಧ್ಯೆಗೆ ಕರೆತರುವ ಉದ್ದೇಶದಿಂದ ಚಿತ್ರ 
ಕೂಳಕ್ಕೆ ಹೋಗಿದ್ದ ಭರತನ ಸಂಗಡ ಈತನೂ ಹೋಗಿದ್ದ. ಭರತನ ಪ್ರಾರ್ಥನೆ 
ಯನ್ನು ಕೇಳಿ ಶ್ರೀರಾಮನು, ತಾನು ಪಿತೃವಾಕ್ಯವನ್ನು ಸಂಪೂರ್ಣವಾಗಿ ಹದಿ 
ನಾಲ್ಕು ವರ್ಷಗಳವರೆಗೆ ಸೆರವೇರಿಸಿದ್ದದೆ, ಅಯೋಧ್ಯೆಗೆ ಒಂದಿರುಗಲಾಕೆನೆಂಬು 
ದಾಗಿ ಹೇಳಿದ. ಆಗ ಜಾಬಾಲಿ ಹೇಗಾದರೂ ರಾಮನನ್ನು ಹಿಂದಕ್ಕೆ ಕರೆದು 
ಕೊಂಡು ಹೋಗಲೇಬೇಳೆಂಬ ದೃಢವಾದ ಅಭಿಸಂಧಿಯಿಂದ "" ಸತ್ತ್ಯವನೂ, ಕಾಮು 
ಕನೂ, ವೃದ್ಧನೂ ಎನಿಸಿದ ದಶರಥನ ಮಾತಿಗೆ ಬೆಲೆ ಕೊಡಲಾಗದು ಮತ್ತು ಹರ 
ಲೋಕನೆಂದರೇನು? ಪುಣ್ಯ ವಾಪಗಳೆಲ್ಲಿವೆ?'' ಎಂದು ಮುಂತಾಗಿ ನಾಸಿ_ಕವಾದ 
ಮಾಡಿ, ಶ್ರೀ ರಾಮನಿಂದ ಧಿಕ್ಳೃತನಾದ. ಬಳಿಕ ವಸಿಷ್ಠ ಮುನಿ ಜಾಬಾಲಿಯ 
ಆಶಯ ಅಂತಲ್ಲನೆಂಬುದನ್ನು ರಾಮನಿಗೆ ವಿವರಿಸಿ, ರಾಮನ ಅಭಿನ್ರಾಯನೇ 
ನ್ಯಾಯವೂ, ಧರ್ಮವೂ, ಶ್ಲಾಘ್ಯವೂ ಅಹುದೆಂಬುದಾಗಿ ಹೇಳಿದ [ರಾಮಾ,- 
ಅಯೋ. ೧೦೮, ೧೦೯]. 

ಜಾಮದಗ್ಗೆ ಜಮದಗ್ನಿ ಮಹರ್ಷಿಯೆ ಮಗನು. ಪರಶುರಾಮ. ನೋಡು 
ಪರಶುರಾಮ. 

ಜಾಮಾತೃ.- ಅಳಿಯ. ಅತ್ತೆಗೆ ಅಳಿಯೆನ ವಿಷಯದಲ್ಲಿ ಮಮತೆ ಅತಿಶಯ 
ವಾದುಜಿಂಬ ವಿಷಯ [ಆದಿ. ೧೩೦]. 


ಜಾಮ್ಸವತಿ 286 ಜಾಮ್ಸವನ್ತ 


ಜಾಮ )ವತಿ.--ಖುಕ್ತ ರಾಜನಾದ ಜಾಂಬವಂತನ ಮಗಳು [ಭಾರ.-ಸಭಾ. 
೫೭]. ಜಾ೦ಬವತೀ ಕೃಷ್ಣ ರ ವಿವಾಹ [ಭಾಗ.-೧೦, ೫೬. ವಿಷ್ಣು.-೪-೧೩]. ಈಕೆಯಲ್ಲಿ 
ಜನಿಸಿದ ಮಗ ಸಾಂಬ [ಭಾಗ.-೧೦-೬೧]. ಶ್ರೀ ಕೃಷ್ಣ ನಿರ್ಯಾಣಾನಂತರ ಈಕೆ 
ಅಗ್ನಿಪ್ರವೇಶಮಾಡಿದ್ದು [ವರಸ. ೮]. 

ಜಾಮ್ಸವನ್ಹ.- ಬ್ರಹ್ಮನು ಆಕಳಿಸಿದಾಗ ಆತನ ಬಾಯಿಂದ ಹೊರಬಂದವನು. 
ಮಹಾ ಸರಾಕ್ರಮಸಂಪನ್ನ. ಭಲ್ಲೂಕಗಳಿಗೆ ಅರಸು. ಪ್ರತಿಭಾಶಾಲಿಗಳಲ್ಲಿ ಅಗ್ರ 
ಗಣ್ಯ. ದೇವ ದಾನವರು ವಾಲ್ಗಡಲನ್ನು ಕಡೆಯುವುದಕ್ಕಿಂತಲೂ ಮೊದಲೇ ಜನಿಸಿ 
ದವನಾದುದರಿಂದ, ಎಷ್ಟೋ ಬಾರಿ ದೇವ ದಾನವ ಯುದ್ಧವನ್ನು ಕಣ್ಣಾರೆ ನೋಡಿದ. 
ಅಮೃತಮಧನ ಕಾಲದಲ್ಲಿ ದೇವತೆಗಳಿಗೆ ಒತ್ತಾಸೆ ಮಾಡಿ ಅಮೃತವನ್ನು ಸನಿದವ 
ನಾದುದರಿಂದ ಮಹಾ ಬಲಶಾಲಿಯಾಗಿದ್ದ. ಬಲಿ ಚಕ್ರವರ್ತಿಯ ಯಜ್ಞದಲ್ಲಿ 
ಒಷಧಿಗಳ ಮೇಲ್ವಿಚಾರಣೆ ಈತನದಾಗಿದ್ದಿತು. ಪ್ರಾಯದಲ್ಲಿ ಎಷ್ಟೋ ಬಾರಿ ಭೂ 
ಪ್ರದಕ್ಷಿಣವನ್ನು ಮಾಡಿದವ. ಒಂದು ದಿನವಾದರೂ ಕ್ಸಿ ಲಾಸಕ್ಕ್‌ ಹೋಗದೆ ಶಿವನನ್ನು 
ಸಂದರ್ಶಿನದೆ ಇದ್ದವನಲ್ಲ. ವಾಲಿ ಕಪಿ ರಾಜನಾದ ಬಳಿಕ ಆತನ ಸೇನಾಪತಿಗಳ 
ಮೇಲೆ ನಾಯಕನಾಗಿದ್ದು, ವಾಲಿಯ ತರುವಾಯ ಸುಗ್ರೀವನಲ್ಲಿಯೂ ಗೌರವ 
ಪಾತ್ರನಾಗಿದ್ದ. ಹನೂಮದಾದಿಗಳು ಸೀತಾಸ್ವೇಷಣಕ್ಕಾಗಿ ತೆಂಕಣ ದಿಕ್ಕಿಗೆ ಹೊರ 
ಭಾಗ ಈತನೂ ಅವರ ಸಂಗಡ ಹೋಗಿದ್ದ. ಸಮುದ್ರವನ್ನು ದಾಟಲಾರಜೆ ಕಹಿ 
ನಾಯಕರೆಲ್ಲರೂ ಸಮುದ್ರ ತೀರದಲ್ಲಿ ನ್ರಾಯೋಸವೇಶ ಮಾಡಿದಾಗ ಈತ ಅವರನ್ನೆಲ್ಲ 
ಪಫ್ರೋತ್ಸಾಹಗೊಳಿಸಿ ತಾನು ತೊಂಬತ್ತು, ಯೋಜನಗಳನ್ನು ದಾಟಬಲ್ಲೆನೆಂದ 
[ಕಿಷ್ಟಿ. ೬೨]. ಹನೂಮಂತನೊಬ್ಬನೇ ಸಮುದ್ರವನ್ನು ದಾಟ ಹಿಂದಿರುಗಿ ಬರತಕ್ಳವ 
ನೆಂಬುದಾಗಿ, ಹನೂಮಂತನ ಬಾಲ್ಯ ವೃತ್ತಾಂಶವನ್ನೆಲ್ಲ ವಿವರಿಸಿ ಅನನನ್ನು ಹುರಿ 
ದುಂಬಿದ [ಕಿಸ್ಟಿ. ೬೩]. ರಾಮಾಯಣ ಯುದ್ಧದಲ್ಲಿ ಬಹಳವಾಗಿ ಹೋರಾಡಿ 
ಸಹಾಯಮಾಡಿದ [ಯುದ್ಧ. ರ೯]. ರಾಮ ಲಕ್ಷ್ಮಣರು ನಾಗಪಾಶದಿಂದ ಬದ್ಧ 
ರಾಗಿರುವಾಗಲೂ, ಲಕ್ಷ್ಮಣನು ಅಷ್ಠ ಸಘಂಬಾಶಕ್ತಿಯಿಂದ ಮೂರ್ಥಿತನಾಗಿದ್ದಾಗಲೂ 
ತನ್ನ ಪ್ರತಿಭೆಯಿಂದ ಹೆಚ್ಚು ಮೆಚ್ಚುಗೆಯನ್ನು ಸಡೆದ. ದ್ವಾಪರ ಯುಗದಲ್ಲಿ ಶ್ರೀ 
ಕೃಷ್ಣನು ಪ್ರನೇನನೊಂದಿಗೆ ಬೇಟಿಗೆ ಹೋಗಿದ್ದಾಗ ಒಂದು ಸಿಂಹ ಪ್ರಸೇನನನ್ನು 
ಕೊಂದು ಅವನ ಕೊರಳಲ್ಲಿದ್ದ ಸ್ಯಮಂತಕ ಮಣಿಯನ್ನು ಅಸಹರಿಸುತಿ_್ಮಿತ್ತು. 
ಜಾಂಬವಂತ ಆ ಸಿಂಹವನ್ನು ಕೊಂದು ಅದರ ನಶದಲ್ಲಿದ್ದ ರತ್ನವನ್ನು ತಾನು 
ಕೊಂಡುಯ್ತು ತನ್ನ ಗುಹೆಯಲ್ಲಿ ಮಗುವಿನ ತೊಟ್ಟಲಿಗೆ ಕಟ್ಟಿದ್ದ. ಇತ್ತ, ಕೃಷ್ಣ 
ದ್ವಾರಕೆಗೆ ಒಬ್ಬನೇ ಹೋದ. ರತ್ನದ ಮೇಲಣ ಆಸೆಯಿಂದ ಕೃಷ್ಣನೇ ಪ್ರಸೇನ 
ನನ್ನು ಕೊಂದು ರತ್ನವನ್ನು ಅಪಹೆರಿಸಿದ್ದಾ ನೆಂಬುದಾಗಿ ಜನಾಪವಾದ ಹರಡಿತು. 


ಜಿತನತಿ 287 ಜೀವ 


ಕೃಷ್ಣ ಪ್ರಸೇನನನ್ನು ಹುಡುಕುತ್ತ, ಬಂದು ಕ್ರಮವಾಗಿ ಪ್ರನೇನನ ಶವವನ್ನೂ 
ಸಿಂಹದ ಹೆಜ್ಜೆಗಳನ್ನೂ, ಸತ್ತ ಸಿಂಹನನ್ನೂ, ಕರಡಿಯ ಹಜ್ಜೆಗಳನ್ನೂ ಗುರು 
ತಿಸುತ್ತ ಒಂದು ಗವಿಯೆ ಬಳಿಗೆ ಬಂದು, ಅಲ್ಲಿಯೇ ನಿಂತು ಶಂಖವನ್ನೂದಿದ. 
ಕೂಡಲೇ ರೋಷಾವೇಶಭರಿತನಾದ ಜಾಂಬವಂತ ಹೊರಬಂದ. ಇಬ್ಬರೂ ಬಾಹು 
ಯುದ್ಧ ಮಾಡಿದರು. ಕಡೆಗೆ ಜಾಂಬವಂತ ದಣಿದು ಕೃಷ್ಣನನ್ನು ಮರೆಹೊಕ್ಕು ಆ 
ರತ್ನವನ್ನೂ, ತನ್ನ ಪುತ್ರಿಕಾರತ್ನವಾದ ಜಾಂಬವತಿಯನ್ನೂ ಕೃಷ್ಣನಿಗೆ ಕೊಟ್ಟು 
ಕಳುಹಿದ [ಭಾಗ.-೧೦, ೫೬, ೫೭]. ಜಾಂಬವಂತನನ್ನು ಕುರಿತ ಕಥೆ [ಭಾಗ.-೧೦, 
೫೬. ವಿಷ್ಣು.-೪, ೧೩]. 

ಜಿತವತಿ.--ಉಶೀನರನ ಮಗಳು. ಅಷ್ಟನಸುಗಳಲ್ಲಿ ಒಬ್ಬನಾದ ದು ಎಂಬ ವಸು 
ನಿನ ಹೆಂಡತಿಯ ಪ್ರಿಯಸಖಿ. ವಸುಗಳು ಈಕೆಯ ಸಲುವಾಗಿಯೇ ವಸಿಕ್ಕನ 
ನಂದಿನೀ ಧೇನುವನ್ಮು ಅಪಹರಿಸಹೋಗಿ, ಮಿಕ್ಕ ಏಳು ಮಂದಿ ವಸುಗಳೊಡಪೆ 
ಭೂ ಲೋಕದಲ್ಲಿ ಜನಿಸುವ ಹಾಗೆ ಶಾಪವನ್ನು ಪಡೆದು, ಶಂತನು ಚಕ್ರವರ್ತಿಯಿಂದ 
ಗಂಗೆಯಲ್ಲಿ ಮಕ್ಕಳಾಗಿ ಜನಿಸಿದರು [ಆದಿ. ೧೦೬]. ನೋಡು- ಆಪ, ಅಷ್ಟವಸು. 

ಜಿಷ್ಣು.--(1) ಇಂದ್ರ. (1) ಅರ್ಜುನನ ಹತ್ತು ಹೆಸರುಗಳಲ್ಲಿ ಒಂದು. 
ಎಲ್ಲೆಲ್ಲಿಯೂ ಜಯಶಾಲಿಯಾದ್ದರಿಂದ ಈ ಹೆಸರು ಆ ತಂದೆ ಮಕ್ಕಳಿಬ್ಬರಿಗೂ 
ಸಲ್ಲುತ್ತದೆ [ನಿರಾ. ೪೩]. 

ಜೀಮೂ ತ.--(1) ವಿರಾಟನ ಆಸ್ಥಾನದಲ್ಲಿದ್ದ ಒಬ್ಬ ಜಟ್ಟ. ವಾಂಡವರ 
ಅಜ್ಞಾತವಾಸ ಸಮಯದಲ್ಲಿ ವಲಲ(ಭೀಮನೇನ)ನಿಂದ ಹತನಾದ (ವಿರಾ. ೧೫]. 

(11) ಉಶೀರಬೀಜನೆಂಬ ಕ್ಷೇತ್ರದಲ್ಲಿ ವಾಸಮಾಡುತ್ತಒಿದ್ದ ಒಬ್ಬ ಮಹರ್ಷಿ 

(ಉದ್ಯೋ. ೧೧]. 

ಜೀವ. (1) ಜೀವಸ್ವರೂಪ ವರ್ಣನೆ (ಶಾಂತಿ. ೧೮೪]. ಜೀನನಿಗಿರುವ ವರ 
ತಂತ್ರತೆ [ಸ್ಥಾಂ. ಮಾಹೇ. ೪೯-೫೧. ಅನು. ೧]. ಜೀವನು ಗರ್ಭದಲ್ಲಿ ವಾಸಮಾಡುವ 
ವಿಧಾನ [ಆದಿ. ೮೪. ಸ್ತ್ರೀ. ೪. ಅನು. ೧೭೩. ಅಶ್ವ. ೧೯. ಭಾಗ.-೩-೩೧]. ಜೀವನು 
ಜೀಹಕ್ಕಿಂತಲೂ ಭಿನ್ನನಾದನ [ಶಾಂತಿ. ೧೮೫]. ಜೀವನಿಗೂ ದೇಹಕ್ಕೂ ಇರುವ 
ಸಂಬಂಧ [ಶಾಂತಿ. ೩೦೯, ೩೧೦]. 

(11 ಹೇವತೆಗಳ ಗುರುವಾದ ಬೃಹೆಸ್ಪತ್ಕಾಚಾರ್ಯರ ನಾಮಾಂತರ. ಒಮ್ಮೆ 
ಇಂದ್ರನೂ ಬೃಹಸ್ಪಕಿಯೂ ಪರಮೇಶ್ವರನನ್ನು ಸಂದರ್ಶಿಸುವ ಉದ್ದೇಶದಿಂದ ಕೈಲಾ 
ಸೆಕ್ಸೆ ಹೊರಟರು. ಶಿವ ಇಂದ್ರನ ಕೆಚ್ಚನ್ನು ಮುರಿಯುವ ಉದ್ದೇಶದಿಂದ ಅವ 
ಧೂತ ರೂಸವನ್ನು ಧರಿಸಿ, ದಾರಿಯಲ್ಲಿ ಅಡ್ಡಲಾಗಿ ನಿಂತಿದ್ದ. ಇಂದ್ರ ಈತನನ್ನು 
'ಕಂಡು "" ಏನಯ್ಯಾ, ನೀನು ಯಾರು? ಹೀಗೇಕೆ ದಾರಿಯಲ್ಲಿ ಅಡ್ಡಲಾಗಿ 


ಜೀವ 285 ಜೀವ 


ನಿಂತಿದ್ದೀಯೆ? ನರಮೇಶ್ವರ ಕ್ಸ ಲಾಸದಲ್ಲಿಯೇ ಇದ್ದಾನೆಯೇ ? ಅಧವಾ ಮತ್ತೆಲ್ಲಿ 
ಗಾದರೂ ಬಿಜಮಾಡಿದ್ದಾನೆಯೇ ? ೨ ಎಂದು ಮುಂತಾಗಿ ನಾಲ್ಕಾರು ಬಾರಿ ವ್ರಶ್ನೆ 
ಮಾಡಿದೆ. ಆ ಅವಧೂತ ಉತ್ತರ ಕೊಡಲಿಲ್ಲ. ಇಂದ್ರನಿಗೆ ಸಿಟ್ಟು ತಲೆಗೇರಿತು. ನಾನು 
ಇಷ್ಟು ವಿಧದಿಂದ ಪ್ರಶ್ನೆಮಾಡಿದರೂ ನಿನಗೆ ಲತ್ಸ ೂವಿಲ್ಲವೇ ? ಇತ್ತ, ನೋಡು: 
ನಾನೀಗಲೇ ನಿನ್ನನ್ನು ಕೊಲ್ಲುತ್ತೇನೆ. ನಿನ್ನನ್ನು ಯಾನನು ಬಂದು ಬಿಡಿಸು 
ತ್ತ್ವಾನೆಯೋ ನೋಡುನೆನು-ಎನ್ನುತ್ತ, ನಜ್ರಾಯುಧವನ್ನು ಮೇಲಕ್ಕೆ ಎತ್ತಿದ. 
ಇಂದ್ರನ ತೋಳು ಎತ್ತಿದ್ದ ಹಾಗೆಯೇ ಕಟ್ಟಿ ಹೋಯಿತು. ಶಿವನ ಫಾಲನೇತ)ದಿಂದ 
ಕ್ರೋಧಾಗ್ನಿ ಹೊರಹೊಮ್ಮಿತು. ಆಗ ಸಮಿನಾಪದಲ್ಲಿದ್ದ ಬೃಹೆಸ್ಪತಿ "" ಮಹಾ 
ಪ್ರಭೋ, ನಿನ್ನ ಭಕ್ತನ ನಿಷಯವಾಗಿ ಇಷ್ಟೊಂದು ಆಗ್ರಹವೇ? ಮರೆಹೊಕ್ಳ 
ಇಂದ್ರನನ್ನು ಹೇಗಾದರೂ ಕಾವಾಡಲೇಬೇಕು. ಭಕ್ತವತ್ಸಲನೆಂಬ ಬಿರುದನ್ನು 
ಸ್ಥಿರಪಡಿಸಿಕೊಳ್ಳು >? ಎಂದು ಮುಂತಾಗಿ ವಿನಯದಿಂದ ಜಿ ಕಟ್ಟಿಕೊಂಡು ಹೊಗ 
ಳಿದ. ಆಗ ಶಿವನು ಶಾಂತಿಯನ್ನು ವಹಿಸಿ-- 

ಇತ್ಯುಕ್ಲೋ ಗುರುಣಾ ರುಜ್ರೋ ಭಕವತ್ಸಲನಾಮಭಾಕ್‌ | 

ಪ್ರತ್ಯುವಾಚ ಪ್ರಸನ್ನಾತ್ಮಾ ಸುರೇಜ್ಯಂ ಪ್ರಣತಾರ್ತಿಹಾ ॥ 
ರುದ್ರ ಉವಾಚ.-- 

ಪ್ರೀತಸ್ತ್ರೇ೭ಹಂ ಸುರಾಚಾರ್ಯ ! ದದಾಮಿ ವರಮುತ್ತ್ವಮಂ | 

ಇಂದ್ರಸ್ಯ ಜೀವದಾನೇನ '" ಜೀವೇ''ತಿತ್ವಂ ವ್ರಧಾಂ ವ್ರಜ ॥ 

ಸಮುದ್ಭೂತೋ:ನಲೋ ಯೋಪಯಂ ಫಾಲನೇತ್ರಾತ್ಸುರಾ ಸಹಃ | 

ಏನಂ ತ್ಯಕ್ಸ್ಪಾ 5ಮ್ಯಹಂ ದೂರೇ ಯಥ್ಲೇನ್ನ pe ನೈವ ನೀಡಯೇತಶ್‌ ॥ 
ನಂದೀಶ್ವರ ಉವಾಚ.-- 

ಇತ್ಯುಕ್ಹ್ವಾಥ ಕರೇ ಧೃತ್ವಾ ಸ್ವತೇಜೋಪನಲಮದ್ದುತಂ | 

ಫಾಲನೇತ್ರಸಮುದ್ದೂತಂ ಪ್ರಾಕ್ಷಿಪಲ್ಲ್ಪವಣಾಂಭಸಿ ॥ 

ಅಥೋ ಶಿವಸ್ಯ ತತ್ತೇಜೋ ಫಾಲನೇತ್ರಸಮುದ್ಧವಂ | 

ಕ್ರಿಪ್ತಂ ಚ ಲನಣಾಂಭೋಧ ಸಜ್ಯೋ ಬಾಲೋ ಬಭೂವ ಹ! 

ಸ ಜಲಂಧರನಾಮಾಭೂತ್‌ ಸಿಂದುಪುತ್ರೋ೭ಸುರೇಶ್ವರಃ । 

ತಂ ಜಘಾನ ನುಹೇಶಾನೋ ದೇವಪ್ರಾರ್ಥನಯಾ ಪ್ರಭುಃ 

[ಶಿವ.-ಶತರುದ್ರ ಖಂಡ, ೩೦]. 

ಕೋಡು--ಜಲಂಧರ. ಆಗ ಶಿವ ಬ್ಬಹಸ್ಸತಿಯ ಮೊರೆಯನ್ನು ಲಾಲಿಸಿ, ಆತನನ್ನು 
ಕುರಿತು ಅಯ್ಯಾ, ಸುರಾಚಾರ್ಯೆನೇ, ಹೆದರಬೇಡ. ನಿನಗೆ ನಾನು ವರವನ್ನು 
ಕೊಡುತ್ತೇನೆ. ಇಂತು ನೀನು ಇಂದ್ರಸಿಗೆ ಜೀವದಾನ ಮಾಡಿದೆಯಾದುದರಿಂಥ 


ಜೀವಲ 289 ಜೈಗೀಷವ್ಯ 


ಇಂದು ಮೊದಲು ನೀನು "" ಜೀನ''ನೆಂದು ಪ್ರಖ್ಯಾತಿನಡೆಯುವೆ. ಮತ್ತು ನನ್ನ 
ಧಾಲನೇತ್ರದಿಂದ ಜನಿಸಿದ ಈ ಕ್ರೋಧಾಗ್ನಿಯ.ನ್ನು ಇಂದ್ರನಿಗೆ ತೊಂದರೆಯಾಗದ 
ಹಾಗೆ ದೂರದಲ್ಲಿ ಬಿಡುತ್ತೇನೆಂದು ಹೇಳಿ ಆ ಕೋವಾಗ್ಮಿ ಕಣವನ್ನು ಕೈಯಲ್ಲಿ 
ಧರಿಸಿ ದೂರವಾಗಿ ಬಿಸುಟಿ. ಅದು ಸಮುದ್ರದಲ್ಲಿ ಬಿದ್ದು ಜಲಂಧರನೆಂಬ ಹೆಸರಿನ 
ಒಂದು ರಾಕ್ಷಸ ಶಿಶುವಾಯಿತು [ಶಿವ.-ಶತಯೆದ್ರೆ. ೩೦]. 

ಜೀವಲ.--ಅಯೋಧ್ಯಾಧಿಸತಿಯಾಗಿದ್ದ ಖುತುಪರ್ಣ ಮಹಾರಾಜನ ನಾರಧಿ. 
ನಳ ಬಾಹುಕನೆಂಬ ಹೆಸರಿನಿಂದ ಖತುವರ್ಣನಲ್ಲಿ ಅಶ್ವಪಾಲನಾಗಿದ್ದಾಗ ಒಂದು 
ದಿನ ತನ್ನ ಮಡದಿ ಮಕ್ಕಳನ್ನೂ, ಪೂರ್ವಸ್ಟಿ ತಿಯನ್ನೂ ಸ್ಮರಿಸಿಕೊಂಡು ಗೋಳಾಡು 
ತಿದ್ದು ದನ್ನು ಕಂಡು, ಜೀವಲನು ನಳನ ಪೂರ್ವೋತ್ಸರಗಳನ್ನು ವಿಚಾರಿಸಿ, ಮನೆ 
ಮರುಗಿ, ಸಮಯೋಚಿತವಾದ ಮಾತುಗಳಿಂದ ಆತನನ್ನು ಸಂತಯಿಸಿದ [ಭಾರ.- 
ವನ. ೬೪]. 

ಜೈಗೀಷನ್ಯ.--ಬಹಳ ಪರಾತನ ಕಾಲದ ಒಬ್ಬ ಮುಹರ್ಷಿ. ಈತನು 
ಪಾರ್ವತಿಯ ಸಹೋದರಿಯಾದ ಏಕಪಾಟಲೆ ಮೈ೦ಂಬ ಕನ್ಯೈಯನ್ನು ಮದುನೆಯಾಗಿದ್ದ 
[ಹರಿ.-೧, ೧೮. ಮತ್ಸ ಕ್ರಿ೧೭೯], ಜೈಗೀಸವ್ಯ ಒಮ್ಮೆ ಕನಿಲ ಮಹರ್ಷಿಯನ್ನು 
ತನ್ನ ಸಂಗಡ ಕರೆದುಕೊಂಡ) ಅಶ್ವ ೈಶಿರನೆಂಬ ಮಹಾರಾಜನ ಯಜ ಶಾಲೆಗೆ 
ಹೋದ. ರಾಜ ಮುನಿನರ್ಯರಿಬ್ಬರನ್ನೂ ಉಚಿತರೀತಿಯಿಂದ ಬರಮಾಡಿಕೊಂಡು 
ಕುಳ್ಳಿರಿಸಿ, ಮಾತಾಡುತ್ತ "4 ಸ್ವಾರ್ಮಿ, ಭಗವಂತನಾದ ನಾರಾಯಣನನ್ನು 
ಸಂದರ್ಶಿಸಬೇಕಾದರೆ ಉಪಾಯನೇನು? '' ಎಂಬುದಾಗಿ ಬಹಳ ಕುತೂಹಲಭರಿತ 
ನಾಗಿ ಪ್ರಶ್ನೆಮಾಡಿದ. ಆಗ ಅವೇ ಬೃರೂ ನಿಕ ಸಾಲದಲ್ಲಿ ನಾವೇ ವಿಷ್ಣುಮೂರ್ತಿಗ 
ಳೆ೦ದರು. ರಾಜನಿಗೆ ಇವರ ಮಾತಿನಲ್ಲಿ ನಂಬುಗೆ ಹುಟ್ಟಲಿಲ್ಲ. ಸ್ವಲ್ಪವಾಗಿ ಕೋಪವೂ 
ಬಂತು. ಆ ಕೋಪವನ್ನು ನುಂಗಿಕೊಂಡು " ವಿಷ್ಣು ಶಂಖ, ಚಕ್ರೆ, ಗದಾ, 
ಶಾರ್ಬ್ಸ, ವನಮಾಲಾದಿಗಳಿಂದ ಸೋಭಿಸತಸ್ಪವ. ಗರುಡನ ಮೇಲೆ ಸಂಚರಿಸತಕ್ಕವ. 
ನಿಮ್ಮಲ್ಲಿ ಅಂತಹ ಚಿಹ್ನೆಗಳಲ್ಲಿ ಒಂದೂ ಕಾಣಬರುವುದಿಲ್ಲವಲ್ಲಾ '' ಎಂದ. ಒಡನೆಯೇ 
ಕಪಿಲ ಮುನಿ ವಿಷ್ಣುವಾದ. ಜೈಗೀಸವ್ಯ ಗರುಡನಾದ. ಆಗ ರಾಜ "" ವಿಷ್ಣುವಿನ 
ನಾಭಿಕಮಲದಲ್ಲಿ ಬ್ರಹ್ಮನು ಇರುವನು '' ಎಂದ. ಜೈಗೀಷವ್ಯನು ಕೂಡಲೇ 
ಚತುರ್ಮು ಖನಾದ. ಅಲ್ಲಿಗೂ ಅಶ್ವಶಿರಬಗೆ ನಂಬಿಕೆ ಹುಟ್ಟಲಿಲ್ಲ. ಬಳಿಕ ಆ 
ಮುನಿಗಳಿಬ್ಬರೂ ಇದ್ದಕಡೆಯಲ್ಲಿಯೇ ನಣ್ಮಥೆಯ ದರು. ಆಶ್ವಶಿರನ ಯಜ್ಞ ಶಾಲೆ 
ಯಲ್ಲಿ ಎಲ್ಲಿ ನೋಡಿದರೂ ಸ್ರೂಟ ಮೃಗಗಳ: ತುಂಬಿದುವು. ಅರಸ ಭಯಭ್ರಾಂತ 
ನಾಗಿ ಬಗೆಬಗೆಯಿಂದ ಬೇಡಿಕೊಳ್ಳಲಾಗಿ, ಕಪಿಲ, ಜೈಗೀಷವ್ಯರಿಬ್ಬರೂ ಮರಳಿ 
ಮೈಡೋರಿ "" ಅಯ್ಯಾ, ಭಗವಂತ ಸರ್ವಾಂತರ್ಯಾಧಿ, ಆತನು ಇಂತಹ ಸ್ಥಳ 


ಜೈತ್ರೆ 240 ಜ್ಞಾನ 


ದಲ್ಲಿಯೇ ಇಂತಹ ರೂಪದಿಂಡಲೇ ಇರುತ್ತಾನೆಂದು ಹೇಳಲಾಗುವುದಿಲ್ಲ. ನೀನು 
ಸರ್ವಸಮ ದೃಷ್ಟಿಯಿಂದ ನೋಡುವುದಾದರೆ ಭಗನಂತನಾದ ನಾರಾಯಣನು ನಿನ್ನ 
ವಕನಾಗುನನು '' ಎಂಬುದಾಗಿ ಉಪದೇಶಿಸಿದನು [ಸಭಾ.-೧೧. ಅನು. ೪೯]. 
ಇಂತೆಯೇ ಜೈಗೀಷವ್ಯ ಮುನಿ ಮತ್ತೊಮ್ಮೆ ದೇವಲ ಮುನಿಗೆ ತನ್ನ ಯೋಗಪ್ರಭಾವ 
ವನ್ನು ತೋರಿದ [ಶಲ್ಯ. ೫೧]. ಅಸಿತ ಮುನಿಯೊಂದಿಗೆ ಬ್ರಾಹ್ಮಣನ ಧರ್ಮಗಳಾವು 
ನೆಂಬ ನಿನಷಯದಲ್ಲಿ ಸಂವಾದ ಮಾಡಿದ [ಶಾಂತಿ. ೨೩೬]. 
(11) ಪರಾಶಕ್ತಿಯನ್ನು ಉಪಾಸನೆಮಾಡಿದ ಮಹಾಮಹಿಮನಾದ ಒಬ್ಬ 

ಮಹರ್ಷಿ [ಡೇ.ಭಾಗ.-೯, ೪]. 

ಜೈತ್ರ.-- ಶ್ರೀ ಕೃಷ್ಣನ ಭೃತ್ಯರಲ್ಲಿ ಒಬ್ಬ. ಜರಾಸಂಧನಲ್ಲಿ ಬಂದಿಗಳಾಗಿದ್ದ ರಾಜ 
ಪುತ್ರರು ತಮ್ಮ ದುರವಸ್ಥೆಯನ್ನು ಈತನ ಮೂಲಕ ಶ್ರೀ ಕೃಷ್ಣನಿಗೆ ತಿಳುಹಿ, 
ಹೇಗಾದರೂ ಸಾಹಸಮಾಡಿ ತಮ್ಮನ್ನು ಬದುಕಿಸಬೇಕೆಂಬುದಾಗಿ ಬೇಡಿಕೊಂಡರು 
[ಭಾಗ.-೧೦, ೭೧]. 

ಚೈಮಿಶಿ.--ಒಬ್ಬ ಮಹರ್ಷಿ. ಕೃಷ್ಣದ್ವೆ ಸಾಯನ ಮಹರ್ಷಿಯ ನಾಲ್ವರು 
ಪ್ರಧಾನ ಶಿಷ್ಯರಲ್ಲಿ ಒಬ್ಬ. ವ್ಯಾಸ ಮಹರ್ಷಿಯಲ್ಲಿ ಸಾಮ ವೇದವನ್ನು ಸಾಂಗೋ 
ಪಾಂಗವಾಗಿ ಅಧ್ಯಯನ ಮಾಡಿವ. ತನ್ನ ಸಹವಾಠಿಗಳಲ್ಲಿ ಖುಗ್ಗೇದಾಧ್ಯಯನ 
ಸಂಪನ್ನನಾದ ಪೈಲ ಮುನಿ, ಯಜುರ್ಮೇದಾಧ್ಯಾಯಿಯಾದ ವೈಶಂಪಾಯನ, 
ಅಧರ್ವವೇದ ನಿಷ್ಣ್ಯಾತನಾದ ಸುಮಂತು ಇವರೊಂದಿಗೆ ಸೇರಿ ನಾಲು ವೇದಗಳಿಗೂ 
ಸೂತ್ರಗಳನ್ನು ಬರೆದ. ಕರ್ಮಕಾಂಡ ಪ್ರತಿಪಾದಕವಾದ ಪೂರ್ವಮಿಾನಾಮಾಂಸಾ 
ಶಾಸ್ತ್ರವನ್ನು ರಚಿಸಿದ. ನ್ಯಾಯಮಾಲಾವಿಸ್ತರ ಮುಂತಾದ ಇನ್ನೂ ಅನೇಕ ಗ್ರಂಥ 
ಗಳನ್ನು ಬರೆದ [ಭಾರ.-ಆದಿ. ೬೪]. ಈತನು ಕುತ್ಸ ಮಹರ್ಷಿಯ ವಂಶದವನು. 
ಜನಮೇಜಯೆನ ಸರ್ಪಸತ್ರದಲ್ಲಿ ಉದ್ಗಾತೃವಾಗಿದ್ದ (ಸಾಮಮಂತ್ರಗಳನ್ನು ಹೇಳ 
ತಕ್ಪವ) [ಆದಿ. ೫೩. ಸಭಾ. ೪. ಶಾಂತಿ. ೪೬]. ವ್ಯಾಸ ಮಹೆರ್ಸ್ಷಿಯಿಂದ ಪ್ರಣೀತ 
ವಾದ ಜ್ಞಾನಕಾಂಡ ಸೂತ್ರಗಳನ್ನು ನೋಡಿ ಅವೆರಡು ಕಾಂಡಗಳಲ್ಲಿ ಕರ್ಮಕಾಂಡನೇ 
ಶ್ರೀಷ್ಮವೆಂಬುದಾಗಿ ವ್ಯಾಸ ಮುನಿಯೊಂದಿಗೆ ವಾದಮಾಡಿದ. ಈತನೂ ಒಂದು 
ಭಾರತವನ್ನು ರಚಿಸಿದ. ಅದರಲ್ಲಿ ಆಶ್ಚಮೇಧಿಕ ಪರ್ವ ಮಾತ್ರ ಈಗ ಪೊರೆ 
ಯುತ್ತದೆ. 

ಜ್ಞಾ ನ.--ಕರ್ಮಕ್ಕಿಂತಲೂ ಕ್ರೇಷ್ಠವೆನಿಸಿ, ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದ 
ಮೋಕ್ಷ ಸಾಧನೆಗೆ ಮುಖ್ಯವಾದುದು (ಶಾಂತಿ. ೧೯೯, ೨೪೨, ೨೪೪, ೨೪೫, ೨೫೪, 
ಅನು. ೨೨೭. ಅಶ್ವ. ೪೪]. ಜ್ಞಾನವನ್ನು ಸಂವಾದಿಸುವ ಉಪಾಯಗಳು [ಅನು, 
೨೪೩]. 


ಜ್ಯೇಷ್ಟಾ 241 ದೆಜ್ನುಚಿಟಿರಿತ್ತ 


ಜ್ರೇಷ್ಠಾ.- (1) ಅಲಕ್ಷೆ [ಆದಿ. ೧೮]. ಈಕೆಯ ಮಗ ಅಧರ್ಮ [ಆದಿ. ೬೭]. 
(11) ದಕ್ಷಬ್ರಹ್ಮನ ಮಗಳು. ಚಂದ್ರನ ಹೆಂಡತಿ [ಆದಿ. ೬೭] ಇಪ್ಪತ್ತೇಳು 

ನಕ್ಸ್ಪತ್ರಗಳಲ್ಲಿ ಒಂದು. 

ಜ್ಯೋತಿಷ್ಮನ್ತ.--ಸ್ರಿಯವ್ರತ ರಾಜನ ಮಗ ಇವನಿಗೆ ಹಿರಣ್ವರೇತನೆಂಬುದು 
ನಾಮಾಂತರ. ಈತ ಕುಶದ್ವೀವದ ಅರನು [ಭಾಗ.-೫, ೧]. 

ಜ್ಯೋತ್ಸ್ನಾ ಕಾಲೀ.- ಚಂದ್ರನ ಮಗಳು. ವರುಣ ಪುತ್ರನಾದ ಪುಷ್ಪರನ 
ಹೆಂಡತಿ [ಉದ್ಯೋ. ೯೮]. 

ಜ್ವರ.--ರೋಗ ವಿಶೇಷ. ಅದರ ಉತ್ಪತ್ತಿ, [ಶಾಂತಿ. ೨೮೯]. ಶ್ರೀ ಕೃಷ್ಣನಿಗೂ 
ಜ್ವರಾಭಿಮಾನಿ ದೇವತೆಗೂ ಯುದ್ಧ [ಹೆರಿ-೨-೧3 ೨, ೧೨೩]. 

ಜ್ವಲನಾ.--ತಕ್ಷಕನ ಮಗಳು. ಚಂದ್ರ ವಂಶದ ಖುಚನೆಂಬ ಅರಸನಿಂದ 
ಮಿಶ್ರಕೇತಿಯೆಂಬ ಅಸ್ಸರಸಿಯಲ್ಲಿ ಜನಿಸಿದ ಖುಕ್ಸ ನೆಂಬವನನ್ನು ಮದುವೆಯಾಗಿ 
ಅಂತಿನಾರನೆಂಬ ಮಗನನ್ನು ಪಡೆದಳು (ಆದಿ. ೬೩]. 


ಡ 


ಡಮ್ಬ.-- ಒಬ್ಬ ಅರನು. ಅವನ ಕಥೆ ನಿರಾ. ೫೩. ಉದ್ಯೋ. ೯೬], 

ಡಿಬಿಕ (ಡಿನ್ನು ಕ).- ಜರಾಸಂಧನ ಪ್ರಧಾನ ಮಂತ್ರಿಗಳಲ್ಲಿ ಒಬ್ಬ. ಹಂನ 
ಡಿಂಭಕರು ಸಹೋದರರು. ಕರೂಶ ದೇಶದ ಅರಸರಾಗಿದ್ದರು. ಇವರಿಬ್ಬರೂ ಶಸ್ತ್ರ, 
ದಿಂದ ಹೆತರಾಗದಂತೆ ವರವನ್ನು ವಡೆದಿದ್ದರು. ಇವರ ಪರಾಕ್ರಮಕ್ಕೆ ಮೆಚ್ಚಿ 
ಜರಾಸಂಧ ಇವರಿಬ್ಬರನ್ನೂ ತನ್ನ ನ್ರಧಾನರಾಗಿ ನಿಯಮಿಸಿದ್ದ. ಒಮ್ಮೆ, ಬಲರಾಮ 
ಕೃಷ್ಣ ರೊಂದಿಗೆ ಜರಾಸಂಧ ಯುದ್ಧಕ್ಕೆ ಹೋಗಿದ್ದಾಗ ಇವರಿಬ್ಬರೂ ಆತನ ನಂಗಡ 
ಹೋಗಿದ್ದರು. ಹಂಸ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದಿರಲಾಗಿ ಅವನು ನತ್ತು, 
ಹೋದನೆಂಬ ಭ್ರಾಂತಿಯಿಂದ ಡಿಂಭಕ ಯಮುನೆಯಲ್ಲಿ ಬಿದ್ದು ಪ್ರಾಣತ್ಯಾಗ 
ಮಾಡಿದ. ಈ ವರ್ತಮಾನನನ್ನು ಕೇಳಿ ಎಚ್ಚತ್ತ ಹೆಂಸನೂ ಯಮುನೆಯಲ್ಲಿ 
ದುಮ್ಮಿಕ್ಟಿ ದೇಹವನ್ನು ತೊರೆದ [ನಭಾ. ೧೪]. § 

ಡುಣ್ಣುಭಚೆರಿತ್ರ.--[ಆದಿ. ೧೧]. ನೋಡು--ಖಗಮುಖು. ಸಹಸ್ರಸಾದನೆಂಬ 
ಬ್ರಾಹ್ಮಣ ಮಿತ್ರಶಾವದಿಂದ ಕೆರೆಯ ಹಾನಾಗಿದ್ದಾಗ (ಒಳ್ಳೆ) ಈ ಹೆಸರು. ಒಮ್ಮೆ 
ರುರುವೆಂಬ ಮುನಿ ಇವನನ್ನು ಹೊಡೆಯುವುದಕ್ಕಾಗಿ ಕೋಲನ್ನು ಮೇಲಕ್ಕೆ ಎತ್ತಿದ. 
ಕೂಡಲೇ ಡುಂಡುಭ ಮುನಿ ರೂಪವನ್ನು ತಾಳಿ " ಅಯ್ಯಾ, ನನ್ನನ್ನು ಏಕೆ 
ಹೊಡೆಯುವೆ? ನಾನು ನಿನಗೆ ಮಾಡಿದ ಅಪಕಾರವೇನು?'' ಎಂದು ಪ್ರಶ್ನೆ 
ಮಾಡಿತು. ಆಗ ರುರು " ನನ್ನ ಹೆಂಡತಿ ಸರ್ಪದಂಶದಿಂದ ಮೃತಳಾದಳು, ಈ 

16 


ಕ್ಸ 240 ತಕ್ಸಕ 


ಕಾರಣದಿಂದ ನಾನು ಕಂಡ ಹಾವುಗಳನ್ನೆಲ್ಲ ಕೊಲುತ್ತಿದ್ದೇನೆ. ನೀನಾರು ? 
ನಾನು ಹೊಡೆಯಬಂಡೊಡನೆಯೇ ಸರ್ಪರೂಪವನ್ನು ಬಿಟ್ಟು ಮುನಿ ರೂಪವನ್ನು 
ತಳೆಜೆಯಲ್ಲನೇ? ಇದಕ್ಕೇನು ಕಾರಣ?'' ಎಂದು ಪ್ರಶ್ನೆಮಾಡಿದ. ಮನಿ 
"" ಮಾನು ಸಹಸ್ರವಾದನೆಂಬವನು, ಸ್ನೇಹಿತನನ್ನು ತೃಣನರ್ನದಿಂದ ಹೆದರಿಸಿ ಆತನ 
ಶಾಪದಿಂದ ಕೆರೆಯ ಹಾವಾಗಿದ್ದು ಈಗ ನಿನ್ನ ಮೂಲಕ ವೂರ್ವರೂಪವನ್ನು ಪಡೆ 
ಜಿನು. ಬ್ರಾಹ್ಮಣನಿಗೆ ಅಹಿಂಸೆ ಮುಖ್ಯವಾದ ಧರ್ಮ. ಇನ್ನುಮೇಲಾದರೂ ನೀನು 
ಹಾವುಗಳನ್ನು ಕೊಲ್ಲಬಾರದು'' ಎಂದು ಹೇಳಿ ಅಲ್ಲಿಂದ ತೆರಳಿದ [ಆದಿ. ೧೧]. 


ತ 


ತಕ್ಷ.--ಶ್ರೀ ರಾಮನ ತಮ್ಮನಾದ ಭರತನಿಂದ ಮಾಂಡವಿಯಲ್ಲಿ ಜನಿಸಿದ 
ಇಬ್ಬರು ಪುತ್ರರಲ್ಲಿ ಹಿರಿಯವ. ಇವನಿಗೆ ಕಾಳಿಕಾ, ಚಪಲಾ ಎಂಬುದಾಗಿ ಇಬ್ಬರು 
ಮಡದಿಯರು. ಇವನು ತಕ್ಷಶಿಲಾ (Taxila) ನಗರಿಯನ್ನು ನಿರ್ಮಿಸಿದ [ರಾಮಾ.- 
೭-೧೦೧. ಭಾರ.-ಆದಿ. ೩]. 

ತಕ್ಷಕ ್‌ಶ್ಯನ ಮುನಿಯಿಂದ ಕದ್ರುವಿನಲ್ಲಿ ಜನಿಸಿದ ಸರ್ಪರಾಜ [ಆದಿ. ೩೫, 
ಸ. ೯. ಉದ್ಯೋ. ೧೦೩]. ಉತ್ತಂಕ ಮಹರ್ಷಿ ಗುರುದಕ್ಷಿಣಾರ್ಧವಾಗಿ ಪೌಷ್ಯ 
ಮಹಾರಾಜನ ರಾಣಿಯನ್ನು ಬೇಡಿ, ಆಕೆಯ ಕುಂಡಲಗಳನ್ನು ತೆಗೆದುಕೊಂಡು 
ಬರುತ್ತಿದ್ದಾಗ, ತಕ್ಸಕನು ಕ್ಷಸಣಕ ವೇಷದಿಂದ ಬಂದು ಅವುಗಳನ್ನು ಅಸಹರಿಸಿದ 
[ಆದಿ. ೩]. ನೋಡು--ಉತ್ತಂಕ. ಇವನಿಗೆ ಅಶ್ವಸೇನ, ಶತ್ರುಸೇನರೆಂಬ ಇಬ್ಬರು 
ಮಕ್ಕಳಿದ್ದರು. ನೋಡು--ಅಶ್ವನೇನ [ಆದಿ. ೩]. ಪರೀಕ್ಸ್ಷಿತನು ಸರ್ಪದಷ್ಟನಾಗಿ 
ಸಾಯುವನೆಂಬುದನ್ನು ತಿಳಿದು ಅವನನ್ನು ಬದುಕಿಸುವ ಉದ್ಧೇಶದಿಂದ ಹೊರಟದ್ದ 
ಕಶ್ಯಪ ಮುನಿಯನ್ನು ದಾರಿಯಲ್ಲಿ ಸಂಧಿಸಿ, ಆತನನ್ನು ಹಿಂದಕ್ಕೆ ಕಳುಹಿದ. 
ನೋಡು--ಕಶ್ಯಸ [ಆದಿ. ೪೨, ೫೦]. ತಕ್ಷ ಕನು ಆಲದ ಮರದಮೇಲೆ ವಿಷವನ್ನು 
ಕಾರಿ ಅದನ್ನು ಸುಸ್ಟಿದ್ದು [ಆದಿ. ೪೩]. ಪರೀಕ್ಷಿತನನ್ನು ಕಚ್ಚಿ ಕೊಂದದ್ದು [ಆದಿ. 
೪೭, ೫೦. ಭಾಗ.-೧೨-೬. ದೇ.ಭಾಗ.-೨-೧೦1... ಜನಮೇಜಯನ ಸರ್ಪಯಾಗ 
ಸಮಯದಲ್ಲಿ ತಕ್ಷಕ ಇಂದ್ರನನ್ನು ಮರೆಹೊಕ್ಳು. ಆಗ ಖುತ್ತಿಜರು ಇಂದ್ರನೂ 
ತಕ್ಷಕನೂ ಇಬ್ಬರೂ ಸೇರಿ, ಅಗ್ನಿಕುಂಡದಲ್ಲಿ ಬಿದ್ದು ಆಹುತಿಯಾಗುವಂತೆ ಮಂತ್ರ 
ವನ್ನು ಉಚ್ಚರಿಸಿದರು. ತಕ್ಸಕನೊಂದಿಗೆ ಇಂದ್ರನೂ ಆಹುತಿಯಾಗಜೇಕಾಗಿ 
ಬಂತು. ಅಸ್ಟರಲ್ಲಿ ಆಸ್ಪೀಕನು ಸರ್ಪಯಾಗವನ್ನು ನಿಲ್ಲಿಸಿದ. ನೋಡು--ಆಸ್ತೀಕ 
[ಆದಿ. ೫೩]. ಇವನು ಖಾಂಡವವನದಲ್ಲಿ ವಾಸಮಾಡುತ್ತದ್ದ. ಖಾಂಡವವನ 
ದಹನ ಸಮಯದಲ್ಲಿ ಇವನ ಹೆಂಡತಿ ತಳೆತನ್ಪಿಸಿಕೊಂಡು ಹೋಗಬೇಕೆಂಬ ಉದ್ಧೇಶ 


ತೆಕ್ಷಶಿಲಾ 248 ತಪತಿ 


ದಿಂದ ಹಾರಿ ಹೊರಟುಹೋಗುತ್ತಿ,ದ್ದಳು. ಆಗ ಅರ್ಜುನ ಅವಳ ತಲೆಯನ್ನು 
ಕತ್ತರಿಸಿದ [ಆದಿ. ೨೫೩]. ಆಗ ತಕ್ಷಕ ಕುರುಕ್ಸೇತ್ರದಲ್ಲಿದ್ದ [ಆದಿ. ೨೫೪]. 
ಈತನು ನಾಗ ಕುಲದಲ್ಲಿ ೨೭ ನಾಗ ವಂಶಗಳಿಗೆ ಯಜಮಾನನಾಗಿದ್ದ. ಸರ್ನಯಾಗ 
ದಲ್ಲಿ ೧೮ ಕುಲಗಳು ದಗ್ಗಗಳಾದುನು [ನೋಡು ಆಸಿೀಕ.] 

(11) ಒಬ್ಬ ಅರಸು. ಸೂರ್ಯ ವಂಶದ ಪ್ರಸೇನಜಿತನೆಂಬ ರಾಜರ್ಷಿಯ 
ಮಗ. ಇವನ ಮಗನಾದ ಬೃಹದ್ಭಲ ಭಾರತ ಯುದ್ಧ ದಲ್ಲಿ ದುರ್ಯೋಧನನ ನರ 
ನಾಗಿ ಹೋರಾಡಿ, ಹದಿಮೂರನೆಯ ದಿನದ ಯುದ್ಧದಲ್ಲಿ ಅಭಿಮನ್ಯೂನಿನಿಂದ ಹತ 
ನಾದ (ದ್ರೋಣ. ೪೭]. 

ತಕ್ಸಶಿಲಾ.--ಒಂದು ಸಟ್ಟಿಣ. ಕೇಕಯಾ ಪುತ್ರನಾದ ಭರತನ ಹಿರಿಯ ಮಗ 
ನಾದ ತಕ್ಷನು ಸ್ಥಾನಿಸಿದ್ದು. ಇದು ಸಿಂಧು, ವಿತಸ್ತಾ ನದಿಗಳ ನಡುವೆ ಅಭಿಸಾರಿ 
ದೇಶಕ್ಕೆ ದಕ್ಷಿಣದಲ್ಲಿದೆ (ಆದಿ. ೩. ರಾಮಾ,-ಉತ್ಸ,. ೧೦೧]. ಪಾಂಡವರ ಕಾಲದಲ್ಲಿ 
ಇದು ಗಾಂಧಾರ ದೇಶದೆ ರಾಜಧಾನಿಯಾಗಿತ್ತು. 

ತಬಾಕಾದಿ ಪ್ರತಿಷ್ಠೆ ಮತ್ತು ಆದರ ಫಲ.--[ಅನು. ೯೩]. 

ತಟಾತಕಾ.--ಸಮಲಯಧ್ಹಜ ರಾಜನಿಂದ ಕಾಂಚನಮಾಲೆಯೆಂಬ ರಾಣಿಯಲ್ಲಿ 
ಜನಿಸಿದವಳು. ವಾರ್ವತಿಯ ಅವತಾರ. ಈಕೆ ಬಾಲ್ಯಾನಂಸರ ತಂದೆಯೊಡನೆ ರಣ 
ರಂಗಕ್ಕೆ ಹೋಗಿ, ಹಗೆಗಳನ್ನು ಕೊಲ್ಲುತ್ತೆ, ಕ್ರಮವಾಗಿ ವಾಂಡ್ಯ ದೇಶಕ್ಕೆ ಬಂದಾಗ 
ಸೋಮಸುಂದರನನ್ನು ಕಂಡು ಮೋಹಭರಿತೆಯಾಗಿ ಆತನನ್ನು ಮದುವೆಯಾಗಿ, 
ಉಗ್ರವಾಂಡ್ಯನೆಂಬ ಮಗನನ್ನು ನಡೆದು, ಆತನು ವ್ರಾಸ್ತ್ಯೂನಯಸ್ಸನಾದ ಬಳಿಕ 
ಆತನಿಗೆ ಪಟ್ಟಿಗಟ್ಟಿ ತಾನು ಸೋನುಸುಂದರ ಮಂದಿರದಲ್ಲಿ ಅದೃತ್ಯಿಯಾದಳು 
[ಸ್ಫಾ.೦-ಹಾಲಾ. ೯೬]. 

ತಣ್ಣಿ.--ಒಬ್ಬ ಬ್ರಾಹ್ಮಣ. ಶಿವಭಕ್ತಾಗ್ರೇಸರ[ಶಾಂ. ೨೫೦. ಅನು.೪೭. ಲಿ೦.-೬೫]. 

ತತ್ತ್ತೃನಿಭಾಗ.--[ಶಾಂತಿ. ೩೨೬-೩೬೮, ಅನು. ೩೮. 3೪೫]. 

ತತ್ವಗಳ ಸೃಷ್ಟಿ.--[ಅನು.೧೬೫, ೨೪೫]. ಅವುಗಳ ತಾರತೆಮ್ಯ ಅನು. ೧೫೮]. 

ತನು.--ಒಬ್ಬ ಮಹರ್ಷಿ. ಖುಷಭಕೂಟ ಪರ್ವತದಲ್ಲಿ ವಾಸವಾಗಿದ್ದ ಖುಷಭ 
ನೆಂಬ ಮುನಿಯೊಂದಿಗೆ "" ಆನೆ ಆಕಾಶಕ್ಕಿಂತಲೂ ದೊಡ್ಡದು '' ಎಂಬ ವಿಷಯ 
ವಾಗಿ ವಿವಾದಮಾಡಿದವ. ಮಹಾಜ್ಞಾನಿ [ಶಾಂತಿ. ೧೨೭]. 

ತನ್ನೀಸಾಲ.--ಅಜ್ಜ್ಯಾತವಾಸ ಕಾಲದಲ್ಲಿ ನಿರಾಟನ ಗೋವುಗಳನ್ನು ಕಾಯು 
ತ್ತಿದ್ದ ಸಹದೇವನ ಹೆಸರು [ನಿರಾ. ೪]. 

ತಪತಿ.-ಸೂರ್ಯನಿಂದ ಭಾಯಾದೇವಿಯಲ್ಲಿ ಜನಿಸಿದವಳು. ನೋಡು-- 
ಛಾಯಾ, ಶನೈಶ್ಚೆ ರನೂ, ಸಾವರ್ಣಿಯೂ ಈಕೆಯ ಒಡಹುಟ್ಟದನರು. ಈಕೆ 


ತಪನ 244 ತಾಟೆಕಾ 


ಚಂದ್ರವಂಶದ ಸಂವರಣ ರಾಜನ ಹೆಂಡತಿ. ಕುರು ರಾಜನು ಈಕೆಯ ಮಗ (ಆದಿ. 

೬೩. ಭಾಗ.-೬-೬]. ಈಕೆಗೆ ಸಾವಿತ್ರಿಯೆಂಬ ಒಬ್ಬ ಅಕ್ಕ ಇದ್ದಳು [ಆದಿ. ೧೮೮]. 

ತನತಿ ಸಂವರಣನನ್ನು ಮದುವೆಯಾದದ್ದು [ಆದಿ. ೧೮೯]. ಈಕೆಯ ಕಥೆಯನ್ನು 

ಅರ್ಜುನನು ಗಂಧರ್ವನ ಮೂಲಕ ಕೇಳಿ ತಿಳಿದದ್ದು [ಆದಿ. ೧೮೭, ೧೮೯], 
ತಹನ.--(1) ಸೂರ್ಯ. 

(11) ಅಮೃತವನ್ನು ಕಾವಾಡುವ ಒಬ್ಬ ದೇವ [ಆದಿ. ೩೨]. 

(111) ಪಾಂಚಾಲ ದೇಶದ ಅರಸು. ಭಾರತ ಯುದ್ಧ ದಲ್ಲಿ ದುರ್ಯೋಧನನ 

ಪರವಾಗಿ ಹೋರಾಡಿ, ಹದಿನೇಳನೆಯ ದಿನದಲ್ಲಿ ಕರ್ಣನಿಂದ ಹತನಾದ [ಕಠ್ಣ. ೪೩]. 
(iv) ಒಬ್ಬ ರಾಕ್ಸಸ. ರಾಮಾಯಣ ಯುದ್ಧ ದಲ್ಲಿ ಸುಗ್ರೀವನ ಸೇನಾಪತಿ 
ಯಾದ ಗಜನೆ೦ಂಬ ವಾನರನಿಂದ ಹೆತನಾದ [ರಾಮಾ.-೪೩]. 
ತಪಸ್‌. (1) ಇದರ ಪ್ರಭೇದಗಳು [ಶಾಂತಿ. 33೮]. ಇದರ ಮಹಿನೆ 
[ಶಾಂತಿ. ೩೦೧]. 
(11) ಮಾಘಮಾಸದ ನಾಮಾಂತರ [ಭಾಗ.-೧3, ೧೧]. 
ತಸಸ್ಯ.--ಫಾಲ್ಗುನ ಮಾನ. ಇದರ ದೇವತಾದಿಗಳ ನಿವರ [ಭಾಗ.-೧೨, ೧೧]. 
ತಪ್ತ ಸೂರ್ಮಿ.--ಒಂದು ನರಕ. ಅಗಮ್ಯಾಗಮನ ಮಾಡಿದವರು ಈ ನರಕ 
ದಲ್ಲಿ ನರಳುತ್ತಾರೆ [ಭಾಗ.-೫-೨೬, ಶಿವ.-ಉಮಾ. ೭, ೮]. 

ತಮ.- (81 ಒಬ್ಬ ಖಯಸಿ. ಶ್ರವನೆಂಬ ಮಹರ್ಷಿಯ ಇಬ್ಬರು ಮಕ್ಕಳಲ್ಲಿ 
ಕಿರಿಯವ. ಇವನ ಮಗ ಪ್ರಕಾಶನೆಂಬ ಮುನಿ. ನೋಡು--ನೀತಹವ್ಯ [ಭಾರ.- 
ಅನು. ೮]. 

(11) ಬ್ರಹ್ಮನ ತಿಂಗಳಿನ ಹನ್ನೊಂದನೆಯ ದಿನದ ಸಂಜ್ಞೆ. 

(111) ತಮೋಗುಣ. ಅದರ ಕಾರ್ಯಗಳು [ಶಾಂತಿ. ೩೧೮. ಅಶ್ವ. ೩೭], 
ತಮಸಾ.-ಒಂದು ನದಿ. ಸರಯೂ ಗೋಮತೀ ನದಿಗಳ ನಡುವೆ ಹರಿದು 

ಕೋಸಲ ದೇಶದ ಮಾರ್ಗವಾಗಿ ಬಂದು, ಗಂಗೆಗೆ ಸೇರುತ್ತದೆ. ವಾಲ್ಮೀಕಿ ಮಹರ್ಷಿ 
ಇದರ ತೀರದಲ್ಲಿಯೇ ಆಶ್ರಮವನ್ನು ಕಲ್ಲಿಸಿಕೊಂಡಿದ್ದ [ಭೀ. ೯. ರಾಮಾ,-ಬಾಲ. ೧]. 
ತರನ್ನು ಕ.--ಒಂದು ತೀರ್ಥ [ಶಲ್ಯ. ೫೪]. ನೋಡು--ಕುರುಳ್ಸೇತ್ರ. 
ತಂಸು.--ಒಬ್ಬ ಅರಸು. ಚಂದ) ವಂಶದ ಮತಿನಾರನ ಮಗ. ಈತನ ಮಗ 
ಈಲಿನನೆಂಬವ. ತ್ರಸುವೆಂಬುದು ತಂಸುವಿನ ನಾಮಾಂತರ [ಅದಿ. ೬೩, ೮೮]. 
ತಾಟಿಕಾ.--ಒಬ್ಬ ರಾಕ್ಷಸಿ. ಸುಳೇತುವೆಂಬ ಯಕ್ಷನ ಮಗಳು. ಸುಳೇತು 
ವಿಗೆ ಸಂತಾನವಿರಲಿಲ್ಲವಾಗಿ ಬ್ರಹ್ಮನನ್ನು ಕುರಿತು ತಪಸ್ಸುಮಾಡಿ ಸಾವಿರ ಆನೆಗಳ 
ಬಲವುಳ್ಳ ಒಬ್ಬ ಮಗಳನ್ನು ಪಡೆದ. ಇವಳು ತಾಟಳೆಯೆಂಬ ಹೆಸರಿಫಿಂದ ಬೆಳೆದು 


ತಾಟಕಾ ೨45 ತಾಮಸ 


ಜರ್ದೂನೆಂಬ ಯಕ್ಷನ ಮಗನಾದ ಸುಂದನೆಂಬವನನ್ನು ಮದುವೆಯಾಗಿ 
ಮಾರೀಚ, ಸುಬಾಹುಗಳೆಂಬ ಪುತ್ರರನ್ನು ವಡೆದಳು [ಭಾರ.-ಸಭಾ. ೫೦]. ಕೆಲವು 
ಕಾಲದ ಬಳಿಕ ಸುಂದನು ಲೋಕಾಂತರವಕ್ರೆ ದಿದ. ತಾಟಳೆ ತನ್ನ ಮಕ್ಕಳನ್ನು ಕರೆದು 
ಕೊಂಡು, ಮಲದ ಕರೂಶ ದೇಶಗಳ ನಡುವೆ ವನದಲ್ಲಿ ವಾಸಮಾಡಿಕೊಂಡಿದ್ದಳು. 
ಒಮ್ಮೆ ತಾಟಳೆ ಕಾಮಪವೀಡಿತೆಯಾಗಿ, ಮನೋಹರವಾಗಿ ಗಾನಮನಾಡುತ್ತ. ಮೈಮೇಲೆ 
ಪ್ರಜ್ಞೆ ಯಿಲ್ಲದೆ ಮಗನ ಸಂಗಡ ಸಂಚರಿಸುತ್ತಿ_ರುವಲ್ಲಿ, ಅಗಸ್ತ್ಯ ಮುನೀಶ್ವರನು 
ಅವಳ ಲಾವಣ್ಯಭರಿತವಾದ ರೂಪವನ್ನು ಕಂಡು ಕೋನಭರಿತನಾಗಿ "" ನಿನ್ನ ಈ 
ಮೋಹಕ ರೂವವು ತರುಣರಾದ ಕಾಮುಕರಿಗೆ ಭಯಂಕರವಾಗಿ ತೋರಲಿ, ನಿನ್ನ 
ಮಕ್ಕಳಿಬ್ಬರೂ ರಾಕ್ಷೆಸರಾಗಲಿ '' ಎಂದು ಶಾಸನಿತ್ತ. ಬಳಿಕ ಇವಳಿಬ್ಬರ ಮಸ್ತುಳೂ 
ಇವಳೂ ಸೇರಿ ಅಲ್ಲಿದ್ದ ಮುನಿಗಳನ್ನು ಪೀಡಿಸತೊಡಗಿದರು. ಮಲದ ಕರೂಶ ದೇಶ 
ಗಳೂ ಇವರ ಹಾವಳಿಯಿಂದ ಹಾಳುಬಿದ್ದುವು. ಇವಳು ವಾಸಮಾಡುತ್ತಿ_ದ್ದ 
ಪ್ರದೇಶಕ್ಕೆ ಸ್ವಲ್ಪು ದೂರದಲ್ಲಿಯೇ ವಿಶ್ವಾಮಿತ್ರ ಮಹರ್ಷಿಯ ಆಶ್ರಮವಿತ್ತು. 
ಆತನು ಯಾಗಮಾಡತೊಡಗಿದಾಗೆಲ್ಲ ಇವರು ಆತನ ಯಜ್ಜಕ್ಕೆ ವಿಫ್ರನನುಂ್ಲಟು 
ಮಾಡುತಿದ್ದರು. ಬಳಿಕ ವಿಶ್ವಾಮಿತ್ರನು ಅಯೋಧ್ಯೆಗೆ ಅರಸನಾದ ದಶರಧನ 
ಮಕ್ಕಳಾದ ರಾಮ ಲಕ್ಷ್ಮಣರನ್ನು ನಂಗಡ ಕರೆದುಕೊಂಡು, ಸಿದ್ಧಾಶ್ರಮಕ್ಕೆ ಬರು 
ನಾಗ ದಾರಿಯಲ್ಲಿ ನಿರ್ಜನವಾಗಿದ್ದ ಮಲದ ಕರೂಶ ದೇಶಗಳನ್ನು ಕಂಡು 
ಕುತೂಹಲಭರಿತರಾದ ರಾಮ ಲಕ್ಷ್ಮಣರು. ಇದೇನೆಂದು ಕೇಳಲಾಗಿ, ಅವುಗಳ 
ವೃತ್ತಾಂತವನ್ನು ಸಮಗ್ರವಾಗಿ ತಿಳುಹಿ, ಶ್ರೀ ರಾಮನ ಮೂಲಕ ತಾಟಕೆಯನ್ನು 
ಕೊಲ್ಲಿಸಿದ [ರಾಮಾ.-ಬಾಲ. ೨೪, ೨೫], 

ತಾಮಸ.-ಸ್ರಿಯನವ್ರತ ರಾಜನ ಎರಡನೆಯ ಹೆಂಡತಿಯಲ್ಲಿ ಜನಿಸಿದ ಮೂವರು 
ಮಕ್ಕಳಲ್ಲಿ ಮಧ್ಯಮ. ಉತ್ತಮ, ರೈವತರೆಂಬವರು ಇವನ ಅಣ್ಣತಮ್ಮಂದಿರು. 
ಈತ ಈಗ ನಡೆಯುತ್ತಿರುವ ಶ್ವೇತವರಾಹ ಕಲ್ಪದಲ್ಲಿ ನಾಲ್ಕನೆಯ ಮನುವಾಗಿ 
ರಾಜ್ಯಭಾರಮಾಡಿದ. ಈತನ ರಾಜ್ಯಭಾರ ಸಮಯದಲ್ಲಿ ಸ್ವರ್ಗದಲ್ಲಿ ತ್ರಿಶಿಖನೆಂಬ 
ಇಂದ್ರನು ರಾಜ್ಯಭಾರಮಾಡುತ್ತಿದ್ದ. ಈತನಿಗೆ ಅಕಲ್ಮಸ, ಧನ್ತಿ, ತವೋಮೂಲ, 
ತವೋಧನ, ತಪೋರತಿ, ತಪನ್ಯ, ತವೋದ್ಯುತಿ, ಪರಂತವ, ತವೋಜೋಗಿ, ತಪೋ 
ಯೋಗಿ ಎಂಬ ಹತ್ತು ಮಂದಿ ವುತ್ರರಿದ್ದರು. ಕನಿ, ಪೃಧು, ಅಗ್ನಿ, ಅಕನಿ, 
ಕಸಿ, ಜಲ್ಪ, ಧೀಮಂತರೆಂಬ ಏಳು ಮಂದಿ ಮುನಿಗಳು ಸಪ್ತರ್ಷಿಗಳೆನಿಸಿಕೊಂಡಿ 
ದ್ವರು. ಹರಿಮೇಧನೆಂಬ ಬ್ರಾಹ್ಮಣನ ಪತ್ನಿಯಾದ ಹರಿಣಿಯೆಂಬಾಕೆಯಲ್ಲಿ ಜನಿಸಿದ 
ಹರಿಯೆ೦ಬಾತನು ಇಂದ್ರನಿಗೆ ಸಹಾಯಾರ್ಥವಾಗಿ ವಿಷ್ಣುವಾಗಿದ್ದ. ಗಜೇಂದ್ರ 
ಮೋಕ್ಸವು ಇದೇ ತಾಮಸ ಮನ್ವಂತರದಲ್ಲಿ ನಡೆಯಿತು [ಭಾಗ.-೮-೧. ಮತ್ಸ ಕ್‌ 


ತಾಮಿಸ್ರೆ 246 ತಾಮ್ರೆಪರ್ಲಿ 


ದೃಢಧನ್ವನ ಮಗಳಾದ ಉತ್ಪಲಾವತಿಯ ಶಾಪದಿಂದ ಹೆಣ್ಣುಜಿಂಕೆಯಾಗಿ ಹುಟ್ಟಿ, 
ಸುರಾಷ್ಟ್ರನೆಂಬ ರಾಜನ ಸ್ಪರ್ಶಮಾತ್ರದಿಂದಲೇ ಗರ್ಭಧಾರಣಮಾಡಿ, ಲೋಕವನ್ನೆಲ್ಲ 
ಕತ್ತಲೆ ಕೆವಿದಿರುವಾಗ ಜನಿಸಿಡದವನಾದುದರಿಂದ ತಾಮಸನೆಂದು ಹೆಸರು. ತಾಮಸನು 
ಸುರಾಷ್ಟ್ರನಲ್ಲಿಯೇ ಬೆಳೆದು ಆತನ ಸಂಗಡಲೇ ಇರುತ್ತಿದ್ದ. ಒಮ್ಮೆ ಸುರಾಷ್ಟ್ರನ 
ಮೂಲಕವಾಗಿಯೇ ಆತನು ಕಾಡಿನಲ್ಲಿ ವಾಸಮಾಡಲು ಕಾರಣವೇನೆಂಬುದನ್ನು 
ಪ್ರಶ್ನೆಮಾಡಿ, ಶತ್ರುಗಳು ರಾಜ್ಯವನ್ನು ಕಿತ್ತುಕೊಂಡ ಕಾರಣ ಕಾಡುವಾಲಾದನೆಂಬು 
ದನ್ನು ತಿಳಿದು, ಆತನ ಅಪ್ಪುಣೆಯಮೇರೆ ಜೈತ್ರಯಾತ್ರೆಗೆ ಹೊರಟು, ಶತ್ರು 
ಗಳನ್ನೆಲ್ಲ ಸೋಲಿಸಿ, ತನ್ನ ತಂಜೆಯ ರಾಜ್ಯವನ್ನೆಲ್ಲ ಮರಳಿ ಸಂಪಾದಿಸಿದ. ಈತ ಕಡೆಗೆ 
ಮನುವಾದ. ಈತನ ಕಾಲದಲ್ಲಿ ಶಿಬಿ ಇಂದ್ರನಾಗಿದ್ದ. ಜ್ಯೋತಿರ್ಧಾಮ, ಪೃಥು 
ಮೊದಲಾದನರು ಸಸ್ತರ್ಷಿಗಳಾಗಿದ್ದರು [ಮಾರ್ಕ.-೯, ೭೧]. 

ತಾವಿಂಸ್ರ.--ಒಂದು ನರಕ. ವರದ್ರವ್ಯವನ್ನು ಅವಹರಿಸಿದೆವರು ಇಲ್ಲಿ ತಮ್ಮ 
ವಾಪಫಲವನ್ನು ಅನುಭವಿಸುತ್ತಾರೆ. ಈ ನರಕದಲ್ಲಿ ಗಾಢವಾದ ಅಂಧಕಾರ 
ಕನಿದುಕೊಂಡಿರುವ ಕಾರಣ ಇದನ್ನು ತಾಮಿಸ್ರವೆನ್ನುತ್ತಾರೆ [ಭಾಗ.-೫-೩೬. ಶಿವ.- 
ಉಮಾ. ೭-೮. ದೇ.ಭಾ.-೯, ೩೩-೩೭]. 

ತಾಮ್ರ.--ಒಬ್ಬ ರಾಕ್ಷಸ. ಮಹಿಷಾಸುರನ ಕೋಶಾಧಿಕಾರಿ (ದೇ. ಭಾಗ.-೫-೬, 
ಮತ್ಸ್ಯ್ಯ.-೧೫೧]. 

(1) ಮುರಾಸುರನ ಏಳು ಮಂದಿ ಮಕ್ಕಳಲ್ಲಿ ಒಬ್ಬ. ಇವನು ನರಕಾಸುರನ 
ಆಸೆರೆಯಲ್ಲಿದ್ದವ [ಭಾಗ.-೧೦-೫೯]. 
(111) ಒಂದು ದ್ವೀಪ, ರಾಜನೂಯಯಾಗ ಸಮಯದಲ್ಲಿ ಸಹಜೀವನ ಈ 

ದ್ವೀಪವನ್ನು ಗೆದ್ದ [ಸಭಾ. ೩೨]. 

ತಾಮ್ರಥ್ರ್ವಜ.--ಮಣಿವುರದ ಅರಸನಾದ ಮಯೂರದ್ವಜನ ಮಗ. ಈತ 
ಯುಧಿಷ್ಠಿರನ ಅಶ್ವಮೇಧದ ಕುದುರೆಯನ್ನು ಕಟಿ ಹಾಕಿ, ಅರ್ಜುನನೊಂದಿಗೆ 
ಯುದ್ಧಮಾಡಿ, ಆತನನ್ನು ಸೋಲಿಸಿ, ಯಜ್ಞಾಶ್ವವನ್ನು ಒಯ್ಯಲಾಗಿ, ಕೃಷ್ಣಾರ್ಜು 
ನರು ಬ್ರಾಹ್ಮೆಣವೇಷದಿಂದ ಮಯೂರದ್ವಜನಲ್ಲಿಗೆ ಹೋಗಿ, ಅವನ ಶರೀರವನ್ನು 
ಇಬ್ಬರಿಗೂ ಭಾಗಮಾಡಿ ಕೊಡುವಂತೆ ಕೇಳಿದರು. ತಾಮ್ರುಧ್ವಜನು ಅಂತೆಯೇ 
ಮಯೂರಧ್ವಜನ ತಲೆಯಮೇಲೆ ಗರಗಸನನ್ತಿಕ್ಸಿ ಕುಯ್ಯುತ್ತಿ,ರಲಾಗಿ, ಕೃಷ್ಣ 
ಇವನ ಮನಸ್ಸೆ ೩8ರ್ಬಕ್ಕೆ ಮೆಚ್ಚಿ, ನಿಜರೂವವನ್ನು ತೋರಿ, ಅನುಗ್ರಹಿಸಿ, ತಮ್ಮ 
ಕುದುರೆಯನ್ನು ಮರಳಿ ಪಡೆದುಬಂದ [ಜೈ.ಭಾ.-೧-೪೬]. 

ತಾಮ್ರಪರ್ಹಿ.--(1) ಒಂದು ನದಿ. ದಕ್ಷಿಣ ಹಿ೦ದೂಸ್ಥಾನದಲ್ಲಿ ತಿನ್ನವೆಲ್ಲಿ 
ಜಿಲ್ಲೆಯಲ್ಲಿ ಹರಿಯುತ್ತದೆ. ಹಿಂದೆ ದೇವತೆಗಳು ಈ ನದಿಯ ತೀರದಲ್ಲಿ ತಪಸ್ಸು 


ತಾಮ್ರಲಿಪ್ತ 247 ತಾರಕೆ 


ಮಾಡಿದರು. ಇದರಲ್ಲಿ ಮುತ್ತಿನ ಚಿಪ್ಪುಗಳು ದೊರೆಯುತ್ತವೆ [ಸಭಾ. ೩೩. ವನ. 
೮೬]. ಇದು ಮಹೇಂದ್ರ ಪರ್ವತದಿಂದ ಹುಟ್ಟುತ್ತದೆ [ಮತ್ಸ 5೧೧೩]. 
(1) ಪಶ್ಚಿಮ ದಿಕ್ಟಿನಲ್ಲಿರುವ ಅಂಜನವೆಂಬ ದಿಗ್ಗಜದ ಹೆಣ್ಣಾನೆ. 
ತಾಮ್ರಲಿಸ್ತ.- (1) ಒಬ್ಬ ಅರಸು [ಭಾರ.-ಆದಿ. 30೧. ಸಭಾ. ೩೧]. 
(11) ಒಂದು ದೇಶ, ಇದಕ್ಕೆ ದಾಮಲಿಸ್ತನೆಂಬ ಹೆಸರೂ ಸಲುತ್ತದೆ 
[ಭಾರ.-ಭೀ. ೯]. ಇದು ಹುಗ್ಗಿ ನದಿಯ ಸಂಗಮಕ್ಕೆ ನಮಿಾವದಲ್ಲಿದೆ. 
ತಾಮ್ರಾ.- ದಕ್ಷಬ್ರಹ್ಮನ ಮಗಳು. ಕಶ್ಯಪನ ಹದಿಮೂರು ಮಂದಿ ಪತ್ನಿಯ 
ರಲ್ಲಿ ಒಬ್ಬಳು. ಈಕೆ ಕಾಕೀ, ಶ್ಯೇನೀ, ಭಾಸೀ, ಧೃತರಾಷ್ಟ್ರೀ, ಶುಕೇ ಎಂಬುದಾಗಿ 
ಐವರು ಪುತ್ರಿಯರನ್ನು ಹೆತ್ತಳು. ಸಕ್ಸಿಜಾತಿಗಳಿಗೆಲ್ಲ ಈಕೆಯೇ ಜನನಿ [ಭಾರ.- 
ಆದಿ. ೬೭]. 
(1) ವಸುದೇವನ ಹೆಂಡತಿಯರಲ್ಲಿ ಒಬ್ಬಳು. ಶ್ರೀ ಕೃಷ್ಣ ನ ಬಲತಾಯಿ. 
ಈಕೆ ಸಹದೇವನೆಂಬ ಪ್ರತ್ರನನ್ನು ಹೆತ್ತುಳು [ಭಾಗ.-೧೦-ಆ೪]. 
ತಾರ.--(1) ಮಹಿಷಾಸುರನ ಅನುಚರ [ಮತ್ಸ್ಯ.-೧೭೭]. 
(11) ಸುಗ್ರೀವನ ಮಾವ, ರುಮೆಯ ತಂದೆ [ಭಾರ.-ವನ. 3೮೫]. 
ತಾರಕ.--ಒಬ್ಬ ರಾಕ್ಸಸ. ಈತನಿಗೆ ತಾರಾಕ್ಸ, ಕಮಲಾಕ್ಷ, ವಿದ್ಯುನ್ಮಾಲಿ 
ಯೆಂಬ ಮೂವರು ಮಕ್ಕಳು. ಈ ಮೂವರೂ ಬ್ರಹ್ಮಜೇನನನ್ನು ಕುರಿತು ಉಗ್ರ 
ವಾದ ತನಸ್ಸುಮಾಡಿ, ಅನೇಕ ವರಗಳನ್ನು ಪಡೆದು ತ್ರಿಪುರರೆನಿಸಿಕೊಂಡರು. ಇವ 
ರಲ್ಲಿ ತಾರಾಕ್ಷನದು ಚಿನ್ನದ ನಗರ, ಕಮಲಾಕ್ಸನದು ಬೆಳ್ಳಿಯ ಪಟ್ಟಣ, ವಿದ್ಯು 
ನ್ಮಾಲಿಯದು ಕಬ್ಬಿಣದ ಪಟ್ಟಣ [ಭಾರ.-ಕಠ್ದ. ೨೪]. ಇವನು ಸೈಂದನಿಂದ ಹತ 
ನಾದ [ಭಾರ.-ಶಲ್ಯ. ೪೭. ಅನು. ೧೩೩. ಸ್ಕಾಂ.-ಮಾಹೇ. ೩೨]. ವಜ್ರಾಂಗನೆಂಬ 
ರಾಕ್ಷಸನಿಂದ ವರಾಂಗಿಯೆಂಬವಳಲ್ಲಿ ಜನಿಸಿದವನು. ಈತನು ಪಾರಿಯಾತ್ರ ಪರ್ವತ 
ದಲ್ಲಿ ತನಸ್ಸುಮಾಡಿ, ಬ್ರಹ್ಮನ ಮೂಲಕ ಅಂದಿನನಕೆಗೆ ಅವತರಿಸಿದ್ದ ದೇವತೆಗಳಲ್ಲಿ 
ಯಾರಿಂದಲೂ (ಅಂದರೆ ೧, ೨, ೩, ೪, ೫ ಮುಖಗಳುಳ್ಳವರಲ್ಲಿ ಯಾರಿಂದಲೂ) 
ತನಗೆ ಸಾವು ಬಾರದಿರುವ ಹಾಗೆ ವರವನ್ನು ಪಡೆದು, ಜಂಭ, ಕುಂಭಜ, ಮಹಿಷಾ 
ಸುರ, ಕುಂಜರ, ಮೇಘ, ಕಾಲನೇಮಿ, ನಿಮಿ, ಮಧನ, ಜಂಭಕ, ಶುಂಭ, 
ನಿಶುಂಭ ಮುಂತಾದವರನ್ನು ತನ್ನ ಪ್ರಧಾನ ಸೇನಾನಾಯಕರನ್ನಾಗಿ ಏರ್ಪಡಿಸಿ 
ಕೊಂಡು ಮೂಲೋಕವನ್ನೂ ಪೀಡಿಸತೊಡಗಿದ. ಇವನ ಸೇನಾಪತಿಗಳಲ್ಲೆಲ್ಲ 
ಶುಂಭನೇ ಮುಖ್ಯನಾಯಕ. ಆಗ ಷಣ್ಮುಖ ಅವತರಿಸಿ, ಹುಟ ೈದ ಏಳನೆಯ ದಿನ 
ಇವನೊಡನೆ ಯುದ್ಧಮಾಡಿ, ಇವನನ್ನು ಕೊಂದ [ಮತ್ಸ ಫ್ರಿ ೧೪೭-೧೫೯. ಸ್ಪಾಂ,- 
ಮಾಹೇ. ೧೫]. 


ತಾರಾ 24೬ ತಾರ್ಕ್ಷ್ಯ 


ತಾರಾ --(3) ಬೃಹಸ್ಪತ್ಯಾಚಾರ್ಯನ ಹೆಂಡತಿ. ಈಕೆ ಬೃಹಸ್ಪತ್ಯಾಚಾರ್ಯ 
ನಿಂದ ಶಂಯು, ನಿತ್ಚವನ, ವಿಶ್ವಜಿತ್‌, ನಿಶ್ವಭುಕ್‌, ಬಡಬಾಗ್ನಿ, ಸ್ಪಷ್ಟ ಕೃತ್‌ 
ಎ೦ಬ ಆರು ಮಂದಿ ಪುತ್ರರನ್ನೂ, ಸ್ವಾಹಾಯೆಂಬ ಕನ್ಯೈೇಯನ್ನೂ ನಡೆದಳು [ಭಾರ.- 
ನನ. 3೨೧]. ಈಕೆ ಚಂದ್ರನಿಂದ ಬುಧನನ್ನು ಪಡೆದಳು. ನೋಡು- ಚಂದ್ರ 
[ಭಾಗ.-೯-೧೪]. 

(11) ಹರಿಶ್ಚಂದ್ರನ ಹಿರಿಯ ಹೆಂಡತಿ. ತಾರಾಮತಿಯೆಂಬುದು ನಾಮಾಂತರ. 
ಇವಳನ್ನೇ ಚಂದ್ರಮತಿಯೆನ್ನುತ್ತಾರೆ [ಭಾರ.-ಸಭಾ. ೧೨. ದೇ. ಭಾ--೭. ೧೪], 

(11) ಸುಷೇಣಸೆಂಬ ವಾನರನ ಮಗಳು. ವಾಲಿಯ ಹೆಂಡತಿ. ಅಂಗದ 
ಕುಮಾರನನ್ನು ಹೆತ್ತವಳು. ವಾಲಿ ಸುಗ್ರೀವನ ಮೇಲೆ ಯುದ್ಧ ಕೈ ಹೊರಬಾಗ, 
ತನ್ನ ಗಂಡನನ್ನು ಅಡ್ಡಗಿಸಿ, ಅನೇಕ ವಿಧದಿಂದ ನೀತಿಯನ್ನು ಬೋಧಿಸಿದಳು[ರಾಮಾ.- 
ಕಿಷ್ಟಿಂ. ೧೫]. ವಾಲಿ ವಧಾನಂತರ ತಾರೆ ಹೆಂಬಲಿಸಿದ್ದು [ಕೆಷ್ಟಿಂ. ೧೯, ೨೦, ೨೨]. 
ಹೆನೂಮಂತನು ತಾರೆಯನ್ನು ಸಂತಯಿಸಿದ್ದು [ಕಿಷ್ಟಿಂ. ೨೧]. ಶ್ರೀರಾಮ ತಾರೆಯನ್ನು 
ಸಂತಯಿಸಿದ್ದು [ಕಿಷ್ಠಿ. ೨೪]. ಸುಗ್ರೀವ ಸ್ತ್ರೀ ರೋಲನಾಗಿದ್ದು ರಾಮನಿಗೆ ಮಾತು 
ಕೊಟ್ಟ ಮೇರೆಗೆ ಸೀತೆಯನ್ನು ಹುಡುಕುವುದಕ್ಕಾಗಿ ಪ್ರಯತ್ನಮಾಡದಿದ್ದು ದನ್ನು 
ಕಂಡು, ನೌಮಿತ್ರಿ ಕ್ರೋಧಾಂಧನಾಗಿ ಕಿಷ್ಟಿಂಥೆಯನ್ನು ಹೊಕ್ಕಾಗ ತಾರೆ ಲಕ್ಷ್ಮಣ 
ನನ್ನು ಸಮಾಧಾನವಡಿಸಿದ್ದು ಮುಂತಾಗಿ [ಕಸ್ಟಿಂ.೩೫]. ವಾಲಿ ವಧಾನಂತರ ಸುಗ್ರೀವ 
ನನ್ನು ಸೇರಿ ಅವನೊಂದಿಗೆ ಇದ್ದಳು. ರಾವಣನ ವಡೆಯ ತರುವಾಯ ತಾರೆ ತನ್ನ 
ಪರಿವಾರದೊಂದಿಗೆ ಉಚಿತರೀತಿಯಿಂದ ಶ್ರೀ ರಾಮನ ಪಟ್ಟಾಭಿಷೇಕ ಮಹೋತ್ಸ 
ವಕ್ಳೆ ಅಯೋಧ್ಯೆಗೆ ಹೋಗಿದ್ದಳು (ಯುದ್ಧ. ೧೨೬], 

ತಾರಾಕ್ಸೃ.--ತಾರಕಾಸುರನ ಮಗ. ನೋಡು--ತಾರಕ. 
ತಾರ್ಕ್ಸ್ಟೃ.-- (1) ಗರುಡನ ನಾಮಾಂತರ. ನೋಡು--ಗರುಡ, 

(11) ಒಬ್ಬ ಮಹರ್ಷಿ. ಸರಸ್ವತಿಯೊಂದಿಗೆ ವಾದಮಾಡಿದವನು. ಹೈಹಯ 
ದೇಶಾಧಿಪತಿಯಾದ ದುಂಧುಮಾರನು ಬೇಟೆಗೆ ಹೋಗಿದ್ದಾಗ ಅಜಾಗರೂಕತೆಯಿಂದ 
ಈತನ ಮಗನನ್ನು ಕೊಂದನು. ಒಡನೆಯೇ ದುಂಧುಮಾರನು ತಾಕ್ಸ ರ್ಕ ಮುನಿಯ 
ಆಶ್ರಮಕ್ಕೆ ಹೋಗಿ, ತಾನು ಮಾಡಿದ ಅಪರಾಧವನ್ನು ಬಿನ್ನನಿಸಿದನು. ಮುನಿ 
ಸ್ವಲ್ಪವೂ ಸಿಟ್ಟಾಗಲಿಬ್ಲ. "" ಎಲೆ ಅರನೆ, ನನ್ನ ಆಶ್ರಮದಲ್ಲಿ ಸಾವಿನ ಸುಳಿವೇ 
ಇಲ್ಲ'' ಎಂದು ಹೇಳಿ, ತನ್ನ ಮಗನನ್ನು ಕರೆದ. ಸತ್ತು ಬಿದ್ದಿದ್ದ ಮುನಿಪುತ್ರನು 
ಕೂಡಲೇ ಎದ್ದುಬಂದ. ಇದನ್ನು ಕಂಡು ಆಶ್ಚರ್ಯಭರಿತನಾದ ಧುಂಧುಮಾರನು 
" ಇ೦ತಹ ಮಹಿಮೆ ತಮಗೆ ಎತ್ತಣದು?'' ಎಂದು ಪ್ರಶ್ರೆಮಾಡಲಾಗಿ, ಮುನಿ 
ಸದ್ವರ್ತನನೇ ಎಲ್ಲಕ್ಕೂ ಮುಖ್ಯ ಕಾರಣವೆಂದನು [ಭಾರ.-ವನ. ೧೮೯]. 


ತಾರ್ಕ್ಸಃೀ 249 ತಿತಿಕ್ಸಾ 


ತಾರ್ಕ್ಸೀ.--ಒಬ್ಬ ಅಪ್ಸರಸಿ. ದುರ್ವಾಸ ಮುನಿಯ ತನಸ್ಸಿಗೆ ಭಂಗವನ್ನುಂಟು 
ಮಾಡಿ ವಕ್ಷಿಯಾಗಿದ್ದಳು.  ಖಾಂಡವನನ ದಹನ ಸಮಯದಲ್ಲಿ ಹಾರಾಡುವಾಗ 
ಅರ್ಜುನನ ಅಸ್ತ್ರ ನೋಕಿದುದರಿಂದ ವಕ್ಷಿಜನ್ಮವನ್ನು ನೀಗಿ, ತನ್ನ ನಿಜರೂಪವನ್ನು 
ಪಡೆದಳು. ಸಾಯುನಾಗ ಗರ್ಭಧಾರಣಮಾಡಿದ್ದರಿಂದ, ಇದರ ಹೊಟ್ಟೆಯಿಂದ 
ಹೊರಬಿದ್ದ ಮೊಟ್ಟೆಗಳನ್ನು ಶನಿಖಾಕ ಮುನಿ ಕಾವಾಡಿದ. ನೋಡು--ಧರ್ಮವಕ್ಷಿ. 

ತಾಲಕೇತು.--(1) ಭೀಷ್ಮಾಚಾರ್ಯನು ತನ್ನ ರಥದ ಧ್ವಜದಲ್ಲಿ ತಾಲವೃಕ್ಷ 
ವನ್ನು ಚಿತ್ರಿಸಿದ್ದನಾದುದರಿಂದ ಈ ಹೆಸರು ಬಂತು [ಭಾರ.-ಉ. ೧೫೦. 
ಭೀ. ೪೭]. 

(11) ಒಬ್ಬ ರಾಕ್ಷನ. ವಾತಾಳಳೇತುವೆಂಬ ರಾಕ್ಷಸನ ತಮ್ಮ ಕುವಲಾಶ್ವನು 
ವಾತಾಳಕೇತುನನ್ನು ಕೊಂದ ಕಾರಣ ಆತನ ಮೇಲಣ ಹೆಗೆಯನ್ನು ತೀರಿಸಿಕೊಳ್ಳ 
ಬೇಕೆಂದು ಹೊಂಚುಹಾಕುತಿ_್ಮಿದ್ದು, ಒಮ್ಮೆ ಕುವಲಾಶ್ವನು ಅಶ್ವಾರೂಢನಾಗಿ 
ಸಂಚರಿಸುತ್ತಿದ್ದಾಗ ಮುನಿನೇಷದಿಂದ ಆತನಲ್ಲಿಗೆ ಹೋಗಿ, ತಾನು ಮಾಡಬೇಕೆಂ 
ದಿತಶುವ ಯಜ್ಞಕ್ಕೆ ನಹಾಯಮಾಡಬೇಕೆಂದು ಬೇಡಿ, ಆತನಿಂದ ಕಂಠಮಾಲೆಯನ್ನು 
ನಡೆದ. ನೋಡು--ಕುನಲಾತ ಸ 

ತಾಲಜಚ್ಚ--- ಕಾರ್ತವೀರ್ಯಾರ್ಜುನ ಮಗನಾದ ಜಯಧ್ವಜನ ಮಗ. 
ಇವನಿಗೆ ನೂರು ಮಂದಿ ಮಕ್ಕಳಿದ್ದರು. ಇವಕ್ಕೆರೂ ಬಡಬಾಗ್ನಿಯಿಂದ ದಗ್ಧ 
ರಾದರು. ನೋಡು-ಕಾರ್ತ್ಕ ವೀರ್ಯ. 

ತಿತ್ತಿರ- (1) ಒಬ್ಬ ಮಹರ್ಷಿ. 

(11) ಯಾಜ ವಲ್ಲ ಮುಕಿ ವ್ಯಾಸ ಶಿಷ್ಯನಾದ ವೈಶಂಪಾಯನ ಮುನಿಯಲ್ಲಿ 
ಯಜುರ್ವೇದವನ್ನು ಸಂವೂರ್ಣನಾಗಿ ಅಧ್ಯಯನಮಾಡಿದ. ಒಮ್ಮೆ ಗುರುವಾದ 
ವೈಶಂವಾಯನನನ್ನು ತಿರಸ್ಪರಿಸಿದ ಕಾರಣ ಆತನ ಕೋಸಕ್ಕೆ ಗುರಿಯಾದ. ವೈಶಂ 
ವಾಯನನು ತನ್ನಲ್ಲಿ ಕಲಿತ ವಿದ್ಯೆಯನ್ನೈಲ್ಲ ತನಗೇ ಕೊಟ್ಟುಹೋಗುವಂತೆ ಹೇಳ 
ಲಾಗಿ, ಯಾಜ್ಞವಲ್ಯ್ಯನು ಅದನ್ನೆಲ್ಲ ಕಾರಿಬಿಟ್ಟಿ. ಆಗ ಯಜುರ್ವೇದ ಶಾಖಾಧಿ 
ದೇವತೆಗಳು ತಿತ್ತಿರಿ ನಕ್ಸಿಯ ರೂಪದಿಂದ ಬಂದು ಅದನ್ನೆಲ್ಲ ಸ್ವೀಕರಿಸಿದುವು. 
ಬಳಿಕ ವೈಶಂಪಾಯನ ಮುನಿ ಅಂಗಿರಸ ಕುಲೋತ್ಸನ್ನನಾದ ತಿತ್ತಿ,ರಿಯೆಂಬ ಖುಷಿಯ 
ಮೂಲಕ ಯಜುರ್ವೇದವನ್ನು ಸಮಗ್ರನಾಗಿ ಪ್ರಚಾರಗೊಳಿಸಿದ. ಹೀಗಾಗಿ ಈ 
ತಿತಿ,ರಿ ಮುನಿಯ ಮೂಲಕ ಪ್ರಚಾರಕ್ಕೆ ಬ೦ದ ಯಜುರ್ನೇದ ಭಾಗಕ್ಕೆ ತೈತ್ತಿರೀಯ 
ವೆಂದು ಹೆಸರಾಯಿತು [ಭಾರ.-ನಭಾ. ೪]. 

ತಿತಿಕ್ಟ್ರಾ.- (1) ತಾಳ್ಮೆ, ಅದರ ಪ್ರಶಂಸೆ [ಶಾಂತಿ. ೧೧೪]. 


ತಿಮಿಂಗಿಲ 250 ತಿಕೋತ್ತಮೆ 


(1) ಸ್ವಾಯಂಭುವ ಮನ್ವಂತರದಲ್ಲಿ ದಕ್ಷನ ಮಗಳು. ಧರ್ಮನೆಂಬ 
ಪ್ರಜಾನತಿಯ ಹದಿಮೂರು ಮಂದಿ ಪತ್ನಿಯರಲ್ಲಿ ಒಬ್ಬಳು. ಈಕೆ ಕ್ಲೇಮನೆಂಬ 
ಮಗನನ್ನು ನಡೆದಳು [ಭಾಗ.-೪-೧೦. ದೇ. ಭಾ.-೪-೧೬). 

ತಿಮಿಂಗಿಲ.--ಒಬ್ಬ ಅರಸು. ಪಾಂಡವರ ಕಾಲದಲ್ಲಿ ಈತನು ರಾಮಕ ಸರ್ವತದ 
ಬಳಿ ರಾಜ್ಯಭಾರಮಾಡುತ್ತಿ,ದ್ದ [ಭಾರ.-ನಭಾ. ೩೧]. 

ತಿಮಿಧ್ಯ ಜ.--ಒಬ್ಬ ಅರಸು. ದಂಡಕಾರಣ್ಯದ ಬಳಿ ವೈಜಯಂತನೆಂಬ ಪಟ್ಟಣ 
ದಲ್ಲಿ ರಾಜ್ಯಭಾರಮಾಡುತ್ತಿದ್ದ. ಇವನಿಗೆ ಶಂಬರನೆಂಬುದು ನಾಮಾಂತರ. ಒನ್ಮೆ 
ಇವನಿಗೂ ಇಂದ್ರನಿಗೂ ಯುದ್ಧ ಒದಗಿತು. ಆಗ ಇಂದ್ರನು ಇವನನ್ನು ಜಯಿಸ 
ಲಾರಜಿ ತನ್ನ ಸಹಾಯಕ್ಕಾಗಿ ದಶರಧನನ್ನು ಕರೆದ. ದಶರಧನ ಸಂಗಡ ಕೈಕಯಿಯೂ 
ಹೋಗಿದ್ದಳು. ತಿಮಿಧ್ವಜನೊಂದಿಗೆ ಯುದ್ಧಮಾಡತಕ್ಕ ಸಂದರ್ಭದಲ್ಲಿ ರಾಕ್ಷಸರು 
ಚೆದರಿಹೋಗುತ್ತಿದ್ದುದನ್ನು ಕಂಡು ಹೆದರಿದ ತಿನಿಧ್ವಜನು ರೋಷಾವೇಶ 
ದಿಂದ ಭಯಂಕರನಾದ ಒಂದು ಬಾಣವನ್ನು ದಶರಧನ ಮೇಲೆ ಎಸೆದ. ದಶರಥನು 
ಮೃತವ್ರಾಯನಾಗಿ ಬಿದ್ದ. ಆಗ ಕೈಕಯಿ ತುಂಬ ಚಮತ್ಕಾರದಿಂದ ದಶರಥನ ರಥ 
ವನ್ನು ಬೇರೊಂದು ಕಡಗೆ ನಡೆಯಿಸಿಕೊಂಡು ಹೋಗಿ, ದಶರಥನನ್ನು ಉಪಚರಿ 
ಸಿದಳು. ಎಚ್ಚತ್ತ, ದಶರಥನು ವಿಷಯವನ್ನೆಲ್ಲ ತಿಳಿದು, ಸಂತೋಷಭರಿತನಾಗಿ 
ಕೈಕಯಿಗೆ ಎರಡು ವರಗಳನ್ನು ಕೊಟ್ಟಿ [ರಾಮಾ.-ಅಯೋ, ೯]. ನೋಡು- 
ಕೈಕಯಿ,' ದಶರಥ. 

ತಿರ್ಯಗ್ಯೋನಿ ಜನನ ಕಾರಣ.--[ಅನು. ೧೭೩]. 

ತಿಲ.--ಎಳ್ಳು, ಅದರ ಪರಿಶುದ್ಧತೆ, ಉತ್ಪತಿ_ ಕ್ರಮ ಮುಂತಾದ್ದು [ ಶಾಂತಿ. 
೩೫1೫]. ತಿಲದಾನ ಫಲ [ಅನು. 3೩೬. ಅಶ್ವ. ೧೦೨]. ಅದನ್ನು ಗಾಣಕ್ಕೆ ಹಾಕ 
ಬಾರದು [ಅಶ್ವ. ೧೦೯]. 

ತಿಲೋತ್ತಮೆ.--ಕಶ್ಯಸನಿಂದ ವ್ರಾಥೆಯೆಂಬವಳಲ್ಲಿ ಜನಿಸಿದ ಅಸ್ಸರಸಿಯರಲ್ಲಿ 
ಒಬ್ಬಳು [ಆದಿ. ೬೬, ೧೩೨, ಅನು. ೨೭೧]. ಸುಂದೋಪಸುಂದರೆಂಬ ಅಣ್ಣತಮ್ಮಂದಿ 
ರಾದ ಇಬ್ಬರು ರಾಕ್ಸಸರು ಬ್ರಹ್ಮನನ್ನು ಕುರಿತು ತನಸ್ಸುಮಾಡಿ, ಅವರಿಬ್ಬರಿಗೂ 
ತನ್ಮಿಂದಲ್ಲದೆ ಮತ್ತಾರಿಂದಲೂ ಸಾನು ಬಾರದಹಾಗೆ ವರವನ್ನು ಬೇಡಿದರು. 
ಬ್ರಹ್ಮೆ "" ತಥಾಸ್ತು '' ಎಂದು ಕಣ್ಮರೆಯಾದ. ವರದರ್ಪದಿಂದ ಮತ್ತ,ರಾದ 
ರಕ್ಕುಸರು ದೇವತೆಗಳನ್ನು ಸೀಡಿಸತೊಡಗಿದರು. ಇವರನ್ನು ಕೊಲ್ಲಿಸುವ ಉದ್ದೇಶ 
ದಿಂದ ನಿಶ್ವಕರ್ಮನು ಅರಿಷ್ಟೆಯಲ್ಲಿ ಈಕೆಯನ್ನು ಸೃಷ್ಟಿಸಿದನು. ಮಿಕ್ಕು ಅಸ್ಸರಸಿಯ 
ರೆಲ್ಲರಿಗಿಂತಲೂ ಇವಳು ಒಂದು ಎಳ್ಳಷ್ಟಾದರೂ ಹೆಚ್ಚು ಸೌಂದರ್ಯವತಿಯಾ 
ಗಿದ್ದುದರಿಂದ ಇವಳಿಗೆ ತಿರೋತ್ತಮೆಯೆಂದು ಹೆಸರು [ಅದಿ. ೨೩೧]. ಸುಂಜೋಸ 


ತಿಷ್ಯ 251 ತುಮ್ಸುರು 


ಸುಂದರರು ತಿಲೋತ್ಸಮೆಯನ್ನು ಕಂಡು ಕಾಮಮೋಹಿತರಾದರು. ಇಬ್ಬರೂ ಅವಳ 
ಬಳಿ ಹೋಗಿ ತಮ್ಮ ಅಭಿವ್ರಾ ಯವನ್ನು ಹೊರಪಡಿಸಿದರು. ತಿಲೋತ್ತ್ತ ಇ. ನಿಮ್ಮಿಬ್ಬ 
ರಲ್ಲಿ ಯಾವನು ಶೂರನೋ ಅವನನ್ನು ನಾನು ಮಡುವೆಯಾಗುವೆನು'' ಎಂದಳು. 
ಆಗ ಅವರಿಬ್ಬರೂ ಒಬ್ಬರಿಗೊಬ್ಬರು ಪ್ರತಿಸ್ಪರ್ಧಿಗಳಾಗಿ ನಿಂತು ಹೋರಾಡಿ ಸತ್ತರು 
[ಆದಿ. ೨೩೨]. ಒಮ್ಮೆ ತಿಲೋತ್ತಮೆ ಚಂದ್ರನ ಬಳಿಗೆ ಹೋಗುತ್ತಿದ್ದಾಗ ಸಾಹ 
ಸಿಕನೆಂಬವನು. ಆಕೆಯನ್ನು ಬಲಾತ್ಕಾರದಿಂದ ತಡೆದು ಆಕೆಯೊಡನೆ ಕಿ ಕ್ರೀಡಿಸು 
ತಿ_್ತದ್ದ. ಇದರಿಂದ ದುರ್ವಾಸ ಮುನಿಯ ತನಸ್ಸಿಗೆ ಭಂಗವಾಯಿತು. ಕ್ರುದ್ಧ ನಾದ 
ಇ ಅವರಿಬ್ಬರನ್ನೂ ರಾಕ್ಸನರಾಗುವಂತೆ ಕಸಿಸಿದ. ತಿಲೋತ್ತಮೆ ಬಾಣಾಸುರನ 
ಮಂತ್ರಿಯಾದ ide ಮಗಳಾಗಿ ಚಿತ್ರಶೇಖೆಯೆಂಬ ಹೆಸರಿನಿಂದ ಜನಿಸಿ, 
ಬಾಣಾಸುರನ ಪ್ರತಿ ಯಾ ಉಷೆಯನ್ನು ಅನಿರುದ್ದ ನೊಂದಿಗೆ ಸೇರಿಸಿ, ಅವರ 
ವಿನಾಹಾನಂತರ ರಾಕ್ಸ ನ ಜನ್ಮನನ್ನು ತೊರೆದಳು. ನೋಡು-- ಅನಿರುದ್ದ, ಉಷಾ, 
ಚಿತ್ರಲೇಖಾ [ಹರಿ. ನಿಷ್ಟ ೧೧೮]. 

ತಿಸ್ಕ.--(1) ಕಲಿಯುಗದ ನಾಮಾಂತರೆ. ನೋಡು--ಕಲಿ. 

(11) ಪುಷ್ಯ ನಕ ಕ್ಸತ್ರ ಮತ್ತು ಮಾಸದ ನಾಮಾಂತರ. 

ತೀರ್ಥೆಕ್ಸೇತ್ರ ಮಹಿಮೆ.-[ಅದಿ. ೨೩೪-೨೩೮, ವನ. ೭೯-೮೩. ಶಲ್ಯ. ೪೨. 
ಅನು. ೬೪, ೧೭೦. ವದ್ಮ-೧-೧೩. ಭಾಗ.-೧೦-೭೯]. 

ತೀರ್ಥೆಯಾತ್ರಾ ಸರ್ವ--ನನವಾಸ ಸಮಯದಲ್ಲಿ ಪಾಂಡವರು ತೀರ್ಥಯಾತ್ರೆ 
ಮಾಡಿದ ವಿವರ [ನನ. ೭೮-೧೫೭]. 

ತುಮ್ಬುರು.--ಕಶ್ಯ ನ ಮುನಿಯಿಂದ pi ಪತ್ನಿಯಲ್ಲಿ ಜನಿಸಿದ ದೇವ 
ಗಂಧರ್ವರಲ್ಲಿ ಒಬ್ಬ [ಆದಿ. ೬೬, ೧೧೦. ಸ. ೭, ೧೦. ಉದ್ಯೋ. ೧೧೭]. ಒಮ್ಮೆ 
ರಂಭಿ ಸ್ವರ್ಗಲೋಕದಿಂದ ಕುಬೇರನ Rs ಹೋಗುತ್ತಿದ್ದಾಗ, ತುಂಬುರು ನಡು 
ದಾರಿಯಲ್ಲಿ ಆಕೆಯನ್ನು ತಡೆದು ಬಲಾತ್ಕಾರದಿಂದ ಮೇಲೆಬಿದ್ದು ಮಾನಭಂಗ 
ಮಾಡಿದೆ. ಬಳಿಕ ರಂಭೆ ಕುಬೇರನ ಬಳಿಗೆ ಹೋಗಲಾಗಿ, ಕುಬೇರನು ರಂಭಯನ್ನು 
ದಿಟ್ಟಿ ಸಿ, ಸಂಶಯಗ್ರಸ್ತನಾಗಿ, ಆಕೆಯ ಮೂಲಕ ನಡೆದ ಸಮಾಚಾರನನ್ನೆಲ್ಲ ತಿಳಿದು, 
ಕೋಪದಿಂದ ತುಂಬುರುವನ್ನು ಕರೆದು "" ನೀನು ರಂಭೆಯನ್ನು ಅಡ್ಡಗಟ್ಟಿ ಮಾರ್ಗ 
ಮಧ್ಯದಲ್ಲಿ ಧರ್ಮವಿರುದ್ಧವಾಗಿ ಲಜ್ಜೆಯಿಲ್ಲದೆ ಮಾನಭಂಗಮಾಡಿರುವೆಯಾದುದ 
ರಿಂದ ರಾಕ್ಷಸಯೋನಿಯಲ್ಲಿ ಜನಿಸು'' ಎಂಬುದಾಗಿ ಶಾಪವಿತ್ತ್ವ. ಬಳಿಕ ತುಂಬುರು 
ಕಂಗೆಟ್ಟು ಬೇಡಿಕೊಳ್ಳಲಾಗಿ, ಕುಬೇರ ಮರುಕಗೊಂಡವನಾಗಿ "" ರಾಮ ಲಕ್ಷ್ಮಣರು 
ಸೀತಾಸಮೇತರಾಗಿ ಅರಣ್ಯಕ್ಕೆ ಬಂದಾಗ ಅವರನ್ನು ಅಡ್ಡಗಟ್ಟಿ, ಸೀತೆಯನ್ನು ಅನ 


ತುರ ೨52 ಶುಲಸೀ 


ಹರಿಸಿ, ರಾಮಥಿಂದ ಹತನಾಗಿ ನಿನ್ನ ಮೊದಲಿನ ರೂಪವನ್ನು ಹೊಂದುವೆ'' ಎಂದು 
ಅನುಗ್ರಹಿಸಿದ. ನೋಡು--ವಿರಾಧ [ರಾಮಾ.-ಅರಣ್ಯ. ೨-೪]. 

ತುರ ಒಬ್ಬ ಮಹರ್ಷಿ. ಈತನು ಕವಷೆಯೆಂಬವಳ ಮಗನಾದುದರಿಂದ 
ಈತನಿಗೆ ಕಾವಷೇಯನೆಂಬ ಹೆಸರೂ ಸಲ್ಲುತ್ತದೆ. ಈತನು ಜನಮೇಜಯನ ಸರ್ಪ 
ಯಾಗದಲ್ಲಿ ಪ್ರಧಾನ ಖುತ್ತಿಜನಾಗಿದ್ದ. ನೋಡು ಜನಮೇಜಯ. 

ತುರ್ವ ಸು-ಚಂದ್ರ ವಂಶದ ಯಾಯಾತಿ ರಾಜನಿಂದ ಶುಕ್ರಾಚಾರ್ಯನ ಮಗ 
ಳಾದ ದೇನೆಯಾನಿಯಲ್ಲಿ ಜನಿಸಿದ ಇಬ್ಬರು ಮಕ್ಕಳಲ್ಲಿ ಕೆರಿಯವ. ಯದುವೆಂಬವನು 
ಇವನ ಅಣ್ಣ. ಯಯಾತಿ ತನ್ನ ಮುದಿತನವನ್ನು ತೆಗೆದುಕೊಂಡು, ಇವರ 
ಯ್‌ೌನನನನ್ನು ತನಗೆ ಕೊಡುವುದಾಗಿ ಕೇಳಿದ. ಇವರಿಬ್ಬರೂ ಅದಕ್ಕೆ ಸಮ್ಮತಿಸ 
ಲಿಲ್ಲ. ಕುಪಿತನಾದ ಯಯಾತಿ, ಇವರಿಬ್ಬರೂ ತನ್ನ ರಾಜ್ಯಕ್ಕೆ ಅರ್ಹರಲ್ಲವೆಂಬು 
ದಾಗಿ ಶಾನವಿತ್ತ್ವ. ಹೀಗೆ ಯದು, ತುರ್ವಸುಗಳಿಬ್ಬರೂ ರಾಜ್ಯಾಧಿ ಇರವನ್ನು 
ಹೋಗಲಾಡಿಸಿಕೊಂಡ ಕಾರಣ, ಯದು ನಂಶದವನಾದ ಶ್ರೀ ಕೃಷ್ಣನು ಕಂಸನನ್ನು 
ಕೊಂದ ತರುವಾಯ, ತಾನೇ ರಾಜನಾಗದೆ ಕಂಸನ ತಂಡೆಯಾದ ಉಗ್ರಸೇನಸನಿಗೆ 
ಪ ಗಟ್ಟದ [ಭಾಗ -೯, ೧೮. ಹರಿ.-೧-೩೦. ಬ್ರಹ್ಮ -೧೨. ಆದಿ. ೬೩, ೬೯. ನನ. 
೧೨. ಮತ್ಸ ೨೪-೪೨. ರಾಮಾ.-ಉತ್ತ್ತ. ೫೮, ೫೯. ನಿಷ್ಣು.-೪-೧೦). ಇವನ ವಂಶ 
ವರ್ಣನೆ [ಭಾಗ.-೯-೨೩]. 

ತುಲಜಾಸಪುರ.--ಪ್ರಸಿದ್ಧವಾದ ಒಂದು ಶಕ್ತಿ ಕ್ಷೇತ್ರ [ದೇ.ಭಾ.-೭-೩೮]. 

ತುಲಸೀ.--ಹಂಸಧ್ವಜನ ಮಗನಾದ ಧರ್ಮಧ್ವಜನಿಂದ ಮಾಧನಿಯೆ೦ಬವಳಲ್ಲಿ 
ಲಕ್ಷ್ಮಿ ಯ ಅಂಶದಿಂದ ಜನಿಸಿದವಳು. ಈಕೆ ಬಾಲ್ಯದಲ್ಲಿಯೇ ಬದರಿಕಾಶ್ರಮಕ್ಕೆ 
ಹೋಗಿ ಬ್ರಹ್ಮನನ್ನು ಕುರಿತು "" ನಿಷ್ಣು ತನಗೆ ಪತಿಯಾಗಬೇಕು '' ಎಂಬುದಾಗಿ ` 
ತನಸ್ಸುಮಾಡಿದಳು. ಬ್ರಹ್ಮ ವ್ರತ್ಯಕ್ಸನಾಗಿ "" ನಿನ್ನ ಕೋರಿಳೆಯಂತೆಯೇ ನಡೆಯು 
ತ್ತದೆ. ಆದರೆ ನೀನು ಗಿಡವಾಗುವೆ'' ಎಂದು ಹೇಳಿ ಕಣ್ಮರೆಯಾದ. ಇಷ್ಟರಲ್ಲಿ 
ದಂಭಾಸುರನ ಮಗನಾದ ಶಂಖಚೂಡನು ಜೈಗೀಸವ್ಯ ಮಹರ್ಷಿಯಿಂದ ವಿಸ್ಣು 
ಮಂತ್ರೋಷದೇಶವನ್ನು ಪಡೆದು, ಪುಸ್ಪುರ ಕ್ಷೇತ್ರದಲ್ಲಿ ತನಸ್ಸುಮಾಡಿ, ಸಿದ್ದಿಯನ್ನು 
ಹೊಂದಿದ. ಇವರಿಬ್ಬರೂ ಅಕಸ್ಮಾತ್ತಾಗಿ ಸಂಧಿಸಿ ಮಾತನಾಡುತಿ__ರುವಲ್ಲಿ ನಾರದ 
ಮುನಿ ಅಲ್ಲಿಗೆ: ಬಂದು, ತುಲಸಿಯನ್ನು ಕಂಡು "" ನಿನಗೆ ಶಂಖಚೂಡನೇ ಸತಿ 
ಯಾಗಲು ತಕ್ಕ ನರನು. ಅವನಿಗೆ ನೀನೇ ಅನುರೂಪಳಾದ ವಧು'' ಎಂದನು. 
ಅವರಿಬ್ಬರೂ ಮದುವೆಯಾದರು. ಶಂಖಚೂಡ ಡೇವತೆಗಳೊಡನೆ ಯುದ್ಧಮಾಡಿ 
ಹತನಾದ. ಆಗ ವಿಷ್ಣು ಶಂಖಚೂಡನ ರೂಪವನ್ನು ಧರಿಸಿ, ತುಲಸಿಯ ಬಳಿ 
ಸಾರು "" ನಾನು ದೇವತೆಗಳನ್ನೆಲ್ಲಾ ಗೆದ್ದುಬಂಜಿ'' ಎನಲು, ತುಲಸಿ ತನ್ನ 


ಕುಲಾಧಾರ 958 ತಪ್ಪಿ 


ಗೆಂಡನು ಗೆದ್ದು ಬಂದನೆಂಬ ಸಂತೋಷದಿಂದ ಬಹಳವಾಗಿ ಉಪಚರಿಸಿ, ಆತನೊಡ 
ಗೂಡಿ, ಕೆಲವು ಕುರುಹುಗಳಿಂದ ತಾನು ನಮೋಸಹೋಜೆನೆಂದು ತಿಳಿದು ದೂರ 
ವಾಗಿ ಸರಿದು ನಿಂತಳು. ಬಳಿಕ ನಿಷ್ಣು ನಿಜರೂವವನ್ನು ತೋರಿ, ತಾನೇ ಶಂಖ 
ಚೂಡನೆಂತಲೂ, ತುಲಸಿಯನ್ನು ಮದುವೆಯಾಗುವುದಕ್ಕಾಗಿಯೇ ತವಸ್ಸುಮಾಡಿ 
ದಂತೆಯೂ ಹೇಳಿದ. ತುಲಸಿ ಶಂಖಚೂಡ ಹತನಾದನೆಂಬ ಸುದ್ದಿಯನ್ನು ಕೇಳಿ 
ತಾನೂ ಗಿಡನಾದಳು /ದೇ.ಭಾಗ.-೯, ೧೭, ೨೫]. 

ತುಲಾಧಾರ.--ಕಾಶೀ ಕ್ಷೇತ್ರದಲ್ಲಿದ್ದ ಮಹಾಜ್ಞಾನಿಯಾದ ಒಬ್ಬ ವೈಶ್ಯ. 
ಎಂದಿಗೂ ಧರ್ಮವಿರುದ್ದನಾಗಿ ನಡೆಯತಕ್ಟುವನಿ. ಅತಿಯಾಗಿ ಆಸೆನಡದೆ ನ್ಯಾಯ 
ರೀತಿಯಿಂದ ವ್ಯಾನಾರಮಾಡುತ್ತಿದ್ದ. ಒಮ್ಮೆ ತನ್ನಲ್ಲಿಗೆ ಜ್ಞಾನಾರ್ಜನೆಗಾಗಿ 
ಬಂದ ಜಾಜಲಿ ಮಹರ್ಷಿಗೆ ಅನೇಕ ಧರ್ಮರಹಸನ್ಯಗಳನ್ನು ಉನದೇಶಮಾಡಿದ. 
ಇದರಿಂದ ಜಾಜಲಿ ಮಹರ್ಷಿಯ ಅಭಿಮಾನ ನಷ್ಟವಾಯಿತು [ಶಾಂತಿ, ೨೬೨- 
3೬೮. 

ತುಷಿತ.--ದೇವತೆಗಳು. ಸ್ವಾಯಂಭುವ ಮನ್ವಂತರದಲ್ಲಿ ಯಜ್ಞ ಪುರುಷನಿಂದ 
ದಕ್ಷಿಣಾದೇವಿಯಲ್ಲಿ ಜನಿಸಿದವರು. ತೋಷ, ವ್ರತೋಷ, ಸಂತೋಷ, ಭದ್ರ, 
ಶಾಂತಿ, ಇಡಸ್ಪೃತಿ, ಇದ್ದ ಕನಿ, ವಿಭು, ಸ್ಪಹ್ಟೆ, ಸುದೇವ, ರೋಚನ ಎಂಬುದಾಗಿ 
ಇವರು ಹನ್ನೆರಡು ಮಂದಿ ಸ್ವಾಯಂಭುವ ಮನ್ತ೦ತರದ ದೇವತೆಗಳಿಗೆ ಈ ಹೆಸರು 
ಸಲುತ್ತದೆ. 

"" ತುಷಿತಾ ನಾಮ ತೇ ದೇನಾ ಆರ್ಸ ಸ್ವಾಯಂಭುವೇ೭೦ತರೇ (4 
[ಭಾಗ.-೮-೧೩]. 

ತುಷಿತಾ.- ಸ್ವಾರೋಚಿಷ ಮನ್ವಂತರದ ವೇದಶಿರ ಮಹರ್ಷಿಯ ಹೆಂಡತಿ. ಈ 
ಮನ್ವಂತರದಲ್ಲಿ ನಿಷ್ಣುಪದನಿಯನ್ನು ನಡೆದ ನಿಭುವೆಂಬಾತನು ಇಂದ್ರನಿಗೆ ಸಹಾ 
ಯಾರ್ಧವಾಗಿ ತುಷಿತೆಯ ಮಗನಾಗಿ ಜನಿಸಿದ. ನೋಡು--ಸ್ವಾರೋಚಿಷ [ಭಾಗ.- 
೮-೧೩]. 

ತುಷ್ಟ.--ಚಂಸಕಾನತೀ ನಗರಿಯ ಅರಸನಾದ ಹೆಂಸಧ್ವ'ಜನ ಮಂತ್ರಿ. 
ನೋಡು ಹಂಸಧ್ವಜ [ಜೈ. ಅಶ್ವ. ೧೭-೨೧]. 

ತುಸ್ಟಿ---ಸ್ಹಾಯಂಭುವ ಮನ್ವಂತರದಲ್ಲಿ ದಕ್ಷಬ್ರಹ್ಮನ ಮಗಳು. ಈಕೆ ಬ್ರಹ್ಮ 
ಪುತ್ರನಾದ ಧರ್ಮಮಹರ್ಷಿಯನ್ನು ಮದುವೆಯಾಗಿ ಸಂತೋಷ ಅಥವಾ ಹರ್ಷ 
ನೆಂಬ ಮಗನನ್ನು ಪಡೆದಳು. ನೋಡು--ಧರ್ಮ [ಭಾಗ.-೪-೧೦. ಜೇ. ಭಾ.-೪, 
ಸ. ಒ], 


ತುಸ್ವಿಮನ್ತ 254 ತೈಣಬಿನ್ನು 


ತುಷ್ಟಿ ಮನ್ತ.--ಉಗ್ರಸೇನ ರಾಜನ ಒಂಬತ್ತು, ಮಂದಿ ಪುತ್ರರಲ್ಲಿ ಕಡೆ 
ಯವರು. ಕಂಸ, ಸುನಾಮ, ನ್ಯಗೊ ಧ್ಯ, ಕಂಕ, ಶಂಕು, ಸುಹು, ರಾಷ್ಟ್ರಪಾಲ, ಸೃಷಿ ¥ 
ಎಂಬವರು ಇವನ ಅಣ್ಣಂದಿರು. ಕಂಸಾ, ಕಂಸಾವತಿ, ಕಂಕಾ, ಶರಭೂ, ರಾಷ್ಟ್ರ 
ವಾಲಿಕಾ ಎಂಬ ಐದು ಮಂದಿ ಸಹೋದರಿಯರು [ಭಾಗ.-೧೦-೪೫]. 


ತೃಣಬಿನ್ನು.--(1) ಒಬ್ಬ ಮಹರ್ಷಿ. ಮೇರುವರ್ವತದ ತಪ್ಪಲಲ್ಲಿ ಆಶ್ರಮ 
ವನ್ನು ಕಲ್ಪಿಸಿಕೊಂಡು ತಪಸ್ಸುಮಾಡುತ್ತಿದ್ದ. ಬ್ರಹ್ಮ ಪುತ್ರನಾದ ಪುಲಸ್ತ, ತ 
ಮುರಿ ತೃಣಬಿಂದುವಿನ ಆಶ ಕೈಮಕ್ಕೆ ಹೋಗಿ, ಆತನಿಂದ ಸತ್ಛುತನಾಗಿ ಆತನ ಆಶ್ರಮದೆ 
ಬಳಿಯಲ್ಲಿಯೇ ತಾನೂ ಪರ್ಣಶಾಲೆಯನ್ನು ಕಲ್ಪಿಸಿಕೊಂಡು, ತವಸ್ಸುಮಾಡು 
ತ್ರಿ ದ್ದ. ಸುತ್ತಮುತ್ತಣ ಖಯಸಿಕನ್ಯೈಯರೂ, ಗಂಧರ್ವ, ನಾಗಕನ್ಯೆಯರೂ 
ಅಲ್ಲಿಗೆ ಬಂದು ನೃತ್ತ್ವ, ಗೀತ, ಪರಿಹಾಸಾದಿಗಳಿಂದ ಈತನ ಚಿತ್ತನ್ಬೈರ್ಯಕ್ಕೆ 
ಭಂಗವನ್ನುಂಟುಮಾಡುತ್ತಿದ್ದರು. ಇದರಿಂದ ಕೋಪಾನವಿಷ್ಟನಾದ ಪುಲಸ್ಸ್ಯ್ಯನು 
"" ಇನ್ನು ಮುಂದೆ ನಿಮ್ಮಲ್ಲಿ ಯಾರಾದರೂ ಇಲ್ಲಿಗೆ ಬಂದು ನನ್ನ ಕಣ್ಣಿಗೆ ಕಂಡು 
ಬಂದರೆ ಗರ್ಭವತಿಯರಾಗುವಿರಿ'' ಎಂಬುದಾಗಿ ಶಾಸನಿತ್ತ_. ಅಂದಿನಿಂದ ಕನ್ಯೆಯರು 
ಆತನ ಆಶ್ರಮವನ್ನು ಮರೆತುಬಿಟ್ಟರು. ಇಂತಿರಲು ತೃಣಬಿಂದುವಿನ ಮಗಳಾದ ಗೋ 
ಎಂಬ ಕನ್ಯೆ ಒಂದು ದಿನ ನಿಯಮದಲ್ಲಿದ್ದ ಪುಲಸ್ತ್ಕ್ಯನ ಆಶ್ರಮಕ್ಕೆ ಹೋಗಿ, ಆತನ 
ಬಳಿಯಲ್ಲಿಯೇ ಸ್ವಲ್ಪ ಹೊತ್ತು, ನಿಂತಿರಲು, ಒಡನೆಯೇ ಆಕೆಯ ಜೀಹದಲ್ಲಿ ಕೆಲವು 
ವೈಲಕ್ಷ್ಮಣ್ಯಗಳುಂಟಾಗಲು, ಹೆದರಿ ತಂಜಿಯ ಬಳಿಗೆ ಬಂದಳು. ತಂದೆ ಮಗಳ 
ಮುಖವನ್ನು ನೋಡಿ ಸಂದೇಹನಟ್ಟು, ಇಂತಹ ಮಾರ್ಪುಗಳಿಗೆ ಕಾರಣವೇನೆಂದು 
ಪ್ರಶ್ನೆಮಾಡಲಾಗಿ, ಆ ಕನ್ಯೆ ತಾನು ಪುಲಸ್ತ್ಯನ ಆಶ್ರಮವನ್ನು ಹೊಕ್ಕ ಮಾತ್ರ 
ದಿಂದಲೇ ಇಂತಹ ಸ್ಥಿತಿಗೆ ಬಂದೆನೆಂದಳು. ತೃಣಬಿಂದು ದಿವ್ಯದೃಷ್ಟಿಯಿಂದ 
ನಡೆದ ಸಮಾಚಾರವನ್ನು ಅರಿತು, ಮಗಳೊಂದಿಗೆ ವುಲಸ್ತ್ವ 3ನ ಬಳಿಗೆ ಬಂದು 
"" ಅಯ್ಯಾ, ಪುಲಸ್ತ್ಯ ಮುನೀಶ್ವರನೆ, ಚಿರಕಾಲ ತನಸ್ಸಿನಿಂದ ನಿನ್ನ ದೇಹ 
ಕೃಶವಾಗಿದೆ. ನಿನ್ನ ಶುಶ್ರೂಷೆಗೂ ಇಲ್ಲಿ ಯಾರೊಬ್ಬರೂ ಇಲ್ಲ, ಆದ್ದರಿಂದ ಈಕೆ 
ಯನ್ನು ನಿನ್ನ ಶುಶ್ರೂಷೆಗಾಗಿ ಸರಿಗ್ರಹಿಸು'' ಎಂದು ಹೇಳಿ ತನ್ನ ಮಗಳನ್ನು 
ಪುಲಸ್ಪ್ವ್ಯನಿಗೆ ಕೊಟ್ಟು ಮದುವೆಮಾಡಿದ [ರಾಮಾ.-ಉತ್ತ. ೨. ಭಾರ. ವನ.-3೮೫]. 


(11) ಇಪ್ಪುತ್ತನಾಲ್ಕನೆಯ ಚತುರ್ಯುಗದ ದ್ವಾಪರಾಂತ್ಯದಲ್ಲಿ ಈತನು 
ವ್ಯಾಸನಾಗಿದ್ದ [ದೇ.ಭಾ.-೧-೪]. 


(111) ಸೂರ್ಯ ವಂಶದ ಅರಸನು. ಈತ ಅಲಂಬುಸೆಯೆಂಬ ಅಪ ಿರಸಿಯಲ್ಲಿ 
ವಿಶಾಲ, ಶೂನ್ಯಬಂಧು, ಧೂಮ್ರಳೇತು ಎಂಬ ಮೂವರು ಪುತ್ರರನ್ನು ಪಡೆದ. ಈತ 


ತೈಣಬಿನ್ನುಸರೋವರ 255 ತ್ರಸದೆಸ್ಯು 


ಒಂದು ತೀರ್ಥವನ್ನು ನಿರ್ಮಿಸಿದ. ಆ ತೀರ್ಥ ಈತನ ಹೆಸರಿನಿಂದಲೇ ಪ್ರಖ್ಯಾತ 
ವಾಗಿದೆ [ಭಾರ.-ವನ. ೨೫೯]. 
ತೃಣಬಿನ್ನು ಸಕೋನರ.- ಒಂದು ತೀರ್ಥ. ನೋಡು- ತೃಣಬಿನ್ನು. 


“ 
ತೃಣಾವರ್ತ.--ಒಬ್ಬ ರಾಕ್ಷಸ. ಕಂಸನ ಅನುಚರರಲ್ಲಿ ಒಬ್ಬ. ಕಂಸನ ಪ್ರೇರಣೆ 


ಯಂತೆ ಬಲರಾಮ ಕೃಷ್ಣರನ್ನು ಕೊಲ್ಲುವುದಕ್ಟಾಗಿ Shido dein ಬಂದು, 
ಬಲರಾಮ ಕೃಷ್ಣರನ್ನು ಹೊಡೆದುಕೊಂಡು ಹೋಗುತಿ_ರುವಲ್ಲಿ ಶ್ರೀ ಕೃಷ್ಣ, 
ಗರಿಮಾ ಸಿದ್ಧಿಯಿಂದ ತನ್ನ ದೇಹವನ್ನು ಭಾರವಾಗಿ ಮಾಡಿ, ಅವನ ಕುತ್ತಿಗೆಯಲ್ಲಿ 
ಬಲನಾಗಿ ಒಂದು ಸಲ ಗುದ್ದಿದನು. ಒಡನೆಯೇ ತೃಣಾವರ್ತನು ಸತ್ತ್ತುಬಿದ್ದ 
[ಭಾಗ.-೧೦-೭]. 

ತೃಷ್ಣಾ. ಆಸೆ. ಇದರ ನಿಂದೆ (ಆದಿ. ೬೯, ೭೯, ೧೨೪. ಉದ್ಯೋ. ೩೯, ೪೦, 
೬೪, ಶಾಂತಿ. ೧೨೫-೧೨೮. ೧೭೩, ೧೭೬, ೨೮೨]. 

ತೇಜಶ್ಶ್ರವಾ.--ಗಾಂಧಾರಿಯ ಸಹೋದರಿ. ಈಕೆಯೂ ಧೃತರಾಷ್ಟ್ರನನ್ನೇ 
ಮದುವೆಯಾಗಿದ್ದಳು [ಆದಿ. ೧೧೯]. 

ತೇಜೇಯುಂ.--ಒಬ್ಬ ಅರಸು. ಮಿಶ್ರೆಕೇಶಿಯೆಂಬ ಅಪ್ಸರಸಿಯಲ್ಲಿ ಚಂದ್ರ 
ವಂಶದ ಪೊರು ಪುತ್ರನಾದ ರೌದ್ರಾಶ್ವನಿಂದ ಜನಿಸಿದ ಹತ್ತು, ಮಂದಿ ಪುತ್ರರಲ್ಲಿ 
ಒಬ್ಬ [ಆದಿ. ೮೮]. 

ತೈತ್ತಿರಿ.--ತಿಕಿರಿ ಮುನಿಯ ಮಗ. ಕೃಷ್ಣದ್ತೈ ಸಾಯನ ಶಿಷ್ಯನಾದ ವೈಶಂ 
ವಾಯನನ ಮೂಲವುರುಷ. ನೋಡು ತಿತಿ__ರಿ. 

ತೈತ್ತಿರೀಯ.--ಕೃಷ್ಣ ಯಜುರ್ವೇದದ ನಾಮಾಂತರ. ನೋಡು-ತತಿತ್ತಿರಿ. 

ತೋಶಲಕ.-- ಕಂಸನ ಆಸ್ಥಾನದಲ್ಲಿದ್ದ ಒಬ್ಬ ಜಟ ಶೋ ಬಲರಾಮ ಕೃಷ್ಣ ರು 
ಧನುರ್ಯಾಗಾರ್ಧವಾಗಿ ಮಧುರೆಗೆ ಬಂದಿದ್ದಾಗ, ಮುಸ್ಟಿಕ, ಚಾಣೂರರೆಂಬ ಜಟ್ಟ 
ಗಳನ್ನು ಸಂಹರಿಸಿದ ತರುವಾಯ ಇವನ ತಲೆಯ ಮೇಲೆ ಬಲನಾಗಿ ಒದ್ದು ಕೃಷ್ಣನು 
ಇವನನ್ನು ಕೊಂದ [ಭಾಗ.-೧೦-೪೪]. 

ತ್ರಯ್ಯಾ ರುಣ.- ಈಗ ನಡೆಯುತ್ತಿರುವ ವೈವಸ್ತತಮನ್ವಂತರದ ಹೆದಿನೈದ 
ನೆಯ ವ್ಹಾನರ ಯುಗದಲ್ಲಿ ಈತ ವ್ಯಾಸನಾಗಿದ್ದ "ದೇ. ಭಾ.-೧-೪]. 

ತ್ರಯ್ಯಾ ರುಣಿ.--ಒಬ್ಬ ಅರಸು. ಪೂರು ವಂಶದ ದುರಿತಕ್ಸ್ಮಯನೆಂಬ ಅರಸನ 
ಮೂವರು ವುತ್ರರಲ್ಲಿ ಹಿರಿಯವ. ಈತ ತಪೋಮಹಿಮೆಯಿಂದ ಬ್ರಾಹ್ಮಣ್ಯವನ್ನು 
ಸಂವಾದಿಸಿದ [ಭಾಗ.-೯-೨೦. ಹರಿ.-೧-೩೧. ನಿಷ್ಣು.- ೪-೧೯]. 

ತ್ರಸದ(ದ್ರ)ಸ್ಯು.--ಒಬ್ಬ ಅರಸು. ಸೂರ್ಯ ವಂಶದ ಮಾಂಧಾತೃ ಚಕ್ರ 
ನರ್ತಿಯ ಮಗನಾದ ಪುರುಕುತ್ಸ ಚಕ್ರವರ್ತಿಯ ಇಬ್ಬರು ಮಕ್ಕಳಲ್ಲಿ ಕೆರಿಯವ. 


ತ್ರಸ್ಸು 256 ತ್ರಿಜಟೆ 


ಇವನಿಗೆ ವೌರುಕುತ್ಸನೆಂಬ ಹೆಸರೂ ರೂಢಿಯಲ್ಲಿದೆ [ಭಾಗ.-೯-೭]. ಅಗಸ್ತ್ಯ 
ಮಹರ್ಷಿ ಒಮ್ಮೆ ಈತನಲ್ಲಿಗೆ ದ್ರನ್ಯಾವೇಕ್ಸೆಯಿಂದ ಬಂದೆ. ಆದರೆ ಆ ನಮಯದಲ್ಲಿ 
ತ್ರಸದಸ್ಯುವಿನ ಕೋಶದಲ್ಲಿ ಹಣನಿರಲ್ಲಿ. ಪ್ರಜೆಗಳನ್ನು ಸೀಡಿಸುವುದಕ್ಕೂ ಅರ 
ಸನು ಸಮ್ಮತಿಸಲಿಲ್ಲ. ಮುನಿಯನ್ನು ಬರಿಯ ಕೈಯಲ್ಲಿ ಕಳುಹಿಸುವುದೂ ಯುಕ್ಷೆ 
ವೆಂದು ತೋರಲಿಲ್ಲ. ಈ ಕಾರಣದಿಂದ ತ್ರಸದನ್ಯು ಅಗಸ್ತ, ನನ್ನು ಶ್ರುತರ್ವ, 
ಮತ್ತು ಬ್ರಧ್ದಾಶ್ವರೆಂಬ ಅರಸರಲ್ಲಿಗೆ ಕರೆದುಕೊಂಡು ಹೋದ. ಅಲ್ಲಿಯೂ ಹಣ 
ಒದಗಲಿಲ್ಲವಾದುದರಿಂದ ಈ ನಾಲ್ವರೂ ಸೇರಿ ಯೋಚಿಸಿ, ಆ ಕಾಲದಲ್ಲಿ ಮಹಾ 
ಧನಿಕನಾಗಿದ್ದ ಇಲ್ಲಲನಲ್ಲಿಗೆ ಹೋದರು. ನೋಡು--ಇಲ್ಲಲ ಬಳಿಕ ಅಗಸ್ತ್ಯ 
ಇಲ್ಲಲನ ಸೊಕ್ಕನ್ನು ಮುರಿದು ಆತನಿಂದ ಹೇರಳವಾಗಿ ಹಣವನ್ನು ಪಡೆದು, ತ್ರಸ 
ದಸ್ಯು ಮುಂತಾದವರು ಮೂವರನ್ನೂ ಬೀಳ್ಕೊಂಡು ತನ್ನ ಆಶ್ರಮಕ್ಕೆ ಹೋದ 
[ಭಾರ.-ವನ. ೯೬]: 
ತ್ರಸ್ಸು.-- ಒಬ್ಬ ಅರಸು. ಚಂದ್ರ ವಂಶದ ಅಂತ್ಯನಾರನೆಂಬ ರಾಜನಿಂದ 
ಸರಸ್ವತೀ ನದಿಯಲ್ಲಿ ಜನಿಸಿದವ. ಈತ ಕಾಳಿಂದಿಯನ್ನು ಮದುವೆಯಾಗಿ ಇಲಿಲ 
ನೆಂಬ ಮಗನನ್ನು ಪಡೆದ. ನೋಡು- ಇಲಿಲ (ಆದಿ. ೬೩). 
ತ್ರಿಕೂಟಿ.--ಲಂಕೆಯಲ್ಲಿನ ಒಂದು ಪರ್ವತ [ರಾಮಾ.-ಸುಂ. ೧]. 
ತ್ರಿಗರ್ತ.--ಒಂದು ದೇಶ. ಬಾಹ್ಲೀಕ ದೇಶಕ್ಕೆ ದಕ್ಷಿಣ ಮತ್ತು ಪಶ್ಚಿಮ 
ಭಾಗದಲ್ಲಿ ನಿವಾಶಾ ನದಿಯ ಸಮಿನಾಪದಲ್ಲಿದೆ. [ಭಾರ.-ಭೀ. ೯]. ಈ ದೇಶ ಈಗ 
ಲಾಹೋರು ಜಿಲ್ಲೆಯಲ್ಲಿ ಒಂದು ಭಾಗವಾಗಿ ಜಲಂಧರವೆಂದು ಪ್ರಖ್ಯಾತವಾಗಿದೆ. 
ತ್ರಿಜಟಿ.- ಗರ್ಗ ನಂಶದ ಒಬ್ಬ ಬ್ರಾಹ್ಮಣ. ಈತ ಅರಣ್ಯದಲ್ಲಿ ವ್ಯವಸಾಯ 
ಮಾಡಿಕೊಂಡು ಜೀವಿಸುತ್ತಿದ್ದ. ಮನೆತುಂಬ ಮಕ್ಕಳಿದ್ದರು. ಶ್ರೀ ರಾಮನು 
ವನವಾಸಕ್ಕೆ ಹೊರಡುವ ಸಮಯದಲ್ಲಿ ತನ್ನ ವಸ್ತ್ರಾಭರಣಾದಿಗಳನ್ನು ದಾನಮಾಡು 
ತ್ರಿದ್ಧಾನೆಂಬ ಸುದ್ದಿಯನ್ನು ಕೇಳಿದ ಈತ ಗೃಹಿಣಿಯ ಬಲಾತ್ಕಾರದಿಂದ ರಾಮ 
ನಲ್ಲಿಗೆ ಬಂದು "' ಪ್ರಭೋ, ಇಂದಿನವರೆಗೆ ಅಯಾಚಿತವ್ರತದಿಂದಲೇ ಜೀವನ 
ಮಾಡಿದೆನು. ಈಗ ಬಹಳ ವೃದ್ಧನಾಗಿದ್ದೇನೆ. ಜೀಹದಲ್ಲಿ ತ್ರಾಣನಿಲ್ಲವಾಗಿ ವಾಡು 
ಪಡಲಾರೆ'' ಎಂದ. ಶ್ರೀರಾಮ ಈತನ ಸ್ಥಿತಿಯನ್ನು ನೋಡಿ ವಿನೋದಾರ್ಥ 
ವಾಗಿ "" ಎಲ್ಫೆ ಭೂ ಸುರೋತ್ತಮ, ನಿನ್ನ ಕೈಯಲ್ಲಿರುವ ಈ ಕೋಲನ್ನು ಬಿಸುಟಿರೆ, 
ಅದು ಎಸ್ಟು ದೂರ ಹೋಗಿ ಬೀಳುತ್ತದೆಯೋ ಅಲ್ಲಿನವರೆಗೆ ನಿಂತಿರುವ ಗೋವುಗಳ 
ನೈಲ್ಲ ನಿನಗೆ ಕೊಡುತ್ತೇನೆ” ಎಂದ. ಬ್ರಾಹ್ಮಣ ಸಂತೋಷದಿಂದ ನಡುಕಟ್ಟು 
ಬಿಗಿದು ತನ್ನ ಶಕ್ತಿಯನ್ನೆಲ್ಲ ವೆಚ್ಚಮಾಡಿ, ಕೈಯಲ್ಲಿದ್ದ ದಂಡವನ್ನು ವೇಗವಾಗಿ 
ಎಸೆದ. ಅದು ಸರಯೂ ನದಿಯನ್ನು ದಾಟಿ ಆಕಳು ಮಂಥೆಯ ಪಕ್ಕದಲ್ಲಿದ್ದ ಗೂಳಿ 


ತ್ರಿಜಟಾ 251 ಕ್ರಿತ 


ಗಳ ಹತ್ತಿರ ಬಿತ್ತು. ಬ್ರಾಹ್ಮಣ "" ಅನ್ಯಾಯವಾಗಿ ದಂಡವನ್ನು ಹಾಳುಮಾಡಿ 
ಕೊಂಡೆನಲ್ಲಾ '' ಎಂಬುದಾಗಿ ಹಂಬಲಿಸುತ್ತಿದ್ದ. ಆಗ ರಾಮ ಆತನನ್ನು ಸಂತಯಿಸಿ, 
ಆ ದಂಡವನ್ನು ತರಿಸಿಕೊಟ್ಟು, ಕ ಎಲ್ಲೆ ಮುನೀಶ್ವರ, ನೀನು ಏನು ಕೇಳಿದರೂ ಕೊಡು 
ತ್ತೇನೆ. ಸಂಕೋಚಪಡಬೇಡ. ನನ್ನ ದ್ರವ್ಯ ನಿನ್ನಂತಹವರನ್ನು ಸೇರಿದರೆ ಸಾರ್ಥಕ 
ವಾಗುವುದು '' ಎಂದು ಹೇಳಿದ. ಬಳಿಕ ತ್ರಿಜಟ ಶ್ರೀ ರಾಮನನ್ನು ಬೇಡಿ ಬೇಕಾ 
ದಷ್ಟು ಹಣವನ್ನೂ ಆ ಆಕಳು ಮಂಜೆಯನ್ನೂ ಸಹ ವರಿಗ್ರಹಿಸಿ, ಶ್ರೀ ರಾಮನನ್ನು 
ಮನಃವೂರ್ವಕವಾಗಿ ಆಶೀರ್ವದಿಸಿ ಸಂತೋಷದಿಂದ ಹೊರಟುಹೋದ. ಬಳಿಕ 
ತ್ರಿಜಟ ತಾನು ಗಳಿಸಿ ತಂದ ಗೋ ಧನವನ್ನೂ ಸಂಪತ್ತನ್ನೂ ತನ್ನ ಬಂಧು ಬಳಗದವ 
ರಿಗೂ ಆಶ್ರಿತರಿಗೂ ಹಂಚಿಕೊಟ್ಟು, ನಿತ್ಯಾನಂದಭರಿತನಾಗಿದ್ದ [ರಾಮಾ.-ಅಯೋ. 
೩3]. 

ತ್ರಿಜಟಾ.--ಲಂಕೆಯಲ್ಲಿದ್ದ ಒಬ್ಬ ಮುದಿ ರಕ್ಕಸಿ. ರಾವಣ ಸೀತೆಯನ್ನು ಪಂಚ 
ವಟಿಯಿಂದ ಅಪಹರಿಸಿಕೊಂಡು ಹೋದ ತರುವಾಯ, ಅಶೋಕವನದಲ್ಲಿಟ್ಟು ಆಳೆಯ 
ಸುತ್ತಲೂ ಅನೇಕ ಮಂದಿ ರಕೃಸಿಯರನ್ನು ಕಾವಲಿರಿಸಿ, ಇವಳನ್ನು ಅವರ ಮೇಲ್ವಿ 
ಚಾರಣೆಯಲ್ಲಿಟ್ಟ [ಭಾರ.-ವನ. ೨೮೧]. ಮಿಕ್ಟು ರಕ್ಕಸಿಯರೆಲ್ಲರೂ ಸೀತೆಯನ್ನು 
ಬಹಳವಾಗಿ ಪೀಡಿಸಿ, ರಾವಣನನ್ನು ವರಿಸುವಹಾಗೆ ಬಲಾತೃರಿಸಿ, ಚುಚ್ಚು ಮಾತು 
ಗಳಿಂದ ಆಕೆಯನ್ನು ನೋಯಿಸುತ್ತಿ_ರುವಲ್ಲಿ, ತ್ರಿಜಟಿ ""ಎಲೌ ದುಷ್ಟೆಯರಿರಾ, 
ಸೀತೆಯ ಗೋಜಿಗೆ ಹೋಗಬೇಡಿರಿ. ಈಗ ನಾನೊಂದು ಕನಸನ್ನು ಕಂಡೆ. ಅದ 
ರಲ್ಲಿ ಶ್ರೀರಾಮ ಜಯತೀಲನಾಗಿದ್ದ. ರಾವಣ ಅಥೋಗತಿಯೆನ್ನು ಹೊಂದಿದ. 
ಇದನ್ನು ಸರ್ಯಾಲೋಚಿಸಲಾಗಿ, ರಾಮ ಬೇಗನೆ ಬಂದು ರಾವಣನನ್ನು ಕೊಂದು 
ಸೀತೆಯನ್ನು ಕರೆದುಕೊಂಡು ಹೋಗುವುದು ದಿಟವೆಂಬುದಾಗಿ ಹೇಳಿ, ತಾನು ಕಂಡ 
ಕನಸನ್ನು ಅವರಿಗೆ ವಿವರಿಸಿದಳು [ರಾಮಾ.-ಸುಂದ. ೨೭]. 

ತ್ರಿ ತ. ಗೌತಮ ಮುನಿಯ ಮೂವರು ಮಕ್ಕಳಲ್ಲಿ ಕಡೆಯವ. ಇವರು 
ಮೂವರೂ ಒಳ್ಳೆಯ ನಿದ್ಯಾವಂತರಾಗಿದ್ದ ಕಾರಣ ಮೂವರೂ ಒಂದು ಯಜ ಕ 
ಶಾಲೆಗೆ ಹೋದರು. ಅಲ್ಲಿ ತ್ರಿತನು ತನ್ನ ವಿದ್ದತ್ತೆ,ಯನ್ನು ವಿಶೇಷವಾಗಿ ಪ್ರಕಾಶ 
ಗೊಳಿಸಿದ. ಇದರಿಂದ ಸಂತುಷ್ಟನಾದ ಯಜಮಾನನು ಈತನಿಗೆ ವಿಫುಲವಾದ 
ಧನವನ್ನೂ ಅನೇಕ ಗೋವುಗಳನ್ನೂ ಕೊಟ್ಟಿ. ಇಬ್ಬರು ಅಣ್ಣಂದಿರಿಗಿಂತಲೂ 
ಈತನಿಗೇ ಹೆಚ್ಚು ಲಾಭವಾಯಿತು. ಬಳಿಕ ಮೂವರೂ ನಡೆದುಬರುತ್ತಿ,ರುವಲ್ಲಿ 
ಈತ್ಯನು ಒಂದು ಬಾವಿಯಲ್ಲಿ ಕಾಲುಜಾರಿ ಬೀಳಲಾಗಿ, ಮತ್ಸರಗ್ರಸ್ತರಾದ ಇವನ 
ಅಣ್ಣಂದಿರು ಏಕತ, ದ್ವಿತ ಇವರಿಬ್ಬರೂ ಈತನನ್ನು ಮೇಲಕ್ಕೆ ಎತ್ತಜಿಯೇ 
ಅವನು ಗಳಿಸಿದ್ದ ಹಣವನ್ನೆಲ್ಲಾ ಹೊತ್ತುಕೊಂಡು ಹೋದರು [ಭಾರೆ.-ಸಭಾ, ೭], 

17 


ತ್ರಿ ಿತೆಕೊಸೆ 258 ತ್ರಿಪುರ 


ತ್ರಿತನು ಅದೇ ಬಾನಿಯಲ್ಲಿಯೆೇ ಇದ್ದ. ಆಗ ಅಲ್ಲಿ ಒಂದು ಬಳ್ಳಿ ಆತನ ಕಣ್ಣಿಗೆ 
ಕಾಣಿಸಿತು. ತ್ರಿತನು ಅದನ್ನೇ ನೋಮಲಕತೆಯಾಗಿ ಭಾವಿಸಿ, ಸಕಲ ದೇವತೆಗಳನ್ನೂ 
ಆವಾಹನಮಾಡಿದ, ದೇವತೆಗಳೆಲ್ಲರೂ ಬಂದು ನೋಮವಾನಮಾಡಿದರು. ಬಳಿಕ 
ಆ ಭಾನಿಯಿಂದ ನೀರು ಉಕ್ಕಿ ಹರಿಯತೊಡಗಿತು. ಆಗ ತ್ರಿತನು "" ಇಂದು 
ಮೊದಲು ಇದರಲ್ಲಿ ಯಾರು ಸ್ಮಾನಮಾಡುತ್ತಾ,ರೆಯೋ ಅವರಿಗೆ ನೋಮಸಪಾನ 
ಮಾಡಿದ ಫಲ ಬರುವಂತೆ ದಯನಾಲಿಸಬೇಕು'? ಎಂಬುದಾಗಿ ದೇವತೆಗಳನ್ನು 
ಬೇಡಿಕೊಂಡ. ದೇವತೆಗಳು ಅಂತೆಯೇ ಅನುಗ್ರಹಿಸಿದರು. ಬಳಿಕ ತ್ರಿತನು 
ಹೊರಬಂದ [ಭಾರ.-ಶಲ್ಯ. ೩೭]. 

ತ್ರಿತಕೂಪ.--ಮೇಲೆ ಹೇಳಿದ ತ್ರಿತನು ಕಲ್ಪಿಸಿದ ಒಂದು ತೀರ್ಥ. ಬಲರಾಮ 
ತೀರ್ಥಯಾತ್ರೆ ಹೊರಬಿದ್ದಾಗ ಇಲ್ಲಿಗೂ ಹೋಗಿದ್ದ [ಭಾಗ.-೧೦-೭೮]. 

ತ್ರಿದಿವಾ.--ಮಹೇಂದ್ರಸರ್ವತದಿಂದ ಹುಟ್ಟಿ ಹೆರಿಯುವ ಒಂದು ನದಿ 
[ಮತ್ಸ್ಯ್ಯ.-೧೧೩. ಭೀ. ೯]. 

ತ್ರಿಧಾಮ.--ಈಗ ನಡೆಯುತ್ತಿರುವ ಮೈವಸ್ಪೃತ ಮನ್ವಂತರದಲ್ಲಿ ಹತ್ತನೆಯ 
ದ್ವಾಪರ ಯುಗದಲ್ಲಿ ಈತನು ವ್ಯಾಸನಾಗಿದ್ದ ದೇ. ಭಾ,-೧-೪]. 

ತ್ರಿ ನೇತ್ರ.--ಮಹಿಷಾಸುರನ ಪರಿವಾರದವನು. ನೋಡು--ಮಹಿಷಾಸುರ 
[ದೇ.ಭಾ.-೫, ೬. ಮತ್ಸ್ಯ್ಯ.-೧೫೧]. 

ತ್ರಿಪಥೆಗಾ.--ಗಂಗೆಯ ನಾಮಾಂತರ [ಭೀಷ್ಮ ೬]. 

ತ್ರಿಪುರ. ತಾರಕಾಸುರನ ಮಕ್ಕಳು. ತಾರಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ 
ಯೆಂಬುದಾಗಿ ಮೂವರು [ಕರ್ಣ. 5೪]. ತಾರಕಾಸುರ ಸಂಹಾರಾನಂತರ ಮಯನು 
ತಾರಾಕ್ಸ ನಿದ್ಯುನ್ಮಾಲಿಗಳೊಡನೆ ಬ್ರಹ್ಮನನ್ನು ಕುರಿತು ತಪಸ್ಸುಮಾಡಿದ. ಬ್ರಹ್ಮ 
ಪ್ರತ್ಯಕ್ಷನಾಗಲು ಮಯ ಆತನನ್ನು ಕುರಿತು ತಮಗೆ ಅಮರಶ್ಚವನ್ನೂ, ಯಾವ 
ಜೀವತೆಗಳಿಂದಲೂ ಭೇದಿಸುವುದಕ್ಕೆ ಅಸಾಧ್ಯವಾದ ಮೂರು ವುರಗಳನ್ನು ನಿರ್ಮಿಸುವ 
ಸಾಮರ್ಥ್ಯವನ್ನೂ ದಯೆವಾಲಿಸುವಂತೆ ವರವನ್ನು ಬೇಡಿದ. ಬ್ರಹ್ಮ "" ನಿನಗೆ 
ಅಮರತ್ವವನ್ನು ಕೊಡಲು ಸಾಧ್ಯವಿಲ್ಲ. ಪಟ್ಟಣಗಳನ್ನು ಕಲ್ಪಿಸಿಕೊಳ್ಳುವ ಶಕ್ತಿ, 
ಯನ್ನು ನಿನಗೆ ಅನುಗ್ರಹಿಸಿರುವೆನು'' ಎಂದು ಹೇಳಿ ಕಣ್ಮರೆಯಾದ. ಬಳಿಕ 
ಮಯನು ಪುಷ್ಯನಕ್ಸತ್ರದಲ್ಲಿ ಲೋಹಗಳನ್ನು ತಂದು ಕ್ರಮವಾಗಿ ಭೂಮಿಯ ಮೇಲೆ 
ಕಬ್ಬಿಣದ ಫುರವನ್ನೂ, ಅಂತರಿಕ್ಸದಲ್ಲಿ ಜೆಳ್ಳಿಯ ನಗರವನ್ನೂ ಅದರ ಮೇಲ್ಭಾಗದಲ್ಲಿ 
ಸುವರ್ಣಪುರವನ್ನೂ ನಿರ್ಮಿಸಿದ. ಬಳಿಕ ತಾರಾಕ್ಸನು ಸುವರ್ಣವುರವನ್ನೂ, ಘಮ 
ಲಾಕ್ಸನು ರಜತಪುರವನ್ನೂ ವಿದ್ಯುನ್ಮಾಲಿ ಆಯಸಪುರವನ್ನೂ ಹೊಕ್ಕು ತಮ್ಮ 
ತಮ್ಮ ಇಸ್ಕಮಿತ್ಸ, ಬಂಧು, ಪರಿವಾರದೊಂದಿಗೆ ಅನೇಕ ಭೋಗಗಳನ್ನನುಭವಿ 


ತ್ರಿಪುರ 259 ತ್ರಿಪುರ 


ಸುತ್ತ ಸ್ವರ್ಗಸುಖಕ್ಸಿಂತಲೂ ಮಿಗಿಲಾದ ಸುಖದಿಂದಿದ್ದರು [ಭಾರ.-ಕರ್ಣ. 3೪]. 
ಬಳಿಕ ಮಯನು ಅವರನ್ನು ಕರೆದು, "" ಇನ್ನು ಮೇಲೆ ನೀವು ದೇವತೆಗಳ ಗೋಜಿಗೆ 
ಹೋಗಬೇಡಿರಿ. ಅವರು ತಿರುಗಾಡುವ ದಾರಿಯಲ್ಲಿಯೇ ಸುಳಿಯಬೇಡಿರಿ. ಉನ್ಮತ್ತ, 
ರಾಗಿ ದೈವಭಕಿ,ಯನ್ನು ದೂರಮಾಡಿ, ಆಚಾರಹೀನರಾಗಿರಬೇಡಿರಿ. ಸರಮೇಶ್ವರನ 
ಸೂಜೆಯಲ್ಲಿ ಅಸಡ್ಡೆ ಮಾಡಬೇಡಿರಿ. ಇಂತು ನೀವು ನಡೆದಿರಾದರೆ ಅನುಗಾಲವೂ ಸುಖ 
ವಾಗಿರುವಿರಿ ?' ಎಂದು ಕಟ್ಟುಮಾಡಿದ. ಬಹಳ ಕಾಲದನರೆಗೂ ರಕ್ಕನಕ್ಲೊರೂ 
ಮಯನ ಕಟ್ಟಳೆಯನ್ನು ಮಿಸಾರಜೆ ಸುಖವಾಗಿದ್ದರು. ಆದರೆ ನಿಧಿನಿಲಾಸದಿಂದ 
ರಾಕ್ಷಸರು ಸ್ವಲ್ಪಸ್ವಲ್ಪವಾಗಿ ತಮ್ಮ ಕಟ್ಟುವಾಡುಗಳನ್ನು ನಿಖಾರಿ ನಡೆಯತೊಡ 
ಗಿದರು. ಇವರ ಹಾವಳಿಯನ್ನು ತಡೆಯಲಾರದೆ ದೇವತೆಗಳೆಲ್ಲರೂ ಪರಮೇಶ್ವರನನ್ನು 
ಮರೆಹೊಕ್ಕರು. ಆಗ ಶಿವನು ಭೂಮಿಯನ್ನೇ ರಥವನ್ನಾಗಿ ಕಲ್ಪಿಸಿ, ನಾಲ್ಕು 
ವೇದಗಳನ್ನೂ ನಾಲ್ಕು ಕುದುರೆಗಳಾಗಿ ಮಾಡಿ, ಆ ರಥಕ್ತೆ ಹೂಡಿ, ಬ್ರಹ್ಮನನ್ನು 
ನಾರಥಿಯಾಗಿಟ್ಟುಕೊಂಡು, ಮಂದರಪರ್ವತವನ್ನೇ ಬಿಲ್ಲನ್ನಾಗಿರಿಸಿ, ಸಮುದ್ರವನ್ನು 
ಬತ್ತಳಿಕೆಯಾಗಿ ಮಾಡಿಕೊಂಡು ಆದಿಶೇಷನನ್ನು ಹೆಡೆಯಾಗಿ ಬಿಗಿದು, ವಿಷ್ಣು 
ವನ್ನೇ ಬಾಣವಾಗಿ ಕಲ್ಪಿಸಿಕೊಂಡು, ಪುಷ್ಯನಕ್ಸತ್ರ ಯೋಗದಲ್ಲಿ ಆ ಮೂರು ಪುರ 
ಗಳೂ ಒಂದು ಕಡೆ ಸೇರಿದ್ದ ಸಂಧಿಯನ್ನು ಕಂಡು, ಒಂದೇ ಬಾಣದಿಂದಲೇ ಒಂಜೇ 
ಇರಿತದಿಂದಲೇ ಸುಟ್ಟು ಹಾಳುಮಾಡಿದ [ಹ್ರೋ. ೨೦೬. ಕರ್ಣ. ೨೭. ಅನು. ೨೬೫. 
ಭಾಗ.-೭-೧೦. ಮತ್ಸ 5-೩೦-೧೩೭]. ತಾರಕನು ಆಯಸವುರವನೂ,, ವಿದ್ಯು 
ನ್ಮಾಲಿ ರಜತಪುರವನ್ನೂ, ಮಯನು ಸುವರ್ಣಪುರವನ್ನೂ ಪ್ರವೇಶಿಸಿ, ವಾಸ 
ವಾಗಿದ್ದರು (ಇದರಲ್ಲಿ ಕಮಲಾಕ್ಷನ ಹೆಸರೇ ಇಲ್ಲ) [ಮತ್ಸ್ಯ.-೧೩೦]. 

ಸೋಹಂ ತಸಃಪ್ರಭಾವೇನ ತವ ಭಕ್ತ್ಯಾ ತಥೈವ ಚ । 

ಇಚ್ಛಾಮಿ ಕರ್ತುಂ ತದ್ದುರ್ಗಂ ಯಜ್ದ್ಲೇವೈರನಿ ದುಸ್ತರಂ ॥ 

ತಸ್ಮಿಂಶ್ಚ ತ್ರಿಪುರೇ ದುರ್ಗೇ ಮತ್ಸೃತೇ ಕೃತಿನಾಂ ವರ। 

ಭೌಮ್ಯಾನಾಂ ಜಲಜಾನಾಂ ಚ ಶಾವಾನಾಂ ಮುನಿತೇಜಸಾಂ ॥ 

ದೇವಪ್ರಹರಣಾನಾಂ ಚ ದೇವನಾಂ ಚ ಪ್ರಜಾಪತೇಃ । 

ಅಲಂಘನೀಯಂ ಭವತು ತ್ರಿಪುರಂ ಯದಿ ತೇ ಸ್ರಿಯಂ ॥ 

ವಿಶ್ವಕರ್ಮಾ ಇತೀವೋಕ್ತಸ್ಸತದಾ ವಿಶ್ವಕರ್ಮಣಾ । 

ಉವಾಚ ಪ್ರಹರ್ಸ ವಾಕ್ಯಂ ಮಯಂ ದೈತ್ಯಗಣಾಧಿಪಂ ॥ 

ಸರ್ವಾಮರತ್ವಂ ನೈವಾಸ್ತಿ ಅಸದ್ವೃತ್ತ್ವಸ್ಯ ದಾನವ । 

ತಸ್ಮಾದ್ದುರ್ಗವಿಧಾನಂ ಹಿ ಕ್ಸೃಣಾದನಿ ನಿಧೀಯತಾಂ ॥ 

ನಿತಾಮಹವಚಃ ಶ್ರುತ್ವಾ ತದೈವಂ ದಾನವೋ ಮಯಃ | 


ತ್ರಿವಕ್ರಾ 260 ತ್ರಿವಿಕ್ರಮಾವತಾರ 


ಪ್ರಾ೦ಜಲಿಃ ಪುನರಪ್ಯಾಹ ಬ್ರಹ್ಮಾಣಂ ಪದ್ಮಸಂಭವಂ ॥ 
ಯಸ್ತದೇ ಕೇಷುಣಾ ದುರ್ಗಂ ನಕೃನ್ಮುಕ್ಕೇನ ನಿರ್ದಹೇತ್‌ । 
ಸಮಂ ಸ ಸಂಯುಗೇ ಹನ್ಯಾದವಧ್ಯಂ ಶೇಷತೋ ಭಮೇತ್‌ ॥ 
ವಿನಮಸ್ತಿತಿ ಚಾಪ್ಯುಕ್ತಾ ಮಯಂ ದೇವಃ ಪಿತಾಮಹಃ । 
ಸ್ವಪ್ನೇ ಲಬ್ದ್ಲೋ ಯಥಾರ್ಥೊ ವೈ ತತ್ರೈವಾಂತರಧೀಯತ ॥ 

ಸ % % ಸ [ಮತ್ಸ್ಯ.-೧೨೯]. 
ಕಾರಾಯ ಸ ಸಮಂ ಯತ್ತು ಮಯೇನ ವಿಹಿತಂ ಪುರಂ | 
ತಾರಕಾಖ್ಯೋಧಿಪಸ್ತ್ಯತ ್ರ) ಕೃತನಾ ಎನಾಧಿಪೋಪಭವತ್‌ | 
ಯತ್ತು ಪೂಠ್ಲೆ €೦ದು ಸಂಕಾಶಂ ರಾಜತಂ ನಿರ್ಮಿತಂ ವುರಂ 
ವಿದ್ಯುನ್ಮಾಲೀ ಸಪ್ರಭುಸ್ತೃತ ವಿದ್ಯುನ್ಮಾಲೀ ತ್ರಿ ಶಿ ಮಾಂಬುದಃ 1 
ಸುವರ್ಣಾ ಧಿ ಕೃತಂ ಯಚ್ಚ ಮಯೇನ ವಿಹಿತಂ ಪುರಂ । 
ಸ್ವಯಮೇವಗತಸ್ತೃತ್ರ ಮಯಸ್ತದಧಿಸಃ ಪ್ರಭುಃ ॥ [ಮತ್ಸ್ಸ್ಯ.-೧೪೦]. 

ಈ ಮೇಲೆ ಉದಾಹೆರಿಸಿದ ಶ್ಲೋಕಗಳ ಪ್ರಕಾರ ಸರ್ಯಾಲೋಚಿಸಿದಲ್ಲಿ, ಈ ಮೂವರೂ 
ಒಂದು ಕಡೆ ಸೇರಜಾರದೆಂತಲೂ, ಅಧರ್ಮಕ್ಕೆ ಎಡೆಗುಡಬಾರಡೆಂತಲೂ, ಮೂವರೂ 
ಒಂದು ಕಡೆ ಸೇರಿದಾಗ ಒಬ್ಬನೇ ಮೂವರನ್ನೂ ಒಂದೇ ಬಾಣದಿಂದ ಏಕಕಾಲ 
ದಲ್ಲಿಯೇ ಕೊಲ್ಲಬಹುಡೆಂತಲೂ ಬ್ರಹ್ಮನು ಇವರಿಗೆ ವರವಿತ್ತಿ,ದ್ದಂತೆ ತಿಳಿಯ 
ಬರುತ್ತದೆ (ಮತ ಸ್ರ, ೧೩೦]. 

ತ್ರಿವಕ್ರಾ.- ಕಂಸನಿಗೆ ಚಂದನವನ್ನು ಅರೆದು ತಂದುಕೊಡುತ್ತಿದ್ದ ದಾಸಿ. 
ಇವಳು ರಾಮಾವತಾರದಲ್ಲಿ ಶೂರ್ಪಣಖೆಯಾಗಿದ್ದು ರಾಮನ ಅಂಗಸಂಗವನ್ನು 
ಬಯಸಿ, ಕಿವಿ ಮೂಗುಗಳನ್ನು ಕುಯ್ಬ ಕೊಂಡಿದ್ದಳು. ಈಗ ಕೃಷ್ಣಾವತಾರದಲ್ಲಿ 
ಶೂರ್ಪಣಖೆ(ತ್ರಿವಳೆ) ಯಾಗಿ ಜನಿಸಿ, ಶ್ರೀ ಕೃಷ್ಣನ ಅನುಗ್ರಹಕ್ಕೆ ಪಾತ್ರಳಾದಳು. 
ನೋಡು-ಕುಬ್ಬಾ. 

ತ್ರಿವರ್ಗ.--ಧರ್ಮ, ಅರ್ಧ, ಕಾಮಗಳೆಂಬ ಮೊದಲಿನ ಮೂರು ಪುರುಷಾರ್ಧ 
ಗಳಿಗೆ ತ್ರಿವರ್ಗವೆಂದು ರೂಢಿ. ಅವುಗಳ ಸ್ವರೂಪ ನಿರೂಪಣ [ಅನು. 3೧೬]. 

ತ್ರಿವಿಕ್ರಮಾವತಾರ.-ನಿಸ್ಣು ಬಲಿನಿಗ್ರಹಾರ್ಥವಾಗಿ ಅದಿತಿ, ಕಶ್ಯಪರಲ್ಲಿ 
ವಾಮನರೂಪದಿಂದ ಇಂದ್ರನಿಗೆ ತಮ್ಮನಾಗಿ ಜನಿಸಿ, ಬಲಿಯನ್ನು ಮೂರು ಹಜ್ಜೆ 
ಯಸ್ಸು ಭೂಮಿಯನ್ನು ಬೇಡಿ, ಭೂಮ್ಯಾಕಾಶಗಳಲ್ಲಿ ಎರಡು ಪಾದಗಳಿಟ್ಟು 
ಮತ್ತೊಂದು ಪಾದವನ್ನು ಬಲಿಯ ತಲೆಯಮೇಲಿರಿಸಿ, ಮೂರು ಪಾದನಿನ್ಯಾಸ 
ಗಳಿಂದಲೇ ಜಗತ್ತೆ .ಲ್ಲನನ್ನೂ ಆವರಿಸಿಕೊಂಡನನಾದುದರಿಂದ ಈ ಹೆಸರು ಬಂದಿತು. 
ನೋಡು- ವಾಮನ [ಸಭಾ. ೪೭. ವನ, ೨೩೩, ಭಾಗ,-೮, ೧೩, ಸದ್ಮ೪-೧, ೬,೨೬೭]. 


ತ್ರಿವೃಷ 261 ತ್ರಿಶಜ್ಕು 


© 
ತ್ರಿವೃಷ.- ಈಗ ನಡೆಯುತ್ತಿರುವ ವೈವಸ್ವತಮನ್ವಂತರದಲ್ಲಿ ಹನ್ನೊಂದನೆಯ 
ವ್ಯಾಸ (ದೇ. ಭಾ.-೧-೪]. 

ತ್ರಿ ಶೆಜ್ಯು.--ಒಬ್ಬ ಅರಸು. ಸೂರ್ಯ ವಂಶದ ಇಕ್ಸ್ಟ್ವಾಕು ರಾಜನ ಸಂತತಿಯಲ್ಲಿ 
ಜನಿಸಿದವ (ಭಾರ.-ನಭಾ. ೧೨]. ಸತ್ಯಸಂಧರಲ್ಲಿ ಅಗ್ರೇಸರನೆಂದು ಪ್ರಖ್ಯಾತಿಗೊಂಡ 
ಹರಿಶ್ಚಂದ್ರನು ಈತನ ಮಗ (ವನ. ೭೭], ಈತನಿಗೆ ಸತ್ಯವ್ರತನೆಂಬುದು ತಂಜಿ 
ಯಿಟ್ಟಿ ಹೆಸರು. ಹೆಂಡತಿ ಸತ್ಯವ್ರತೆ ಗಭಾಗ.-೯-೭]. ಇವನು ಸೂರ್ಯ ವಂಶದ 
ನಿಬಂಧನನೆಂಬ ಅರನನ ಮಗ. ನಿಬಂಧನನಿಗೆ ತ್ರಿ ಬಂಧನ, ತ್ರಿಧನ್ವ ಎಂಬುವು 
ನಾಮಾಂತರಗಳು. ಒಮ್ಮೆ ತ್ರಿಶಂಕು (ಸತ್ಯವ್ರತ) ಮದುವೆಯಾಗಿದ್ದ ಒಬ್ಬ 
ಹುಡುಗಿಯನ್ನು ಅಸಹೆರಿಸಿದ. ಈ ದೂರು ರಾಜನ ಕಿನಿಗೆ ಬಿತ್ತು. ತ್ರಿಬಂಧನನು 
"" ಶ್ವಪಾಕಕೊಂದಿಗೆ ಕಲೆತುಹೋಗು '' ಎಂಬುದಾಗಿ ಮಗನಿಗೆ ಶಾಪವಿತ್ತ_. 
ಬಳಿಕ ನ ್ಯೈವ್ರತನು ತನ್ನ ತಂದೆಯ ರಾಜ್ಯದಲ್ಲಿಯೇ ಅಲ್ಲಲ್ಲಿ ತಿರುಗಾಡುತ್ತ, ಕೆಲವು 
ನರ್ಷಗಳ ವರೆಗೆ ಕಾಲಹರಣಮಾಡಿದ ತ್ರಿಧನ್ರನು ತನ್ನ ಮಗನು ಈ ರೀತಿ 
ಭ್ರಷ್ಟನಾದುದನ್ನು ಕಂಡು ತನ್ನ ಅನಂತರ ರಾಜ್ಯಕ್ಕೆ ತಕ್ಕ ಮಗನನ್ನು ಪಡೆಯುವುದ 
ಕ್ಪಾಗಿ ರಾಜ್ಯವನ್ನು ಮಂತ್ರಿಗಳ ಸ್ವಾಧೀನಮಾಡಿ ತಪಸ್ಸಿಗಾಗಿ ಕಾಡಿಗೆ ಹೋದ. 
ಇಂತಾಗಲು ಅಯೋಧ್ಯೆ ಅರಾಜಕವಾಗಿ ಪ್ರಜೆಗಳಲ್ಲಿ ನೀತಿ ನೆಲೆಗೆಬ್ಟತು. ಅಧರ್ಮ 
ಬೇರೂರಿತು. ಒಂಬತ್ತು, ವರ್ಷಗಳವರೆಗೆ ರಾಜ್ಯದಲ್ಲಿ ಮಳೆಯೇ ಬೀಳಲಿಲ್ಲ. ಇನ 
ಗಳು ಜೀನಿಸಿಕೊಂಡಿರುವುದು ದುಸ್ತರವಾಯಿತು. ವಿಶ್ವಾಮಿತ್ರನ ಕುಟುಂಬ 
ದವರು ಆ ಕ್ಸಾಮಕಾಲದಲ್ಲಿ ಜೀವಿಸುವುದಕ್ಕೆ. ದಾರಿಗಾಣಡೆ ಹಿಂಸೆಪಡುತ್ತಿರು 
ವುದನ್ನು -ಕಂಡು, ಸತ್ಯವ್ರತನು ತನ್ನ ಗುರುವಾದ ವಸಿಷ್ಠನಿಗೆ ವೈರಿಯಾದ ವಿಶ್ವಾ 
ಮಿತ್ರನ ಕುಟುಂಬವನ್ನು ಸಂರಕ್ಷಿಸುವ ಭಾರವನ್ನು ತಾನೇ ವಹಿಸಿಕೊಂಡ. ತಂಜಿ 
ಯಾದ ತ್ರಿಧನ್ಹನು ತನ್ನನ್ನು ಅರಮನೆಯಿಂದ ಹೊರಡಿಸಿದಾಗ ವಸಿಷ್ಕನು ತನ್ನ 
ಪರವಾಗಿ ಮಾತನಾಡಲಿಲ್ಲವೆಂಬ ಕಾರಣದಿಂದ ಸತ್ಯವ್ರತನಿಗೆ ವಸಿಷ್ಕನ ಮೇಲೆ 
ಜೋಸಪನಿತ್ತು. ಆ ರೋಷವನ್ನು ಈ ರೀತಿಯಿಂದ ತೀರಿಸಿಕೊಂಡ. ಕೆಲವು 
ಕಾಲದ ತರುವಾಯ ವಸಿಷ್ಕನ ಆಕಳನ್ನು ಕೊಂದು, ಅದರ ಮಾಂಸವನ್ನು ಪ್ರೋಕ್ಸ 
ಣಾದಿಗಳಿಂದ ಸಂಸ್ಥಾರಮಾಡದೆ ತಿಂದುಬಿಟ್ಟ. ಕ ಸಮಾಚಾರವನ್ನು ಕೇಳಿ 
ಪಸಿಷ್ಕನು "" ತಂದೆಗೆ ಅಸೆಮ್ಮತವಾದ ಕಾರ್ಯವನ್ನು ಮಾಡಿದುದೊಂದು, ಗುರುನಿನ 
ಹೋಮಧೇನುವನ್ನು ಕೊಂದುದು ಎರಡು, ಆ ಮಾಂಸವನ್ನು ಸಂಸ್ಕ್ಥಾರಮಾಡದೆ 
ತಿಂದುದು ಮೂರು-- ಈ ರೀತಿಯಾಗಿ ಮೂರು ಶಂಕು(ಪಾಪ) ಗಳುಳ್ಳ ವನಾದುದರಿಂದ 
ನೀನು ನತಿತನಾದೆ'' ಎಂಬುದಾಗಿ ಹೇಳಿದ. ಈ ಕಾರಣದಿಂದ ಸತ್ಯವ್ರತನಿಗೆ 
ಅಂದಿನಿಂದಲೂ ತ್ರಿಶಂಕುವೆಂದು ಹೆಸರಾಯಿತು [ಬ್ರಹ್ಮ -ಆ]. ಇಷು ಮನುಷ್ಯ 


ತ್ರಲು 262 ತ್ರಿಶಜ್ಯು 


ಡೇಹಡೊಂದಿಗೆ ಸ್ವರ್ಗವನ್ನು ನೇರಬೇಳೆಂಬ ಅಭಿಲಾಷೆಯಿಂದ ಯಜ್ಞವನ್ನು 
ಮಾಡಬೇಕೆಂದು ಉದ್ದೇಶಿಸಿ ತನ್ನ ಕುಲಗುರುವಾದ ವಸಿಷ್ಕನ ಬಳಿಗೆ ಹೋದ. 
ಆತನು ಅದು ಅಸಾಧ್ಯವೆನಲಾಗಿ ಆತನನ್ನು ಧಿಕ್ಕರಿಸಿ, ಆತನ ಮಕ್ಕಳನ್ನು ಕೇಳಿ 
ಅವರಿಂದಲೂ ಧಿಕೃತನಾಗಿ, ಚಂಡಾಲನಾಗುವಂತೆ ಶಾಪವನ್ನು ಪಡೆದು, ವಿಶ್ವಾ 
ಮಿತ್ರನ ಬಳಿಗೆ ಹೋಗಿ, ತನ್ನ ಸಮಾಜಾರವನ್ನೆಲ್ಲ ವಿವರಿಸಿದ. ವಿಶ್ವಾಮಿತ್ರ 
ಮೊದಲು ಬಾರಿ ಸಾಧ್ಯವಿಲ್ಲವೆಂದು ಹೇಳಿದನಾದರೂ, ನಸಿಷ್ಕನಮೇಲಣ ಸೇಡನ್ನು 
ತೀರಿಸಿಕೊಳ್ಳಬೇಕೆಂಬ ಅಭಿವ್ರಾಯದಿಂದ ಸನ್ಮುತಿಸಿ, ತನ್ನ ಶಿಷ್ಯರ ಮೂಲಕ ಸಕಲ 
ಮುನಿಗಳನ್ನೂ ಬರಮಾಡಿಕೊಂಡು ಯಜ್ಞವನ್ನು ಉಪಕ್ರಮಿಸಿ, ಹವಿರ್ಭಾಗವನ್ನು 
ಕೈಕೊಳ್ಳಲು ಹೇವತೆಗಳನ್ನು ಆಮಂತ್ರಿಸಿದಾಗ, ಅವರು ಬಾರದಿರಲು, ರೋಷಭರಿತ 
ನಾಗಿ ತಾನು ಕೈಯಲ್ಲಿ ಹಿಡಿದಿದ್ದ ಸ್ರುವವನ್ನು ಬಿಸುಟು, ತ್ರಿಶಂಕುವನ್ನು ಕುರಿತು, 
"" ಅಯ್ಯಾ, ನನ್ನ ತನಸ್ಸಿನ ಮಹಿಮೆಯನ್ನಾದರೂ ನೋಡು. ನಿನ್ನನ್ನು ಇದೇ 
ಶರೀರದಿಂದಲೇ ಸ್ಪರ್ಗಕ್ಕೆ ಕಳುಹಿಸದಿರುವುದಿಲ್ಲ. ನೀನು ಯಾರಿಗೂ ಸಾಧ್ಯವ್ಲದ 
ಸ್ವರ್ಗಲೋಕವನ್ನು ಇದೇ ಶರೀರದಿಂದಲೇ ಪ್ರವೇಶಿಸು; ಹೋಗು '' ಎಂದ. 
ತ್ರಿಶಂಕು ಸ್ವರ್ಗಕ್ಕೆ ಹತ್ತು,ತ್ತಿರಲಾಗಿ, ಇಂದ್ರ "ಎಲ್ಲೆ ತ್ರಿಶಂಕು ರಾಜನೆ, 
ನೀನು ಗುರುಶಾಪದಿಂದ ಪತಿಶನಾಗಿರುವೆಯಾದುದರಿಂದ ಸ್ವರ್ಗವನ್ನು ನಿರುವುದಕ್ಕೆ 
ನಿನಗೆ ಯೋಗ್ಯತೆಯಿಲ್ಲ. ತಲೆಕೆಳಗಾಗಿ ನೆಲದಮೇಲೆ ಬೀಳುಹೋಗು '' ಎಂದ, 
ತ್ರಿಶಂಕು ಗಟ್ಟಿಯಾಗಿ ಮೊರೆಯಿಡುತ್ತ, ತಲೆಕೆಳಗಾಗಿ ಬೀಳುತ್ತಿ,ರುವಲ್ಲಿ ನಿಶ್ಚಾಮಿತ್ರ 
ಆ ಖುಷಿಸಮುದಾಯದಲ್ಲಿಯೇ ಇದ್ದು ಕೊಂಡು "ತ್ರಿಶಂಕು ರಾಜನೇ, ನಿಲ್ಲು. 
ಅಲ್ಲಿಯೇ ನಿಲ್ಲು. ಹೆದರಬೇಡ'' ಎಂಬುದಾಗಿ ಧೈರ್ಯ ಹೇಳಿ, ತನ್ನ ತವೋಮಹಿಮೆ 
ಯಿಂದ ಮತ್ತೊಂದು ಸ್ವರ್ಗವನ್ನು ಸೃಷ್ಟಿಸತೊಡಗಿದ. ಆಗ ಇಂದ್ರಾದಿಗಳು 
ಹೆದರಿದವರಾಗಿ ವಿಶ್ವಾಮಿತ್ರನಲ್ಲಿಗೆ ಬಂದು "" ಈತನು ಪತಿತನಾದುದರಿಂದ ಸ್ವರ್ಗ 
ಬೋಕಬಾಹಿರನು'' ಎನಲು, ವಿಶ್ವಾಮಿತ್ರನು "" ನಾನು ಈತನನ್ನು ಶರೀರ 
ದೊಂದಿಗೆ ಸ್ವರ್ಗಕ್ಕೆ ಕಳುಹಿಸುವೆನೆಂದು ಪ್ರತಿಜ್ಞೆ ಮಾಡಿರುವೆನು. ಅದಕ್ಕೆ ಭಂಗ 
ಬರಬಾರದು. ಅದರಿಂದ ಆಕಾಶದಲ್ಲಿ ಧ್ರುವನಕ್ಸತ್ರವಿರುವವರೆಗೆ ಈತನೂ ಸಶರೀರ 
ನಾಗಿ ಅಲ್ಲಿಯೇ ನಿಲ್ಲಲಿ. ನೀವು ಇದನ್ನು ಮಾತ್ರ ದಯೆಮಾಡಿ ಒಪ್ಪಿಕೊಳ್ಳಿರಿ '' 
ಎಂದ. ಆಗ ದೇವತೆಗಳು, ಅಂತೆಯೇ ಆಗಲಿ, ಎಂದರು. ತ್ರಿಶಂಕು ಅಂದಿನಿಂದ 
ಯಜ್ಞ ಪುರುಷನು ಸಂಚರಿಸುವ ಮಾರ್ಗಕ್ಕೆ ಹೊರಭಾಗದಲ್ಲಿ ನಿಂತ. ಆತನ 
ಸುತ್ತಲೂ ಅನೇಕ ನಕ್ಷತ್ರಗಳು ಸಂಚರಿಸತೊಡಗಿದುವು. ಇಂತು ತ್ರಿಶಂಕು 
ಸ್ವರ್ಗ ದಲ್ಲಿಯೂ ನಿಲ್ಲದೆ ಭೂಮಿಯಲ್ಲಿಯೂ ಫ್ರ್ವಜೆ ಅಂತರಾಳದಲ್ಲಿ ನಿಂತನಾದ್ದರಿಂದ, 
"" ಉಭಯಭ್ರಸ್ಟರಾದವರಿಗೆ ತ್ರಿಶಂಕುಸ್ಟರ್ಗನೇ ಗತಿ'' ಎಂಬ ನಾಣ್ಣುಡಿ 


ತ್ರಿಶಿಖ 263 ತ್ವಪ್ಪ್ಪ 


ಲೋಕದಲ್ಲಿ ಹರಡಿತು [ರಾಮಾ.-ಬಾಲ. ೫೭, ೬೦. ಭಾಗ.-೭, ೧೦, ೧೪. ಬ್ರಹ್ಮ-೮. 
ಹೆರಿ.-೧, ೧೩. ವಾಯು.-೮೮. ದೇ. ಭಾ.-೭, ೧೦, ೧೨]. 

ತ್ರಿಶಿಖ.--ಚತುರ್ಮುಖನ ಒ೦ದು ಹಗಲಿನಲ್ಲಿ ಜೆಳಗಾದುದು ಮೊದಲು ಸಂಜೆಯ 
ವರೆಗೆ ಸ್ಪರ್ಗಲೋಕದಲ್ಲಿ ಹೆದಿನಾಲ್ಬು ಮಂದಿ ಇಂದ್ರಸದನಿಯಲ್ಲಿ ಅಧಿಕಾರ 
ಮಾಡುತ್ತಾರೆ. ಇಂದ್ರನೆಂಬುದು ಅಧಿಕಾರದ ಹೆಸರಲ್ಲದೆ ವ್ಯಕ್ತಿ ಬೋಧಕವಾದ 
ಹೆಸರಲ್ಲ. ತ್ರಿಶಿಖನೆಂಬವನು ನಾಲ್ವುನೆಯೆ ಸರ್ಯಾಯದಲ್ಲಿ ಇಂದ್ರನಾಗಿದ್ದ. ಈಗ 
ಇರತಕೃವನು ಏಳನೆಯ ಸರ್ಯಾಯದವ. ಈತನ ಹೆಸರು ಪುರಂದರ. ಭೂಲೋಕದಲ್ಲಿ 
ಮನುಗಳು ಹೇಗೆಯೋ ಸ್ವರ್ಗಲೋಕದಲ್ಲಿ ಇಂದ್ರರೂ ಅಂತೆಯೇ ಕ್ಲುಸ್ತಕಾಲದ 
ವರೆಗೆ ಅಧಿಕಾರಮಾಡಿ ತರುವಾಯ ನಿವೃತ್ತರಾಗುತ್ತಾರೆ.  [ಭಾಗ.-೮, ೧೩. 
ವಿಷ್ಣು.-೧, ೩. ಮತ್ಸ್ಯ್ಯ.-೯]. 

ತ್ರಿಶಿರಸ್‌.--(1) ತೃಷ್ಟನೆಂಬ ಬ್ರಹ್ಮನ ಮಗ. ನಿಶ್ಚರೂಪನೆಂಬುದು ಮೊದ 
ಲಿನ ಹೆಸರು. ಈತನಿಗೆ ಮೂರು ತಲೆಗಳಿದ್ದವು. ಈ ಕಾರಣದಿಂದ ಈತನಿಗೆ 
ತ್ರಿಶಿರನೆಂಬ ಹೆಸರೇ ರೂಢವಾಯಿತು. ಇವನು ತ್ರಷ್ಟನಿಂದ ಪ್ರಹ್ಲಾದನ ಮಗಳಾದ 
ನಿರೋಚನೆಯಲ್ಲಿ ಜನಿಸಿದವನಾದುದರಿಂದ ಇವನಲ್ಲಿ ದೇವತೆಗಳ ಗುಣಸಂಪತ್ತಿಯೂ 
ದಾನವ ಗುಣಸಂಪತ್ತಿಯೂ ಮಿಶ್ರವಾಗಿದ್ದವು. ಈತನು ತನ್ನ ಮೂರು ಮುಖ 
ಗಳಲ್ಲಿ ಒ೦ದರಿಂದ ವೇದಾಧ್ಯಯನ ಮಾಡುತ್ತ, ಮತ್ತೊಂದರಿಂದ ಸೋಮವಾನ 
ಮಾಡಿ, ಇನ್ನೊಂದರಿಂದ ಸುರಾಪಾನಮಾಡುತ್ತಿದ್ದ. ನೋಡು--ವಿಶ್ವರೂಪ 
[ಭಾರ.-ಉ. ೯. ಶಾಂತಿ. ೨೦೭]. 

(1) ಒಬ್ಬ ರಾಕ್ಷಸ... ನೋಡು--ಖರ. 

ಶ್ರೇತಾ.--(1) ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಎಂಬ ಮೂರು 
ಭಾಗವಾದ ವೈದಿಕಾಗ್ನಿಗೆ ಈ ಹೆಸರು ಸಲ್ಲುತ್ತದೆ. 

(11) ನಾಲ್ಕು ಯುಗಗಳಲ್ಲಿ ಎರಡನೆಯದು; ಮತ್ತು ಆ ಯುಗದ ಅಭಿಮಾನ 
ದೇವತೆ. ಈ ಯುಗಕ್ಕೆ ಮನುಷ್ಯಮಾನ ಪ್ರಕಾರ ೧೨,೯೬,೦೦೦ ವರ್ಷಗಳು. 
ಇದರ ಸಂಧಿ ಸಂಧ್ಯಂಶಗಳನ್ನು ಸೇರಿಸಿದರೆ ದೇವಮಾನ ಪ್ರಕಾರ ೬೦೦ ವರ್ಷ 
ಗಳಾಗುತ್ತ್ತವೆ [ಮತ್ಸ್ಯ್ಯ.-೧೬೪]... ಈ ಯುಗದ ನಡೆವಳಿಗಳು ಮತ್ತು ಧರ್ಮಗಳು 
[ವನ. ೧೫೧, ಶಾಂ. ೬೯]. 
ತ್ವೈಷ್ಟ ಟಿ ಶುಕ್ರಾಚಾರ್ಯನ ಮಗ [ಆದಿ. ೬೬]. 

(11) ಹನ್ನೆರಡು ಮಂದಿ ಆದಿತ್ಯರಲ್ಲಿ ಒಬ್ಬ [ಆದಿ. ೬೬, ೧೩೨, ಶಾಂತಿ. ೨೦೭. 
ಅನು. ೩೫೫]. ಈತನ ಮಗ ವಿಶ್ವರೂಪಾಚಾರ್ಯ. ನೋಡು--ತ್ರಿಶಿರ [ಉ. ೯. 
ಶಾಂತಿ. ೨೦೭]... ಈತನ ಮಗಳು ಸಂಜ್ಞ್ಯಾದೇವಿ, ಸೂರ್ಯನ ಪತ್ನಿಯರಲ್ಲಿ 


ತ್ವಾಸ್ಟ್ರೀ 264 ದಕ್ಷ 


ಹಿರಿಯಳು. ನೋಡು--ಛಾಯಾ (ಆದಿ. ೬೭]. ಈತನ ಹೆಂಡತಿ ನಿರೋಚನನ 
ತಂಗಿಯಾದ ರಚನಾ ಅಧವಾ ವಿರೋಚನಾ ಎಂಬವಳು. ವಿಶ್ವರೂಪಾಚಾರ್ಯ 
ಈಕೆಯಲ್ಲಿ ಜನಿಸಿದವ [ಭಾಗ.-೬-೬]. ಈತನಿಗೆ ನಿಶ್ವಕರ್ಮನೆಂಬುದು ನಾಮಾಂತರ 
[ಭಾಗ.-೮, ೧೩]. 

ತ್ವಾಸ್ಟಿ )6- ಸೂರ್ಯನ ಹೆಂಡತಿಯಾದ ಸಂಜ್ಞಾ ದೇವಿ ತೃಷ್ಟ ಎವಿನ ಮಗಳಾದುದ 
ರಿಂದ ಈ ಹೆಸರು. ಈಕೆಯಲ್ಲಿ ಸೂರ್ಯನಿಂದ ಅಶ್ವಿನೀಕುಮಾರರು ಜನಿಸಿದರು. 
ನೋಡು--ಛಾಯಾ, ಅಶ್ವಿನೀಕುಮಾರ [ಆದಿ. ೬೭]. 


ದ 

ದಕ್ಸ.-ಒಬ್ಬ ಪ್ರಜಾಪತಿ. ಸ್ವಾಯಂಭುವ ಮನ್ವಂತರದಲ್ಲಿ ಬ್ರಹ್ಮನ ಬಲಗೈ 
ಹೆಬ್ಬೆಟ್ಟಿನಿಂದ ಹುಚ್ಚಿದವ [ಆದಿ. ೬೨, ೬೭]. ಈತನ ಹೆಂಡತಿ ಚತುರ್ಮುಖನ 
ಎಡಗೈ ಹೆಬ್ಬೆಟ್ಟಿನಿಂದ ಜನಿಸಿದವಳು [ಆದಿ. ೧, ೬೭. ಸ. ೧೧]. ದಕ್ಷನು ಹತ್ತು 
ಮಂದಿ ಪ್ರಚೇತಸರಿಂದ ಮಾರಿಷೆಯಲ್ಲಿ ಜನಿಸಿದವನು. ಈ ಮಾರಿಷೆ ಕಂಡು ಮುನಿ 
ಯಿಂದ ಪ್ರಮ್ಣೋಚನೆಯೆಂಬ ಅಪ್ಸರಸಿಯಲ್ಲಿ ಜನಿಸಿದವಳು. *ಳೆಗೆ ವಾರ್ಕ್ಸಿ 
ಯೆಂಬ ಹೆಸರೂ ಸಲ್ಲುತ್ತದೆ. ನೋಡು-ಕಣ್ಣು [ಶಾಂ. 5೯೦. ಆದಿ. ೬೯. 
ಗರು.-೫. ಭಾಗ.-೪-೩೦, ೬-೪. ಬ್ರಹ್ಮ-೨. ವಿಷ್ಣು.-೧, ೧೫. ಹೆರಿ.-೧, ೨]. 
ಈತನು ಪಂಚಜನ ಅಥವಾ ವೀರಣನ ಮಗಳಾದ ಅಸಿಕ್ಲೀ ಅಥವಾ ವೀರಿಣಿ 
ಯೆಂಬಾಳೆಯನ್ನು ಮದುವೆಯಾದ [ಆದಿ. ೬೯]. ದಕ್ಷನ ಪ್ರಜಾನರ್ಣನೆ [ವಾಯು.- 
೧೦. ಆದಿ. ೬೬, ೬೭, ೬೯. ವಿಷ್ಣು.-೧-೬. ೧-೧೫. ಹರಿ.-೧-೩. ಭಾಗ.-೬-೬. ನಿಷ್ಣು.- 
೧-೬. ೧೫]. ಈತನಿಗೆ ಐವತ್ತು, ಮಂದಿ ಪುತ್ರಿಯರು [ಆದಿ. ೬೭, ೬೯]. ಚಂದ್ರನಿಗೆ 
ಕ್ಷಯರೋಗ ಬರುವಂತೆ ಶಾಸನಿತ್ತ, [ಶಲ್ಯ. ೩೬]. ನೋಡು ಚಂದ್ರ. ಈತನ 
ಮಕ್ಕಳು ಹೆರ್ಯಶ್ವ, ಶಬಲಾಶ್ವ ಮುಂತಾದವರು [ಭಾಗ.-೬-೫. ಹರಿ. ೧-೩. ನಿಷ್ಣು.- 
೧-೧೫]. ದಕ್ಷನು ತನ್ನ ಹೆಣ್ಣುಮಕ್ಕಳಲ್ಲಿ ಸತೀದೇವಿಯೆಂಬವಳನ್ನು ಶಿವನಿಗೆ 
ಮದುವೆಮಾಡಿಕೊಟ್ಟಿದ್ದ. ದೇವಸಭೆಯಲ್ಲಿ ಅಳಿಯನು ತನಗೆ ಮರ್ಯಾದೆ ಮಾಡ 
ಲಿಲ್ಲವೆಂಬ ಆಗ್ರಹದಿಂದ ದಕ್ಷನು ಶಿವನನ್ನು ಅಲಕ್ಷ್ಯ್ಯಮಾಡಿ ನಿರೀಶ್ವರಯಾಗ 
ಮಾಡತೊಡಗಿದ. ಸತಿ ತನಗೆ ಆಮಂತ್ರಣವಿಲ್ಲದಿದ್ದರೂ ಯಾಗಶಾಲೆಗೆ ಹೋಗಿ, 
ಅಲ್ಲಿ ಅಸಮಾನ, ತಿರಸ್ಪಾರಗಳಿಗೆ ಗುರಿಯಾಗಿ ಯೋಗಾಗ್ನಿಯಲ್ಲಿ ದೇಹತ್ಯಾಗ 
ಮಾಡಿದಳು. ಶಿನನು ಈ ಸಮಾಚಾರವನ್ನು ಕೇಳಿ ನೀರಭದ್ರನ ಮೂಲಕ ದಕ್ಷನ 
ಯಜ ವನ್ನು ಧ್ವಂಸಮಾಡಿಸಿದ [ಶಾ೦ತಿ, ೨೯೦ ಅನು. ೨೬೫. ಭಾಗ.-೪-೨, 
ವಾಯು.-೩೦]. ವೀರಭದ್ರನು ಯಜ್ಞ ವಿಧ್ವಂಸನಮಾಡಿದ ಕಾಲದಲ್ಲಿ ದಕ್ಷನ ಕುತ್ತಿಗೆ 


ಕ್ಟ 265 ದಕ್ಟ 


ಯನ್ನು ಕತ್ತರಿಸಿ, ಯಜ್ಞಕುಂಡದಲ್ಲಿ ಬಿಸುಟು ಸುಟ್ಟು ಬಿಟ್ಟಿ. ಬಳಿಕ ಕರುಣಾಳು 
ವಾದ ಶಿವನು ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಒಂದು ಟಗರಿನ ಕುತ್ತಿಗೆಯನ್ನು 
ತರಿಸಿ, ದಕ್ಷನ ಮುಂಡಕ್ಕೆ ಜೋಡಿಸಿ, ಅವನನ್ನು ಬದುಕಿಸಿದ [ಶಿವ.-೪, ೫). 
ಇಲ್ಲಿ ವಿವೇಚಿಸಬೇಕಾದ ನಿಷಯೆಗಳು :-- 
ದಕ್ಷರು ಇಬ್ಬರು. ಒಬ್ಬನು ಮೊತ ಮೊದಲನೆಯದಾದ ಸ್ವಾಯಂಭುವ 

ಮನ್ವಂತರದವ. ಎರಡನೆಯವನು ಆರನೆಯದಾದ ಚಾಕ್ಸ್ಷುಷಮನ್ಹಂತರದವ. 
ಸ್ವಾಯಂಭುವ ಮನ್ವಂತರದ ದಕ್ಷನು ಸ್ವಾಯಂಭುವಮನುವಿನ ಮಗಳಾದ 
ಪ್ರಸೂತಿಯೆಂಬಾಕೆಯನ್ನು ಮದುವೆಯಾಗಿ ೨೪ ಮಂದಿ ಪುತ್ರಿಯರನ್ನು ಪಡೆದ. 
ಇವರಲ್ಲಿ ಶ್ರದ್ಧಾ, ಲಕ್ಷ್ಮೀ, ಧೃತಿ, ತುಪ್ಟಿ, ಪುಷ್ಟಿ, ಮೇಧಾ, ಕ್ರಿಯಾ, ಬುದ್ಧಿ, 
ಲಜ್ಜಾ, ವನ್ರಸ್‌, ಶಾಂತಿ, ಸಿದ್ಧಿ, ಕೀರ್ತಿ ಎಂಬ ಹೆದಿಮೂರು ಮಂದಿ ಧರ್ಮ 
ಖುಷಿಯ ವತ್ನಿಯರು, ಹದಿನಾಲೃನೆಯವಳಾದ ಖ್ಯಾತಿ ಭೃಗುಮಹರ್ಷಿಯ 
ಸತ್ತಿ, ಸತೀದೇನಿ ವರಮೇಶ್ವರನನ್ನೇ ಮದುವೆಯಾದಳು. ಸಂಭೂತಿಯೆಂಬಾಕೆ 
ಮರೀಚಿ ಮಹರ್ಷಿಯನ್ನೂ, ಸ್ಮ್ಯೃತಿಯೆಂಬವಳು ಅಂಗಿರಸ ಮುನಿಯನ್ನೂ, ಪ್ರೀತಿ 
ಯೆಂಬವಳು ಪುಲಸ್ತ್ಯನನ್ನೂ, ಕ್ಸಮಾದೇವಿ ಪುಲಹ ಮಹರ್ಷಿಯೆನ್ನೂ, ಸನ್ನತಿ 
ಯೆಂಬವಳು ಕ್ರತು ಮುನಿಯನ್ನೂ, ಅನಸೂಯಾಶೇವಿ ಅತ್ರಿ ಖುಷಿಯನ್ನೂ, 
ಊರ್ಜಾದೇವಿ ವಸಿಷ್ಠ ಮುನೀಶ್ವರನನ್ನೂ, ಸ್ವಾಹಾದೇವಿ ಅಗ್ನಿವುರುಷನನ್ನೂ, 
ಸ್ವಧಾಜೀನಿ ನಿತೃದೇವತೆಗಳನ್ನೂ ಮದುವೆಯಾದರು. ಇಂತು ಸ್ವಾಯಂಭುವ 
ಮನ್ವಂತರದ ದಕ್ಷನಿಗೆ ಇಸ್ಪೃತ್ತನಾಲ್ಪು ಮಂದಿ ಪುತ್ರಿಯರು [ಭಾಗ.-೪-೧. 
ನಿಷ್ಣು.-೧-೬]. ಈ ದಕ್ಷನೇ ತನ್ನ ಅಳಿಯನಾದ ಶಿವನಿಗೆ ಅಸಮಾನಮಾಡ 
ಲೆಳಸಿದವ [ಭಾಗ.-೪, ೩೦]. ಎರಡನೆಯವನಾದ ದಕ್ಷನು ಚಾಕ್ಸುಷಮನ್ತ್ವಂತರ 
ದಲ್ಲಿ ಹೆತ್ತು ಮಂದಿ ಪ್ರಜೇತಸರಿಂದ ವೃಕ್ಷಕನ್ಯೆಯಾದ ಮಾರಿಷೆಯೆಂಬವಳಲ್ಲಿ 
ಜನಿಸಿದವ... ಈತನು ನೀರಣನೆಂಬ ಪ್ರಜಾಪತಿಯ ಮಗಳಾದ ವೀರಿಣಿ ಅಥವಾ 
ಅಸಿಕ್ತಿಯೆಂಬವಳನ್ನು ಮದುವೆಯಾಗಿದ್ದ ನೀರಣನಿಗೆ ಪಂಚಜನನೆಂಬುದು 
ನಾಮಾಂತರ. ಈತನು ಚತುರ್ಮುಖನಿಂದ ಸೃಷ್ಟಿಕಾರ್ಯದಲ್ಲಿ ನಿಯುಕ್ತನಾಗಿ ತನ್ನ 
ಮನಸ್ಸಂಕಲ್ಪಮಾತ್ರದಿಂದಲೇ ಭೂತಗಳನ್ನು ಸೃಷ್ಠಿ ಸಿ; ದೇವತೆಗಳು, ಖುಷಿಗಳು, 
ಗಂಧರ್ವರು, ಅಸುರರು, ಸರ್ಪಗಳನ್ನು ನಿರ್ಮಿಸಿದ. ಈ ವಿಷಯದಲ್ಲಿ 

ಪ್ರಜಾಃ ಸೃಜೇತಿ ವ್ಯಾದಿಷ್ಟಃ ದಕ್ಷಃ ವೂರ್ವಂ ಸ್ವಯಂಭುವಾ | 

ಯಥಾ ಸಸರ್ಜ ಭೂತಾನಿ ತಥಾ ಶ್ರುಣು ಮಹಾಮತೆ ॥ 

ಮನಸಾ ತ್ರೇವ ಭೂತಾನಿ ವೂರ್ವಂ ದಕ್ಸೋಪಸೃಜತ್ತ್ವದಾ | 

ದೇರ್ವಾ ಖುರ್ಹೀ ಸ ಗಂಧರ್ರ್ವಾ ಅಸುರ್ರಾ ಪನ್ನಗಾಂ ಸ್ತಥಾ ॥ 


ಜಿಕ್ಷ 266 ದಕ್ಷ 


ಯದಾಸ್ಯ ಸೃಜಮಾನಸ್ಯ ನ ವ್ಯವರ್ಧಂತ ತಾಃ ಪ್ರಜಾಃ | 

ತತಸ್ಸಂಚಿಂತ್ಯ ಸ ಮುನಿಃ ಸೃಷ್ಟಿಹೇಶೋಃ ಪ್ರಜಾಪತಿಃ ॥ 
ಎಂಬ ವಿಷ್ಣುವುರಾಣ (ಅಂಶ. ೧, ಅಧ್ಯಾಯ ೧೫, ಶ್ಲೋ. ೮೬,-೮೮) ವಚನಗಳನ್ನು 
ಪ್ರಮಾಣವಾಗಿ ತಿಳಿಯಬೇಕು. 

ಇಂತು ದಕ್ಷನು ಸೃಷ್ಟಿಸಿದ ಪ್ರಜೆಗಳು ಏಳಿಗೆ ಹೊಂದದಿರುವುದನ್ನು ಕಂಡು, 

ಜ್ಞಾ ನದೃಷಿ ಯಿಂದ ವರ್ಯಾಲೋಚಿಸಿ ಮೈಥುನ ಧರ್ಮದಿಂದ (ಸ್ರೀ ಪುರುಷ 
ಸಮಾಗಮದಿಂದ) ಪ್ರಜೆಗಳನ್ನು ವೃದ್ಧಿಗೊಳಿಸಬೇಕೆಂದು ನಿಶ್ಚಯಿಸಿ ಅಸಿಕ್ನಿಯನ್ನು 
ಮದುವೆಯಾದ. ಇದಕ್ಕೆ ಮೊದಲು ಸ್ರೀ ಪುರುಷ ಮಿಧುನ ಸಮಾಗಮದಿಂದ 
ಮಕ್ಸಳಾಗುವ ವಾಡಿಕೆಯಿರಲಿಲ್ಲ. ದಕ್ಷನೇ ಇದನ್ನು ಏರ್ಪಡಿಸಿದವ. 

ತತಃ ಪ್ರಭೃತಿ ಮೈತ್ರೇಯ ಪ್ರಜಾ ಮೈಥುನಸಂಭವಾಃ । 

ಸಂಕಲ್ಪಾತ್‌ ದರ್ಶವಾತ್‌ ಸ್ಪರ್ಶಾತ್‌ ವೂಕ್ಷೇಷಾಮಭರ್ವ ಪ್ರಜಾಃ । 

ತಪೋವಿಶೇಷ್ಟೆಸ್ಸಿದ್ದಾನಾಂ ತದಾತ್ಯಂತತಪಸ್ವಿನಾಂ ॥ 

[ವಿಷ್ಣು.-೧-೧೫, ಶ್ಲೋ. ೭೯, ೮೦.] 
ಬಳಿಕ ದಕ್ಷನು ಅಸಿಕ್ಷಿಯಲ್ಲಿ ಮೊದಲು ಬಾರಿ ಹೆರ್ಯಶ್ವರೆಂಬ ಐದು ಸಾವಿರ ಮಂದಿ 
ಪುತ್ರರನ್ನು ಪಡೆದು, ಅವರನ್ನು ಸೃಷ್ಟಿಕಾರ್ಯದಲ್ಲಿ ಪ್ರೇರಿಸಿದ. ಆಗ ನಾರದ ಅವರಲ್ಲಿಗೆ 
ಬಂದು "" ಎಲಾ, ಹುಚ್ಚರಿರಾ, ! ಇದೇನು? ಸೃಷ್ಟೀಿಯೇ_ಸರಮುಪುರುಷಾರ್ಧವೆಂದು 
ಭಾವಿಸಿದಿರಾ? ಈ ಭೂಮಂಡಲ ಎಲ್ಲಿಂದ ಹೇಗೆ ಬಂತು? ಇದರ ಒಳಗಡೆ ನಿನಿಜಿ? 
ಮೇಲೆ ಇರುವುದಾದರೂ ಯಾವುದು?...... ಜನ್ಮರಾಹಿತ್ಯವನ್ನು ಪಡೆಯುವುದಕ್ಕೆ 
ಪ್ರಯತ್ನಸಡಿರಿ'' ಎಂದು ಬೋಧಿಸಿ, ಅವರನ್ನೆಲ್ಲಾ ದಿಕ್ಭುವಾಲು ಮಾಡಿದ. 
ತರುವಾಯ ದಕ್ಷನು ಖಿನ್ನನಾಗಿ ಮರಳಿ ಶಬಲಾಶ್ಚರೆಂಬ ಸಾವಿರ ಮಂದಿ ಫುತ್ರರನ್ನು 
ಸೃಷ್ಟಿಸಿದರು. ಇವರೂ ನಾರದನ ಉಪದೇಶದಿಂದ ತಮ್ಮ ಅಣ್ಣಂದಿರ ದಾರಿಯನ್ನೇ 
ಹಿಡಿದರು. ದಕ್ಷನು ಇದರಿಂದ ಮತ್ತ ಷ್ಟು ಖಿನ್ನನಾಗಿ ನಾರದನಿಗೆ ಶಾಸ ಕೊಟ್ಟು, 
ಮರಳಿ ಅರುವತ್ತು, ಮಂದಿ ಪುತ್ರಿಯರನ್ನು ಸಡೆದ. ಈ ಅರುವತ್ತು ಮಂದಿಯಲ್ಲಿ 
ಹತ್ತು ಮಂದಿಯನ್ನು ಧರ್ಮ ಮಹರ್ಷಿಗೂ, ಹದಿಮೂರು ಮಂದಿಯನ್ನು ಕಾಶ್ಚಪ 
ಮಹರ್ಷಿಗೂ, ಚಂದ್ರನಿಗೆ ಇಪ್ಪತ್ತೇಳು ಮಂದಿಯನ್ನೂ, ಅರಿಷ್ಟನೇಮಿಗೆ ನಾಲ್ವ 
ರನ್ನೂ, ಬಹುಪುತ್ರ ಅಥವಾ ಭೂತ ಮಹರ್ಷಿಗೆ ಇಬ್ಬರನ್ನೂ, ಅಂಗಿರಸನಿಗೆ ಇಬ್ಬ 
ರನ್ನೂ ಭೃಶಾಶ್ವ ಅಥವಾ ಕೃಶಾಶ್ವನಿಗೆ ಇಬ್ಬರನ್ನೂ ಕೊಟ್ಟು ಮದುವೆಮಾಡಿದ. 
[ಭಾಗ.-೬-೫, ೬. ವಿಷ್ಣು.-೧-೧೫]. ದಕ್ಷನು ಸತೀದೇನಿಯಿಂದ ಶಸ್ತ್ತನಾಗಿ 
ಹೆತ್ತು ಮಂದಿ ಪ್ರಜೇತಸರಿಗೂ ಒಬ್ಬನೇ ಮಗನಾಗಿ ಹುಟ್ಟಿದ್ದು [ಮತ್ಸ 8°05). 
ದಕ್ಷನೇ ದಂಪತಿಗಳ ಮೂಲಕ ಸೃಷ್ಟಿಯನ್ನು ಮೊದಲು ಮಾಡಿದವನು. 


ಜಕ್ಚ ಸಾವರ್ಣಿ 267 ದಂಡಕ 


ಸಂಕಲ್ಪಾದ್ಧರ್ಶನಾತ್‌ ಸ್ಪರ್ಶಾತ್‌ pi (ಷಾಂ ಸೃಷ್ಟಿರುಚ್ಯ ತೇ | 
ದಕ್ಷಾತ್ಟ್ರಾ ಚೇತನಾದೂಧ್ಲ್ಮ ೯೦ ಸೃ ಷ್ಟಿರ್ಕೆ ಧುನ ಸಂಭವಾ॥ 
ನೋಡು--ದಾಕ್ಸಾಯಣಿ [ಮತ್ಸ್ಯ ಟ್‌. 
ದಕ್ಷಸಾವರಿ.--ಈತ ಚಾಲು ಮಂದಿ ಮನುಗಳಲ್ಲಿ ಒ೦ಬತ್ತನೆಯವ. 
ಈತನಿಗೆ ದಶಸಾವ್ಲಿ ಯೆಂಬುದು ನಾಮಾಂತರ. ಈತನು ವರುಣನ ಮಗ. ಈತನ 
ರಾಜ್ಯಭಾರ ಸಮಯದಲ್ಲಿ ನ ಸ್ಪರ್ಗಲೋಕದಲ್ಲಿ ಅದು ) ತನೆಂಬ ಇಂದ್ರನು ದೇವ 
ಲೋಕದ ಅಧಿನತಿಯಾಗಿದ್ದ. ಇಂದ್ರನಿಗೆ ಆಜ ಬೀ ಆಯುಸಷ್ಮಂತನೆಂಬ 
ಖುಷಿಯಿಂದ ಟ್‌ ಜನಿಸಿದ ಖುಷಭನೆಂಬ ವಿಷ್ಣುವೂ, 
ದು ತಿಮಂತನೇ ಮೊದಲಾದ ಸವೃರ್ಷಿಗಳೂ ಇದ್ದ ರು [ಭಾಗ.-೮, ೧೩]. 
ದಕ್ಷಿಣ ಗೋಗ್ರ ಹಣ.--[ನಿರಾ. ೩೨). 
ದಕಿ ಅದಿಗ್ವರ್ನ ಡೆ [ಉಜ್ಕೋ. ೧೦೯. ರಾಮಾ. ಕೆಪ್ಟಿಂ. ೪೧]. 
ದಕ್ಷಿಣಾ.--ಈಕೆ ರುಚಿಯೆಂಬ ಖುಷಿಯಿಂದ ಸ್ವಾಯಂಭುವ ಮನುವಿನ 
ಹಿರಿಯ ಹುಗಳಾದ ಆಕೂತಿಯೆಂಬನಳೆಲ್ಲಿ ಜನಿಸಿದವಳು. ಈಕೆ ತನ್ನ ಸೋದರನಾದ 
ಯಜ್ಞನನ್ನೇ ಮದುವೆಯಾದಳು. ಈ ದಂಪತಿಗಳೇ ಇಂದ್ರವದವಿಯನ್ನು 
ವಡೆದವರಲ್ಲಿ ಮೊದಲನೆಯವರು [ಭಾಗ.-೩, ೧೨]. 
ದಗ್ಗರಥ.-ಚಿತ್ರರಥನೆಂಬ ಗಂಧರ್ವನ ನಾಮಾಂತರ. ನೋಡು ಅಂಗಾರ 
ಪರ್ಣ, ಚಿತ್ರರಧ. 
ದಣ್ಮ.--(1 ಮಗಧ ದೇಶದ ಅರಸು [ಆದಿ. ೨೦೧]. ರಾಜಸೂಯ ಸಂದರ್ಭ 
ದಲ್ಲಿ ಭೀಮನಿಂದ ನೋತನು [ಭಾರ.-ನ. ೩೧]. ಇವನೂ ಇವನ ತಮ್ಮನಾದ 
ದಂಡಧಾರನೆಂಬನನೂ ದುರ್ಯೋಧನನ ಸರವಾಗಿ ಹೋರಾಡಿ ಹದಿಕೇಳನೆಯ ದಿನದ 
ಯುದ್ಧದಲ್ಲಿ ಅರ್ಜುನನಿಂದ ಮಡಿದರು [ಕರ್ಣ. ೫೪]. 
(11) ನಾಲ್ಬನೆಯ ಉಪಾಯ. ಅದರ ವರ್ಣನೆ [ಶಾಂ. ೧೫, ೧೨೨ 
ದಣ್ಣ ಕ.--ನೂರ್ಯ ವಂಶದ ಅರಸು. ಇಸ್ಸ್ಸಾ ಪ್ರಶ ಮಹಾರಾಜನ ನೂರು ಮಂದಿ 
ಮಕ್ಕಳಲ್ಲಿ ಒಬ್ಬ. ಇವನು ಮಹಾ ಮೂರ್ಹನಾಗಿದ್ದ್ದುದರಿಂದಲೂ ಇವನಿಗೆ ಶಾಪ 
ದಂಡ ಪ್ರಾಮೃವಾಗದಿರದೆಂಬ ಶಂಕೆಯಿಂದಲೂ ದಂಡಕನೆಂದು ಇವನಿಗೆ ನಾಮ 
ಕರಣಮಾಡಿದ್ದೆ ರು. ಇಕ್ಸ್ಟಾ ಕು ಇವನ ಮೋರಕ್ತ ಸತ್ಯಗಳನ್ನು ಕಂಡು, ಸಹಿಸಲಾಗದೆ 
ವಿಂಧ್ಯ, ಕ್ಸೈವಲ ಎಂಬ ಪರ್ವತಗಳ ನಡುವೆ ರಾಜ್ಯವನ್ನು ಕಲ್ಪಿಸಿ, ದಂಡಕನನ್ನು 
ಪ್ರತ್ಯೇಕವಾಗಿರಿಸಿದ. ದಂಡಕ ಅಲ್ಲಿಯೇ ಮಧುಮಂತವೆಂಬ ನಗರಿಯನ್ನು ನಿರ್ಮಾಣ 
ಮಾಡಿಸಿ, ಶುಕಾ )ಚಾರ್ಯರನ್ನು ತನ್ನ ಪುರೋಹಿತರನ್ನಾಗಿ ಏರ್ಪಡಿಸಿಕೊಂಡು, ಸ್ವರ್ಗ 
ಸೌಖ್ಯಕ್ಕಿಂತಲೂ ಅತಿಶಯವೆನಿಸಿದ ಭೋಗಗಳಿಂದ ಅನೇಕ ವರ್ಷಗಳವರೆಗೆ ರಾಜ್ಯ 


ದಂಡಕಾರಣ್ಯ 208 ದಂಡಧಾಕೆ 


ಭಾರಮಾಡುತ್ತಿದ್ದ. ಓಮ್ಮೆ ದಂಡಕ ಶುಕ್ರಾಚಾರ್ಯರ ಆಶ್ರಮಕ್ಕೆ ಹೋದ. 
ಆಚಾರ್ಯರು ಆಶ್ರಮದಲ್ಲಿರಲಿಲ್ಲ. ಅನರ ಹಿರಿಯ ಮಗಳಾದ ಅರಜೆಯೆಂಬ ತರುಣಿ 
ಇವನ ಕಣ್ಣಿಗೆ ಬಿದ್ದಳು. ಇವನು ಆಕೆಯನ್ನು ಕೆಣಕಿದ. "" ನಾನು ಗುರುವುತ್ರಿ' 
ನನ್ನನ್ನು ನೀನು ವರಿಸುವುದು ಶ್ರೇಯನಸ್ಸರವಲ್ಲ '' ಎಂದು ಮುಂತಾಗಿ ಅರಜೆ 
ಎಷ್ಟು ಬಗೆಯಿಂದ ತಿಳಿಯಹೇಳಿದರೂ ಕೇಳದೆ, ಬಲಾತ್ತಾರದಿಂದ ಆಕೆಯನ್ನು 
ಮಾನಭಂಗಪಡಿಸಿ ತನ್ನ ಪಟ್ಟಣಕ್ಕೆ ಹೋದ. ತರುವಾಯ ಶುಕ್ರಾಚಾರ್ಯನು 
ಆಶ್ರಮಕ್ತೆ' ಬಂದು ಸಮಾಚಾರವನ್ನೆಲ್ಲ ತಿಳಿದು, ಕ್ರೋಧಾನಿಷ್ಟನಾಗಿ "" ಆಹಾ! 
ದಂಡಕ ಎಸ್ಟು ಕೊಬ್ಬಿದ್ದಾನೆ--ಇರಲಿ. ಏಳು ಭಾಳ ದಂಡಕ, 
ಭೃತ್ಯ, ಪರಿವಾರದೊಂದಿಗೆ ನಾಶವಾಗಿಹೋಗಲಿ, ಅವನ ರಾಜ್ಯದ ಸುತ್ತಲೂ 
ಮೂರು ಯೋಜನಗಳ ಅಗಲನುಳ್ಳ ಪ್ರದೇಶವೂ ಹಾಳಾಗಲಿ. ಈ ದೇಶದಲ್ಲಿರುವ 
ನಕಲ ಜೀನಜಂತುಗಳೂ ಮಾಯವಾಗಲಿ'' ಎಂಬುದಾಗಿ ಶಪಿಸಿ, ತನ್ನ ಮಗಳನ್ನು 
ಕರೆದು, "" ಎಲ್‌, ಭ್ರಷ್ಟಚಾರಿತ್ರಕೆ! ನೀನಿರುವ ಪ್ರಜೇಶದ ಸುತ್ತಲೂ ಒಂದು 
ಯೋಜನದವರೆಗೆ ಗಿಡಮರಬಳ್ಳಿಗಳು ಹೇರಳನಾಗಿ ಬೆಳೆದು ಮನೋಹರವಾಗಿರಲಿ. 
ನೀನು ಇವುಗಳಲ್ಲಿನ ವಲಮೂಲಾದಿಗಳಿಂದಲೇ ಜೀನಿಸಿಕೊಂಡಿರು. ನಿನ್ನ ಸುತ್ತಲೂ 
ಒ೦ದು ಯೋಜನದವರೆಗೆ ವಾಸಮಾಡುವ ಮೃಗಗಳ್ಳೊವೂ ನಿನ್ನ ಹತ್ತಿ, ;ರದಲ್ಲಿಯೇ 
ಬಂದು ಸೇರಲಿ. ನೀನು ವಾಸಮಾಡುವ ಪ್ರಜೀಶನು ಸುಭಿಕ್ಟ್ಸವಾ ಗಿರಲಿ'' ಎಂದು 
ಹೇಳಿ, ತನ್ನ ಆಶ ಶ್ರಮದಲ್ಲಿದ್ದನರನ್ಷೆಲ್ಲ ಒಡನೆಯೇ ಆ ರಾಜ್ಯ ದ ಎಲೆ ಯನ್ನು ಬಿಟ್ಟು 
ಹೋಗುವಂತೆ ಹೇಳಿದ. ಅಂತೆಯೇ ಏಳು ದಿನಗಳವರೆಗೆ ಬ ಹೆಬಿಡಸ ಧೂಳಿನ ಮಳೆ 
ಸುರಿದು ದಂಡಕನೂ ಅವರ ಪರಿವಾರವೂ ರಾಷ್ಟ್ರವೂ ಭಸ್ಮವಾಗಿ, ಆ ಪ್ರದೇಶವೆಲ್ಲವೂ 
ಅರಣ್ಯವಾಯಿತು. ಇದಕ್ಕೆ ಜನಸ್ಥಾನನೆಂದೂ, ದಂಡಕಾರಣ್ಯವೆಂದೂ ಹೆಸರು 
[ರಾಮಾ.-ಉತ _. ೭೯-೮೧]. 
ದಣ್ಡ ಕಾರಣ್ಯ---ನೋಡು--ದಂಡಕ [ಭಾರ.-ವನ. ೮೩, 5೭೮], 
ದಣ್ಣಿಧಾರ.- (1) ಒಬ್ಬ ಅರಸು. ದುರ್ಕೊ ೀಧನನ ಪರವಾಗಿ ಹೋರಾಡಿ, 

ಹದಿನಾರನೆಯ ದಿವಸದ ಯುದ್ಧದಲ್ಲಿ SR. ಹತನಾದ [ಕರ್ಣ. ೧೮]. 

(11) ಪಾಂಡವರ ಸಕ್ಸದ ಒಬ್ಬ ಅರಸು. ಹನ್ಸೆರಡನೆಯ ದಿವಸದ ಯುದ್ಧ 
ದಲ್ಲಿ ದ್ರೋಣನಿಂದ ಹತನಾದ. ಇವನು ಚೇದಿದೇಶದ ಅರಸು [ದ್ರೋ. 3೩]. 

(111) ವಾಂಚಾಲ ರಾಜಕುಮಾರರಲ್ಲಿ ಒಬ್ಬ. ಯುಧಿಷ್ಠಿರನ ಚಕ್ರರಕ್ಷ* 
ನಾಗಿದ್ದು, ಹದಿನೇಳನೆಯ ದಿನದ ಯುದ್ಧದಲ್ಲಿ ಕರ್ಮನಿಂದ ಮಡಿದ [ಕರ್ಣ. ೪೪]. 

(1೪) ಮಗಧ ದೇಶದ ಅರನು [ಆದಿ. ೬೮, 3೦೧]. ಏಕರಥ (ಉದ್ಯೋ. 
೧೬೬].  ರಾಜಸೂಯಯಾಗ ಸಮಯದಲ್ಲಿ ಭೀಮನಿಂದ ಸೋತ [ಸಭಾ. ೩೧]. 


ದತ್ತ 269 ದಧಿಮುಖ 


ಭಾರತ ಯುದ್ಧದಲ್ಲಿ ಇವನೂ ಇವನ ಅಣ್ಣ ನಾದ ದಂಡನೆಂಬನನೂ ದುರ್ಯೋಧನನ 
ಪರವಾಗಿ ಹೊರಾಡಿ ಹದಿನೇಳನೆಯ ದಿನದ ಯುದ್ಧದಲ್ಲಿ ಅರ್ಜುನನಿಂದ ಹೆತರಾ 
ದರು. ನೋಡು- ದಂಡ [ಕರ್ಣ. ೫೪]. 

ದತ್ತ .ಸ್ಟಾಯಂಭುವ ಮನ್ವಂತರದಲ್ಲಿ ಅತ್ರಿ ಮಹರ್ಷಿಯ ಪತ್ನಿಯಾದ 
ಅನಸೂಯೆಯಲ್ಲಿ ಜನಿಸಿದೆ ಮೂವರು ಪುತ್ರರಲ್ಲಿ ಒಬ್ಬ. ಈತನು ಸ್ವಾರೋಚಿಷ 
ಮನ್ವಂತರದ ಸನ್ಹರ್ಹಿಗಳಲ್ಲಿ ಒಬ್ಬನಾಗಿದ್ದ. ನಿಮಿಖುಷಿ ಈತನ ಮಗ [ಸಜಾ. 
೪೮. ಅನು. ೧೩೮, 3೫೭]. ಈಗ ನಡೆಯುತಿರುವ ವೈವಸ್ವತ ಮನ್ವಂತರದಲ್ಲಿ 
ಅತ್ರಿ ಮುನಿ ಸಂತಾನಾರ್ಧವಾಗಿ ತನಸ್ಸು ಮಾಡಲಾಗಿ, ಪ್ರಸನ್ನರಾಗಿ ಮೈದೋರಿದ 
ತ್ರಿಮೂರ್ತಿಗಳು ತಮ್ಮ ಒಬ್ಬೊಬ್ಬರ ಅಂಶದಿಂದಲೂ ಒಬ್ಬೊಬ್ಬ ಮಗ ಹುಟ್ಟುವ 
ಫೆಂದು ಅನುಗ್ರಹಿಸಿದರು. ಅಂತೆಯೇ ಬ್ರಹ್ಮೆನ ಅಂಶದಿಂದ ಚಂದ್ರನೂ, ವಿಷ್ಣು 
ವಿನ ಅಂಶದಿಂದ ದತ್ತಾ್ವಾತ್ರೇಯೆನೂ, ಶಿವನ ಅಂಶದಿಂದ ದೂರ್ವಾಸ ಮುರಿಯೂ 
ಜನಿಸಿದರು. ಈತನು ಬ್ರಹ್ಮಚರ್ಯನಿರತನಾಗಿದ್ದು, ಅಲರ್ಕ, ಪ್ರಹ್ಲಾದ, ಯದು, 
ಕಾರ್ತವೀರ್ಯ ಮುಂತಾದವರಿಗೆ ಜ್ಞ್ಞಾಸೋಪದೇಶಮಾಡಿದ. ದತ್ತಾವತಾರ ಕಥೆ 
[ಭಾಗ,-೪-೧. ಮಾರ್ಕ.-೧೬. ದೇ.ಭಾ.-೪, ೧೬. ಮತ್ಸ್ಯ. -೪೭]. ರಾಕ್ಷಸರ ಹಾವಳಿ 
ಯನ್ನು ತಡೆಯಲಾರದೆ ಜೀವತೆಗಳು ದತ್ತ್ವಾತ್ರೇಯನಲ್ಲಿ ಮೊರೆಯಿಟ್ಟರು. ದತ್ತ್ವಾ 
ತ್ರೇಯನು ಅವರನ್ಷೆಲ್ಲ ತನ್ನ ಆಶ್ರಮದ ಬಳಿಗೆ ಬರಮಾಡಿಕೊಂಡ. ರಕ್ಕಸರು 
ಹೊಂಚುಹಾಕಿಕೊಂಡಿದ್ದು ಈತನ ಆಶ್ರಮದಲ್ಲಿದ್ದ ಲಕ್ಷ್ಮಿಯನ್ನು ಅಪಹರಿಸಿ 
ಕೊಂಡು ಹೋಗುತ್ತಿರುವಲ್ಲಿ, ಈತನ ತವೋಮಹಿಮೆಯಿಂದ ತನ್ಮುಸ್ಟಕ್ಕೆ ತಾವೇ 
ಸತ್ತುಬಿದ್ದರು [ಮಾರ್ಕ.-೧೬]. 

ದತ್ತಾ ತ್ರೇಯ.- ನೋಡು- ದತ್ತ. 

ದಧಿಮುಖ.- (1 ಒಬ್ಬ ಕಫಿಶ್ರೇಷ್ಠ. ಕೆಸ್ಟಿಂಥೆಯ ಸಮಿಾಷದಲ್ಲಿ ಸುಗ್ರೀವನ 
ಮಧುವನವನ್ನು ಕಾಪಾಡಿಕೊಂಡಿದ್ದವ. ಹೆನೂಮಂತನೇ ಮುಂತಾದವರು ಸೀತೆ 
ಯನ್ನು ಹುಡುಕಿ ಹಿಂದಿರುಗಿ ಬರುವಾಗ ಕೆಪ್ಕಿಂಥೆಯ ಸಮಾಸಕ್ಕೆ ಬರುತ್ತಲೇ 
ಮಧುಪಾನ ಮಾಡಬೇಕೆಂದು ಆಸೆಸಟ್ಟು ಅಂಗದನ ಅಸ್ಸಣೆಯಮೇರೆಗೆ ಮಧುವನ 
ವನ್ನು ಹೊಕ್ಳು ಯಥೇಷ್ಟವಾಗಿ ಮಧುವಾನ ಮಾಡುತ್ತಿದ್ದರು. ದಧಿಮುಖ 
ಅವರನ್ನು ಅಡ್ಡಗಿಸಲು ಹೋಗಿ, ಆ ಕನಿಗಳಿಂದ ಭಂಗಪಟ್ಟು, ಸುಗ್ರೀವನಲ್ಲಿಗೆ 
ಹೋಗಿ ಸಮಾಚಾರವನ್ನೆಲ್ಲ ತಿಳಿಸಿದ. ಸುಗ್ರೀವನು ಅವನನ್ನು ಸಮಾಧಾನಗೊಳಿಸಿ, 
ಆ ಕನಿಪುಂಗನರನ್ಷೆಲ್ಲ ತನ್ನಲ್ಲಿಗೆ ಕಳುಹಿಸುವಂತೆ ಹೇಳಲಾಗಿ, ದಧಿಮುಖನು ಮಧು 
ವನಕ್ಕೆ ತಿರುಗಿ ಬಂದು ಅಂಗದಾದಿಗಳನ್ನು ಸುಗ್ರೀವನಲ್ಲಿಗೆ ಕಳುಹಿದ [ರಾಮಾ.- 
ಸುಂಧರ. ೬೧, ೬೨. ಭಾರ.-ವನ, ೨೮೪], ಈತನು ಚಂದ್ರನ ಮಗ. ಸುಮುಖ, 


ದಧೀಚ (ಚಿ) 270 ದಧೀಚ(ಚಿ) 


ದುರ್ಮುಖ, ವೇಗದರ್ಶಿಗಳೆಂಬವರು ಇವನ ಒಡಹುಟ್ಟಿ ದವರು. ಇವರು ರಾಮಾಯಣ 
ಯುದ್ಧದಲ್ಲಿ ಹೋರಾಡಿದನರು [ರಾಮಾ.-ಯುದ್ಧ. ೩೧]. 
(11) ಒಂದು ಸರ್ವ [ಆದಿ. ೩೫. ಉದ್ಯೋ. ೧೦೩]. 

ದಧೀಚ(ಚಿ).--(1) ಮೊತ್ತಮೊದಲನೆಯದಾದ ಸ್ವಾಯಂಭುವಮನ್ವಂತರ 
ದಲ್ಲಿ ಬ್ರಹ್ಮನಾನನನುತ್ರನಾದ ಅಧರ್ವಣ ಮಹರ್ಷಿಯಿಂದ ಕರ್ದಮ ಪುತ್ರಿಯಾದ 
ಶಾಂತಿ ಅಧವಾ ಚಿತ್ತ್ವಿಯೆಂಬವಳಲ್ಲಿ ಜನಿಸಿದ ಮೂವರು ಪುತ್ರರಲ್ಲಿ ಒಬ್ಬ. 
ಧೃತವ್ರತ, ಅಧರ್ವಶಿರರೆಂಬವರು ಈತನ ಅಣ್ಣತಮ್ಮಂದಿರು [ಭಾಗ.-೪-೧]. 
ಇಂದ್ರನು ಈತನಿಗೆ ಮಧು (ಬ್ರಹ್ಮ) ನಿದ್ಯೆಯನ್ನೂ ಪ್ರವರ್ಗವಿದ್ಯೆಯನ್ನೂ ಉಪ 
ದೇಶಿಸಿ, ಆ ವಿದ್ಯೆಗಳನ್ನು ಯಾರಿಗಾದರೂ ಉನದೇಶಿಸಿದಲ್ಲಿ ಅವನ ತಲೆ ಉರುಳಿ 
ಬೀಳುವುದೆಂದು ಹೇಳಿದ್ದ. ಕೆಲವು ಕಾಲದ ಬಳಿಕ ಅಶ್ಲಿನೀದೇವತೆಗಳು ಈತನ 
ಬಳಿಗೆ ಬಂದು ತಮಗೆ ಮಧುನಿದ್ಯೆಯನ್ನು ಉವದೇಶಿಸಬೇಕೆಂದು ಬೇಡಿಕೊಂಡರು. 
ದಧೀಚನು ಇಂದ್ರನ ಶಾಸನವನ್ನು ಅವರಿಗೆ ತಿಳುಹದ. ಆಗ ಅಶ್ಲಿನೀದೇವತೆಗಳು 
ಅವನ ತಲೆಯನ್ನು ತೆಗೆದಿಟ್ಟು ಕುದುರೆಯ ತಲೆಯನ್ನು ಜೋಡಿಸಿ, ಆತನಿಂದ 
ಬ್ರಹ್ಮ, (ಮಧು) ವಿದ್ಯೆಯನ್ನು ಕಲಿತರು. ಈ ಸಮಾಚಾರವನ್ನು ತಿಳಿದು ಇಂದ್ರ 
ದಧೀಚನ ತಲೆಯನ್ನು ತರಿದ. ಬಳಿಕ ಅಶ್ವಿನೀದೇವತೆಗಳು ಆತನ ರುಂಡವನ್ನೇ ಆ 
ಮುಂಡಕ್ಕೆ ಸೇರಿಸಿದರು. ಇಂತು ದಧೀಚನು ಇಂದ್ರನ ಶಿಷ್ಯನೂ, ಅಶ್ವಿನೀದೇನತೆಗಳಿಗೆ 
ಗುರುವೂ ಆಗಿದ್ದನು. [ಭಾರ.-ವನ. ೧೦೦, ಭಾಗ.-೬,೧೦. ದೇ. ಭಾಗ.-೭, ೩೬]. ಈತ 
ಭ್ರೃಗುಮಹರ್ಹಿಯ ಮಗ. ಸರಸ್ವತೀ ನದೀ ತೀರದಲ್ಲಿ ತಸಸ್ಸು ಮಾಡುತ್ತಿದ್ದಾಗ 
ಇಂದ್ರನು ಈತನ ತಪಸ್ಸನ್ನು ಭಂಗಗೊಳಿಸುವ ಸಲುವಾಗಿ ಅಲಂಬುಸೆಯೆಂಬ 
ಅಸ್ಸರಸಿಯನ್ನು ಕಳುಹಿಸಿಕೊಟ್ಟ. ಈಕೆಯ ದರ್ಶನದಿಂದ ಕ್ಸೋಜೆಗೊಂಡ 
ದಧೀಚನು ಸಾರಸ್ವತನೆಂಬ ಮಗನನ್ನು ಪಡೆದ. ಈ ಸಾರಸ್ವತ ಮುನಿ ವಾಸವಾಗಿರುವ 
ಪ್ರದೇಶದಲ್ಲಿ ಅನಾವೃಷ್ಟಿಯ ಭಯವಿಲ್ಲವೆಂಬುದಾಗಿ ದಧೀಚನು ಅನುಗ್ರಹಿಸಿದ 
[ಶಲ್ಯ. ೫೨]. ದೇವಶೆಗಳು ಒಮ್ಮೆ ಈತನಲ್ಲಿಗೆ ಬಂದು ತಮ್ಮ ಅಸ್ತ್ರಗಳನ್ನು 
ನ್ಯಾಸವಾಗಿಟ್ಟು ಹೋದರು. ಕಾಲಕ್ರಮದಲ್ಲಿ ಅವು ತುಕ್ಬುಹಿಡಿಯ ಬಂದುವು. 
ಎಷ್ಟು ಕಾಲವಾದರೂ ಅವರು ಹಿಂದಿರುಗಿ ಬಂದು ಅವುಗಳನ್ನು ಕೊಂಡು ಹೋಗಲಿಲ್ಲ. 
ಈ ಕಾರಣದಿಂದ ದಧೀಚಿ ಆ ಅಸ್ತ್ರಗಳನ್ನೆಲ್ಲ ಜಲದಲ್ಲಿ ಅಭಿಮಂತ್ರಿಸಿ ಪಾನಮಾಡಿ 
ಬಿಟ್ಟ. ಕೆಲಕಾಲದ ಮೇಲೆ ದೇವತೆಗಳು ಬಂದು ಅಸ್ತ್ರಗಳನ್ನು ಕೇಳಿದರು. 
ದಧೀಚಿ ನಡೆದ ಸಮಾಚಾರವನ್ನು ಹೇಳಿದ. ದೇವತೆಗಳು ನಿರ್ಬಂಧಪಡಿಸತೊಡಗಿ 
ದರು. ಆಗ ದಧೀಚಿ "" ನಿಮ್ಮ ಅಸ್ರ್ರಗಳೆಲ್ಲವೂ ನನ್ನ ಬೆನ್ನುಮೂಳೆಯಲ್ಲಿ ಬೆರೆತು 
ಹೋಗಿವೆ. ನಾನು ಯೋಗಬಲದಿಂದ ದೇಹತ್ಯಾಗಮಾಢುತ್ತೇನೆ. ನೀವು ನನ್ನೆ 


ಬೆನಾಯು 271 ದೆಂತವಕ್ಕ (ಕ್ರ) 


ಬೆನ್ನುಮೂಳೆಗಳನ್ನು ತೆಗೆದುಕೊಂಡು ನಿಮಗೆ ಬೇಕಾದ ಅಸ್ತ್ರಗಳನ್ನು ಮಾಡಿಸಿ 
ಕೊಳ್ಳಿರಿ > ಎಂದು ಹೇಳಿ, ದೇಹತ್ಯಾಗ ಮಾಡಿದ. ಬಳಿಕ ದೇವತೆಗಳು ದಧೀಚಿಯ 
ಮೂಳೆಗಳನ್ನು ಸಂಗ್ರಹಿಸಿ, ವಿಶ್ವಕರ್ಮನ ಮೂಲಕ ತಮತಮಗೆ ಬೇಕಾದ ಆಯುಧ 
ಗಳನ್ನು ಮಾಡಿಸಿಕೊಂಡರು [ಭಾರ.-ವನ. ೯೯. ಭಾಗ.-೬, ೧೦]. ದಧೀಚನು 
ಪ್ರಾತಿಧ್ಯೇಯಾಯೆಂಬವಳನ್ನು ಮದುವೆಯಾಗಿದ್ದ. ಅವನು ದೇಹತ್ಯಾಗ ಮಾಡು 
ವಾಗ್ಗೆ ಆಕೆ ಗರ್ಭವತಿಯಾಗಿದ್ದು , ಕಾಲಾಂತರದಲ್ಲಿ ಪಿಸ್ಫಲಾದನೆಂಬ ಮಗನನ್ನು 
ಸಡೆದಳು [ಬ್ರಹ್ಮ-೧೧೦. ಶಿವ.-ಶತರುದ್ರ. ೨೪]... ಈತನ ಹೆಂಡತಿ ಸುವರ್ಜೆ 
ಯೆಂಬವಳು. - ಈಕೆ ದಧೀಚನು ಸಾಯುವಾಗ್ಗೆ ಗರ್ಭಿಣಿಯಾಗಿದ್ದು ಅನಂತರ 
ನಿಪ್ಪಲಾದನನ್ನು ಹೆತ್ತಳು [ಸ್ಟಾಂದೆ.-ಕೇದಾರ. ೧೭]. 

ದನಾಯು.--ದಕ್ಷನಿಂದ ನೀರಿಣಿಯಲ್ಲಿ ಜನಿಸಿದವಳು. ಈಕೆ ಕಶ್ಯಸನನ್ನು 
ಮದುವೆಯಾಗಿ ನಿಕ್ಸರ, ಬಲ, ವೀರ, ವೃತ್ರರೆಂಬ ನಾಲ್ವರು ಪುತ್ರರನ್ನು ಸಡೆದಳು 
[ಭಾರ.-ಆದಿ. ೬೬], 

ದನು.--ದಕ್ಷ ಬ್ರಹ್ಮನಿಂದ ಧರಣಿಯಲ್ಲಿ ಜನಿಸಿದವಳು. ಈಕೆ ಕಶ್ಯಪನನ್ನು 
ಮದುವೆಯಾಗಿ ವಿಪ್ರ ಚಿತ್ತ, ನಿಕಚಕ್ರ, ನಮುಚಿ, ನಿಕುಂಭ, ನರಕ, ಬಾಣ, 
ವಾತಾಪಿ, ಶಂಬರ, ಹಿರಣ್ಯಕಶಿಪು ಮುಂತಾದ ನಲವತ್ತು ಮಂದಿ ವುತ್ರರನ್ನು 
ಪಡೆದಳು [ಭಾರ.-ಆದಿ. ೬೬. ಮತ್ಸ್ಯ್ಯ.-೬]. 

ದನ್ತವಕ್ತ( ಕ್ರ ).—ಕರೂಶ ದೇಶಾಧಿಸತಿಯಾದ ವೃದ್ಧಶರ್ಮನಿಂದ ವಸುದೇವನ 
ನೋದರಿಯರಲ್ಲಿ ಒಬ್ಬಳಾದ ಶ್ರುತದೇನಿಯೆಂಬವಳಲ್ಲಿ ಜನಿಸಿದವನು. ಪಾಂಡವರ 
ರಾಜಸೂಯ ಯಾಗ ಸಮಯದಲ್ಲಿ ಸಹದೇವನೊಂದಿಗೆ ಯುದ್ಧಮಾಡಿ ಸೋತ 
[ಸಭಾ. ೩೨. ಭಾಗ-೯, ೩೪].  ದಂತನಕ್ರನು ಶಿಶುವಾಲನಿಗೂ, ನಾಲ್ವನಿಗೂ, 
ವೌಂಡ್ರಕವಾಸುದೇವನಿಗೂ ಆವ್ತಮಿತ್ರನಾಗಿದ್ದ. ರಾಜಸೂಯ ಯಾಗದ ಅವ 
ಭ್ರೃಧಸ್ತಾನ ಸಮಯದಲ್ಲಿ ವಾಂಡವರು ಭೀಷ್ಮನ ಸೂಚನೆಯ ಮೇರೆಗೆ ಕೃಷ್ಣನಿಗೆ 
ಅಗ್ರಪೂಜೆಯನ್ನು ಮಾಡಿದರು. ಆ ಸಮಯದಲ್ಲಿ ಶಿಶುಪಾಲನು ಅನೇಕ ವಿಧವಾಗಿ 
ಕೃಷ್ಣನನ್ನು ದೂಷಿಸಿ, ಕಡೆಗೆ ಆತನ ಚಕ್ರಕ್ಕೆ ಆಹುತಿಯಾದ. ಈ ವರ್ತಮಾನ 
ವನ್ನು ಕೇಳಿ ಸಾಳ್ವನೂ, ದಂತವಕ್ರನೂ ದ್ವಾರಕೆಯ ಮೇಲೆ ದಂಡೆತ್ತಿ, ಬಂದರು. 
ಕೃಷ್ಣನು ರಾಜಸೂಯ ಯಾಗಕ್ಕೆ ಹೋಗಿದ್ದವನು ಇನ್ನೂ ಹಿಂದಿರುಗಿರಲಿಲ್ಲ. 
ಸಾಳ್ವಾದಿಗಳೊಂದಿಗೆ ಪ್ರದ್ಯುಮ್ನ ಯುದ್ಧ ಮಾಡುತ್ತಿದ್ದ. ಅಷ್ಟರಲ್ಲಿ ಶ್ರೀ ಕೃಷ್ಣನೂ 
ಬಂದು ಸೇರಿದ. ಸಾಳ್ವನೂ ಹತನಾದನು. ಇದನ್ನು ಕಂಡು ದಂತವಕ್ರನು 


ಸೌರುಷವನ್ನು ಕೊಚ್ಚಿ ಕೊಳ್ಳುತ ಶ್ರೀ ಕೃಷ್ಣ ನನ್ನು ಎದುರಿಸಿ, ಆತನ ಕೌನೋದಕ 


ದಮ 272 ದಮಯಂತೀ 


ಯೆಂಬ ಗದೆಗೆ ಪ್ರಾಣಗಳನ್ನು ಅರ್ಪಿಸಿ, ಶ್ರೀ ಕೃಷ್ಣನಲ್ಲಿಯೇ ಐಕ್ಯವಾದ [ಭಾಗ - 
೧೦, ೭೮]... ನೋಡು-- ಜಯ. 
ದಮ.--(1 ಇಂದ್ರಿಯ ನಿಗ್ರಹೆ. ಅದರ ಪ್ರಶಂನೆ [ಉದ್ಯೋ. ೬೩. ಶಾಂತಿ. 
೧೮೫]. 
(11) ವಿದರ್ಭ ಡೇಶಾಧಿಸತಿಯಾದ ಭೀಮು ರಾಜನ ಹಿರಿಯ ಮಗ. ದಮ 
ಯಂತಿಯ ಅಣ್ಣ. ನೋಡು--ದಮಯಂತಿ (ವನ. ೫೦]. 
(111) ಒಬ್ಬ ಖುಷಿ. ಈತನ ಮೂಲಕ ವರನನ್ನು ನಡೆದು ಭೀಮ ರಾಜ 
ಪುತ್ತವಂತನಾದ. ನೋಡು--ದಮಯಂತೀ. 
ದನುಘೋಷ.--ಚಂದ್ರ ವಂಶದ ಅರಸು. ಯದುಕುಲೋತ್ಸನ್ನನಾದ ಜೇದಿ 
ರಾಜನ ಮಗ. ಶ್ರೀ ಕೃಷ್ಣನ ಸೋದರತ್ತೆ.ಯಾದ ಶ್ರುತಶ್ರವೆ ಈತನನ್ನು ಮದುವೆ 
ಯಾಗಿ ಶಿಶುವಾಲನನ್ನು ವಡೆದಳು [ಭಾರ.-ವನ. ೧೪]. ಈತನ ವಂಶವರ್ಣನೆ 
ಹರಿ.-೧-೩೧. ೨-೯೩. ಭಾಗ.-೯-೬೪]. 
ದಮನ.--(1) ಒಬ್ಬ ಮಹರ್ಷಿ. ನೋಡು--ದವು (ಭಾರ.-ವನ.೫೦]. 
(11) ದಮಯಂತಿಯ ಸಹೋದರರಲ್ಲಿ ಒಬ್ಬ.  ನೋಡು- ದಮಯಂತಿ. 
(111) ಒಬ್ಬ ಅರಸು. ವೌರನರಾಜನ ಮಗ. ಭಾರತ ಯುದ್ಧದಲ್ಲಿ 
ಕೌರವರ ಪಕ ಕ್ಲವನ್ನು ಹಿಡಿದು ಹೋರಾಡಿದ [ಭೀ. ೬೧]. 
ದಮಯಸ್ತೀ: —ವಿದರ ರಾಜನಾದ ಭೀಮಭೂಪಾಲನು ದಮನೆಂಬ ಮುನಿಯ 
ವರಪ್ರಸಾದದಿಂದ ಪಡೆದ pA ಈಕೆ ಫಿಷಧ ದೇಶಾಧೀಶ್ವ ರನಾದ ನಳ 
ಮಹಾರಾಜನನ್ನು ಮದುವೆಯಾಗಿ ಇಂದ್ರನೇನನೆಂಬ ಮಗನನ್ನು ಪಡೆದಳು. 
ದಮ, ದಮನ, ದಾಂತರೊಬವರು ಈಳೆಯ ಒಡಹಹುಟ್ಟಿ ದವರು [ನನ. ೫೦]. ದಮ 
ಯಂತಿಯ ಸ್ವಯಂವರ [ವನ. ೫೪]. ಕಾಡಿನಲ್ಲಿ | ಅಡ್ಡ ಗಿಸಿದ್ದು [ವನ. ೬೦]. 
ಜೀದಿಪುರವನ್ನು ಹೊಕ್ಳದ್ದು [ನನ. ೬೨]... ದಮಯಂತಿ ೩60 ಗು೦ವನ್ನು 
ಸಂಧಿಸಿದ್ದು ವನ. ೬೧]. ದಮಯಂತಿಯ ಎರಡನೆಯಬಾರಿ ಸ್ಪಯಂವರವನ್ನು 
ಡಂಗುರ ಹೊಡಿಸಿದ್ದು [ವನ. ೬೮]. ಈಕೆ ಹಿಂದಣ ಜನ್ಮದಲ್ಲಿ ಬೇಡಿತಿ. ಸತೀಪತಿ 
ಗಳಿಬ್ಬರೂ ಅತಿಥಿಸತ್ವಾರದಲ್ಲಿ ಅತ್ಯ೦ತವಾಗಿ ಆಸಕ್ತಿಯುಳ್ಳವರು. ಒಮ್ಮೆ ಬೇಡನು 
ಎಲ್ಲಿಯೋ ಸಂಚಾರ ಹೋಗಿದ್ದಾಗ ಪರಮೇಶ್ವ ರ ಇವರ ಬಕ ಯನ್ನು ಪರೀಕ್ಷಿಸ 
ಬೇಳೆಂದು ಯತಿವೇಸದಿಂದ ಇವರ ಮನೆಗೆ ಬಂದ. ಬೇಡಿತಿ ಅಕ್ರರೆಯಿಂದ 
ಸತ್ಪರಿಸಿದಳು. ಸಂಜೆಗೆ ಸರಿಯಾಗಿ ಬೇಡನೂ ಮಕೆಗೆ ಬಂದ. ಮನೆ ಬಹೆಳೆ 
ಚಿಕ್ಕದಾಗಿದ್ದುದರಿ೦ದ ಬೇಡಿತಿ ಯತಿ ಬಂದಿರುವ ಸಮಾಚಾರವನ್ನು ತಿಳಿಸಲಾಗಿ 
ಬೇಡ ಅಂಗಳದಲ್ಲಿಯೇ ಉಳಿದೆ. ಅವನ ಊಟಿವೂ ಅಲ್ಲಿಯೇ ಆಯಿತು, ರಾತ್ರಿ 


ದೆಮ್ಫೋದ್ಭವ 278 ದಮ್ಸೋಡ್ಸವ 


ಮಲಗುವಾಗ ಯತಿ ತಾನು ಅಂಗಳದಲ್ಲಿ ಮಲಗುವುದಕ್ಕೆ ಸಮ್ಮತಿಸಲಿಲ್ಲ. ಬೇಡಿತಿ 
ಅಂಗಳದಲ್ಲಿ ಮಲಗುವೆನೆಂದರೆ ತಾನೊಬ್ಬನೇ ಒಳಗಡೆ ಇರುವುದಕ್ಕೂ ಯತಿ 
ಇಷ್ಟಪಡಲಿಲ್ಲ. ಹೀಗಾಗಿ ಬೇಡನೊಬ್ಬನೇ ಅಂಗಳದಲ್ಲಿ ಮಲಗಬೇಕಾಯಿತು. 
ನಡುರಾತ್ರಿಯಲ್ಲಿ ಹುಲಿ ಬಂದು ಬೇಡನನ್ನು ತಿಂದುಹೋಯಿತು. ಬೆಳಗಾಗುತ್ತಲೇ 
ಯತಿ ಎದ್ದು ಬೇಡನ ಸಂಗತಿಯನ್ನು ತಿಳಿದು ಬಹಳವಾಗಿ ದುಃಖಿಸತೊಡಗಿದ. 
ಆಗ ಬೇಡಿತ ಯತಿಯನ್ನು ಸಂತನಿಸಿ, ತನ್ನ ಪತಿಯ ಅವಶಿಷ್ಟದೇಹೆದೊಂದಿಗೆ 
ಸಹೆಗಮನಮಾಡತೊಡಗಿದಾಗ ಯತಿ ತನ್ನ ನಿಜರೂಪವನ್ನು ತೋರಿ, ಅನೇಕ 
ವರಗಳನ್ನು ದಯವಾಲಿಸಿದ. ಬಳಿಕ ಬೇಡಿತಿ ಮರುಜನ್ಮದಲ್ಲಿ ದಮಯಂತಿಯಾಗಿ 
ಜನಿಸಿದಳು [ಶಿವ.-ಶತರುದ್ರ ಖಂ. ೨೮]. 

ದನ್ಫೋದ್ಭವ.--ಒಬ್ಬ ಅರಸು. ಹೆಮ್ಮೆಯ ಗಣಿ. ಈತ ಪ್ರತಿನಿತ್ಯವೂ 
ತನ್ನ ko ಬಂದವರನ್ಲೆಲ್ಲ "" ನನಗೆ ಸಮಾನವಾದ ಬಲಶಾಲಿಯೂ 
ವರಾಕ್ರಮಶಾಲಿಯೂ ಯಾವನಿದ್ದಾನೆ ?'' ಎಂಬುದಾಗಿ ಪ್ರಶ್ನೆಮಾಡುತ್ತಿದ್ದ. 
ಅದಕ್ಕೆ ಯಾರೊಬ್ಬರೂ ಉತ್ತ್ತರಕೊಡಣೆ ಮ್‌ೌನದಿಂದಿರುತ್ತಿ, ದ್ದರು. ಇಂತಿರಲು 
ಒಂದು ದಿನ ಒಬ್ಬ ಬ್ರಾಹ್ಮಣನು ಸಭೆಗೆ ಬರಲಾಗಿ, ರಾಜನು ಎಂದಿನಂತೆಯೇ 
ಪ್ರಶ್ನೆಮಾಡಿದ. ಅದಕ್ಕೆ ಬ್ರಾಹ್ಮಣನು "" ಅಯ್ಯಾ, ಗಂಧಮಾದನ ಪರ್ವತದ 
ಶಿಖರದಲ್ಲಿ ನರನಾರಾಯಣರಿದ್ದಾರೆ. ಅವರು ನಿನಗಿಂತಲೂ ಬಲಾಧಿಕರು. ನಿನ್ನೊಂ 
ದಿಗೆ ಹೋರಾಡಲು ಅವರೇ ತಕ್ಕವರು'' ಎಂದ. ರಾಜ ಒಡನೆಯೇ ತನ್ನ ಸೇನೆ 
ಯಕ್ಸೆಲ್ಲ ಹೊರಡಿಸಿಕೊಂಡು ನರನಾರಾಯಣರ ಆಶ್ರಮವನ್ನು ಸೇರಿದ. ನರನಾರಾ 
ಯಣರು ಅರಸನನ್ನು ಆದರದಿಂದ ಬರಮಾಡಿಕೊಂಡು, ಬ೦ದ ಕಾರಣವೇನೆಂದು 
ಪ್ರಶ್ನೆಮಾಡಲಾಗಿ, ರಾಜ ತನ್ನ ಅಭಿಪ್ರಾಯವನ್ನು ಹೊರಪಡಿಸಿದ. ಆಗ ನರನಾರಾ 
ಯಣರು  "" ನಮ್ಮಲ್ಲಿ ಕ್ರೋಧದ ಸುಳಿವೇ ಇಲ್ಲವಲ್ಲಾ ! ಇಂತಿರಲು ಯುದ್ಧ 
ಮಾಡುವುದೆಂದರೇನು?'' ಎಂದು ಹೇಳಿ, ಒಂದು ಹಿಡಿಯಷ್ಟು ದರ್ಭೆಯನ್ನು 
ಇನನ ಸೇನೆಯ ಮೇಲೆ ಎರಚೆದರು. ಅದರಿಂದ ಸೈನ್ಯದಲ್ಲಿದ್ದವರಿಗೆಲ್ಲ ಕಿವಿ 
ಮೂಗು ಕಣ್ಣು ಗಳು ಇಲ್ಲದಂತಾದುವು. ಆಗ ದಂಭೋದ್ಭವ ಖಿನ್ನನಾಗಿ, ನರ 
ನಾರಾಯಣರನ್ನು ಮರೆಹೊಕ್ಕು "" ಸ್ವಾಮಿ, ನನ್ನ ಅಭಿಮಾನ ಶೂನ್ಯವಾಯಿತು. 
ದಯಮಾಡಿ ಕ್ಷಮಿಸಿ '” ಎಂದು ಬೇಡಿಕೊಂಡ. ಬಳಿಕ ನರನಾರಾಯಣರು ಅವನ 
eg, ಮನ್ನಿಸಿ, ಆತನಿಗೆ ನೀತಿಯನ್ನೂ ವಿವೇಕವನ್ನೂ ಹೇಳಿ ಕಳುಹಿದರು. 
ದಂಭೋದ್ಭವನು ನರನಾರಾಯಣರ ಅದು ಎತಶಕ್ತಿ, ಗೆ ತಲೆದೂಗಿ, ಅಭಿಮಾನವನ್ನು 
ತೊರೆದು, ತನ್ನ ರಾಜ್ಯ ವನ್ನು ಸೇರಿ, ನೀತಿಯಿಂದ ರಾಜ್ಯ ವನ್ನು ಪರಿಫಾಲಿಸುತ್ತಿ_, ದ್ಧ 
[ಭಾರ.-ಉದ್ಯೋ. ೯೬], 

18 


ದಯಾ 274 ದೆಶಕೆಂಠ 


ಡಯಾ. ಕರುಣೆಯೆಂಬ ಗುಣ. ಅದರ ಪ್ರಶಂಸೆ [ಅನು. ೧೭೮]. 

ದರವ.-ಒಂದು ದೇಶ. ಸಿಂದು ನದಿಯ ಅಜೆಯ ದಡದಲ್ಲಿ, ಕಾಶ್ಮೀರಕ್ಕೆ 
ಉತ್ತರದಲ್ಲಿದೆ. ಇದನ್ನು ಈಗ ದದ್ದಿನ್ಮಾನ (Dardistan) ಎಂದು ಕರೆಯು 
ತ್ತಾರೆ [ನಭಾ. ೭೮. ಭೀ. ೯]. 

ದರ್ಭಿ.--ಒಬ್ಬ ಬ್ರಹ್ಮರ್ಹಿ. ಈತನು ಸನ್ನಸಮುಡ್ರಗಳ ಮಹಿಮೆಯನ್ನೊಳೆ 
ಗೊಂಡ ಒಂದು ತೀರ್ಥವನ್ನು ನಿರ್ಮಾಣಗೊಳಿಸಿ, ಅರ್ಧಕೀಲವೆಂದು ಹೆಸರಿಟ್ಟ 
(ಭಾರ.-ವನ. ೮೩]. 

ದರ್ದುರ.-ಒಂದು ಪರ್ವತ. ವೂರ್ವಘಟ್ಟಿಗಳ ದಕ್ಷ್ಮಿಣಭಾಗದ ಬೆಟ್ಟಗಳ 
ಸಾಲಿಗೆ ಈ ಹೆಸರು ಸಲ್ಲುತ್ತದೆ (ರಾಮಾ.-ಕಿಷ್ಟಿ. ೪೩. ಸಭಾ. ೧೦, ೬೮. ವನ. 
5೮೩. ಅನು. 3೭೧]. 

ದಲ. ಸೂರ್ಯ ವಂಶದ ಹರೀಕ್ಷಿದ್ದಾ ಿ)ಿಜನಿಂದ ಮಂಡೂಕ ಕಫ್ಯೆಯಾದ ಸುಶೋ 
ಭನೆಯೆಂಬವಳಲ್ಲಿ ಜನಿಸಿದ ಮೂವರು ವುತ್ರರಲ್ಲಿ ಮಧ್ಯಮ. ಇವನ ಅಣ್ಣನಾದ 
ಶಲನು ಒಮ್ಮೆ ಜೇಟಿಗೆ ಹೋಗಿದ್ದಾಗ ಅವನ ಕುದುರೆ ಬಳಲಿದ್ದ ಕಾರಣ, ಅರಣ್ಯ 
ದಲ್ಲಿ ಅಲ್ಲಿಯೇ ಸಮಾನನಾಗಿ ತನಸ್ಸುಮಾಡುತ್ತಿಿದ್ದ ವಾಮದೇವನೆಂಬ ಮುನಿಯ 
ಬಳಿಗೆ ಹೋಗಿ, ಆತನನ್ನು ಬೇಡಿ, ದಿವ್ಯಾಶ್ವಗಳನ್ನು ಪಡೆದು, ಬೇಟಿ ಮುಗಿ 
ದೊಡನೆಯೇ ಆ ಕುದುರೆಗಳನ್ನು ಮುನಿಗೆ ಹಿಂದಕ್ಕೆ ಕೊಡುವುದಾಗಿ ಹೇಳಿ ಬಂದ. 
ಆದರೆ ಬೇಟೆ ಮುಗಿದ ತರುವಾಯ ಆ ಕುದುರೆಗಳನ್ನು ಹಿಂದಿರುಗಿ ಕೊಡಲ್ಲೋದೆ 
ತನ್ನ ನಗರಳ್ಟೇ ತಂದ. ವಾಮದೇವ ತನ್ನ ಕುದುರೆಗಳನ್ನು ಹಿಂದಕ್ಕೆ ಕೊಡ 
ಬೇಕೆಂದು ತನ್ನ ಶಿಷ್ಯನ ಮೂಲಕ ಹೇಳಿಕಳುಹಿದ. ಆಗ ಶಲನು "" ಕಾಡಿನಲ್ಲಿ 
ಮೂಗು ಹಿಡಿದುಕೊಂಡು ಕೂತಿರುವ ಬ್ರಾಹ್ಮಣನಿಗೇಕೆ ಕುದುರೆಗಳು? ಬೇಕಾ 
ಗಿದ್ದಲ್ಲಿ ಎರಡು ಎತ್ತುಗಳನ್ನು ಕೊಡುತ್ತೇನೆ. ಕೊಂಡುಹೋಗು '' ಎಂದ. ಈ 
ಮಾತು ವಾಮದೇವನಿಗೆ ನ್ಯಾಯವಾಗಿ ತೋರಲಿಲ್ಲ. ಶಲನನ್ನು ಮತ್ತಷ್ಟು 
ಬಲಾತೃರಿನತೊಡಗಿದ. ಶಲನು ಉದ್ಭತತನದಿಂದ ಫಾಮದೇವನನ್ನು ಶಿಕ್ಸಿಸ 
ಬೇಕೆಂದೆಣಿಸಿ, ಆತನ ಮೇಲೆ ಕಯ್ಮಾಡಿದ. ಆದರೆ ವಾಮದೇವನಿಂದ ನಿರ್ಮಿತನಾದ 
ರಾಕ್ಸಸ ಶಲನನ್ನು ಕೊಂದ. ಶಲನ ತರುವಾಯ ದಲನು ರಾಜ್ಯಕ್ಕೆ ಬಂದ. 
ಇವನೂ ಕುದುರೆಗಳನ್ನು ವಾಮದೇವನಿಗೆ ಒಪ್ಪಿಸಲು ಸಮ್ಮತಿಸಲಿಲ್ಲ. ವಾಮದೇವ 
ನನ್ನೇ ಕೊಲ್ಲಲೆಳಸಿದ. ಎತ್ತಿದ್ದ ಕೈ ಎತ್ತಿದ್ದ ಹಾಗೆಯೇ ಕಟ್ಟಿಹೋಯಿತು. 
ದಲನ ಮಕ್ಕಳೆಲ್ಲರೂ ಮೃತರಾದರು. ಆಗ ಪ್ರಜೆಗಳು, ದಲನಿಂದ ಕುದುರೆಗಳನ್ನು 
ವಾಮದೇವನನಿಗೆ ಕೊಡಿಸಿ, ದಲನನ್ನು ಮರೆಹುಗಿಸಿ ಕಾವಾಡಿಕೊಂಡರು [ವನ. ೧೯೫]. 

ಧಶಕಂಶ(ಗ್ರೀನ).--ನೋಡು-- ರಾವಣ. 


ದಶಜ್ಯೋತಿಸ್‌ 275 ದಶರಥ 


ದಶಜ್ಯೋತಿಸ್‌.--(1) ಒಬ್ಬ ಖುಷಿ. ಸುಭ್ರಾಜನ ಮಗ [ಆದಿ. ೫೭]. 
(11) ಅಗ್ನಿಯ ಹತ್ತು ಕಲೆಗಳು : 
ಧೂಮ್ರಾರ್ಮಿರೂಸ್ಮಾ ಜ್ವಲಿನೀ ಜ್ವಾಲಿನೀ ನಿಷ್ಟುಲಿಂಗಿನೀ । 

ಸುಶ್ರೀ ಸ್ಸುರೂವಾ ಕಪಿಲಾ ಹವ್ಯ ಕವ್ಯವಹಾ ದಶ ॥ [ಭಾರ.-ಆದಿ. ೧]. 
ದಶೆರಥ.--ಸೂರ್ಯ ವಂಶದ ಇಸ್ಸ್ಸಾ ಕು ಸಂತತಿಯೆವನಾದ ಅಜ ಮಹಾರಾಜನ 
ಮಗ. ಆಗ್ನೇಯ ಕೋಸಲವನ್ನು ಪಾಲಿಸುತ್ತ, ಅಯೋಧ್ಯೆಯಲ್ಲಿ ರಾಜ್ಯಭಾರ 
ಮಾಡುತ್ತಿದ್ದ. ಈತನ ಆಸ್ಥಾನದಲ್ಲಿ ದೃಷ್ಠಿ ತ ಜಯಂತ, ನಿಜಯ, ಸುರಾಷ್ಟ್ರ, 
ರಾಷ್ಟ್ರವರ್ಧನ, ಅಶೋಕ (ಅಳೋನನೆಂಬುದು ನಾಮಾಂತರ), ಮಂತ್ರಪಾಲ, 
ಸುಮಂತ್ರರೆಂಬ ಎಂಟು ಮಂದಿ ಪ್ರಧಾನರಿದ್ದರು. ಅವರಲ್ಲೆಲ್ಲಾ ಸುಮಂತ್ರನೇ 
ಮುಖ್ಯ. ಈತ ಆಗಾಗ್ಗೆ ಸಾರಧ್ಯವನ್ನೂ ಮಾಡುತಿದ್ದ. ವಸಿಷ್ಠ, ವಾಮದೇವ, 
ಜಾಬಾಲಿ, ಕಶ್ಯಪ, ಗೌತಮ, ಮಾರ್ಕಂಡೇಯ, ಕಾತ್ಯಾಯನರೆಂಬ ಏಳು ಮಂದಿ 
ಪುರೋಹಿತರಿದ್ದರು. ಇವರಲ್ಲೆಲ್ಲಾ ವಸಿಷ್ಮನೇ ಪ್ರಮುಖ. ಈತ ಕೋಸಲದೇಶಾಧಿ 
ಸತಿಯಾದ ಭಾನುಮುಂತ ರಾಜನ ಮಗಳಾದ ಕೌಸಲ್ಯೇಯನ್ನೂ ಮಗಧ ದೇಶಾಧಿ 
ಸತಿಯಾದ ಶೂರಸೇನ ರಾಜನ ಮಗಳಾದ ಸುಮಿತ್ರೆಯನ್ನೂ, ಕೇಕಯ ದೇಶಾಧಿ 
ಸತಿಯಾದ ಅಶ್ವಸತಿ ರಾಜನ ಮಗಳಾದ ಕೈಕಯಿಯನ್ನೂ ಮದುವೆಯಾಗಿದ್ದ. 
ಈತನಿಗೆ ಶಾಂತೆಯೆಂಬ ಕುವರಿಯಿದ್ದಳು. ಆಕೆಯನ್ನು ಅಂಗ ದೇಶಾಧಿಸತಿಯಾದ 
ರೋಮಪಾದ ರಾಜನಿಗೆ ಸಾಕು ಕೊಟ್ಟ. ಬಳಿಕ ಈತನಿಗೆ ಬಹಳ ಕಾಲದವರೆಗೂ 
ಸಂತಾನವಿರಲಿಲ್ಲವಾಗಿ ವಸಿಷ್ಠನ ಅನುಮತಿಯಿಂದ ಶಾಂತಾದೇವಿಯ ಪತಿಯಾದ 
ಖುಷ್ಯಶೃಂಗನನ್ನು ಬರಮಾಡಿಸಿ, ಪುತ್ರಕಾಮೇಷ್ಟ್ರಿಯಾಗವನ್ನು ಮಾಡಲಾಗಿ, 
ಯಜ್ಞ ಮದ್ಯದಲ್ಲಿ ಪ್ರಾಜಾಪತ್ಯಪುರುಷನು ಚರುವಿಪಿಂದ ಕೂಡಿದ ಒಂದು 
ಪಾತ್ರೆಯನ್ನು ಹಿಡಿದು ಅಗ್ದಿಕುಂಡದಿಂಜೆದ್ದು ಬ೦ದು ದಶರಥನಿಗೆ ಕೊಟ್ಟ. ಆ ಚರು 
ವನ್ನು ಪ್ರಾಶನಮಾಡಿ ಮೂವರು ಪತ್ನಿಯರೂ ಗರ್ಭವತಿಯರಾಗಿ, ಸಕಾಲದಲ್ಲಿ 
ಕೌಸಲ್ಯೆ ರಾಮನನ್ನೂ, ಸುಮಿತ್ರೆ ಲಕ್ಷ್ಮಣ, ಶತ್ರುಘ್ನರನ್ನೂ, ಕೈಕಯಿ ಭರತ 
ನನ್ನೂ ಹೆತ್ತರು. ಬಳಿಕ ಈ ನಾಲ್ಲ ರು ಮಕ್ಕಳೂ ಕ್ರಮವಾಗಿ ವೃದ್ಧಿಯನ್ನೆ 4ದಿದರು. 
ದಶರಧನು ಇವರಿಗೆ ಉವನಯನವನ್ನು ಮಾಡಿ, ವಸಿಸ್ಮನಲ್ಲಿ ನಿದ್ಯಾಭ್ಯಾಸಮಾಡಿಸು 
ತ್ತಿದ್ದ [ರಾಮಾ.-ಬಾಲ. ೭-೧೬]. ಇಂತಿರಲು ಒಮ್ಮೆ ವಿಶ್ವಾಮಿತ್ರ ಮಹರ್ಷಿ ಈತ 
ನಲ್ಲಿಗೆ ಬ೦ದು ದಶರಧನಿಂದ ಸತ್ಯುತನಾಗಿ, "“ರಾಜೇಂದ್ರಾ, ನಾನೊಂದು ಯಜ್ಞ ದೀಕ್ಷೆ 
ಯನ್ನು ಕೈಕೊಂಡಿರುವೆನು. ಅದಕ್ಕೆ ತಾಟಕಾಪುತ್ರರಾದ ಮಾರೀಚ ಸುಬಾಹು 
ಗಳೆಂಬ ರಕ್ಕಸರು ವಿಘ್ನ ವನ್ನುಂಟುಮಾಡುತ್ತಿದ್ದಾರೆ. ಅವರನ್ನು ನಿಗ್ರಹಿಸಬೇಕಾದರೆ 
ನಿನ್ನ ಮಗನಾದ ರಾಮಥೊಬ್ಬನ್ನದೆ ಮತ್ತಾರೂ ಶಕ್ತರಲ್ಲ, ಅದುದರಿಂದ ಕಳವು 


ದಶರಥ 976 ದಶರಥ 


ದಿನಗಳವರೆಗೆ ರಾಮನನ್ನು ನನ್ನ ಸಂಗಡ ಕಳುಹು'' ಎಂದ. ದಶರಥನು ಮೊದಲು 
ಇದಕ್ಕೆ ಸಮ್ಮತಿನಲಿಲ್ಲವಾದರೂ, ವಿಶ್ವಾಮಿತ್ರನು ಶಾಸಳೊಡುವನೆಂಬ ಭೀತಿಯೆಂ 
ದಲೂ ವಸಿಸ್ಕನ ಅನುಮತಿಯಿಂದಲೂ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರನ ಸಂಗಡ 
ಕಳುಹಿದ (ಬಾಲ. ೧೭-೨೧]. ವಿಶ್ವಾಮಿತ್ರ ನನ್ನು ಹಿಂಬಾಲಿಸಿದ ರಾಮ ಲಕ್ಷ್ಮಣರು, 
ವಿಶ್ವಾಮಿತ್ರನ ಯಜ್ಞವನ್ನು ನಿರ್ನಿಘ್ನನಾಗಿ ನೆರವೇರಿಸಿದ ಬಳಿಕ, ವಿಶ್ವಾಮಿತ್ರ 
ಅವರಿಬ್ಬರನ್ನೂ ಕರೆದುಕೊಂಡು ಜನಕನ ಮಗಳಾದ ಸೀತೆಯ ಸ್ಪಯಂವರಕ್ಕಾಗಿ 
ಮಿಧಿಲಾನಗರಿಯನ್ನು ನೇರಿದ. ರಾಮ ಅಲ್ಲಿ ಪಣವಾಗಿಟ್ಟದ್ದ ಶಿವಧನುಸ್ಸನ್ನು 
ಮುರಿಯೆಲಾಗಿ, ಜನಕ ಸೀತೆಯನ್ನು ರಾಮನಿಗೆ ಕೊಡುವುದಾಗಿ ದಶರಧನಿಗೆ ಲಗ್ನ 
ಪತ್ರಿಕೆಯನ್ನು ಬರೆದು ಕಳುಹಿದ. ದಶರಧ ಪತಶ್ನೀಪರಿವಾರ ಸಮೇತನಾಗಿ ಭರತ 
ಶತ್ರುಘ್ನರೊಂದಿಗೆ ಮಿಧಿಲೆಗೆ ಬಂದ [೨೨, ೬೬-೬೯]. ಸುಮುಹೂರ್ತದಲ್ಲಿ ನಾಲ್ವರು 
ಮಕ್ಕಳಿಗೂ ಅಲ್ಲಿಯೇ ಮದುವೆಯಾಗಲು ಕೆಲಕಾಲ ಅಲ್ಲಿಯೇ ಇದ್ದು ಮಕ್ಳಳನ್ನೂ 
ಸೊಸೆಯುರನ್ನೂ ಸಂಗಡ ಕರೆದುಕೊಂಡು ಅಯೋಧ್ಯೆಗೆ ಹೊರಟ. ನಡುದಾರಿಯಲ್ಲಿ 
ಇದಿರಿಸಿದ ಪರಶುರಾಮನನ್ನು ಶ್ರೀ ರಾಮನು ನಿಗ್ರಹಿಸಲಾಗಿ ಸಂತುಷ್ಟನಾದ ದಶರಥ 
ಅಯೋಧ್ಯೆಯನ್ನು ಸೇರಿ ಸುಖದಿಂದಿದ್ದ. ಇಷ್ಟರಲ್ಲಿ ಭರತನ ನೋದರಮಾವನಾದ 
ಯುಧಾಜಿತು ಬಂದು ಭರತನನ್ನು ತಮ್ಮಲ್ಲಿಗೆ ಕಳುಹಬೇಕೆಂದು ಕೇಳಲಾಗಿ, 
ದಶರಥ ಭರತ ಶತ್ರುಘ್ನರನ್ನು ಕೇಕಯ ರಾಜ್ಯಕ್ಕೆ ಕಳುಹಿಸಿದ [ಬಾಲಕಾಂ. ೭೦-೭೭]. 
ಅಷ್ಟರಲ್ಲಿ ದಶರಥ ಶ್ರೀ ರಾಮನಿಗೆ ಯುವರಾಜ ಪದವಿಯಲ್ಲಿ ಪಟ್ಟಿಗಟ್ಟ ಬೇಕೆಂದು 
ಸಂಕಲ್ಪಿಸಿ, ಮಂತ್ರಿ, ಪರಿವಾರದವರನ್ನೂ ಪ್ರಜೆಗೆಳನ್ನೂ ಕೇಳಿ, ಅವರ ಸಮ್ಮತಿಯಿಂದ 
ಯ್‌ೌವರಾಜ್ಯಾಭಿಷೇಕಕ್ಕೆ ಬೇಕಾಗುವ ಸಂಭಾರಗಳನ್ನೆಲ್ಲ ಅಣಿಮಾಡಿಸಿ, ವಟ್ಟಿಣ 
ವನ್ನೆಲ್ಲ ಅಲಂಕಾರಮಾಡಹೇಳಿ, ತನ್ನ ಮೋಹದ ರಾಣಿಯಾದ ಕೈಕಯಿಯ 
ಮನೆಗೆ ಹೊರಟ. ಅಷ್ಟರಲ್ಲಿ ಕೈಕಯಿ ತನ್ನ ದಾಸಿಯಾದ ಮಂಥರೆಯ ದುರ್ಬೊಧೆ 
ಯಿಂದ ಕ್ರೋಧಾಗಾರವನ್ನು ಹೊಕ್ಳಿದ್ದಳು [ಅಯೋ. ೧-೯]. ದಶರಥನು ಕೈಕಯಿ 
ಕ್ರೋಧದಿಂದ ಮಲಗಿದ್ದ ಕೋಣೆಯನ್ನು ಹೊಕ್ಕು, ಆಕೆಯನ್ನು ಸಂತನಿಸಲು 
ಎಷ್ಟೋ ಬಗೆಯ ಸನಿಮಾತುಗಳನ್ನಾಡಿ ಕೋಪಕ್ಕೆ ಕಾರಣವೇನೆಂದು ಪ್ರಶ್ನೆ ಮಾಡಿದ. 
ಕೈಕಯಿ ತನಗೆ ದಶರಧನು ಹಿಂಜಿ ನಾಗ್ದಾನಮಾಡಿದ್ದ (ನೋಡು--ತಿಮಿದ್ವಜ) 
ಎರಡು ವರಗಳಲ್ಲಿ ಒಂದರಿಂದ ರಾಮ ಹೆದಿನಾಲ್ಪು ವರ್ಷಗಳ ಕಾಲ ವನವಾಸಕ್ಕೆ 
ಹೋಗಬೇಕೆಂತಲೂ, ಎರಡನೆಯೆದರಿಂದ ಭರತ ಯುವರಾಜ ಪದವಿಯನ್ನು ಹೊಂದ 
ಬೇಕೆಂತಲೂ ಬೇಡಿದಳು. ದಶರಧ ಎಷ್ಟೋ ವಿಧವಾದ ನಯಭಯೋಕ್ತಿ,ಗಳಿಂದ 
ತಿಳಿಯಹೇಳಿಡರೂ ಕೈಕಯಿ ಸಮ್ಮುತಿಸದಿರಲು ದಶರಧ ಮೂರ್ಫ್ಛಾಕ್ರಾರತನಾಗಿ, 


ಅಷ್ಟರಲ್ಲಿಯೇ ಮರಳಿ ಎಚ್ಚತ್ತು, ಕೈಕಯಿಯನ್ನು ದೂಷಿಸಿ, ಪ್ರಲಾನಿಸುತ್ತಿದ್ದ 


ದಶಾರ್ಮ 271 ದಾರಾ 


[ಅಯೋ. ೧೦-೧೩]. ಬೆಳಕುಹೆರಿಯುತ್ತಲೇ ವಂದಿಮಾಗಧರು ಎಂದಿನಂತೆ ಮಂಗಳ 
ಗಾಯನಾದಿಗಳನ್ನು ಉಪಕ್ರಮಿಸಲಾಗಿ, ಅವರ ಉತ್ಸಾಹವನ್ನು ಅಲ್ಲಿಗೇ ನಾಕು 
ಮಾಡಿ, ಶ್ರೀ ರಾಮನನ್ನು ತನ್ನಲ್ಲಿಗೆ ಬರಮಾಡಿಕೊಂಡ [ಅಯೋ. ೧೫]. ಳೈಕಯಿ 
ಶ್ರೀ ರಾಮನನ್ನು ವನವಾಸಕ್ಕೆ ಹೋಗಹೇಳಿದಳು [ಆಯೋ. ೧೮]. ಶ್ರೀರಾಮ ದಶ 
ರಧನನ್ನು ವನವಾಸಕ್ಕೆ ಅಪ್ಪಣೆ ಬೇಡಿದ [೩೩]. ದಶರಧನ ವ್ರಲಾಪ [ಆಯೋ. 
೩೪]. ರಾಮನು ದಶರಧನನ್ನು ಸಂತನಿಸಿದ್ದು [ಆಯೋ. ೩೮]. ಕೌಸಲ್ಯೆಯ ಅಂತಃ 
ಪ್ರರವನ್ನು ನೇರಿ ದಶರಥ ಗೋಳಾಡಿದ್ದು (ಅಯೋ. ೪೬, ೪೩]. ಸೀತಾ ರಾಮ 
ಲಕ್ಷ್ಮಣರನ್ನು ವನದಲ್ಲಿ ಬಿಟ್ಟು, ಸುಮಂತ್ರ ಹಿಂದಿರುಗಿಬಂದನೆಂಬುದನ್ನು ಕೇಳಿ 
ದಶರಥ ಮೂರ್ಛಿಹೋದದ್ದು [ಅಯೋ. ೫೮]. ಸುಮಂತ್ರನಿಂದ ರಾಮಾದಿಗಳ 
ವೃತ್ತಾಂತವನ್ನು ಕೇಳಿ ವ್ರಲಾನಿಸಿದ್ದು [ಅಯೋ. ೫೯-೬೦]. ಕೌಸಲ್ಯಾ ದಶರಧರ 
ಸಂವಾದ, ಕೌಸಲ್ಯೆ ದಶರಥನನ್ನು ಸಮಾಧಾನನಡಿಸಿದ್ದು [೬೨3-೬೩]. ದಶರಥ 
ವಯಸ್ಸಿನಲ್ಲಿದ್ದಾಗ ರಾತ್ರಿಯ ವೇಳೆ ಬೇಟಿಗೆ ಹೋಗಿದ್ದು, ಕೊಳದಲ್ಲಿ ನೀರು ತುಂಬಿ 
ಕೊಳ್ಳುತ್ತಿದ್ದ ಯಜ್ಞ ದತ್ತನೆಂಬ ವೈಶ್ಯ ತಾಪಸನನ್ನು ಗಜಭ್ರಾಂತಿಯಿಂದ ಕೊಂದು, 
ಆ ಸಮಾಚಾರವನ್ನು ವೃದ್ಧರೂ ಅಂಧರೂ ಆಗಿದ್ದ ಆ ಮುನಿಯ ಜನನೀ ಜನಕರಿಗೆ 
ತಿಳುಹಿ, ಮರೆಹೊಕ್ಕು, ದುಃಖಪೀಡಿತರಾದ ಆ ದಂಪತಿಗಳಿಂದ "" ನೀನು ನಮ್ಮಂ 
ತೆಯೇ ಪುತ್ರತೋಕದಿಂದ ಸಾಯುವೆ'' ಎಂಬುದಾಗಿ ಶಾವವನ್ನು ಪಡೆದ ಕಥೆ 
ಯನ್ನು ಕಕೌಸಲ್ಯೆಗೆ ಹೇಳಿ ದೇಹತ್ಯಾಗಮಾಡಿದ [ಆಯೋ. ೬೪- ೬೫]. ದಶರಧನಿ 
ಗಾಗಿ ರಾಣಿಯರು ಶೋಕಿಸಿದ್ದು [ಅಯೋ, ೬೬]. ದಶರಥನಿಗಾಗಿ ವುರಜನರ 
ಪ್ರಲಾನ [ಅಯೋ. ೬೭]. ದಶರಧನ ಮರಣವಾರ್ತೆಯನ್ನು ಭರತನು ಜನನಿಯ 
ಮೂಲಕ ಕೇಳಿ ತಿಳಿದದ್ದು. ಆತನಿಗೆ ಆಗ್ನಿಸಂಸ್ಕಾರ [ಅಯೋ. ೭೪, ೭೭]. ದಶರಥ 
ನಿಗೆ ರಾಮ ಲಕ್ಷ್ಮಣರು ತಿಲೋದಕಪಿಂಡಗಳನ್ನು ಕೊಟ್ಟದ್ದು [ಅಯೋ. ೧೦೩]. 
ದಶರಧನ ವಂಶಪರಂಪರೆ [ಬಾಲ. ೭೦. ಅಯೋ. ೧೦೧]. 


ದಶಾರ್ವ.--ದಕ್ಷ್ಮಿಣ ಕೋಸಲದಲ್ಲಿರುವ ಒಂದು ದೇಶ [ಭೀಷ್ಮ ೯]. ಪಾಂಡವರ 
ಕಾಲದಲ್ಲಿ ಸುಧರ್ಮ, ಹಿರಣ್ಯವರ್ಮರೆಂಬವರು ಇದನ್ನು ಆಳುತ್ತಿದ್ದರು 
(ಸಭಾ. ೩೦]. ಈ ಹಿರಣ್ಯವರ್ಮನು ದ್ರುಪದ ರಾಜನ ಹಿರಿಯ ಮಗನಾದ ಶಿಖಂಡಿಗೆ 
ಹೆಣ್ಣುಕೊಟ್ಟ ಮಾವ [ಭಾರ.-ಉ. ೧೮೯]. ಈ ದೇಶ ಈಗಣ ಚತ್ತ್ವೀಸ್‌ಘರ್‌ 
(Chhatisgarh) ಜಿಲ್ಲೆಯ ಒಂದು ಭಾಗವಾಗಿದೆ. 


ದಶಾರ್ವಾ ಗಾಂಧಾರ ರಾಜನಾದ ಸುಬಲನ ಮಗಳು. ಗಾಂಧಾರಿಯ ಒಡ 
ಹುಟ್ಟಿದವಳು [ಆದಿ. ೧೧೯]. ನೋಡು--ಗಾಂಧಾರಿ, 


ದೆಶಾರ್ಡೆ 218 ದಾಕ್ಸಾಯಣಿ 


ದಶಾರ್ಮ.--ಯದು ವಂಶದ ವಿದೂರಧರಾಜನ ಮಗ. ಶ್ರೀ ಕೃಷ್ಣನ ಮೂಲ 
ವುರು್ನ. ಈತನ ಅನಂತರದ ಯಾದವರಿಗೆಲ್ಲ ದಾಶಾರ್ಹರೆಂಬ ಹೆಸರು ಈತನ 
ಹೆಸರಿನಿಂದಲೇ ರೂಢಿಯಲ್ಲಿ ಬಂತು [ಆದಿ. ೨೨೪]. 

ದಶಾಶ್ವೆ.- ಸೂರ್ಯ ವಂಶದ ಇಕ್ಟ್ರಾಕು ರಾಜನ ಹತ್ತನೆಯ ಮಗ. ಈತ 
ಮಾಹಿಸ್ಮತೀ ನಗರಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದ. ಈತನ ಮಗ ಮದಿರಾಶ್ವ 
[ಭಾ.-ಅನು. ೨]. 

ದಾಕ್ಲಾಯಣಿ.-ದಕ್ಸಬ್ರಹ್ಮನಿಂದ ಸ್ತಾಯಂಭುವಮನು ವುತ್ರಿಯಾದ ಪ್ರಸೂತಿ 
ಯಲ್ಲಿ ಜನಿಸಿದವಳು. ಈಕೆ ಶಿವನನ್ನು ಮದುವೆಯಾಗಿದ್ದಳು [ಭಾಗ.-೪-೧]. 
ಒಮ್ಮೆ ದೇವಲೋಕದಲ್ಲಿ ಒಂದು ಯಜ್ಞ ನಡೆಯಲಾಗಿ ಸಮಸ್ತ, ದೇವತೆ 
ಗಳೂ ಖುಷಿಗಳೂ ನೆರೆದಿದ್ದರು. ದಕ್ಷ ಅಲ್ಲಿಗೆ ಬಂದಕೂಡಲೇ ಎಲ್ಲರೂ ಎದ್ದು 
ನಿಂತು ಗೌರವಿಸಿದರು. ಚತುರ್ಮುಖನೂ, ಪರಮೇಶ್ವರನೂ ಮಾತ್ರ ತಮ್ಮ 
ಪೀರಗಳಿಂದ ಎದ್ದು ನಿಂತು ದಕ್ಷನನ್ನು ಗೌರವಿಸಲಿಲ್ಲ. ಇದರಿಂದ ದಕ್ಷನಿಗೆ ಸಿಟ್ಟು 
ತಲೆಗೇರಿತು. ದೇವತೆಗಳನ್ನೂ ಮುನಿಗಳನ್ನೂ ಕುರಿತು ""ಇತ್ತ ಕೇಳಿ ಈ 
ಕನಿಲೋಚನನು ನನ್ನ ಮಗಳನ್ನು ಮದುವೆಯಾಗಿರುವುದರಿಂದ ಇವನು ನನಗೆ 
ಶಿಷ್ಯನಂತಲ್ಲವೆ ? ಮಾತಿನಿಂದಲಾದರೂ ಗೌರವಿಸಜಿ ಹೋದನಲ್ಲಾ, ಇಂತಹ ಮರು 
ಳರ ಒಡೆಯನಿಗೆ ಬ್ರಹ್ಮನ ಮಾತನ್ನು ಕೇಳಿ, ತ್ರಿಕರೋಕಮೋಹಿನಿಯಾದ ಮಗಳನ್ನು 
ಕೊಟ್ಟಿನಲ್ಲಾ'' ಎಂದು ಮುಂತಾಗಿ ಶಿವನನ್ನು ಹಳಿದು, ಇಂದು ಮೊದಲ್ನೊಂಡು 
ದೇವಗಣಾಧಮನಾದ ಇವನು ದೇವತೆಗಳೊಂದಿಗೆ ಹೆನಿರ್ಭಾಗವನ್ನು ಹೊಂದಲು 
ಯೋಗ್ಯನಲ್ಲ > ಎಂಬುದಾಗಿ ಹೇಳಿದ. ಯಾರು ಎಷ್ಟು ವಿಧದಿಂದ ಅಡ್ಡಗಿಸಿದರೂ 
ನಿಲ್ಲದೆ ಒಡನೆಯೇ ತನ್ನ ಮನೆಗೆ ಬಂದುಬಿಟ್ಟ. ಇಂತು ಶಿವನಿಗೆ ಶಾಪವನ್ನು ಕೊಟ್ಟು 
ದನ್ನು ಕೇಳಿ ಕೋಪಾವಿಷ್ಟನಾದ ನಂದಿ "" ಈ ಮೂಢ ಇಂತು ನನ್ನ ಪ್ರಭುವಿಗೆ 
ಶಾಸಕೊಟ ರುವುದರಿಂದ, ಇವನು ಅನುಗಾಲವೂ ಕರ್ಮಸರಾಯಣನಾಗಿ, ಗ್ರಾಮ್ಯ 
ಸುಖದಲ್ಲಿ ಮುಳುಗಿ, ತಾನು ಯಾರೆಂಬುದನ್ನು ಮರೆತು, ಪಶುವೃತ್ತ್ವಿಯನ್ನು 
ಅವಲಂಬಿಸಿ, ಬೇಗನೆ ಕುರಿಮುಖವುಳ್ಳ ವನಾಗಿ, ಈ ಸಂಸಾರದಲ್ಲಿಯೇ ತೊಳಲು 
ತ್ತಿರಲಿ ಇವನ ಅನುಯಾಯಿಗಳೂ ಕೂಡ ಇವನಂತೆಯೇ ಪಾರಮಾರ್ಧಿಕ 
ದೃಷ್ಟಿಹೀನರೆನಿಸಿ, ಅವಿದ್ಯಾಪರಾಯಣರಾಗಿ, ಯಾಚಕವೃತ್ತಿಯಿಂದ ಬದುಕಲಿ'' 
ಎಂಬುದಾಗಿ ಪ್ರತಿಶಾಸನಿತ್ತ. ಬಳಿಕ ಅಲ್ಲಿ ನೆರೆದಿದ್ದನರೆಲ್ಲರೂ ಗಂಗೆಯಲ್ಲಿ ಮಿಂದು 
ತಮ್ಮ ತಮ್ಮ ಮನೆಗಳನ್ನು ಸೇರಿಕೊಂಡರು. ಇಂತೆಯೇ ಬಹಳ ಕಾಲ ಕಳೆದು 
ಹೋಗಲಾಗಿ, ಚತುರ್ಮುಖನು ದಕ್ಷನನ್ನು ಸೃಷ್ಟಿಕರ್ತರಿಗೆಲ್ಲ ಮುಖಂಡನನ್ನಾ 
ಗಿಸಿದ. ಆಗ ದಕ್ಸ ವಾಜಸೇಯ ಯಾಗವನ್ನು ಮಾಡಿ ಬ್ರಹ್ಮಣ್ಯರನ್ಷೆಲ್ಲ ಅದರಲ್ಲಿ 


ದಾಕ್ಸಾ ಯಣಿ 279 ದಾಕ್ಸಾಯಣಿ 


ಕರೆಯದಂತೆ ಅನಾದರಮಾಡಿ ಬೃಹೆಸ್ಪತಿಸವವೆಂಬ ಒಂದು ಯಜ್ಞವನ್ನು ಆರಂಭಿ 
ಸಿದ್ಧ. ಆಗ್ಗೆ ಬ್ರಹ್ಮರ್ಹಿಗಳೂ ದೇವತೆಗಳೂ, ನಿತೃದೇವತೆಗಳೂ, ಆಹೂತರಾಗಿ ಪತ್ನೀ 
ಪುಶ್ರ ಸರಿವಾರಸಮೇತರಾಗಿ ಬಂದು ನೆರೆದರು. ಅಂತರಿಕ್ಷದಲ್ಲಿ ಗುಂವುಗುಂವಾಗಿ 
ಹೋಗುತ್ತಿದ್ದ ದೇವತೆಗಳ ಮೂಲಕ ತನ್ನ ತಂಡೆ ಯಜ ೧ ಮಾಡುತ್ತಿ_ದ್ದಾನೆಂಬು 
ದನ್ನು ಕೇಳಿದ ಸತಿ ಉತ್ಸಾಹದಿಂದ ತನ್ನ ಸತಿಯ ಬಳಿಗೆ ಬಂದು "" ನಮ್ಮ ತಂಜೆ 
ಯಜ್ಞವನ್ನು ಆರಂಭಿಸಿರುವನಂತೆ. ಅದಕ್ಕಾಗಿ ನನ್ನ ಸೋದರಿಯರ್ಲ್ಲರೂ ದಿವ್ಯಾ 
ಲಂಕಾರಭೂಸಿತೆಯರಾಗಿ ತಮ್ಮ ತಮ್ಮ ವತಿಗಳೊಂದಿಗೆ ಹೋಗುತ್ತಿದ್ದಾರೆ. ನಾನೂ 
ಕೂಡ ನಿನ್ನೊಂದಿಗೆ ಅಲ್ಲಿಗೆ ಹೋಗಿ, ತಂದೆ ಅಕ್ಟರೆಯಿಂದ ಕೊಡುವ ಉಡುಗೊರೆ 
ಯನ್ನು ಹೊಂದಬೇಕೆಂದು ಆಸೆಯಾಗುತ್ತಜೆ. ತವರ್ಮನೆಯ ಉಡುಗೊರೆ 
ಯನ್ನು ತೆಗೆದುಕೊಳ್ಳುವುದಕ್ಕೆ ಯಾರಿಗೆತಾನೇ ಆನೆಯುಂಬಾಗಲಾರದು ? ದಯ 
ಮಾಡಿ ನನ್ನ ಬಯಕೆಯನ್ನು ಈಡೇರಿಸು'' ಎಂದು ಬೇಡಿಕೊಂಡಳು. ಆಗ ವರ 
ಮೇಶ್ವರನು "" ಎಲ್‌ ಮಂಗಳಾಂಗೀ, ನೀನು ಹೇಳಿದುಜೆಲವೂ ದಿಟ. ಆದರೆ 
ಇದೆಲ್ಲವೂ ಇಬ್ಬರ ಮನಸ್ಸುಗಳೂ ಹೊಂದಿಕೊಂಡಿದ್ದರೆ ಮಾತ್ರವೇ ಇಂತಹೆ 
ಸಮಯಗಳಲ್ಲಿ ಅವರು ಕರೆಯದಿದ್ದರೂ ನಾವು ಹೋಗಬಹುದು. ತಮ್ಮ ಯೋಗ್ಯತೆ 
ಎಷ್ಟರಜೆಂದು ತಿಳಿಯದೆ, ತಮ್ಮ ಬುದ್ದಿಯನ್ಷೇ ತಮ್ಮ ಸ್ವಾಧೀನದಲ್ಲಿ ಇರಿಸಿಕೊಳ್ಳ 
ಲಾರದ ಇಂತಹವರ ಮನೆಗೆ ಮಾತ್ರ ಹೋಗಬಾರದು. ಹೆಣವೂ, ನಂಟಿತನವೂ, 
ವಯಸ್ಸೂ, ಕರ್ಮಠತನವೂ, ವಿದ್ಯೆಯೂ ಗಳೌರವನೀಯವಾದುವು. ಅವುಗಳಲ್ಲಿ 
ಒಂದಕ್ಕಿಂತಲೂ ಒಂದು ಕ್ರಮವಾಗಿ ಮಿಗಿಲೆನಿಸಿದುವು. ಬಂಧುಗಳ ಚುಚ್ಚು 
ಮಾತುಗಳಿಗಿಂತಲೂ ಹಗೆಯ ಹರಿತವಾದ ಅಂಬುಗಳು ಎಷ್ಟೋ ಸುಖಕರಗಳಾಗಿರು 
ತ್ತವೆ. ನೀನು ಉತ್ಕೃಷ್ಟವಾದ ಸಕಲ ಸಂಸತ್ತುಗಳಿಂದೊಫ್ಬುವ ಬ್ರಹ್ಮನ ಮಗಳೇ 
ದಿಟ. ನಿನ್ನನ್ನು ಕಂಡರೆ ನಿಮ್ಮ ತಂದೆಗೂ ಎಷ್ಟೋ ಅಕ್ಕರೆ. ಆದರೆ ಮಾಡುವು 
ದೇನು ? ನನ್ನ ಮೂಲಕ ನಿಮ್ಮ ತಂಡೆಯ ಮನೆಯಲ್ಲಿ ನಿನಗೂ ಗೌರವವುರಸ್ವಾರ 
ಗಳಿಲ್ಲವಾದವು. ಈಗ ನೀನು ಅಲ್ಲಿಗೆ ಹೋಗುವುದು ಯುಕ್ತವಲ್ಲ. ಒಂದು ವೇಳೆ 
ನನ್ನ ಮಾತನ್ನು ಅಲ್ಲಗಳೆದು ಹೋದಲ್ಲಿ ಅದು ಮಂಗಳಕರವಾಗಿ ಪರಿಣಮಿಸಲಾರದು. 
ಸಂಭಾವಿತನಾದವನಿಗೆ ಸ್ವಜನರ ಮೂಲಕವಾದ ಪರಾಭವ ಮರಣಕ್ಕೆಂತಲೂ 
ಮಿಗಿಲಾದುದು'' ಎಂದ. ಬಂಧುಬಳಗದವರನ್ನೂ ಗೆಳತಿಯರನ್ನೂ ನೋಡಬೇ 
ಕೆಂದು ತವಕಗೊಂಡಿದ್ದ ಸತಿ ಕಂಬನಿಗರೆಯುತ್ತ್ತ ಕೋಪದಿಂದ ಮೂಲೋಕವನ್ನೂ 
ಸುಡುವಳೋ ಎಂಬಂತೆ ನಡುಗುತ್ತ, ಬಿಸುಸುಯ್ತು, ತನಗೆ ಅರ್ಧಾಂಗವನ್ನೇ 
ಸೂರೆಗೊಟ್ಟಿ ಪ್ರಿಯನನ್ನು ಬಿಟ್ಟು, ಪ್ರೀತಿಭರದಿ೦ದ ಕೂಡಿದವಳಾಗಿ ತಂದೆಯ ಮನೆಗೆ 
ಹೊರಟುಹೋದಳು. ಇಂತು ಸತಿ ಒಂಟಿಯಾಗಿ ಹೊರಟುದನ್ನು ಕಂಡು ನಂದಿ 


ದಾಕ್ಸಾಯಣಿೆ 280 ದಾಕ್ಸಾಯಣಿ 


ಮೊದಲಾದವರು ಸಾವಿರಗಟ್ಟಲೆಯಾಗಿ ಆಕೆಯನ್ನು ಹಿಂಬಾಲಿಸಿದರು. ಸತಿ 
ಎಷ್ಟೋ ಅಕ್ಕರೆಯಿಂದ ಯಜ ಶಾಲೆಯನ್ನು ಹೊಕ್ಕುಳು. ಯಜಮಾನನಾದ 
ದಕ್ಷನ ಹೆದರಿಕೆಯಿಂದ ಯಾರೊಬ್ಬರೂ ಆಕೆಯನ್ನು ಆದರಿಸಲಿಲ್ಲ. ಜನನಿಯೂ 
ನೋದರಿಯರೂ ಮಾತ್ರವೇ ಕುಶಲಪ್ರಶ್ನಾದಿಗಳಿಂದ ಸಂತೋಷಗೊಳಿಸಿದರು. ತಂದೆ 
ಅನಾದರವನ್ನು ತೋರಿದ ಕಾರಣ ಆಕೆಗೆ ಅವರ ವುರಸ್ಪಾರವೂ ಹಿತವೆನಿಸಲಿಲ್ಲ. ಶಿವ 
ನಿಗೆ ಹೆನಿರ್ಭಾಗವನ್ನೇ ಕೊಡಬಾರದೆಂಬ ಭಾವಕೆಯಿಂದಲೇ ನಡೆಯುತ್ತಿರುವ 
ಆ ಯಜ್ಞದ ವೈಖರಿಯನ್ನು ಕಂಡು, ಶಿವಜ್ವೀಷಿಯಾದ ತನ್ನ ತಂದೆಯನ್ನು ಕುರಿತು 
"" ಲೋಕಮಂಗಳಕರಗಳೆನಿಸಿದ ಆತನ ಹೆಸರಿನ ಎರಡು ಅಕ್ಷರಗಳ ಮಹಿಮೆ 
ಯನ್ನಾದರೂ ಬಲ್ಲೆಯಾ ? ಸಕಲ ೋಕೈಕನಾಯಕನಾದ ಆತನಿಗೆ ಹನಿ 
ರ್ಭಾಗವನ್ನು ಕೊಡದಲ್ಲಿ ನಿನ್ನ ಯಜ ವಾದರೂ ನಾದು ೧್ಯಾವನ್ನು ಪಡೆಯುವುದೇ? 
ಶಿವದ್ವೇಷಿಯಾದ ನಿನ್ನ ಮೂಲಕ ಉಂಟಾದ ಈ ಕಳೇಬರವನ್ನು ನಾನು ಹೊತ್ತಿರ 
ಕೊಲ್ಲೆನು. ಈ ಹಾಳುಜನ್ಮವನ್ನು ಸುಡಬೇಕು. ಈ ದೇಹನನ್ನು ಬಿಟ್ಟಿಲ್ಲದೆ ಸುಖವಿಲ್ಲ'' 
ಎ೦ದು ಹೇಳಿ, ಸ್ನಾನಮಾಡಿ, ವರಿಶುದ್ಧವಾದ ನೀತಾಂಬರವನ್ನುಟ್ಟು, ಆಚಮನ 
ಮಾಡಿ, ಕಣ್ಣುಮುಚ್ಚಿಕೊಂಡು ಮೌನನನ್ನವಲಂಬಿಸಿ ಊರ್ಧ್ವಚಾರಿಯಾದ 
ಪ್ರಾಣವಾಯುವನ್ತ್ನೂ ಅಧಶ್ಹಾರಿಯಾದ ಅಪಾನವೆಂಬ ವಾಯುವನ್ನೂ ನಾಭಿಚಕ್ರ 
ದಲ್ಲಿ ಸಮಾನವಾಯುವಿನೊಡನೆ ನೆಲೆಗೊಳಿಸಿ, ಉದಾನವಾಯುವನ್ನು ಹೃದಯ 
ದಲ್ಲಿ ಸ್ಥಿರಪಡಿಸಿಕೊಂಡು ಮೆಲ್ಲಗೆ ಕಂಠಮಾರ್ಗವಾಗಿ ಭ್ರೂ ಮಧ್ಯದಲ್ಲಿ ನಿಲ್ಲಿಸಿ, 
ತನ್ನ ವ್ರಾಣಕಾಂತನೂ ಜಗದೀಶ್ವರನೂ ಎನಿಸಿದ ಪರಮೇಶ್ವರನ ಪಾದಾರವಿಂದ 
ಗಳನ್ನು ಧ್ಯಾನಮಾಡುತ್ತ್ತ ಮುಂದಣ ಜನ್ಮದಲ್ಲಿಯೂ ತನಗೆ ಪರಶಿವನೇ 
ಪತಿಯಾಗಬೇಕೆಂದು ವ್ರಾರ್ಧಿಸುತ್ತ ಸಮಾಧಿಜನ್ಯವಾದ ಯೋಗಾಗ್ನಿಯಿಂದ ಸುಟ್ಟು 
ಹೋದಳು. ನೆರೆದಿದ್ದ ದೇವತೆಗಳಲ್ಲಿ ಹಾಹಾಕಾರ ಮೊದಲಿಟ್ಟತು. ಕೆಲವರು 
ಯಜ್ಜಶಾಲೆಯಿಂದ ಓಡಿಹೋದರು. ಸತಿಯನ್ನು ಹಿಂಬಾಲಿಸಿ ಬಂದಿದ್ದ ಪ್ರಮಧಗಣ 
ಪರಿವಾರ ದಿಕ್ಕುಪಾಲಾಯಿತು. ಈ ಸಮಾಚಾರವನ್ನು ನಾರದರ ಮೂಲಕ ಕೇಳಿದ 
ಶಿವನು ಕ್ರೋಧಾಂಧನಾಗಿ ತನ್ನ ಜಟಾಜೂಟದಿಂದ ಒಂದು ಹಿಡಿ ಕೂದಲನ್ನು 
ಕಿತ್ತು, ನೆಲದಮೇಲೆ ಎಸೆದ. ಕೂಡಲೇ ಭಯಂಕರಾಕಾರದಿಂಜೊಪ್ಪುವ ಕರಾಳ 
ಪುರುಷನೊಬ್ಬ ಹೊರಬಂದ, ಇವನೇ ವೀರಭದ್ರ. ಬಳಿಕ ವೀರಭದ್ರ ಎದ್ದು 
ನಿಂತು "" ಮಹಾ ಪ್ರಭೋ, ಅಪ್ಪಣೆಯಾಗಲಿ'' ಎಂದು ಕೇಳಲಾಗಿ, ಶಿವ "" ದಕ್ಷ 
ನನ್ನೂ ಅವನ ಯಜ ವನ್ನೂ ಧ್ವಂಸಮಾಡಿ ಬಾ'' ಎಂದು ಆಣತಿಯಿತ್ತ್ವ. ಒಡ 
ನೆಯೇ ನೀರಭದ್ರ ಪರಿವಾರದೊಂದಿಗೆ ಹೊರಟು ಯಜ ಶಾಲೆಯನ್ನು ಹುಗುವಷ್ಟ 
ರಲ್ಲಿ ಅಲ್ಲಿ ನೆರೆದಿದ್ದನರೆಲ್ಲರೂ ದಕ್ಷನನ್ನು ನಾನಾ ಪರಿಯಿ೦ದ ಫಿಂದಿಸತೊಡಗಿದರು, 


ದಾಕ್ಸಾಯಣಿ 281 ದಾಕ್ಸಾಯಣಿ 


ಶಿವನ ವರಿವಾರದವರು ಭಗನ ಕಣ್ಣನ್ನು ಕಿತ್ತು, ಸೂರ್ಯನ ಹಲ್ಲುಗಳನ್ನು 
ಮುರಿದು, ಭ್ರೃಗುಮಹರ್ಷಿಯ ಗಡ್ಡಮಿನಾಸೆಗಳನ್ನು ಸುಟ್ಟು, ಸಿಕ್ವಿದವರನ್ನೆ ೮ ಸಜೆ 
ಬಡಿದು, ಹೆಂಗನರನ್ನು ಹೆದರಿಸಿ, ಅಗ್ನಿಕುಂಡಗಳನ್ನೆ್ಲ ಹೊಲಸುಮಾಡಿ, ಯಾಗ 
ಶಾಲೆಯನ್ನೂ, ವತ್ಲೀಶಾಲೆಯನ್ನೂ, ಯಜಮಾನನ ಶಾಲೆಯನ್ನೂ ಕೆಡಹಿದರು. 
ಬಳಿಕ ವೀರಭದ್ರ ದಕ್ಷನ ಮೇಲೆಬಿದ್ದು, ಅವನ ತಲೆಯನ್ನು ಉರುಳಿಸಿ, ಆ 
ರುಂಡವನ್ನು ಅಲ್ಲಿಯೇ ದಕ್ಷಿಣಾಗ್ನಿಯೆಂಬ ಅಗ್ನಿಯಲ್ಲಿ ಬಿಸುಟು ಶಿವನ ಬಳಿಗೆ ತೆರಳಿದ. 

ಬಳಿಕ ಯಜ್ಞ ಶಾಲೆಯಲ್ಲಿ ಉಳಿದಿದ್ದವರೆಲ್ಲರೂ, ಕೈಕಾಲುಗಳನ್ನು ಮುರಿದು 
ಕೊಂಡವರಾಗಿ, ಮೆಖಗೆ ಬ್ರಹ್ಮನಲ್ಲಿಗೆ ಹೋಗಿ ಈ ವಿಷಯವನ್ನು ಬಿನ್ನವಿಸಿದರು. 
ದಕ್ಷನ ಯಜ್ಞ ಈ ರೀತಿಯಲ್ಲಿ ವರಿಣಮಿಸುವುದೆಂಬುದನ್ನು ಮುಂಚಿತವಾಗಿಯೇ 
ಅರಿತಿದ್ದ ಚತುರ್ಮುಖನೂ, ವಿಷ್ಣುವೂ ಈ ಯಜ್ಞ ಳ್ಳ ಬಂದಿರಲಿಲ್ಲ. ಬಳಿಕ ಮರುಕ 
ಗೊಂಡ ಚತುರ್ಮುಖನು ಅವರನೆ ಲ ಕರೆದುಕೊಂಡು ಕೈಲಾಸಕ್ಕೆ ಹೋಗಿ, ಅಲ್ಲಿ 
ತನ್ನ ಆವ್ತಮಿತ್ರನಾದ ಕುಬೇರನಿಂದ ಸೇವೆಗೊಳ್ಳುತ್ತಿರುವ ಚಂದ್ರಮೌಳಿಯನ್ನು 
ಕಂಡು ಭಯಭಕ್ತ್ಷಿಭರಿತನಾಗಿ ನಾಷ್ಟಾಂಗವೆರಗಿ, ನಾನಾ ವರಿಯಿಂದ ಹೊಗಳಿ 
ಭಗರ್ವ, ದಕ್ಷನನ್ನು ಬಡುಕಿಸಬೇಕು. ಭಗನ ಕಣ್ಣುಗಳು ನೆಟ್ಟಗಾಗಬೇಕು. 
ಸೂರ್ಯನ ಹಲ್ಲು ಮೊಳೆಯಬೇಕು. ಭ್ರೃಗುವಿನ ಮಾಸೆ ಬೆಳೆಯಬೇಕು. ದೇವತೆ 
ಗಳ ಮುರಿದ ಅಂಗಗಳು ಎಂದಿನಂತೆ ಇರಬೇಕು '' ಎಂಬುದಾಗಿ ಬೇಡಿದ. ಆಗ 
ಪರಮಕಾರುಣಿಕನಾದ ಮಹೇಶ್ವರ ನಗುತ್ತ ""ನಾನು ಇಂತಹ ಹುಡುಗಾಟ 
ಗಳನ್ನು ಲೆಕ್ಬಿಸುವನನಲ್ಲ. ದಕ್ಷನ ಮುಖ ಕುರಿಯ ಮುಖವಾಗಲಳಿ. ಮಿಕ್ಳವ 
ರರೂ ಸುಖವಾಗಿರಲಿ. ಈ ಭೃಗುನಿನ ಗಡ್ಡ ಮಾಸೆಗಳು ಹೋತನ ಗಡ್ಡದಂತಿರಲಿ”' 
ಎಂದು ಅನುಗ್ರಹಿಸಿದರು. ದಕ್ಷ ಎಚ್ಚೆತ್ತವನಂತೆ ಎದ್ದು ನಿಂತು, ಮಗಳು 
ಸತ್ತುದನ್ನು ನೆನಪಿಗೆ ತಂದು ದುಃಖಿತನಾಗಿ, ಪರಮೇಶ್ವರನನ್ನು ಹೊಗಳಿ ತಾನು 
ಕ್ಸ್‌ ಕೊಂಡಿದ್ದ ಯಜ್ಞವನ್ನು ಪೂರ್ತಿಗೊಳಿಸಿ, ಪರಮೇಶ್ವರನಿಗೂ ಹವಿರ್ಭಾಗವನ್ನು 
ಕೊಟ್ಟು ಎಲ್ಲರನ್ನೂ ಸತೃರಿಸಿ ಬೀಳ್ಕೊಟ್ಟ [ಭಾಗ.-೪. ಸ್ಟಾಂ. ೨-೭]. ಸತಿ ಯಾಗ 
ಶಾಲೆಯನ್ನು ಹೊಕ್ಕು ತನ್ನ ಸತಿಯನ್ನು ಏತಕ್ಕೆ ಕರೆಕಳುಹಲ್ಲಿವೆಂದು ದಕ್ಷ ನನ್ನು 
ಕೇಳಲಾಗಿ, ಶೂಲವಾಣಿ ಈ ಯಜ್ಞಕ್ಕೆ ಬರಲು ಯೋಗ್ಯನಲ್ಲವೆಂಬುದೂಗಿ ದಕ್ಷನು 
ಪ್ರತ್ಯುತ್ತರನಿತ್ತ. ಸತಿ ಒಡನೆಯೇ ದೇಹತ್ಯಾಗಮಾಡುವುದಾಗಿ ಹೇಳಿ "ನೀನು 
ಹತ್ತು ಮಂಡಿ ತಂದೆಯರಿಗೆ ಒಬ್ಬನೇ ಮಗನಾಗು. ನರಮೇಶ್ವರನಿಂದಲೇ ನೀನು 
ಹಾಳಾಗುವೆ'' ಎಂದು ಯೋಗಾಗ್ನಿಯಿಂದ ದೇಹೆತ್ಯಾಗಮಾಡಿದಳು [ಮತ್ಸ 3-೧೩]. 
ಇದಕ್ಕೆ ಅನುಸಾರವಾಗಿಯೇ ಚಾಕ್ಲುಷಮನ್ವಂತರದಲ್ಲಿ ದಕ್ಷನು ಹತ್ತು ಮಂದಿ 
ಪ್ರಚೇತಸರಿಂದಲೂ ಮಾರಿಷೆಯಲ್ಲಿ ಜನಿಸಿದನು [ವಿಷ್ಣು.-೧-೧೫. ಭಾರ.-ಶಾಂತಿ, 


ದಾನಧರ್ಮ ಪರ್ವ 282 ದಾನಪತಿ 


೨೯೦. ಗರುಡೆ.-೫. ಭಾಗ.-೪-೩೦. ೬-೪. ಬ್ರಹ್ಮ ೨]. ಬಳಿಕ ದಕ್ಷ ಕಂಗೆಟ್ಟು, 
ಸಾಷ್ಟಾಂಗವೆರಗಿ, ಸತಿಯನ್ನು ನಾನಾ ಸರಿಯಿಂದ ಹೊಗಳಿದ. ಆಗ ದೇವಿ ವ್ರಸನ್ನೆ 
ಯಾಗಿ, "" ಚಿಂತಿಸಬೇಡ. ನೀನು ಹತ್ತು ಮಂದಿಗೆ ಮಗನಾದರೂ ಸೃಷ್ಟಿಕರ್ತರಲ್ಲಿ 
ಅಗ್ರಗಣ್ಯನಾಗುವೆ. ನನ್ನ ಅಂಶದಿಂದಲೇ ನಿನಗೆ ಅರುವತ್ತು ಮಂದಿ ಪುತ್ರಿಯರು 
ಜನಿಸುವರು. ನೀನು ನನ್ನ ಸನ್ನಿಧಿಯಲ್ಲಿಯೇ ತವಸ್ಸುಮಾಡಿ, ಸಿದ್ಧಿಯನ್ನು ವಡೆ 
ಯುನವೆ'' ಎಂಬುದಾಗಿ ಹೇಳಿ ಕಣ್ಮರೆಯಾಗಿ, ಹಿಮವಂತಥಿಂದ ಮೇನಕೆಯಲ್ಲಿ 
ಅಸಕ್ಲೆಯೆಂಬ ಹೆಸರಿನಿಂದ ಜನಿಸಿ, ಪರಮೇಶ್ವರನ ಅರ್ಥಾಂಗವನ್ನು ಸೂರೆಗೊಂಡಳು 
[ಮತ್ಸ್ಯ.-೧೩.]. ಮೊದಲು ಪರಮೇಶ್ವರನು ಅರ್ಧನಾರೀಶ್ವರನಾಗಿದ್ದ. ಬ್ರಹ್ಮನು 
ಶಿವನಲ್ಲಿಗೆ ಬಂದು, ಮಹಾಪ್ರಭೋ, ನಿನ್ನ ಶಿವ ಶಕ್ತಿರೂವಗಳನ್ನು ಬೇರ್ವಡಿನು. 
ಅನೇಕ ಕಾರ್ಯಗಳು ಈ ಮೂಲಕ ನಡೆಯಬೇಕಾಗಿವೆ'' ಎಂಬುದಾಗಿ ಬೇಡಿ 
ಕೊಂಡ. ಆಗ ಶಿವ ತನ್ನ ಎಡಭಾಗದಿಂದ ಸರ್ವ ವಿಧದಿಂದಲೂ ತನಗೆ ಅನುರೂನೆ 
ಯಾದ ಸತಿಯನ್ನು ಹೊರಗೆಡಹಿದ. ಈಕೆ ಸತಿಯೆಂಬ ಹೆಸರಿನಿಂದ ದಕ್ಷನಿಗೆ ಮಗ 
ಳಾಗಿ ಜನಿಸಿ, ದಕ್ಷನು ತನ್ನ ನತಿಯನ್ನು ನಿಂದಿಸಿದ ಕಾರಣ, ಆತನನ್ನು ನಿಂದಿಸಿ, 
ದೇಹತ್ಯಾಗಮಾಡಿ, ಹಿಮವಂತನಿಂದ ಮೇನೆಯಲ್ಲಿ ಜನಿಸಿದಳು [ಲಿಂಗ.-೯೯]. ಶಿವ 
ನಿಂದ ಪ್ರೇರಿತನಾದ ವೀರಭದ್ರನು ಯಾಗಶಾಲೆಯನ್ನು ಹೊಕ್ಳು, ಭಗನ ಕಣ್ಣು 
ಗಳನ್ನು ಕಿತ್ತು, ಸೂರ್ಯನ ಹಲ್ಲುಗಳನ್ನು ಉದುರಿಸಿ, ಚಂದ್ರನನ್ನು ಅಂಗಾಲಿನಿಂದ 
ಪುಡಿಮಾಡಿ, ಇಂದ್ರನ ತಲೆಯನ್ನು ಕೆಡಹಿ, ಅಗ್ನಿಯ ಎರಡು ಕೈಗಳನ್ನು ಕತ್ತರಿಸಿ, 
ನಾಲುಗೆಯನ್ನು ಕೆತ್ತು, ಯಮನ ದಂಡಾಯುಧವನ್ನು ಮುರಿದು, ಮೂರು 
ಸಾವಿರದ ಮುನ್ನೂರು ಮಂದಿ ದೇವಶೆಗಳನ್ನು ನಿರಾಯಾಸವಾಗಿ ಕೊಂದ. ಬಳಿಕ 
ವಿಷ್ಣು ಅವನೊಡನೆ ಯುದ್ಧಕ್ಕೆ ಬರಲಾಗಿ ಆತನ ಬಿಲ್ಲನ್ನು ಮುರಿದು, ಗದೆಯಿಂದ 
ಆತನ ರುಂಡವನ್ನು ಬೇರ್ವಡಿಸಿ, ಓಡಿಹೋಗುತ್ತಿದ್ದ ಯಜ್ಞ ಪುರುಷನ ತಲೆಯನ್ನು 
ಕತ್ತರಿಸಿ, ಕಾಶ್ಯಪ, ಆಂಗಿರನ ಮುಂತಾದ ಮುಥಿಪುಂಗವರನ್ನು ಎಡಗಾಲಿನಿಂದ 
ಮೆಟ್ಟಿ, ದಕ್ಷನ ಶಿರವನ್ನು ತರಿದು ಬೆಂಕಿಯಲ್ಲಿ ಹಾಕಿದ. ಆಗ ಚತುರ್ಮುಖನು 
ಬೇಡಿಕೊಳ್ಳಲಾಗಿ, ಎಲ್ಲರೂ ಬದುಕಿದರು [ಲಿಂಗ.-೧೦೦]. 


ದಾನಧರ್ಮ ಪರ್ವ.--ಭೀಷ್ಮನು ಯುಧಿಷ್ಠಿರನಿಗೆ ಸಕಲ ವಿಧವಾದ ದಾನ ಧರ್ಮ 
ಗಳನ್ನೂ ಅವುಗಳ ಸ್ವರೂಪವನ್ನೂ ಅವುಗಳನ್ನು ಆಚರಿಸುವ ವಿಧಾನವನ್ನೂ, ಅದರಿಂ 
ದುಂಬಾಗುವ ಫಲವನ್ನೂ ವಿವರಿಸಿದ್ದು (ಅನು. ೧-೬೭೧]. 


ದಾನಪತಿ.--ಈ ಹೆಸರು ಕಂಸನ ಮಂತ್ರಿಯಾದ ಅಕ್ರೂರನಿಗೆ ಸಲ್ಲುತ್ತದೆ. 
ನೋಡು--ಅಕ್ರೂರ. 


ದಾನೆಸಾತ್ರೆಗಳು 288 ದಾಶರುಜ 


ದಾನಪಾತ್ರಗಳು.--ದಾನವನ್ನು ನಡೆಯಲು ಯೋಗ್ಯರಾದವರು ಅನು. 
೬೦, ೬೨, ಅಶ್ವ. ೯೮]. 

ದಾನಫಲ.- [ವನ. ೨೬೦, 5೦೩. ಶಾಂತಿ. ೨೪೦. ಅನು. ೧೦೧, ೧೦೪, ೧೮೨, 
೨೦೦, ೨೩೪-೨೩೬, ಅಶ್ವ. ೧೦೩]. 

ದಾನವರ ಅಂಶದಿಂದ ಜನಿಸಿದ ಅರಸರು. [ಆದಿ. ೬೮]. 

ದಾನ್ತ.--ವಿದರ್ಭ ದೇಶಾಧಿನತಿಯಾದ ಭೀಮ ರಾಜನ ಎರಡನೆಯ ಮಗ. ದಮ 
ಯಂತಿಯ ಸಹೋದರ [ವನ. ೫೦]. 

ದಾಮಗ್ರ ನ್ಲಿ.- ಅಜ್ಞಾತವಾಸೆ ಸಮಯದಲ್ಲಿ ವಿರಾಟನ ಅಶ್ವಶಾಲಾಧ್ಯಕ್ಷನಾ 
ಗಿದ್ದ ನಕುಲನ ಹೆಸರು ಗವಿರಾ. ೪]. 

ದಾನೋದರ.--ವಿಷ್ಣುವಿನ ಹೆಸರುಗಳಲ್ಲಿ ಒಂದು (ಉದ್ಯೋ. ೬೯]. 

ದಾಯಭಾಗ ಪ್ರಕಾರ.-[ಅನು. ೮೨]. 

ದಾರಿದ್ರ್ಯಪ್ರಶಂಸೆ.--ಬಡತನವೇ ಲೇಸು [ಶಾಂತಿ. ೧೭೫]. 

ದಾರುಕ.--(1 ಶ್ರೀ ಕೃಷ್ಣ ನ ಸಾರಥಿ. ಈತನಿಗೆ ಕಾಶ್ಯವೇಯನೆಂಬ ನಾಮಾಂ 
ತರವೂ ಸಲ್ಲುತ್ತದೆ [ವನ. ೨೨, ಜ್ರೋ. ೭೯, ೧೪೫]. ಯಾದವರು ಪ್ರಭಾಸಕ್ಷೇತ್ರ 
ದಲ್ಲಿ ಸ್ವಯೂಧ ಕಲಹದಿಂದ ಮಡಿದಾಗ ಶ್ರೀ ಕೃಷ್ಣ ಈ ಸಮಾಚಾರವನ್ನು ಹೇಳಿ, 
ಅರ್ಜುನನನ್ನು ಕರೆತರುವುದಕ್ಕಾಗಿ ಈತನನ್ನು ಹಸ್ತಿನಾವತಿಗೆ ಕಳುಹಿಸಿದ 
[ಮ್‌ೌ್‌ಸ. ೫], 

(11) ಮಹಿಷಾಸುರನ ಸಾರಧಿ [ದೇ. ಭಾ.-೫]. 

ದಾರುಕಿ.--ಮೇಲೆ ಹೇಳಿದ ದಾರುಕನ ಮಗ. ಶ್ರೀ ಕೃಷ್ಣನ ಮಗನಾದ 
ಪ್ರದ್ಯುಮ್ನುನ ಸಾರಥಿಯಾಗಿದ್ದ [ನನ. ೧೮]. 

ದಾಲ್ಭ್ಯ್ಯ.--ಒಬ್ಬ ಮಹರ್ಷಿ. ನೋಡು-ಬಕ ದಾಲ್ಫ್ಯ್ಯ. 

ದಾಶರಾಜ.--(1) ಬೆಸ್ತರ ಅರಸು. ಸತ್ಯವತಿಯ ಸಾಕು ತಂಜಿ. ಒಮ್ಮೆ 
ಬೆಸ್ತರು ಮಾನು ಹಿಡಿಯುವಾಗ ಒಂದು ಹೆಂಗೂಸು ಸಿಕ್ಕಿತು. ಬೆಸ್ತರು ಆ 
ಕೂಸನ್ನು ತಂದು ತಮ್ಮ ಅರಸನಿಗೆ ಒಪ್ಪಿಸಿದರು. ರಾಜ ಅವಳನ್ನು ಅಕ್ಸರೆಯಿಂದ 
ಸಾಕುತ್ತಿದ್ದ. ಒಮ್ಮೆ ಪರಾಶರ ಮುನಿ ತೀರ್ಥಯಾತ್ರೆಗೆ ಹೋಗಿದ್ದಾಗ ಯಮುನಾ 
ನದಿಯನ್ನು ದಾಟಬೇಕಾಗಿಬಂಡುಡರಿಂದ ದಾಶರಾಜನಲ್ಲಿಗೆ ಹೋಗಿ ದೋಣಿಯನ್ನು 
ನಡೆಯಿಸಬೇಕೆಂದು ಕೇಳಿದ. ದಾಶರಾಜ ಭೋಜನಮಾಡುತ್ತಿದ್ದ ಕಾರಣ, ಸಾವ 
ಕಾಶವಾದರೆ ಮುನಿ ಶಾಸಕೊಡುವನೆಂಬ ಭಯದಿಂದ ತನ್ನ' ಮಗಳನ್ನು ಕಳುಹಿದ. 
ಸತ್ಯವತಿ ದೋಣಿಯನ್ನು ನಡೆಯಿಸುವಾಗ ಪರಾಶರ ಆಕೆಯನ್ನು ಮೋಹಿಸಿ, ವ್ಯಾಸ 
ಮುನಿಯನ್ನು ಪಡೆದ. ನೋಡು--ಕೃಷ್ಣ ದ್ವ ಎಪಾಯನ, ವ್ಯಾಸ, ಸತ್ಯವತಿ. ಬಳಿಕ 


ದಾಶಾರ್ಹ ೫4 ದಿತಿ 


ಒಂದು ದಿನ ಸತ್ಯವತಿಯನ್ನು ಶಂತನು ಚಕ್ರವರ್ತಿ ಮೋಹಿಸಿ, ಆಕೆಯನ್ನು ತನಗೆ 
ಜೊಡಬೇಕೆಂಬುದಾಗಿ ಕೇಳಲಾಗಿ, ದಾಶರಾಜನು ಶಂತನು ಚಕ್ರವರ್ತಿಯನ್ನು 
ಕುರಿತು "" ತನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ರಾಜ್ಯವನ್ನು ಕೊಡುವನು 
ದಾದರೆ ತಾನು ಸತ್ಯವತಿಯನ್ನು ಜೊಡುವೆನು'' ಎಂದ. ಶಂತನುವಿಗೆ ಭೀಷ್ಮ ಹಿರಿಯ 
ಮಗನಾದುದರಿಂದ, ನೆಕಲಗುಣ ಪರಿವೂರ್ಣನೂ ಹಿರಿಯವನೂ ಆದ ಭೀಷ್ಮನಿಗೆ 
ಸಲ್ಲತಕ್ಕ ರಾಜ್ಯವನ್ನು ಹೆರರಿಗೆ ಕೊಡಲು ಮನಸ್ಸು ಒಡ೦ಬಡಲಿಲ್ಲವಾಗಿ, ಸುಮ್ಮನೆ 
ಮನೆಗೆ ಹಿಂದಿರುಗಿದ. ಶಂತನುನಿನ ದೇಹ ದಿನದಿನಕ್ಕೂ ಸಮೆಯುತ್ತ, ಬಂದು 
ಶೋಚರೀಯನಾದ ಸ್ಥಿತಿಯಲ್ಲಿರಲಾಗಿ ಭೀಷ್ಮ ಈ ನಿಚಾರವನ್ನು ತಿಳಿದು ದಾಶರಾಜ 
ನಲ್ಲಿಗೆ ಬ೦ದು ತಾನು ರಾಜ್ಯವನ್ನು ಬಯಸುವುದಿಲ್ಲವೆಂತಲೂ, ಯಾವಜ್ಜೀನವೂ 
ಬ್ರಹ್ಮಚರ್ಯದಲ್ಲಿಯೇ ಇರುವುದಾಗಿಯೂ ಪ್ರತಿಜೆ ಮಾಡಿದ. ಬಳಿಕ ದಾಶರಾಜನು 
ಸತ್ಯವತಿಯನ್ನು ಶಂತನುನಿಗೆ ಕೊಡಲು ಸಮ್ಮತಿಸಿದ. ಈತನಿಗೆ ಉಜ್ಜಿ ಶ್ರ 
ವನ್ನೈೆಂಬುದು ನಾಮಾಂತರ [ಭಾರ.-ಆದಿ. ೧೦೭]. 
(111) ಸರಯೂ ನದಿಯ ತೀರದಲ್ಲಿದ್ದ ಬೆನ್ನೈರ ಅರಸನೂ ಶ್ರೀ ರಾಮನ 

ಆವ್ಹಮಿತ್ರನೂ ಆದ ಗುಹನಿಗೂ ಈ ಹೆಸರು ಸಲ್ಲುತ್ತದೆ. ನೋಡು--ಗುಹ. 

ದಾಶಾರ್ಹ.--ಚಂದ್ರ ವಂಶದ ಅರಸು, ನೋಡು--ಕಲಾವತಿ. 

ದಾಶಾರ್ಹೀ.--ಚಂದ್ರ ವಂಶದ ದಶಾರ್ಹ ರಾಜನ ಮಗಳು. ದಾಶಾರ್ಹನ 
ತಂಗಿ. ಈಕೆಗೆ ಶುಭಾಂಗಿಯೆಂಬುದು ನಿಜವಾದ ಹೆಸರು. ಈಳೆ ಚಂದ್ರ ವಂಶದ 
ಸಂವರಣನ ಮಗನಾದ ಕುರು ರಾಜನನ್ನು ಮದುವೆಯಾಗಿ ವಿದೂರಧನೆಂಬ ಮಗ 
ನನ್ನು ಹೆತ್ತಳು [ಆದಿ. ೬೩]. 

ದಿಗ್ನೇನತಾ.- ರಾತ್ರಿಯ ಅಭಿಮಾನದೇವತೆ. ಉಪಶ್ರುತಿಯೆಂಬುದು ನಾಮಾಂ 
ತರ. ಈಕೆ ಸ್ತ್ರೀಯರ ಗುಣದೋಷಸ್ವ ಭಾವಗಳ ವಿಷಯವಾಗಿ ಅಷ್ಟಾವಕ್ರ ಮುನಿ 
ಯೊಂದಿಗೆ ವಾದಮಾಡಿದಳು (ಅನು. ೫೦-೫೨]. 

ದಿಗ್ವಿಜಯ ಪರ್ಚ.--ವಾಂಡವರ ರಾಜಸೂಯ ಯಾಗಕ್ಕೆ ಮೊದಲು ಭೀಮಾ 
ರ್ಜುನ, ನಕುಲ, ಸಹದೇವರು ದಿಗ್ಡಿಜಯಮಾಡಿದ ನಿನರ [ಸಭಾ. ೨೬-೩೫]. 

ದಿತಿ.--ದಕ್ಷ್ಪಬ್ರಹ್ಮನಿಂದ ಧರಣಿಯಲ್ಲಿ ಜನಿಸಿದವಳು. ಕಶ್ಯಪನ ಹೆಂಡತಿ [ಭಾರ.- 
ಆದಿ. ೬೬. ಸಭಾ. ೧೧]. ಹಿರಣ್ಯಕಶಿಪು ಈಕೆಯ ಮಗ [ಆದಿ. ೬೬]. ಹಿರಣ್ಯಾಕ್ಷ, 
ಹಿರಣ್ಯಶಶಿವು, ಮುಂತಾದ ರಾಕ್ಷಸರೂ, ನಲವತ್ತೊಂಬತ್ತುು ಮಂದಿ ಮರುತ್ತ್ತು 
ಗಳೂ ಈಕೆಯ ವರಿಕೃಳು [ಭಾಗ.-೬- ೧೮. ಹೆರಿ.-೧-೩). ದಿತಿ ಕಶ್ಯಸನಿಂದ 
ಹರಣ್ಯಾಕ್ಸ್ನ ಹಿರಣ್ಯಕಶಿವು ಎ೦ಬ ಇಬ್ಬರು ಪುತ್ರರನ್ನೂ ಸಿಂಹಿಕೆಯೆಂಬ ಮಗ 
ಳನ್ನೂ ಹೆತ್ತಳು. ಸಿಂಹಿಳೆ ನಿಸ್ರಚಿತಿ ,ಯೆಂಬ ದಾನನನನ್ನು ಮದುವೆಯಾದಳು 


ದಿತಿ 2೬5 ದಿತಿ 


[ವಿಷ್ಣು.-೧-೧೫].  ಸೆಮುದ್ರಮಧನ ಸಮಯದಲ್ಲಿ ದಿತಿಯ ಮಕ್ಕಳ್ಳೆರೂ ಹತ 
ರಾದರು. ಖಿನ್ನೆಯಾದ ದಿತಿ ತನ್ನ ನತಿಯಾದ ಕಶ್ಯವನ ಬಳಿಸಾರ್ದು ಸ್ವಾಮಿ, ನಿನ್ನ 
ಮಕ್ಕಳಾದ ದೇವತೆಗಳು ಮಹಾಬಲಿಷ್ಮರೆನಿಸಿ ನನ್ನ ಮಕ್ಕಳನ್ನ ಕೊಂದು 
ಬಿಟ್ಟರು. ದೇವೇಂದ್ರನನ್ನು ಕೊತಕೃಂತಹ ವರಾಕ್ರಮಶಾಲಿಯೂ, ಬಲಾಡ್ಯನೂ, 
ದೀರ್ಫಾಯುಷ್ಯವುಳ್ಳ ವನೂ ಎನಿಸಿದ ಒಬ್ಬ ಮಗನನ್ನು ನನಗೆ ದಯವಾಲಿಸು'' 
ಎಂಬುದಾಗಿ ಬೇಡಿಕೊಂಡಳು. ಕಾಶ್ಯವ "" ಹಾಗೆಯೇ ಆಗಲಿ. ಆದರೆ ನೀನು 
ಮಹಾಸರಿಶುದ್ಧಳಾಗಿರಬೇಕು. ನಿನಗೆ ಶ್ರೇಯಸ್ಸಾಗಲಿ. ಪುತ್ರವ್ರಾಪ್ತಿಗಾಗಿ 
ತನಸ್ಸನ್ನು ಮಾಡಹೋಗು'' ಎಂದ. ದಿತಿ ಕುಶಸ್ಸವವೆಂಬ ಕ್ಲೇತ್ರದಲ್ಲಿ ತೀವ್ರ 
ವಾದ ತಪಸ್ಸನ್ನು ಮಾಡತೊಡಗಿದಳು. ಇಂದ್ರ ಈಕೆಯ ಉದ್ದೇಶವನ್ನು ಅರಿತು 
ಆಕೆಯ ಬಳಿಗೆ ಬಂದು, ಅನುಗಾಲವೂ ಸೇವೆಮಾಡುತ್ತಿದ್ದ... ಆಗ ದಿತಿ 
ಒಮ್ಮೆ ಇಂದ್ರನನ್ನು ಕುರಿತು "" ಮಗೂ, ನಿನಗೆ ಒತ್ತಾಸೆಗೆ ನರಿಯಾದವ 
ರೊಬ್ಬರೂ ಇಲ್ಲ ಇದಕ್ಕಾಗಿಯೇ ನಾನು ತವಸ್ಸುಮಾಡುತ್ತಿ ದ್ದೇನೆ. ಇನ್ನು 
ಕೆಲವು ದಿನಗಳಲ್ಲಿಯೇ ನನ್ನ ತಪಸ್ಸು ಮುಗಿಯುವುದು. ಆ ಬಳಿಕ ನಿನ್ನಂ 
ತೆಯೇ ಸರಾಕ್ರಮಶಾಲಿಯಾದ ಒಬ್ಬ ತಮ್ಮನು ನಿನಗೆ ಜನಿಸುವನು'' ಎಂದಳು. 
ಇವಳ ಅಂತರಂಗವನ್ನು ಅರಿತಿದ್ದ ಇಂದ್ರ ಅವಳನ್ನು ಒಹಳ ಜಾಗರೂಕತೆಯಿಂದ 
ಶುಶ್ರೂಷೆಮಾಡುತ್ತ, ಹೊಂಚುಹಾಕಿಕೊಂಡಿದ್ದ. ಇಂತಿರಲು ಒಂದು ದಿನ ಹೆಗಲು 
ಹೊತ್ತಿನಲ್ಲಿ ದಿತಿ ಬೇಸತ್ತು, ತಲೆದಿಂಬಿನ ಮೇಲೆ ಕಾಲುಜಾಚಿಕೊಂಡು ಮಲಗಿ 
ನಿದ್ರಿಸುತ್ತಿದ್ದಳು. ಇಂತು ಶಾಸ್ತ್ರವಿರುದ್ಧವಾಗಿ ಮಲಗಿರುವುದನ್ನು ಕಂಡು, ಇಂದ್ರ 
ತನ್ನ ಇಷ್ಟಾರ್ಧವನ್ನು ನೆರವೇರಿಸಿಕೊಳ್ಳುವುದಕ್ಕೆ ಅದೇ ತಕ್ಕ ಸಮಯವೆಂದು 
ನಿಶ್ಚಯಿಸಿ, ಆಕೆಯ ಗರ್ಭವನ್ನು ಹೊಕ್ಕು, ವಜ್ರಾಯುಧದಿಂದ ಆ ಪಿಂಡವನ್ನು ಏಳು 
ತುಂಡುಗಳಾಗಿ ಕತ್ತರಿಸಿ, ಒಡನೆಯೇ ಹೊರಬಂದು ಕಯ್ಮುಗಿದು ನಿಂತು "" ಎಲ್‌ 
ತಾಯೆ, ಇಂದು ನೀನು ಅಶುಚಿಯಾಗಿ ನಿದ್ದೆಮಾಡುತಿ_ದ್ದೆ. ಇಂದಿನವರೆಗೂ 
ನೀನು ನನ್ನ ಜನಕನ ಅಪ್ಪಣೆಯಮೇರೆಗೆ ನಿಯಮದಿಂದಿದ್ದೆಯಾಗಿ ನನಗೆ ಅವಕಾಶ 
ದೊರೆಯಲಿಲ್ಲ. ಯುದ್ಧದಲ್ಲಿ ನನ್ನನ್ನು ಕೊಲ್ಲುವುದಕ್ಕೆ ಯೋಗ್ಯವಾಗಿದ್ದ ಗರ್ಭ 
ವನ್ನು ಏಳು ಭಾಗವಾಗಿ ಕತ್ತರಿಸಿದ್ದೇನೆ. ನಿನ್ನ ಅಂತರಂಗವನ್ನು ನಾನು ಬಲ್ಲೆ 
ನಾದರೂ ಸಮಯನಿರೀಕ್ಷಣೆಯಿಂದ ಇಂದಿನವರೆಗೆ ಕಾದುಕೊಂಡಿದ್ದೆ. ನನ್ನ ಅಪ 
ರಾಧವನ್ನು ಮನ್ನಿಸು'' ಎಂದ. ದಿತಿ ಇಂದ್ರನನ್ನು ಕುರಿತು, "" ಈ ಗರ್ಭ 
ನನ್ನ ಅಜಾಗರೂಕತೆಯಿಂದಲೇ ಏಳು ಭಾಗವಾಗಿ ವ್ಯರ್ಧವಾಯಿತು. ಈ ಏಳು ಭಾಗ 
ಗಳಲ್ಲಿ ಒಂದು ಬ್ರಹ್ಮಲೋಕದಲ್ಲಿಯೂ, ಎರಡನೆಯದು ಇಂದ್ರಲೋಕದಲ್ಲಿಯೂ, 
ಮೂರನೆಯದು ದೇನವಾಯುವೆಂದು ಪ್ರಖ್ಯಾತಿಪಡೆದು ದೇವಛೋಕದಲ್ಲಿ ಸಂಚರಿ 


ದಿಲೀಪ 286 ದೀರ್ಥ 


ಸಲಿ, ಮಿಕ್ಕು ನಾಲ್ಕು ನಾಲ್ಕು ದಿಕ್ಕುಗಳಲ್ಲಿಯೂ ಸಂಚರಿಸಲಿ. ಈ ಏಳು 
ಮಂದಿಯೂ ಮಹಾಬಲಸೆಂವನ್ನ ರೆನಿಸಿ ದಿವ್ಯಸ್ವರೂಸವುಳ್ಳವರಾಗಲಿ ’” ಎಂದಳು. 
ಆಗ ಆ ಗರ್ಭದ ತುಂಡುಗಳು ಘೋರವಾಗಿ ಅಳುತ್ತಿರುವುದನ್ನು ಕಂಡು ಇಂದ್ರ 
ಅಳೆಬೇಡವೆಂದು "" ಮಾರೋದೀಃ'' ಎಂದು ಹೇಳಿದ. ಇದನ್ನು ಕೇಳಿ ದಿತಿ "" ಎಲೆ 
ಇಂದ್ರನೇ, ಇವುಗಳು ಮಾರುಶಗಳೆಂದು ಪ್ರಸಿದ್ಧಿಯನ್ನು ಪಡೆಯಲಿ '' ಎಂದಳು. 
ಈ ಏಳು ತುಂಡುಗಳಲ್ಲಿಯಣ ಪ್ರತ್ಯೇಕ ಪ್ರತ್ಯೇಕವಾಗಿ ಏಳು ಚೂರುಗಳಾದುವು. 
ಈ ಕಾರಣದಿಂದ ಮರುತ್ತುಗಳು ನಲವತ್ತೊ,ಂಬತ್ತುು, ಪ್ರಭೇದಗಳುಳ್ಳವಾದುವು 
[ರಾಮಾ.-ಬಾಲ. ೪೬-೪೭]. 

ಡಿಲೀಪ.--ನೂರ್ಯ ವಂಶದ ಸಗರ ಚಕ್ರವರ್ತಿಯ ಮೊಮ್ಮಗನಾದ ಅಂಶು 
ಮಂತನ ಮಗ. ಈತ ಸಂತಾನಾರ್ಥವಾಗಿ ವಸಿಷ್ಕ್ಠನ ಹೋಮಥೇನುವಾದ ನಂದಿನಿ 
ಯನ್ನು ಸೇವೆಮಾಡಿ ರಘುವೆಂಬ ತನಯನನ್ನು ಪಡೆದ. ಹೆಂಡತಿ ಸುದಕ್ಷಿಣೆ 
[ಮತ್ಸ್ಸ್ಯ.-೧೨. ಪದ್ಮ ೧೯೭]. ನೋಡು--ಖಟ್ಟಾಂಗ. ದಿಲೀಪನ ಚರಿತ್ರೆ [ಸಭಾ. ೮. 
ವನ. ೧೦೭. ವಿರಾ. ೫೩. ದ್ರೋ. ೬೧. ಶಾಂ. 3೮. 

ದಿಮೋದಾಸ.- (1) ಕಾಶೀ ರಾಜನಾದ ಭೀಮಸೇನನೆಂಬ ಅರಸನ ಮಗ. ಈತ 
ಯೆಯಾತಿ ರಾಜನ ಮಗಳಾದ ಮಾಧನಿಯಲ್ಲಿ ಪ್ರತರ್ದನನೆಂಬ ಮಗನನ್ನು ಪಡೆದ 
[ಭಾರ.-ಸಭಾ. ೮, ಉ. ೧೧೭. ಅನು. ೨೭೧]. ನೋಡು- ಗಾಲವ, ಕುಂಭ. ನೀತ 
ಹೆನ್ಯನೆಂಬ ಹೈಹೆಯ ರಾಜ ದಿವೋದಾಸನ ತಂಜಿಯಾದ ಭೀಮಸೇನನನ್ನು ಕೊಲ್ಲ 
ಲಾಗಿ ದಿನೋದಾನನು ಭಾರದ್ದಾಜನೆಂಬ ಮಹರ್ಷಿಯನ್ನು ಮರೆಹೊಕ್ಕು, ಪುತ್ರ 
ಕಾಮೇಷ್ಟ್ರಿ ಯಾಗವನ್ನು ಮಾಡಿ, ನೀತಹವ್ಯನನ್ನು ಕೊಲ್ಲತಕ್ಕ ಸಾಮರ್ಥ್ಯವುಳ್ಳ 
ಪ್ರತರ್ದನನನ್ನು ಪಡೆದ. ಈ ಪ್ರತರ್ದನ ಹೈಹೆಯ ರಾಜನನ್ನು ಯುದ್ಧ ದಲ್ಲಿ ಸೋಲಿ 
ಸಿದ [ಭಾರ.-ಅನು. ೮]. 

(11) ಭರ್ಮ್ಯಾಶ್ವನೆಂಬ ಅರಸನ ಮಗನು. ಗೌತಮ ಮುನಿಯ ಪತ್ತಿಯೂ 
ಶತಾನಂದ ಮಹರ್ಷಿಯ ಜನನಿಯೂ ಆದ ಅಹಲ್ಯೆ ಈತನ ಸೋದರಿ. ಸೋಮ 
ರಾಜ ಈತನ ವಂಶದಲ್ಲಿ ಜನಿಸಿದವ [ಭಾಗ.-೯-೨೧]. ವ್ರಧ್ಯಶ್ವನಿಂದ ಮೇನಕೆಯಲ್ಲಿ 
ಜನಿಸಿದವ. ಅಹಲ್ಯೆ ಈತನ ಒಡಹುಟ್ಟಿದವಳು [ಹರಿ.-೧-೩೨]. ಕಾಶೀ ದೇಶಾಧೀಶ್ವರ 
ನಾದ ಧನ್ವಂತರಿ ರಾಜನ ಮಗನಾದ ಕೇತುಮಂತನಿಂದ ಜನಿಸಿದವ. ಈತನಿಗೆ 
ಭೀಮರಧನೆಂಬ ನಾಮಾಂತರವೂ ಉಂಟು [ವಾಯು. ೯೨]. 

ದೀಪದಾನ ಫಲ.--[ಅನು. ೧೫೫]. 
ದೀರ್ಫು.--ಮಗಧ ದೇಶದ ಅರಸು. ಮಾದ್ರಿಯ ವಿವಾಹಕ್ಕೆ ಮೊದಲು 
ಸಾಂಡು ರಾಜನಿಂದ ಹತನಾದ (ಆದಿ. ೧೪೨7. 


ದೀರ್ಥಕಮಸ್‌ 287 ದುನ್ನುಭೀ 


ದೀರ್ಫುತಮಸ್‌.-ಒಬ್ಬ ಬ್ರಹ್ಮರ್ಸಿ.  ಆಂಗಿರಸ ಮಹರ್ಷಿಯ ಮಗನಾದ 
ಉಚಧ್ಯ ಮಹೆರ್ಷಿಯ ಮಗ. ಈತನ ಜನನ ಯಾದ ಮಮತೆಯೆಂಬವಳು ಈತನನ್ನು 
ಗರ್ಭದಲ್ಲಿ ಧರಿಸಿದ್ದ ಘಾಲದಲ್ಲಿ ಉಚಧ್ಯನ ತಮ್ಮನಾದ ಬೃಹಸ್ಪತಿ ಮಮತೆ 
ಯನ್ನು ಬಲಾತ್ಕಾರದಿಂದ ಮಾನಭಂಗಗೊಳಿಸಿದ.. ಆಗೆ ಗರ್ಭದಲ್ಲಿದ್ದ ಶಿಶು 
ಬೃಹಸ್ಪತಿಯನ್ನು ಗದ್ದರಿಸಲಾಗಿ, ಕ್ರುದ್ಧನಾದ ಬೃಹಸ್ಪತಿ, ಶಿಶುವನ್ನು ಜಾತ್ಕಂಧ 
ನಾಗಿ ಜನಿಸುವಂತೆ ಶಾಸವಿತ್ತ. ಆ ಶಿಶು ಅಂತೆಯೇ ದೀರ್ಥತಮನೆಂಬ ಹೆಸರಿ 
ನಿಂದ ಜಾತ್ಯಂಧನಾಗಿ ಹುಟ್ಟಿತು. ಬಳಿಕ ಉಚಥ್ಯನ ಅನುಗ್ರಹಬಲದಿಂದ ಸರ್ವ 
ಜ್ಞತ್ಚನನ್ನು ಪಡೆದ. ಈತ ಪ್ರಜ್ನೇಷಿಣಿಯೆಂಬವಳನ್ನು ಮದುವೆಯಾಗಿ, ಗೌತಮನೇ 
ಮೊದಲಾದ ಅನೇಕ ಮಂದಿ ಪುತ್ರರನ್ನು ಪಡೆದ. ವ್ರ ್ರೀಷಿಣಿ ಅನುಗಾಲವೂ 
ಗಂಡನಮೇಲೆ ಸಿಡಿಮಿಡಿಗುಟ್ಟುತ್ತಿ,ದ್ದಳು. ಒಂದು ದಿನ ದೀರ್ಥತಮನು ವ್ರ XK: 
ಸಿಣಿಯನ್ನು ಕುರಿತು "" ನೀನು ಪುತ್ರವತಿಯಾದ ಮೇಲೆಯೂ ನನ್ನ ಮೇಲೆ ಹೀಗೆ 
ಆಗ್ರಹಮಾಡುವುದು ಯುಕ್ತನಲ್ಲ'' ಎಂದ. ಆಗ ಪ್ರದ್ದೇಷಿಣಿ "" ಹೆಂಡತಿಯನ್ನೂ 
ಮಕ್ಕಳನ್ನೂ ಕಾವಾಡುವ ಭಾರ ಗಂಡನದು. ಆದರೆ ಈಗ ನಿನ್ನನ್ನೂ ನಿನ್ನ ಪುತ್ರ 
ರನ್ನೂ ಕಾವಾಡುವ ಭಾರ ನನ್ನನ್ನೇ ಹೊಂದಿಕೊಂಡಿದೆ'' ಎಂದು ಮುಂತಾಗಿ 
ಹೀಯಾಳಿಸಿ, ತನ್ನ ಮಕ್ಕಳ ಮೂಲಕ ದೀರ್ಫ್ಥತಮನನ್ನು ಗಂಗೆಯಲ್ಲಿ ತಳ್ಳಿಸಿದಳು. 
ದೀರ್ಫ್ಥತಮನು ಪ್ರವಾಹದಲ್ಲಿ ಕೊಚ್ಚಿ ಕೊಂಡುಹೋಗುತ್ತಿರುವಲ್ಲಿ, ಸ್ನಾನಮಾಡು 
ತ್ತಿದ್ದ ಚಂದ್ರ ವಂಶದ ಅನುಕುಲೋತ್ಸನ್ನನಾದ ಬಲಿಯೆಂಬ ರಾಜನು, ಈತನನ್ನು 
ಮೇಲಕೆ ೨ ಎತ್ತಿ, ಹುಟ್ಟುಕುರುಡನೆಂಬ ಸಂಗತಿಯನ್ನು ತಿಳಿದು ಕನಿಕರಸಟ್ಟು, 
ತನ್ನ ಅರಮನೆಗೆ ಕರೆತಂದು ಆರೈಕೆಮಾಡಿದ. ಬಲಿ ರಾಜನಿಗೆ ಮಕ್ಕಳಿರಲ್ಲಿವಾಗಿ 
ಆತನ ವಟ್ಟದರಸಿಯಾದ ಸುಜೇಷ್ಟೆ ದೀರ್ಪ ತಮನ ಮೂಲಕ ಅಂಗ, ವಂಗ, 
ಕಲಿಂಗ, ಸುಹ್ಮ ಪುಂಡ್ರ, ಅಂಧ್ರರೆಂಬ ಮಕ್ಕಳನ್ನು ಪಡೆದಳು. ಸುದೇಸ್ಥೆಯ 
ದಾಸಿ ಕಕ್ಸೀವನ್ಸ್ವ ಮೊದಲಾದ ಹನ್ನೊಂದು ಮಂದಿ ಪುತ್ರರನ್ನು ಪಡೆದಳು [ಭಾರ.- 
ಆದಿ. ೧೧೩. ಸ. ೭. ಶಾಂತಿ. ೫೫೦. ಅನು. ೨೭೧]. ಸುಪ್ರಸಿದ್ಧನಾದ ಭರದ್ವಾಜ 
ಮುನಿ ಈತನ ತಮ್ಮ ಈ ಭರದ್ವಾಜ ಮಮತೆಯಲ್ಲಿ ಬೃಹಸ್ಪತಿಯ ವೀರ್ಯದಿಂದ 
ಜನಿಸಿದವ [ಭಾಗ.-೯-೨೦. ವಿಷ್ಣು.-೪-೧೯. ಮತ್ಸ್ಯ್ಯ.-೪೯]. 

ದೀರ್ಥಾಯು.--ಒಬ್ಬ ಅರಸು. ಕಳಿ೦ಗ ದೇಶದ ಅರಸನಾದ ಶ್ರುತಾಯುವಿನ 
ಮಗ. ಭಾರತ ಯುದ್ಧ ದಲ್ಲಿ ದುರ್ಯೋಧನನ ಪರವಾಗಿ ಹೋರಾಡಿ ಹದಿನಾಲ್ಕನೆಯ 
ದಿನದ ಯುದ್ಧದಲ್ಲಿ ಅರ್ಜುನನಿಂದ ಹತನಾದ [ದ್ರೋ. ೯೩). 

ಮನ್ನು ಭೀ.--(1) ಒಬ್ಬ ಗಂಧರ್ವನ ಹೆಂಡತಿ. ಬ್ರಹ್ಮನ ಶಾಪದಿಂದ ಕುಬ್ಜ 
ರೂಪವನ್ನು ತಳೆದು ಮಂಧರೆಯೆಂಬ ಹೆಸರಿನಿಂದ ಜನಿಸಿ, ಕೇಕಯ ರಾಜನಾಗಿದ್ದ 


ದುಃಖ 288 ದುರ್ಲಾ ತಿತರೆಣೋಸಾಯ 


ಅಶ್ವವತಿಯಲ್ಲಿ ದಾಸಿಯಾಗಿದ್ದು, ದಶರಥನು ಕೈಕಯಿಯನ್ನು ಮದುವೆಯಾದಾಗ 
ಆಕೆಯ ಬಳುವಳಿಯಾಗಿ, ಅವಳೊಂದಿಗೆ ಅಯೋಧ್ಯೆಯನ್ನು ಸೇರಿದಳು. ಶ್ರೀ 
ರಾಮನ ಯವರಾಜ್ಯಾಭಿಷೇಕಕ್ಕೆ ಭಂಗವನ್ನುಂಟುಮಾಡಿ ಅವಕೀರ್ತಿಗೆ ಗುರಿಯಾ 
ದಳು [ಭಾರ.-ನನ. ೨೭೬]. ನೋಡು ಕುಬ್ಬಾ. 

(11) ಮಯಾಸುರನಿಂದ ಹೇಮೆಯೆಂಬ ಅಪ್ಸರಸಿಯಲ್ಲಿ ಜನಿಸಿದವ. 
ಮಾಯಾವಿಯೆಂಬ ರಾಕ್ಷಸನೂ ರಾವಣನ ಮಡದಿ ಮಂಡೋದರಿಯೂ ಈತನ 
ಒಡಹುಟ್ಟಿದವರು [ರಾಮಾ.-ಉತ್ತ_. ೧೨]. ದುಂದುಭಿ ಅನೇಕ ವರಗಳನ್ನು 
ನಡೆದು ಮದೋನ್ಮಶ ನಾಗಿ ಸಮುದ್ರ ರಾಜನಲ್ಲಿಗೆ ಹೋಗಿ ತನ್ನೊಂದಿಗೆ ಯುದ್ಧ 
ಮಾಡ ಕರೆದ. ಸಮುದ್ರ ರಾಜ ನಾನು ನಿನ್ನೊಂದಿಗೆ ಯುದ್ದ ಮಾಡಲಾರೆ. ಹಿಮ 
ವೆಂತನು ನಿನ್ನ ಸಂಗಡ ಯುದ್ಧ ಮಾಡಲು ಸಮರ್ಧನು ಎಂದ. ದುಂದುಭಿ 
ಕೂಡಲೇ ಹಿಮವಂತನಲ್ಲಿಗೆ ಹೋದೆ. ಅದ್ರಿರಾಜ "" ಅಯ್ಕಾ, ನನಗೇಕೆ ಯುದ್ಧ ? 
ನಾನು ತಾನಸನೆರಿಗೆ ಆಶ್ರಯಭೂತನಾಗಿದ್ದೇನಲ್ಲದೆ ನಿನ್ನ ಸಂಗಡ ಯುದ್ಧಮಾಡುವ 
ನಾಮರ್ಥ್ಯ್ಯ ನನಗೆತ್ತೆಣದು? ಸಿಹಿ ಎ೦ಧಾಧಿಸತಿಯಾದ ವಾಲಿ ನಿನಗೆ ತಕ್ಕ ಎದು 
ರಾಳು'' ಎಂದ. ದುಂದುಭಿ ಹಿಮವಂತನನ್ನು ಹೀಯಾಳಿಸಿ, ಮಹಾ ಭಯಂಕರ 
ವಾದ ಕೋಣನ ರೂಪವನ್ನು ಧರಿಸಿ, ಕೆಸ್ಟಿಂಥೆಯ ಹೆಬ್ಬಾಗಿಲನ್ನು ಅಡ್ಡಗಟ್ಟಿ, 
ಭಯಂಕರವಾಗಿ ಗರ್ಜಿಸಿದ. ವಾಲಿ ಇವನನ್ನು ಕೊಂದು ಇವನ ದೇಹೆನನ್ನು ಎಸೆಯ 
ಲಾಗಿ ಆ ಶರೀರ ಮತಂಗ ಮುನಿಯ ಆಶ್ರಮದ ಬಳಿಯಲ್ಲಿ ಬಿತ್ತು. ನೋಡು 
ಮತಂಗ, ನಾಲಿ [ರಾಮಾ.-ಕಿಷ್ಟಿಂ. ೧೧, ೧೨]. 

ದುಃ ಖ.--ದುಃಖಸ್ವರೂಪ ನಿರೂಪಣ [ವನ, ೧೯೬]. ಅದು ನಾಸಮೂಲಕ 
ವಾದದ್ದು [ವನ. ೨೧೩]. 

ದುರ್ಗೆ.--ಕೋಟಿಗಳು. ಆರು ಬಗೆ [ಶಾಂತಿ. ೮೬]. 

ದುರ್ಲಮ.--ನೋಡು-- ದುರ್ದಮ. 

ದುರ್ಡಾ.--ತಮೋಗುಣಾಭಿಮಾನಿನಿಯಾದ ಲಕ್ಷ್ಮಿಯ ರೂನಾಂತರ. ಈಕೆ 
ಯೆನ್ನೇ ಆದಿಶಕ್ತಿಯೆನ್ನುವರು. ದುರ್ಗಮನೆಂಬ ಅಸುರನನ್ನು ಕೊಂದ ಕಾರಣ 
ದುರಕ್ಲೆಯೆಂದು ಹೆಸರು ದೇ. ಭಾ.-೭-೨೮]. ಅಜ್ಜಾ ತವಾಸಕ್ಳೆ ಹೊರಡುವಾಗ 
ಯುಧಿಷ್ಠಿರ ಈಕೆಯನ್ನು ಹೊಗಳಿದ್ದು [ವಿರಾ. ೮]. ಭಾರತ ಯುದ್ಧಾರಂಭದಲ್ಲಿ 
ಅರ್ಜುನನು ಈಕೆಯನ್ನು ಸ್ತುತಿಸಿದ್ದು ಭೀ. ೨೩], 

ದುರ್ಲಾಸ್ಟ್ರೋತ .-[ಹೆರಿ.-೨-೩, ೨-೧೨೦, ೨-೧೦೭]. 

ದುರ್ಬಾತಿತರಣೋಪಾಯ.--ಕಷ್ಟಗಳನ್ನು ಕಡೆಹಾಯುನ ರೀತಿಗಳು [ಶಾಂ. 
೧೧೦]. 


ದುರ್ಜಯ 289 ದುರ್ರಮ 


ದುರ್ಜಯಂ. (1) ಒಬ್ಬ ಅರಸು. ಇಕ್ಸಾ ಕು ವಂಶದ ಸುವೀರ ರಾಜನ ಮಗ. 
ಈತನಿಗೆ ದುರ್ಯೋಧನನೆಂಬ ಮಗನು ಜನಿಸಿದ [ಅನು. ೨]. 

(11) ಪಾಂಚಾಲ ದೇಶದ ಅರಸು. ಭಾರತ ಯುದ್ಧದಲ್ಲಿ ಪಾಂಡವರ ಪರ 
ವಾಗಿ ಹೋರಾಡಿ, ಹದಿನೇಳನೆಯ ದಿನದ ಯುದ್ಧ ದಲ್ಲಿ ಕರ್ಣನಿಂದ ಹತನಾದ 
[ಕಠ್ಡ. ೫೧]. 

(111) ಒಬ್ಬ ಅರಸು. ಸುಪ್ರತೀಕನೆಂಬನನಿಂದ ವಿದ್ಯುತ್ಬಭೆಯೆಂಬವಳಲ್ಲಿ 
ಜನಿಸಿದವ. ಮಹಾ ವರಾಕ್ರಮಶಾಲಿ. ಈತ ತನ್ನ ತಮ್ಮನಾದ ಸುದ್ಯುಮ್ಮನ 
ಸಹಾಯದಿಂದ ಸಕಲ ರಾಜರನ್ನೂ ಗೆದ್ದು, ಇಂದ್ರನನ್ನೂ ಸೋಲಿಸಿ, ಆತನಿಂದಲೂ 
ಕನ್ಪಕಾಣಿಕೆಗಳನ್ನು ಪಡೆದು ಏಕಚ್ಛತ್ರಾಧಿನತಿಯಾಗಿದ್ದ. ನಿದ್ಯುತ್ತು, ವಿಷಜಿಹ್ವ, 
ಖಡ್ಲಹೆಸ್ತ, ಮುಂತಾದ ರಾಕ್ಷಸರು ಈತನ ಅಡಿಯಾಳುಗಳಾಗಿದ್ದು ಈತನಿಂದ 
ಕೆಲ ಕೆಲ ದೇಶಗಳನ್ನು ಸಂವಾದಿಸಿ, ಈತನ ಕೈಕೆಳಗೆ ಸಾಮಂತರಾಜರಾಗಿದ್ದರು. 
ಈತ ಒಮ್ಮೆ ಕುಬೇರನ ಜೈತ್ರರಧವೆಂಬ ಉದ್ಯಾನದಲ್ಲಿ ಸಂಚರಿಸುತ್ತಿದ್ದಾಗ ಆ 
ವನದಲ್ಲಿ ವಿಹೆರಿಸುತ್ತಿ_್ತದ್ದೆ ಸುಳೇಶಿ, ಮಿಶ್ರಕೇಶಿಯರೆಂಬ ಇಬ್ಬರು ತರುಣಿಯರನ್ನು 
ಕಂಡು ಮೋಹಪರವಶನಾಗಿ ಅವರ ಜನನೀ ಜನಕರ ಅನುಮತಿಯಿಂದ ಅವರಿಬ್ಬರನ್ನೂ 
ಮದುವೆಯಾದ. ಸುಳೇಶಿಯಲ್ಲಿ ಸುಪ್ರಭನೆಂಬ ಮಗನೂ ಮಿಶ್ರಶೇಶಿಯಲ್ಲಿ ಸುದರ್ಶನ 
ನೆಂಬ ತನಯನೂ ಜನಿಸಿದರು. ದುರ್ಜಯನು ರಾಜ್ಯಭಾರವನ್ನು ತನ್ನ ತಮ್ಮನಾದ 
ಸುದ್ಯುಮೃನಿಗೆ ಒಪ್ಪಿಸಿ, ತಾನು ಯಾವಾಗಲೂ ಸ್ರ್ರೀಲೋಲನಾಗಿದ್ದ. ಒಂದು ದಿನ 
ಈತನು ಬೇಟೆಗೆ ಹೋಗಿದ್ದಾಗ ಗೌರಮುಖನೆಂಬ ಮುನಿಯ ಆತಿಥ್ಯವನ್ನು ಕ್ಸ 
ಜೊಂಡು, ಆತನಲ್ಲಿದ್ದ ಮನೆಯ ಮಹಿಮೆಗೆ ಮನಸೋತು, ಆ ರತ್ನದ ನಿಮಿತ್ತ, 
ದಿಂದಲೇ ಹತನಾದ. ನೋಡು ಗೌರಮುಖ. 

(iv) ಜನಸಾ ನದಲ್ಲಿ ವಾಸಮಾಡುತ್ತಿ_ಿದ್ದು ರಾಮನಿಂದ ಹತನಾದ ಖರ 
ನೆಂಬ ರಾಕ್ಷಸನ ಹನ್ನೆರಡು ಮಂದಿ ಮಂತ್ರಿಗಳಲ್ಲಿ ಒಬ್ಬ. ನೋಡು ಖರ. 

ದುರ್ಜಯಾ.- ಒಂದು ಸಟಿ ಲಂ. ಇದಕ್ಕೆ ಮುಣಿಮತಿಯೆಂಬುದು ನಾಮಾಂತರ. 
ವನಾತಾಪಿಯೆಂಬ ರಾಕ್ಷಸನ ರಾಜಧಾನಿಯಾಗಿತ್ತು, [ಭಾರ.-ವನ. ೯೪]. 

ದುರ ಮ.--ಒಬ್ಬ ಅರಸು. ಒಮ್ಮೆ ಈತ ಪ್ರಮುಖನೆಂಬ ಮುನಿಯ ಆಶ್ರ 
ಮಕ್ಕೆ ಹೋದ. ಮುನಿ ಅಲ್ಲಿ ಕಾಣಲಿಲ್ಲ. ಆತನ ಮಗಳಾದೆ ರೇವತಿ ಅಲ್ಲಿದ್ದಳು. 
ಅರಸನು ಆ ಹುಡುಗಿಯನ್ನು ಕಂಡು "" ಪ್ರಿಯೆ, ಮುನಿವರ್ಯನು ಎಲ್ಲಿ? '' 
ಎಂಬುದಾಗಿ ಪ್ರಶ್ನೆಮಾಡಿದ. ಈತನ ಧ್ವನಿಯನ್ನು ಕೇಳಿದೊಡನೆಯೇ ಒಳಗಿದ್ದ 
ಮುನಿ ಹೊರಬಂದು "" ಅಯ್ಯಾ ಅರಸೆ, ನನ್ನ ಮಗಳನ್ನು ನಾನು ನಿನಗೆ ಕೊಟ್ಟು 
ಮದುವೆಮಾಡಬೇಕೆಂದಿದ್ದೆ. ಈಗ ಅದಕ್ಕೆ ತಕ್ಕಂತೆಯೇ ನೀನೂ ನನ್ನ ಮಗಳನ್ನು 

19 


ದುಥ ರ 290 ದುರ್ಕೊ «ಧನ 


ಸಂಜೋಧಿಸಿರುವೆ'' ಎಂದು ಹೇಳಿ, ಮಗಳನ್ನು ಮದುನೆಮಾಡಿಕೊಟ್ಟ. ಆಗ 
ದುಠ್ಡಮನು "" ಸ್ವಾಮಿ, ನನಗೆ ಮನ ೈಂತರಾಧಿಸತಿಯಾಗತಕ್ಸ ಮಗನು ಹುಟ್ಟುವಂತೆ 
ಅನುಗ್ರಹಿಸಬೇಕು'' ಎನಲು, ಮುನಿ "" ತೆಧಾನ್ನು'' ಎಂದ. ಬಳಿಕ ರೇವತಿ ಸಕಲ 
ಲಕ್ಷ್ಮಣಭರಿತನಾದ ಮಗನನ್ನು ಹೆತ್ತಳು. ಈತನೇ ರೈವತಮನು [ಮಾರ್ಕಂ.-೭೨]. 
ದುರ್ಥರ,- (1) ಒಬ್ಬ ರಾಕ್ಸನ. ಮಹಿಷಾಸುರನ ಅನುಯಾಯಿಗಳಲ್ಲಿ ಒಬ್ಬ. 
ಮಹಿಷಾಸುರನ ಹಿಂದೆ ಯುದ್ಧಮಾಡುವುದಕ್ಕೆ ಹೋಗಿ ಮಹಾಲಕ್ಷ್ಮ್ಮಿಯಿಂದ 
ಹೆತನಾದೆ.. ನೋಡು--ಮಹಿಷಾಸುರ [ಜೇ.ಭಾಗ.-೫-೬. ಮತ್ಸ್ಯ.-೧೫೧]. 
(11) ರಾವಣನ ವ್ರಧಾನರಲ್ಲಿ ಒಬ್ಬ [ರಾಮಾ.-ನುಂ. ೪೯]. 
(111) ಸುಗ್ರೀವನ ಕಪಿನಾಯಕರಲ್ಲಿ ಒಬ್ಬ [ರಾಮಾ.-ಯು. ೩೦]. 
ದುರ್ಥರ್ಹ..--(1) ರಾವಣನ ಸೇನಾಸತಿಗಳಲ್ಲಿ ಒಬ್ಬ. ಅಶೋಕವನವನ್ನು 
ಹಾಳುಗೆಡವಿದನೆಂಬ ಳೋನದಿಂದ ಹನೂಮಂತನನ್ನು ಇದಿರಿಸಿ, ಆತನಿಂದ 
ಹತನಾದ [ರಾಮಾ.-ಸುಂ. ೪೬]. 

(11) ರಾವಣನ ಪರಿವಾರದ ಮತ್ತೊ ಬ್ಬ ರಾಕ್ಸಸ. ರಾಮಾಯಣ ಯುದ್ಧ 

ದಲ್ಲಿ ಶ್ರೀ ರಾಮನಿಂದ ಮಡಿದ [ರಾಮಾ.-ಯು. ೯). 

ದುರ್ಯೋಧನ. ಒಬ್ಬ ಅರಸು. ಸೂರ್ಯ ನಂಶದ ಇಕ್ಸ್ಟ್ವಾಕು ರಾಜನ ಸಂತತಿಯಲ್ಲಿ 
ಜನಿಸಿದ ದುರ್ಜಯನೆಂಬ ರಾಜನ ಮಗಳು ನರ್ಮದೆ ಈತನ ರೂಪಕ್ಕೆ ಮರುಳಾಗಿ 
ಈತನಲ್ಲಿ ಸಂಸಾರಮಾಡಿಕೊಂಡಿದ್ದು ಸುದರ್ಯನೆಯೆಂಬ ಕನ್ಯೈಯನ್ನು ಹೆತ್ತಳು. 
ಸುದರ್ಮನೆ ತಕ್ಕ ವಯಸ್ಸನ್ನು ಹೊಂದಿದ ತರುವಾಯ ತನ್ನ ತಂದೆಯ ಅಗ್ನಿ 
ಗೃಹದಲ್ಲಿ ಆತನಿಗೆ ಬೇಕಾದ ಸಲಕರಣೆಗಳನ್ನು ಅಣಿಮಾಡುತ್ತಿದ್ದಾಗ ಅಗ್ನಿ 
ದೇವನು, ಈಕೆಯ ರೂಪದಿಂದ ಮರುಳಾಗಿ, ಬ್ರಾಹ್ಮಣರೂಪದಿಂದ ಬಂದು 
ತನ್ನ ಅಭಿಲಾಷೆಯನ್ನು ವ್ಯಕ್ತಗೊಳಿಸಿದ. ಆಗ ಸುದರ್ಶನೆ "" ನಾನು ಸ್ವತಂತ್ರಳಲ್ಲ. 
ನಮ್ಮ ತಂದೆಯನ್ನು ಒಪ್ಪಿಸಿದಲ್ಲಿ ನಾನು ಮದುವೆಯಾಗಲು ಅಭ್ಯಂತರವಿಲ್ಲ'' 
ಎಂದಳು. ಅಗ್ನಿ ದುರ್ಯೋಧನನನ್ನು ಹಬ್ಬಿಸಿ ಸುದರ್ರನೆಯನ್ನು ಮದುವೆಯಾದ 
[ಭಾರ.-ಅನು. ೨]. 

(11) ಚಂದ್ರ ವಂಶದ ಧೃತರಾಷ್ಟ್ರ ರಾಜನಿಂದ ಗಾಂಧಾರಿಯಲ್ಲಿ ಜನಿಸಿದ 
ನೂರು ಮಂದಿ ಪುತ್ರರಲ್ಲಿ ಹಿರಿಯನ [ಭಾರ.-ಆದಿ. ೬೩, ೬೪]. ಈತ ಕಲಿವುರುಷನ, 
ಅಂಶದಿಂದ ಜನಿಸಿದವ [ಆದಿ. ೬೮]. ಪಾಂಡು ರಾಜನ ಮರಣಾನಂತರ ಯುಧಿಷ್ಕಿ 
ರಾದಿಗಳು ಧೃತರಾಷ್ಟ್ರನಲ್ಲಿಯೇ ಬಂದು ನಿಂತರು. ಇವನೂ ಇವನ ತಮ್ಮಂದಿರು 
ತೊಂಬತ್ತೊಂಬತ್ತು ಮಂದಿಯೂ ಐವರು ಪಾಂಡವರೂ ಒಟ್ಟುಗೂಡಿ ಆಟವಾಡು 
ವಾಗ ಭೀಮನ ಹಾನಳಿಯನ್ನು ತಟ್ಟಕೊಳ್ಳ ಲಾರಜಿ ದುರ್ಯೋಧನನಿಗೆ ಭೀಮನ ಮೇಳೆ 


ದುರ್ಯೋಧನ 991 ದುರ್ಯೋಧನ 


ದ್ವೇಷ ಅಂಕುರಿಸಿತು. ಹೇಗಾದರೂ ಭೀಮನನ್ನು ಕೊಂದ್ಲೂಡೆ ತಮಗೆ ಉಳಿಗಾಲವಿಲ್ಲ 
ನೆಂಬ ಚಿಂತೆಯಿಂದ ಮರುಗುತ್ತಿದ್ದ ದುರ್ಯೋಧನ ಗಂಗಾ ತೀರದಲ್ಲಿ ನನಭೋಜನದ 
ನೆವದಿಂದ ಪಾಂಡವರನ್ನೂ ತನ್ನ ಸಂಗಡ ಕರೆದುಕೊಂಡು ಹೋಗಿ, ಭೀಮನಿಗೆ ವಿಷ 
ಮಿಶ್ರವಾದ ಆಹಾರವನ್ನು ತಿನ್ನಿಸಿ, ಹಾವುಗಳಿಂದ ಕಚ್ಚಿಸಿ, ಹಗ್ಗಗಳಿಂದ ಬಿಗಿದು, 
ಗಂಗೆಯಲ್ಲಿ ತಳ್ಳಿಸಿದ. ಭೀಮ ಅಲ್ಲಿಗೂ ನಾಯದಿರಲು ಮತ್ತೊಮ್ಮೆಅಂಕೆಯೇ ನಿಷಾ 
ನ್ಹವನ್ನು ತಿನ್ನಿಸಿ, ಗಂಗೆಯಲ್ಲಿ ಶೂಲಗಳನ್ನು ನೆಡಿಸಿ, ಭೀಮನ ಕೈಕಾಲುಗಳನ್ನು 
ಕಟ್ಟ, ನೀರಿನಲ್ಲಿ ತಳ್ಳಿಸಿದ [ಆದಿ. ೧೩೭, ೧೩೮]. ಕೌರವರೂ ವಾಂಡವರೂ ಕೃವಾ 
ಚಾರ್ಯನಲ್ಲಿ ಅಸ್ರ್ರವಿದ್ಯಾಭ್ಯಾಸಕ್ಕೆ ಮೊದಲುಮಾಡಿದ್ದು [ಆದಿ. ೧೩೯]. ಬಳಿಕ 
ಜ್ರೋಣಾಜಾರ್ಯರಲ್ಲಿ ಧನುರ್ನಿದ್ಯಾಭ್ಯಾಸಕ್ಟಿ ಮೊದಲುಮಾಡಿದ್ದು. ದ್ರೋಣ 
ಶಿಷ್ಯರನ್ನು ಪರೀಕ್ಷಿಸಿದ್ದು [ಆದಿ. ೧೪೧-೧೪೨]. ದ್ರೋಣನು ಕುಮಾರರ ಅಸ್ತ್ರನಿದ್ಯಾ 
ಪರೀಕ್ಷೆಗಾಗಿ ರಂಗನನ್ನು ಕಲ್ಪಿಸಿದ್ದು . ಭೀಮ ದುರ್ಯೋಧನರ ಗದಾಯುದ್ಧ ಪರೀಕ್ಷೆ. 
ಭೀಮ ತೇರ್ಗಡೆಯಾದದ್ದು | ದುರ್ಯೋಧನನ ಪರಿತಾಪ [ಆದಿ. ೧೪೪1. ಇದೇ ಸಮಯ 
ದಲ್ಲಿ ಕಠ ಆ ರಂಗಸ್ಥಳಕ್ಕೆ ಬಂದುದನ್ನು ಕಂಡು ದುರ್ಯೋಧನ ಹಿಗ್ಗಿ ಆತನನ್ನು 
ತನ್ನ ಪಕ್ಸಕ್ಕೆ ಸೇರಿಸಿಕೊಂಡು ಅರ್ಜುನನೊಂದಿಗೆ ಯುದ್ಧಮಾಡುವಂತೆ ಕರ್ಣನನ್ನು 
ಪ್ರೋತ್ಸಾಹೆಗೊಳಿಸಿದ್ದು .. ಅರ್ಜುನ ರಾಜಪುತ್ರನಾದ್ದರಿಂದ ಆತನೊಂದಿಗೆ ಯುದ್ಧ 
ಮಾಡಲು ಕಠ್ಗನಿಗೆ ಯೋಗ್ಯತೆಯ್ಗಿ್ಲವೆಂದು ಕೃವಾಚಾರ್ಯ ಕಠನನ್ನು ಹೀಯಾಳಿಸಿದ್ದು. 
ಆ ಮಾತನ್ನು ಕೇಳಿ ದುರ್ಯೋಧನ ಕರ್ಣನಿಗೆ ಅಂಗರಾಜ್ಯದಲ್ಲಿ ಸಟ್ಟಿಗಟ್ಟಿದ್ದು [ಅದಿ. 
೧೪೬]. ಕುಮಾರರ ಅಸ್ರ್ರವಿದ್ಯಾಭ್ಯಾಸ ಮುಗಿದ ತರುವಾಯ ದ್ರುನದನು, ತನಗೆ 
ಅವಮಾನಮಾಡಿರುವ ಕಾರಣ ಆತನನ್ನು ಹಿಂಗಟ್ಟು ಬಿಗಿದು ತಂದು ತನಗೆ ಒಪ್ಪಿಸುವ 
ಹಾಗೆ ದ್ರೋಣನು ಕುರು ವಾಂಡವರಿಗೆ ಆಜ್ಞೆಯಿತ್ತದ್ದು. ದುರ್ಯೋಧನಾದಿಗಳು 
ನೋತುಹೋದದ್ದು [ಆದಿ. ೧೪೮]. ದುರ್ಯೋಧನ ಬಲರಾಮವನಿಂದ ಗದಾನಿದ್ಯೆಯನ್ನು 
ಕಲಿತದ್ದು [ನಿಷ್ಣು.- ೪-೧೩. ಭಾಗ.- ೧೦-೩೭] ಧ ಎತರಾಷ್ಟ್ರ ಯುಧಿಷ್ಠಿರನನ್ನು 
ಯ್‌್‌ವರಾಜ್ಯದಲ್ಲಿ ಪಟ್ಟಾಭಿಷೇಕಮಾಡಿ ಪ್ರತಿಷ್ಠೆ ಗೊಳಿಸಬೇಕೆಂದು ಯತ್ನಿಸಿದಾಗ 
ಕಣಿಕನೆಂಬ ಮಂತ್ರಿಯ ದುರ್ಜೊೋಧನೆಯಿಂದ ಪ್ರೇರಿತನಾದ ದುರ್ಯೋಧನ ತನ್ನ 
ತಂದೆಯೊಂದಿಗೆ ವಿವಾದಮಾಡಿದ್ದು [ಆದಿ. ೧೫೨]. ವಾಂಡವರನ್ನು ಕೊಲ್ಲಿಸಬೇಕೆಂಬ 
ಉದ್ದೇಶದಿಂದ ಅರಗಿನ ಮನೆಯನ್ನು ಕಟ್ಟನಲು ನಿಶ್ಚಯಿಸಿದ್ದು . ಪ್ರಜೆಗಳನ್ನು ವಶ 
ಪಡಿಸಿಕೊಳ್ಳುವುದಕ್ಕಾಗಿ, ಬೊಕ್ಕಸದಿಂದ ಹೇರಳವಾಗಿ ಹಣವನ್ನು ವೆಚ್ಚಮಾಡಿದ್ದು. 
ವಾರಣಾವತದಲ್ಲಿ ವುರೋಚನನ ಮೂಲಕ ಜತುಗೃಹವನ್ನು ನಿರ್ಮಿ ಸಿ, ಪಾಂಡವರನ್ನು 
ಅಲ್ಲಿಗೆ ಕಳುಹಿಸಿದ್ದು | ಆದಿ. ೧೫೪-೧೫೮]. ವಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು 
ಹೋದರೆಂಬುದನ್ನು ಕೇಳಿ ಧ ಎತರಾಷ್ಟ್ರಾದಿಗಳು ಮನಮರುಗಿ ಕುಂತಿಯೊಂದಿಗೆ ಸೇರಿ. 


ದುಕ್ಯೋಧನ 292 ದುರ್ಯೋಧನ 


ಪಾಂಡವರಿಗೆ ತಿಲೋದಕವನ್ನು ಕೊಟ್ಟಿದ್ದು. ಅದನ್ನು ಕೇಳಿ ದುರ್ಯೋಧನ ದುಃಖವನ್ನು 
ನಟಿಸಿದ್ದು. (ಆದಿ. ೧೬೨]. ದೌೌಸದೀ ಸ್ಪಯೆಂವರ ಸಮಯದಲ್ಲಿ ವಾಂಡವರ 
ಮೇಲೆ ಯುದ್ಧಮಾಡಹೋಗಿ ಯುಧಿಸ್ಮಿರನಿಂದ ಸೋತದ್ದು [ಆದಿ. ೨೦೫]. 
ಗೂಢಚಾರರ ಮೂಲಕ ಪಾಂಡವರು ದ್ರುಪದ ನಗರಿಯಲ್ಲಿ ದ್ರೌಪದಿಯನ್ನು 
ಮದುವೆಯಾಗಿ ಸುಖವಾಗಿರುವರೆಂಬ ಸುದ್ದಿಯನ್ನು ಕೇಳಿ ದುರ್ಯೋಧನನು ಅವರ 
ಮೇಲ್ಮೆ ಗಾಗಿ ಮರುಗಿದ್ದು. ಅಲ್ಲಿ ನೆರೆದಿದ್ದ ಅರಸುಮಕ್ಟಳೆಲ್ಲರೂ ಭೀಷ್ಮನನ್ನೂ 
ಧೃತರಾಷ್ಟ್ರನನ್ನೂ ನಿಂದಿಸಿದ್ದು. ದುರ್ಯೋಧನನು ವಾಂಡವರನ್ನು ಸನಿರ್ಮೂಲಗೊಳಿಸು 
ವುದಕೆ ಉವಾಯವನ್ನು ಕೇಳಿದ್ದು. ಹೇಗಾದರೂ ಪಾಂಡವರು ಹತರಾದಲ್ಲದೆ 
ದುರ್ಯೋಧನನಿಗೆ ಸುಖವಿಲ್ಲವೆಂದು ಶಕುನಿ ಹೇಳಿದ್ದು. "" ವಾಂಡನರನ್ನು ಕೊಲ್ಲುವುದು 
ಶಕ್ಯವಲ್ಲ. ಅವರೊಂದಿಗೆ ಸಂಧಿಮಾಡಿಕೊಳ್ಳುವುದೇ ಲೇಸು?” ಎಂಬುದಾಗಿ ಭೂರಿಶ್ರವ 
ಸಲಹೆ ಕೊಟ್ಟಿ. ವಾಂಡವರನ್ನು ಕೊಲ್ಲರೇಜೇಕೆಂದು ಕರ ನು ಹೆಠದಿಂದ ನುಡಿದ. 
ದುರ್ಯೋಧನ ಶಕುನಿ, ಕಠ್ಡರ ಅಭಿಪ್ರಾಯ ಏಕರೀತಿಯಾಗಿರುವುದರಿಂದ ವಾ೦ಡವರನ್ನು 
ಕೊಲ್ಲಬೇಕೆಂಬ ಅಭಿಪ್ರಾಯದಿಂದ ಸೈನ್ಯವನ್ನು ತೆಗೆದುಕೊಂಡು ದ್ರುಪದನ ಮೇಲೆ 
ಯುದ್ಧಕ್ಕೆ ಹೊರಟಿ. ಆ ಯುದ್ಧದಲ್ಲಿ ಭೀಮನ ಮೂಲಕ ದುರ್ಯೋಧನ ಸೋತ. 
ಎಲ್ಲರೂ ಹಿಂದಿರುಗಿ ಹಸ್ತಿನಾವತಿಗೆ ಬಂದರು. ಧೃತರಾಷ್ಟ್ರ ನಿದುರನ ಮೂಲಕ 
ವಾಂಡವರೆ ವೃತ್ತಾಂತವನ್ನೆಲ್ಲ ಕೇಳಿ ತಿಳಿದು, ವಾಂಡವರನ್ನೂ ದೌೌಪದಿಯನ್ನೂ 
ಕರೆತರಿಸಿ, ಅವರಿಗೆ ಅರ್ಧರಾಜ್ಯವನ್ನು ಕೊಡಬೇಕೆಂಬುದಾಗಿ ದ್ರೋಣ ಭೀಷ್ಮಾದಿ 
ಗಳೊಂದಿಗೆ ಯೋಚಿಸಿದ್ದು. ಕಠ ದುರ್ಯೋಧನರು ಧ ವತರಾಷ್ಟ್ರ ನೊಂದಿಗೆ ವಾಗ್ವಾದ 
ಮಾಡಿದ್ದು [ಆದಿ. ೨೧೭-೨೨೪]. ಕಾಶೀ ರಾಜನ ಮಗಳನ್ನು ತಂದು ದುರ್ಯೋಧನನಿಗೆ 
ಮದುವೆ [ಆದಿ. ೧೩೧-೨೨೭]. ಕಳಿಂಗ ದೇಶಾಧಿಪನಾದ ಚಿತ್ರಾಂಗದನು ದುರ್ಯೋ 
ಧನನಿಗೆ ತನ್ನ ಮಗಳನ್ನು ಕೊಟ್ಟು ಮದುನೆಮಾಡಿದ್ದು [ಶಾಂತಿ. ೪]. ಈತನ 
ಮಗಳಾದ ಲಕ್ಷ್ಮಣೆಯೆಂಬನಳನ್ನು ಜಾಂಬವತೀ ಪುತ್ರನಾದ ಸಾಂಬನಿಗೆ ಕೊಟ್ಟು 
ಮದುವೆಮಾಡಿದ್ದು [ಭಾಗ. ೧೦-೬೮]. ಪಾಂಡವರು ರಾಜಸೂಯಯಾಗ ಮಾಡಿದಾಗ 
ದುರ್ಯೋಧನ ತನ್ನ ಮಾವನೊಂದಿಗೂ ಒಡಹುಟ್ಟದವರೊಂದಿಗೂ ಅಲ್ಲಿಗೆ ಹೋಗಿದ್ದ. 
ಮಯನ ಶಿಲ್ಪಚಾತುರ್ಯದಿಂದ ನಿರ್ಮಿತವಾದ ಆ ಸಭೆಯ ವೈಭವವನ್ನು ಕಂಡು 
ಮನಮರುಗಿದ ದುರ್ಯೋಧನನು ಸಭೆಯ ಸೊಬಗನ್ನು ನೋಡುವುದಕ್ಕೆ ಹೊರಟು 
ನಿರ್ಜಲಸ್ರದೇಶದಲ್ಲಿ ಜಲವಿರುವುದೆಂಬ ಭ್ರಾಂತಿಯಿಂದ ಉಟ್ಟಿ ಬಟ್ಟೆಯನ್ನು ಮೇಲಕ್ಕೆ 
ಎತ್ತಿಹಿಡಿದು ನಡೆದು, ಅಂತೆಯೇ ಜಲವಿರುವ ಎಡೆಯಲ್ಲಿ ಜಲನಿಲ್ಲವೆಂಬ ಭ್ರಾಂತಿ 
ಯಿಂದ ಅಜಾಗರೂಕನಾಗಿ ನಡೆದು ಮುಗ್ಗರಿಸಿದ. ಭೀಮಾದಿಗಳು ದುರ್ಯೋಧನನನ್ನು 
ಹಾಸ್ಯಮಾಡಿದರು. ದುರ್ಯೋಧನ ಖಿನ್ನನಾಗಿ ತನ್ನ ದುರವಸ್ಥೆಯನ್ನು ಶಕುನಿಯೊಂದಿಗೆ 


ದುರ್ಯೋಧನ 298 ದುರ್ಯೋಧನ 


ಹೇಳಿಕೊಂಡ (ನಭಾ. ೭೪]. ವಾಂಡವರನ್ನು ಯುದ್ಧದಲ್ಲಿ ಗಲು ಸಾಧ್ಯವಿಲ್ಲ. 
ಆದಷ್ಟು ಬೇಗನೆ ಯಾವುದಾದರೊಂದು ತಂತ್ರದಿಂದ ಅವರನ್ನು ಗೆದ್ದು ನಿನಗೆ 
ನಿಷ್ಠುಂಟಕವಾದ ರಾಜ್ಯವನ್ನು ವಾಲಿಸುವ ಸೌಕರ್ಯವನ್ನುಂಟುಮಾಡಿಕೊಡುವೆ 
ನೆಂದು ಶಕುರಿ ದುರ್ಯೋಧನನನ್ನು ನೆಂತನಿಸಿದ. ದುರ್ಯೋಧನ ದಿನದಿನಕ್ಕೂ 
ಚಿಂತೆಯಿಂದ ಕೃಶನಾದ. ಈ ಸಂಗತಿಯನ್ನು ಶಕುನಿ ಧೃತರಾಷ್ಟ್ರನಿಗೆ ತಿಳುಹಿದ. 
ಧೃತರಾಷ್ಟ್ರನು ಮಗನನ್ನು ಕರೆಯಿಸಿ ವಿಚಾರಿಸಿದ. ದುರ್ಯೋಧನನು ದ್ಯೂತ 
ಸಭೆಯನ್ನು ಏರ್ವಡಿಸುವಂತೆ ತನ್ನ ತಂದೆಯನ್ನು ಬೇಡಿದ. ಧೃತರಾಷ್ಟ್ರ ಅದಳ್ತೆ 
ಸಮ್ಮತಿಸಿದ. ಧೃತರಾಷ್ಟ್ರ ನಿದುರನ ಮೂಲಕ ವಾಂಡವರನ್ನು ಕರೆತರಿಸಿದ. 
ದುರ್ಯೋಧನ ಧೃತರಾಷ್ಟ್ರನಲ್ಲಿ ತನಗೆ ರಾಜಸೂಯ ಸಭೆಯಲ್ಲಿ ಉಂಟಾದ ತಿರಸ್ವಾರ 
ವನ್ನೂ ಪಾಂಡವರ ವೈಭವವನ್ನೂ ಭೀಮಾದಿಗಳು ತನ್ನನ್ನು ಪರಿಹಾಸಮಾಡಿದು 
ದನ್ನೂ ತಿಳಿಸಿದ [ಸಭಾ. ೭೬-೭೭]. ರಾಜಸೂಯ ಸಭೆಯಲ್ಲಿ ದೇಶ ದೇಶದ 
ಅರಸರೆಲ್ಲರೂ ಕಪ್ಪಕಾಣಿಕೆಗಳನ್ನು ತಂದು ಯುಧಿಷ್ಠಿರನಿಗೆ ಒಪ್ಪಿಸಿದುದನ್ನು 
ದುರ್ಯೋಧನ ತಂದೆಗೆ ವಿವರಿಸಿದ್ದು. ರಾಜಸೂಯದ ವೈಖರಿಯನ್ನು ಬಣ್ಣಿಸಿದ್ದು 
ಧೃತರಾಷ್ಟ್ರ ವಾಂಡವರನ್ನು ದ್ವೇಷಿಸುವುದು ಯುಕ್ತವೂ ಹಿತವೂ ಅಲ್ಲವೆಂಬುದಾಗಿ 
ದುರ್ಯೋಧನನಿಗೆ ಬೋಧಿಸಿದ. ದುರ್ಯೋಧನ ತಂದೆಯ ಮಾತನ್ನು ಅಲ್ಲಗಳೆದು 
ಮಾತನಾಡಿದ್ದು [ನಭಾ. ೭೮-೮೧]. ಶಕುನಿ ದುರ್ಯೋಧನನನ್ನು ದ್ಯೂತಕ್ಕಾಗಿ 
ಪ್ರೋತ್ಸಾಹಿಸಿದ್ದು. ವಾಂಡವರು ದ್ಯೂತಸಭೆಗೆ ಬಂದದ್ದು ಮುಂತಾಗಿ [ಸಭಾ. ೮೨- 
೮೫]. ವಿದುರ ದ್ಯೂತಸಭೆಯಲ್ಲಿ ದುರ್ಯೋಧನನನ್ನು ಬಂದಿಸಿ, ದ್ಯೂತವನ್ನು ನಿಲ್ಲಿಸು 
ವಂತೆ ಧೃತರಾಸ್ಟ್ರನಿಗೆ ಹೇಳಿದ್ದು. ದುರ್ಯೋಧನ ನಿದುರನನ್ನು ನಿಂದಿಸಿದ್ದು 
(ಸಭಾ. ೮೬-೮೭]. ದುರ್ಯೋಧನನು ದುಶ್ಶಾಸನ ಮೂಲಕ ದೌೌನದಿಯನ್ನು ದ್ಯೂತ 
ಸಭೆಗೆ ಹಿಡಿತರಿಸಿದ್ದು. ದುರ್ಯೋಧನನು ದ್ರೌಪದಿಯನ್ನು ಬಗೆಬಗೆಯಿಂದ ಪ್ರಲೋಭ 
ಗೊಳಿಸಿ, ತನ್ನ ತೊಡೆಯಮೇಲೆ ಕುಳಿತುಕೊಳ್ಳುವಂತೆ ಪ್ರೋತ್ಸಾಹಿಸಿದ. ದುರ್ಯೋ 
ಧನನ ತೊಡೆಯನ್ನು ಮುರಿದು ಕೊಲ್ಲುವುದಾಗಿ ಭೀಮ ಪ್ರತಿಜ್ಞೆ ಮಾಡಿದ್ದು. 
ದೌ್ರೌಸದಿ ದುರ್ಯೋಧನಾದಿಗಳನ್ನು ಶನಿಸಿದ್ದು [ಸಭಾ. ೮೮-೯೨]. ದುರ್ಯೋಧನ 
ಧೃತರಾಷ್ಟ್ರನಲ್ಲಿ ಪಾಂಡವರ ಪರಾಕೃಮವನ್ನು ಬಣ್ಣಿ ಸಿದ್ದು ದುರ್ಯೋಧನ ತಮ್ಮ 
ತಂದೆಗೆ ಕಾರ್ರವೀರ್ಯಾರ್ಜುನನ ಕಥೆಯನ್ನು ಹೇಳಿದ್ದು [ಸಭಾ. ೯೬]. ದುರ್ಯೋಧನ 
ಪಾಂಡವರೊಂದಿಗೆ ಮತ್ತೊಮ್ಮೆ ಜೂಜಾಡುವುದಕ್ಕೆ ಧೃತರಾಷ್ಟ್ರನ ಅನುಮತಿಯನ್ನು 
ಬೇಡಿ, ಆತನನ್ನು ಒನ್ಬಿಸಿದ್ದು [ಸಭಾ. ೯೭]. ಪಾಂಡವರು ಸೋತು, ತಮ್ಮ ಪಣಕ್ಕೆ 
ಅನುಸಾರವಾಗಿ ಕಾಡಿಗೆ ಹೊರಟಾಗ ದ್ರೋಣ ದುರ್ಯೋಧನನಿಗೆ ನೀತಿಯನ್ನು 
ಉಪದೇಶಿಸಿದ್ದು [ಸಭಾ. ೧೦೨]. ಪಾಂಡನರೊಡಫೆ ಸಂಧಿಮಾಡಿಕೊಂಡು, ಮರಳಿ 


ದುರ್ಯೋಧನೆ 294 ದುರ್ಯೋಧನ 


ಅವರನ್ನು ಬರಮಾಡಿಸಿ, ಅವರಿಗೆ ಸಲ್ಲತಕ್ಕ ಅರ್ಧರಾಜ್ಯವನ್ನು ಕೊಡಬೇಕೆಂಬುದಾಗಿ 
ವ್ಯಾನ ಮುನಿ ದುರ್ಯೋಧನನಿಗೆ ಉನಜೀಶಮಾಡುವ ಸಲುವಾಗಿ ಮೈತ್ರೇಯ 
ಮುನಿಯನ್ನು ದುರ್ಯೋಧನನಲ್ಲಿಗೆ ಕಳುಹಿದ್ದು. ಮೈತ್ರೇಯನ ಉಪದೇಶವನ್ನು 
ಅಲ್ಲಗಳೆದು ದುರ್ಯೋಧನ ಹೆಮ್ಮೆಯಿಂದ ತೊಡೆತಟ್ಟಕೊಳ್ಳಲಾಗಿ "" ಭೀಮನ 
ಗಜೆಯಿಂದ ನಿನ್ನ ತೊಡೆ ತುಂಡಾಗಲಿ'' ಎಂದು ಮೈತ್ರೇಯ ಶಾಸಕೊಟ್ಟದ್ದು 
[ವನ. ೧೦]. ದುರ್ಯೋಧನಾದಿಗಳನ್ನು ಕೊಲ್ಲುವುದಾಗಿ ವಾಂಡವರು ಪ್ರತಿಜ್ಞೆ 
ಮಾಡಿರುವುದಾಗಿಯೂ, ಶ್ರೀ ಕೃಷ್ಣ ಅವರಿಗೆ ಸರ್ವ ವಿಧದಲ್ಲಿಯೂ ಹತ್ತನೆ 
ಮಾಡುನೆನೆಂದು ಮಾತು ಕೊಟ್ಟಿರುವುದಾಗಿಯೂ, ಚಾರರ ಮೂಲಕ ತಿಳಿದ 
ಸಂಜಯನ ಮಾತನ್ನು ಕೇಳಿ ಧೃತರಾಷ್ಟ್ರ ದುರ್ಯೋಧನನಲ್ಲಿ ಮೊರೆಯಿಟ್ಟದ್ದು 
[ವನ. ೪೮]. ಸಾತ್ಯಕಿ ದುರ್ಯೋಧನಾದಿಗಳನ್ನು ತಾನೇ ಕೊಂದು ವಾಂಡವರನ್ನು 
ರಾಜ್ಯದಲ್ಲಿ ಪ್ರತಿಷ್ಠಿಸಲು ಯತ್ನಿಸಿದ್ದು. ಕೃಷ್ಣ ಸಾತ್ಯಕಿಯನ್ನು ಸಂತವಿಸಿದ್ದು 
ಗವನ. ೧೨೧]. ಕರ್ನ ನೂ ಶಕುನಿಯೂ ಘೋಷಯಾತ್ರಾ ವ್ಯಾಜದಿಂದ ಪಾಂಡವರಲ್ಲಿಗೆ 
ದುರ್ಯೋಧನನನ್ನು ಕರೆದುಯ್ದೂ ಕ ದ್ವ ಎತವನನದಲ್ಲಿ ವಾಂಡವರ ಇದಿರಲ್ಲಿ ಆತನ 
ವೈಭವವನ್ನು ಪಾಂಡವರಿಗೆ ಕಾಣಿಸಿ, ಅವರನ್ನು ಸಂಕಟವಡಿಸಬೇಕೆಂದು ನಿಶ್ಮಿಯಿಸಿ, 
ದುರ್ಯೋಧನನನ್ನು ಆ ಕಾರ್ಯದಲ್ಲಿ ಪ್ರೇರಿಸಿದ್ದು ದುರ್ಯೋಧನ ತನ್ನ ಸಕಲ ಪರಿವಾರ 
ದೊಂದಿಗೆ ಭೋಸಯಾತ್ರೆಯ ನೆವದಿಂದ ದ್ವಿ ತವನವನ್ನು ಹೊಕ್ಕದ್ದು [ನನ. 
೨೩೮-೨೪೦]. ಅಲ್ಲಿ ಮೊದಲೇ ನೆಲಸಿದ್ದ ಗಂಧರ್ವರಿಗೂ ದುರ್ಯೋಧನನ ನರಿವಾರಕ್ಕೂ 
ಹೋರಾಟ, ಕುರುಸೇನೆಯೊಂದಿಗೆ ಗಂಧರ್ವರು ಯುದ್ಧಮಾಡಿ ಸೋಲಿಸಿದ್ದು 
ಚಿತ್ರಸೇನನೆಂಬ ಗಂಧರ್ವ ರಾಜನು ದುರ್ಯೋಧನನನ್ನು ಹಿಂಗಟ್ಟುಬಿಗಿದು ಎತ್ತಿಕೊಂಡು 
ಹೋದದ್ದು. ದುರ್ಯೋಧನನ ಮಂತ್ರಿಗಳು ಯುಧಿಷ್ಮಿರನಲ್ಲಿ ಮೊರೆಯಿಟ್ಟದ್ದು. 
ಭೀಮ ಅದಕ್ಕೆ ಸಂಶೋಷವಟ್ಟು, ಅವನನ್ನು ಬಿಡಿಸೆಬಾರಜೆಂದು ಹರ ಹಿಡಿದದ್ದು. 
ಅರ್ಜುನ ಗಂಧರ್ವರನ್ನು ನೋಲಿಸಿ, ದುರ್ಯೋಧನಾದಿಗಳನ್ನು ಬಿಡಿಸಿದ್ದು. ಯುಧಿಷ್ಕಿ 
ರನ ಅಪ್ಪಣೆಯ ಮೇರೆಗೆ ಗಂಧರ್ವರು ದುರ್ಯೋಧನನ ಕಟ್ಟುಗಳನ್ನು ಬಿಚ್ಚಿದ್ದು. 
ದುರ್ಯೋಧನ ಹೆಸ್ತಿನಾವತಿಗೆ ಹಿಂದಿರುಗಿದ್ದು [ವನ. 3೪೧-೨೪೭]. ಗಂಧರ್ವರಿಂದ 
ಸೋತು ಓಡಿಹೋಗಿದ್ದ ಕರ್ಣನನ್ನು ನಡುದಾರಿಯಲ್ಲಿ ಸಂಧಿಸಿ, ತನ್ನ ದುರವಸ್ಥೆಯನ್ನು 
ಹೇಳಿಕೊಂಡು, ರಾಜ್ಯಭಾರವನ್ನು ದುಶ್ಕಾಸನನಿಗೆ ಒಪ್ಪಿಸಿ, ವ್ರಾಯೋವವೇಶ 
ಮಾಡಿದ್ದು. ಕರ್ಕ ಎಷ್ಟು ವಿಧದಿಂದ ಹೇಳಿದರೂ ಕೇಳದೆ ದುರ್ಯೋಧನ ವ್ರಾಯೋಪ 
ವೇಶಮಾಡಿರಲಾಗಿ ಪಾತಾಳವಾಸಿಗಳಾದ ದೈತ್ಯರು ದುರ್ದೇವತೆಯನ್ನು ಸೃಷ್ಟಿಮಾಡಿ, 
ದುರ್ಯೋಧನನನ್ನು ವಾತಾಳಕ್ಕೆ ಬರಮಾಡಿಕೊಂಡದ್ದು. ದುರ್ಯೋಧನನಿಗೆ ಅಲ್ಲಿದ್ದ ದೈತ್ಯ 
ರೆಲ್ಲರೂ ಅನೇಕ ಕಾರಣಗಳನ್ನು ಹೇಳಿ, ಅವನನ್ನು ಮರಳಿ ಮುಂಚಿನಲ್ಲಿಗೆ ಕಳುಹಿದ್ದು. 


ದೆರ್ಯೋಧನ 295 ದುರ್ಯೋಧನ 


ದುರ್ಯೋಧನ ಹಸ್ತಿನಾವತಿಗೆ ಬಂದದ್ದು [ವನ. ೨೪೮-೨೫೩]. ಪಾಂಡವರೊಂದಿಗೆ 
ಸಂಧಿಮಾಡಿಕೊಳ್ಳುವ ಹಾಗೆ ದುರ್ಯೋಧನನಿಗೆ ಬೋಧಿಸಿದ್ದು. ಕಠ್ಲನನ್ನು ದಿಗಿ ಜಯಕ್ಕೆ 
ಕಳುಹಿ, ಸಕಲ ರಾಜರನ್ನು ವಶಮಾಡಿಕೊಂಡದ್ದು [ವನ. ೨೫೪-೨೫೫]. ದುರ್ಯೋಧನ 
ರಾಜಸೂಯಯಾಗಕ್ಕೆ ನಂಕಲ್ಪಿಸಿದ್ದು. ಖುತ್ಹಿಜರು ರಾಜಸೂಯನನ್ನು ಮಾಡ 
ಬೇಡವೆಂದು ಹೇಳಿ, ಆತರ ಮೂಲಕ ವೈಷ್ಣವಯಾಗವನ್ನು ಮಾಡಿಸಿದ್ದು [ನನ, 
೨೫೬-೨೫೭]. ಒಮ್ಮೆ ದುರ್ವಾಸ ಮುನಿ ತನ್ನ ಶಿಷ್ಯರೊಂದಿಗೆ ದುರ್ಯೋಧನನಲ್ಲಿ 

ಬಂದದ್ದು. ದುರ್ಯೋಧನ ಆತನನ್ನು ಶುಶ್ರೂಷೆಯಿಂದ ವಶನಡಿಸಿಕೊಂಡು, 
"" ದ್ರೌನದಿಯ ಭೋಜನಾನಂತರ ಸಾಂಡನರಲ್ಲಿಗೆ ಹೋಗಿ, ಭೋಜನವನ್ನು ಜೇಡಿ, 
ಅವರಿಗೆ ಶಾವಕೊಟ್ಟು ಬರಬೇಕು '' ಎಂಬುದಾಗಿ ದುರ್ದಾನನನ್ನು ಬೇಡಿ, ಆತನಿಂದ 
ಅಭಯವನ್ನು ಪಡೆದದ್ದು. [ವನ ೨೬೪-೨೬೫]... ಪಾಂಡವರು ಅಜ್ಞಾತವಾಸ 
ಮಾಡುತ್ತಿದ್ದಾಗ ಅವರನ್ನು ಕಂಡುಹಿಡಿದು, ಮರಳಿ ಅವರನ್ನು ಕಾಡುವಾಲು 
ಮಾಡಬೇಕೆಂಬ ದುರುದ್ದೇಶದಿಂದ ದುರ್ಯೋಧನ ಚಾರರನ್ನು ಕಳುಹಿದ್ದು. ಜಾರರು 
ಹಿಂದಿರುಗಿ ಬಂದು, ವಾಂಡವರ ಸುಳಿವೇ ಇಲ್ಲವೆಂದು ಹೇಳಿ, ಕೇಚಕವಥೆಯ 
ವೃತ್ತಾಂತವನ್ನು ತಿಳುಹಿದ್ದು. ದುರ್ಯೋಧನ ವಾಂಡವರನ್ನು ಕಂಡುಹಿಡಿಯಲು 
ಯೋಚಿಸಿದ್ದು. ಭೀಷ್ಮ ದ್ರೋಣರು ವಾಂಡವರೊಂದಿಗೆ ಸಂಧಿಮಾಡಿಕೊಳ್ಳುವುದಾಗಿ 
ದುರ್ಯೋಧನನಿಗೆ ಬೋಧಿಸಿದ್ದು [ನಿರಾ. ೨೯-೩೧]. ಕೀಚಕವಥೆ ಭೀಮನ ಕೆಲಸವೆಂದು 
ಊಹಿಸಿ, ಭೀಷ್ಮ್ಮಾದಿಗಳ ಅನುಮತಿಯಿಂದ ತ್ರಿಗರ್ತದೇಶಾಧಿನನಾದ ಸುಶರ್ಮ ನನ್ನು 
ವಿರಾಟನ ಮೇಲೆ ಯುದ್ಧಕ್ಕೆ ಕಳುಹಿದ್ದು [ವಿರಾ. ೩೨]. ದುರ್ಯೋಧನ ಭೀಷ್ಮಾದಿ 
ಗಳೊಡನೆ ಹೊರಟು ವಿರಾಟಿ ನಗರಿಯ ಉತ್ತರ ಭಾಗದಲ್ಲಿ ಗೋವುಗಳನ್ನು ತಡೆದದ್ದು 
[ವಿರಾ. ೩೭]. ಅಶ್ವತ್ಥಾಮ ದುರ್ಯೋಧನನನ್ನು ನಿಂದಿಸಿದ್ದು [ವಿರಾ. ೫೦]. ಭೀಷ್ಮ 
ವಾಂಡವರ ಅಜಾ 4 ತೆವಾಸದ ಗಡು ಮಾರಿಹೋಯಿತೆಂಬುದಾಗಿ ದುರ್ಯೋಧನನಿಗೆ 
ವಿವರಿಸಿ, ವಿರಾಟನ ಗೋವುಗಳನ್ನು ಹೊಡೆದುಕೊಂಡುಹೋಗುವಂತೆ ದುರ್ಯೋಧನನಿಗೆ 
ಹೇಳಿಕಳುಹಿ, ತಾನು ಸೇನಾಸಮೇಶನಾಗಿ ಯುದ್ಧಕ್ಕೆ ನಿಂತದ್ದು. ದುರ್ಯೋಧನ 
ಗೋವುಗಳೊಂದಿಗೆ ಹಸ್ತಿನಾವತಿಗೆ ಹೊರಟಿದ್ದು [ನಿರಾ. ೫೨]. ದುರ್ಯೋಧನ 
ಸೈನ್ಯದಲ್ಲಿ ಕಾಣಲಿಲ್ಲವಾಗಿ ಅರ್ಜುನ, ಅವನನ್ನು ಇದಿರಿಸಿ ಹಿಂದಿರುಗಿಸಿದ್ದು [ನಿರಾ. 
೫೫, ೬೭]. ದುರ್ಯೋಧನ ಅರ್ಜುನನಿಂದ ಸೋತದ್ದು [ವಿರಾ. ೬೬]. ಭೀಷ್ಮಾದಿಗಳು 
ದುರ್ಯೋಧನನನ್ನು ಮುತ್ತಿಕೊಂಡು ಕಾಪಾಡಿದ್ದು [ವಿರಾ. ೬೭]. ದುರ್ಯೋಧನಾದಿಗಳು 
ಅರ್ಜುನನ ಸಮ್ಮೋಹನಾಸ್ತ್ರದಿಂದ ಮೈಮರೆತು ಬಿದ್ದಿದ್ದಾಗ ಉತ್ತರಕುಮಾರ ಅವರ 
ವಸ್ತ್ರಗಳನ್ನೆಲ್ಲ ಕಸುಗೊಂಡೆದ್ದು (ವಿರಾ. ೬೭]. "" ಪಾಂಡವರು ತಮ್ಮ ಗಡು ಮುಗಿಯು 
ವುದಕೊಳಗಾಗಿಯೇ ತಮ್ಮ ಕಣ್ಣಿ ಗೆ ಬಿದ್ದ ಕಾರಣ ಮರಳಿ ಹದಿಮೂರು ನರ್ಷ ವನವಾಸ 


ದುರ್ಯೋಧನ 296 ದುರ್ಯೋಧನ 


ನನ್ನೂ ಒಂದು ವರ್ಷ ಅಜ್ಜ್ಯಾತವಾಸವನ್ನೂ ಮಾಡಬೇಕು '” ಎಂಬುದಾಗಿ ದುರ್ಯೋ 
ಧನ ಯುಧಿಷ್ಠಿರನಿಗೆ ಹೇಳಿಕಳುಹಿದ್ದು [ನಿರಾ. ೭೭]. ದುರ್ಯೋಧನ ತನಗೆ ಯುದ್ಧದಲ್ಲಿ 
ಸಹಾಯಮಾಡಬೇಕೆಂದು ಕೇಳುವುದಕ್ಕಾಗಿ ಕೃಷ್ಣನಲ್ಲಿಗೆ ಹೋಗಿದ್ದ. ಅಜೀ ಕಾಲದಲ್ಲಿ 
ಅರ್ಜುನನೂ ಅಲ್ಲಿಗೆ ಬಂದ. ಇಬ್ಬರೂ ಏಕಕಾಲದಲ್ಲಿ ಕೃಷ್ಣನ ಮನೆಯನ್ನು ಹೊಕ್ಕರು. 
ಕೃಷ್ಣ ಮೊದಲು ಅರ್ಜುನನನ್ನು ಕೇಳಿದ. ಅರ್ಜುನ ಕೃಷ್ಣನನ್ನು ವರಿಸಿದ. ದುರ್ಯೋ 
ಧನ ಯಾದನನೇನೆಯನ್ನು ತೆಗೆದುಕೊಂಡು ಕೃತನರ್ಮನೊಂದಿಗೆ ಹೆಸಿ_ನಾವತಿಗೆ 
ಬಂದ [ಉದ್ಯೋ. ೭]. ವಾಂಡವರ ಸಹಾಯಾರೃವಾಗಿ ಬರುತ್ತಿದ್ದ ಶಲ್ಯಸಿಗೆ 
ದುರ್ಯೋಧನ, ದಾರಿಯಲ್ಲಿ ರಹಸ್ಯವಾಗಿ ಸೈನ್ಯದ ಆಹಾರಾದಿಗಳಿಗೆ ಒತ್ತಾಸೆಮಾಡಿ, 
ಶಲ್ಯನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡದ್ದು [ಉ. ೮]. ದುರ್ಯೋಧನ ಸಂಜಯನ 
ಮೂಲಕ ಪಾಂಡವರ ಅಭಿಪ್ರಾಯವನ್ನು ತಿಳಿದದ್ದು [ಉ. ೩೧-೩೨). ದುರ್ಯೋಧನ 
ಬೇಗನೆ ಸದಚ್ಯುತನಾಗುವನೆಂದು ನಿದುರ ಹೇಳಿದ್ದು [ಉ. ೩೮]. ಕೃಷ್ಣಾರ್ಜುನರು 
ನಾರಾಯಣ.ನರಾಂಶಸಂಭೂತರಕೆಂದು ಭೀಷ್ಮ ದುರ್ಯೋಧನನಿಗೆ ತಿಳಿಸಿದ್ದು [ಉಜ್ಯೋ. 
೪೯], ದುರ್ಯೋಧನ ತನ್ನ ಮತ್ತು ಪಾಂಡವರ ಸಾಮರ್ಥ ನನ್ನು ಹೋಲಿಸಿ, ತಾನೇ 
ಬಲಾಧಿಕನೆಂದು ಹೇಳಿ ಧೃತರಾಷ್ಟ್ರನನ್ನು ಸಮಾಧಾನಸಡಿಸಿದ್ದು. ಸಂಜಯನ 
ಮೂಲಕ ವಾಂಡವರೆ ಸಾಮರ್ಥ್ಯವನ್ನು ತಿಳಿದು, ತನ್ನ ಪಕ್ಷದವರ ಶಕ್ತಿಸಾಮರ್ಧ ತ 
ಗಳನ್ನು ವಿವರಿಸಿದ್ದು [ಉದ್ಯೋ, ೫೫-೫೭]. ಭೀಸ್ಮಾದಿಗಳ ಸಹಾಯವಿಲ್ಲದೆಯೇ 
ಕರ್ನ, ದುಶ್ಯಾಸನರ ಸಹಾಯದಿಂದಲೇ ವಾಂಡವರನ್ನು ಕೊಲ್ಲುವುದಾಗಿ ದುರ್ಯೋ 
ಧನ ಪ್ರತಿಜೆ ಬ ಮಾಡಿದ್ದು. ಧೃತರಾಷ್ಟ್ರನನ್ನು ಅವನು ನಿಂದಿಸಿದ್ದು (ಉದ್ಯೋ. ೫೮- 
೬೩]. "" ಪಾಂಡವರು ದೇವಾಂಶಸಂಭೂತರು. ಅವರಿಗೆ ದೈವಬಲವಿದೆ. ಅವ 
ರೊಡನೆ ದ್ವೇಷ ತಕ್ಕುದಲ್ಲ'' ಎಂದು ಹೇಳಿದ ಧ ಎತರಾಷ್ಟ್ರನ ಮಾತನ್ನು ಅಲ್ಲಗಳೆದು 
" ಮಾಂಡನರು ಜೈವಬಲಸಂಸನ್ನರಾಗಿದ್ದುದೇ ನಿಜವಾದರೆ ಇಂದಿನವರೆಗೆ ಯಾವ 
ದೇವರೂ ಏಕೆ ಅವರಿಗೆ ಸಹಾಯಮಾಡಲಿಲ್ಲ? '' ಎಂದು ಮುಂತಾಗಿ ಹೀಯಾಳಿಸಿ 
ಮಾತನಾಡಿ, ತಾನು ಜಲಸ್ತಂಭನ ಮುಂತಾದ ಮಹಿಮೆಯುಳ್ಳವನೆಂದು ದುರ್ಯೋ 
ಧನ ಕೊಚ್ಚಿ ಕೊಂಡದ್ದು [ಉದ್ಯೋ. ೬೦, ೬೧]. ಅರ್ಜುನ ಕೃಷ್ಣನ ಪ್ರೇಮಪಾತ್ರ 
ನಾದುದರಿಂದ ವಾಂಡವರೊಂದಿಗೆ ಸಂಧಿಮಾಡಿಕೊಳ್ಳುವುದೇ ಯುಕ್ತವೆ೦ಬುದಾಗಿ 
ಧೃತರಾಷ್ಟ್ರ ದುರ್ಯೋಧನನಿಗೆ ತಿಳಿಯಹೇಳಿದ್ದು [ಉದ್ಯೋ. ೬೫]. ಧೃತರಾಷ್ಟ್ರನ 
ಮಾತನ್ನು ಕೇಳಿ ಬೇಸರಸಟ್ಟು ದುರ್ಯೋಧನನು ರಾಜಸಭೆಯಿಂದ ಎದ್ದುಹೋದದ್ದು 
[ಉದ್ಯೋ. ೬೬]. ದುರ್ಯೋಧನನು ದಂಡಕ್ಕೆ ಯೋಗ್ಯನೇ ಹೊರತು, ಸಂಧಿಗೆ ತಕ್ಸುವ 
ನಲ್ಲವೆಂಬುದಾಗಿ ಕೃಷ್ಣನು ಹೇಳಿದ್ದು [ಉದ್ಯೋ. ೭೮]. ಶ್ರೀ ಕೃಷ್ಣ ಬರುವ ಸುದ್ದಿ 
ಯನ್ನು ಕೇಳಿ ಸಂತುಷ್ಟನಾದ ಧೃತರಾಷ್ಟ್ರನ ಅಪ್ಪಣೆ ಮೇರೆಗೆ ದುರ್ಯೋಧನ ದಾರಿ 


ದುರ್ಯೋಧನ 291 ದುರ್ಯೋಧನ 


ಯುದ್ಧಕ್ಕೂ ಅಲ್ಲಲ್ಲಿ ಸಭೆಗಳನ್ನು ಏರ್ವ ಡಿಸಿದ್ದು [ಉ. ೮೬]. ಧೃತರಾಷ್ಟ್ರ ಕೃಷ್ಣನಿಗೆ 
ಆನೆ, ಕುದುರೆ ಮುಂತಾದ ಕಾಣಿಕೆಗಳನ್ನು ಅರ್ಪಿನಬೇಕೆಂದು ವಿದುರನ ಮೂಲಕ 
ದುರ್ಯೋಧನನಿಗೆ ಹೇಳಿಕಳುಹಿದ್ದು. ದುರ್ಯೋಧನ ಅದಕ್ಕೆ ನಮ್ಮತಿಸದೆ, ಷ್ಟ ನ್ನನನ 


4 


ಲ 
ತ್ರ ಹಾಕಬೇಕೆಂದು ಯೋಚಿಸಿದ್ದು. ಆ ಮಾತನ್ನು ಕೇಳಿ ಭೀಷ್ಮ ದುರ್ಯೋಧನನನು 


ವಂದಿಸಿ ಸಭೆಯಿಂದ ಎದ್ದುಹೋದದ್ದು [ಉದ್ಯೋ. ಆಶ]. ಕೃಷ್ಣ ದುರ್ಯೋಧನನ ಮನೆಗೆ 
ಬಂದದ್ದು. ದುರ್ಯೋಧನ ಆತನನ್ನು ಸತ್ಕರಿಸಿ ಭೋಜನಕ್ಕೆ ಕರೆದದ್ದು. ಕೃಷ್ಣ ಅದಕ್ಕೆ 
ಸಮ್ಮತಿನದಿರಲಾಗಿ, ಅಂತಹ ಅನಾದರಣೆಗೆ ಕಾರಣವೇನೆಂದು ದುರ್ಯೋಧನ 
ಕೃಷ್ಣನನ್ನು ಪ್ರಶ್ನೆಮಾಡಿ ತಿಳಿದದ್ದು. ಕೃಷ್ಣನ ಪ್ರತ್ಯುತ್ತರ [ಉದ್ಯೋ. ೯೧]. ಶಕುನಿ 
ದುರ್ಯೋಧನರು ಮಾತನಾಡಿಕೊಂಡು ಕೃಷ್ಣನನ್ನು ಸಭೆಗೆ ಬರಮಾಡಿಕೊಂಡದ್ದು 
(ಉದ್ಯೋ. ೯೪]. ದುರ್ಯೋಧನನ ಕೆಚ್ಚನ್ನು ಇಳಿಸುವುದಕ್ಟಾಗಿ ಮಾತಲಿಯ 
ವೃತ್ತಾಂತವನ್ನು ಹೇಳಿದ್ದು [ಉದ್ಯೋ. ೯೭]. ನಾರದ ವಾಂಡವರೊಂದಿಗೆ ಸಂಧಿ 
ಮಾಡಿಕೊಳ್ಳುವಂತೆ ದುರ್ಯೋಧನನಿಗೆ ತಿಳಿಯಹೇಳಿದ್ದು [ಉದ್ಯೋ. ೧೨೩]. ದುಕ್ಕೋ 
ಧನನಿಗೆ ಬುದ್ಧಿ ಹೇಳುವಹಾಗೆ ಧೃತರಾಷ್ಟ್ರ ಕೃಷ್ಣನನ್ನು ವ್ರಾರ್ಧಿಸಿದ್ದು. ಕೃಷ್ಣ 
ದುರ್ಯೋಧನನಿಗೆ ವಿವೇಕ ಹೇಳಿದ್ದು. ಭೀಷ್ಮಾದಿಗಳು ಕೃಷ್ಣನ ಮಾತನ್ನು ಅನು 
ಮೋದಿಸಿ, ದುರ್ಯೋಧನನನ್ನು ಪ್ರೋತ್ಸಾಹಗೊಳಿಸಿದ್ದು [ಉ. ೧೨೪-೧೨೬]. ದುರ್ಯೋ 
ಧನ ತಾನು ನಿರನರಾಧಿಯೆಂತಲೂ, ತಾನು ಬದುಕಿರುವವರೆಗೂ ವಾಂಡವರಿಗೆ 
ಸೂಜಿಯ ಮೊನೆಯಷ್ಟು ಭೂಮಿಯನ್ನಾದರೂ ಕೊಡಲಾರೆನೆಂದೂ ಹೇಳಿದ್ದು 
[ಉ. ೧೨೭]. ದುರ್ಯೋಧನ ಮಾಡಿದ ಮರ್ನೀತಿಗಳನ್ನೇ ಕೃಷ್ಣ ನು ಎತ್ತಿ 
ಆಡಿದ್ದು. ದುರ್ಯೋಧನ ಸಿಟ್ಟಿನಿಂದ ಸಭೆಯನ್ನು ಬಿಟ್ಟುಹೋದದ್ದು. " ಕುಲವನ್ನು 
ಕಾವಾಡಿಕೊಳ್ಳ ಬೇಕಾದರೆ ದುರ್ಯೋಧನನನ್ನು ಬಿಡುವುದೇ ಲೇಸು'' ಎಂಬು 
ದಾಗಿ ಕೃಷ್ಣ ಧೃತರಾಷ್ಟ್ರನಿಗೆ ತಿಳಿಸಿದ್ದು. ಗಾಂಧಾರಿ ದುರ್ಯೋಧನನನ್ನು ಮರಳಿ 
ಸಭೆಗೆ ಕರೆತಂದು, ನೀತಿಯನ್ನು ಹೇಳಿ ವಾಂಡವರೊಂದಿಗೆ ಸಂಧಿಮಾಡಿಕೊಳ್ಳ 
ಹೇಳಿದ್ದು [ಉ. ೧೨೮-೧೨೯]. ದುರ್ಯೋಧನ ಜನನಿಯ ಮಾತನ್ನೂ ಲೆಕ್ಕಿಸದಿ, 
ಕ್ಡ, ಶಕುನಿಗಳೊಂದಿಗೆ ಯೋಚಿಸಿ, ಕೃಷ್ಣನನ್ನು ಕಟ್ಟಿಹಾಕುವ ಯೋಚನೆ 
ಮಾಡಿದ್ದು. ಅದನ್ನು ತಿಳಿದು ಧ ಎತರಾಷ್ಟ್ರ ಮರಳಿ ದುರ್ಯೋಧನನಿಗೆ ತಿಳಿಯಹೇಳಿದ್ದು. 
ವಿಶ್ವರೂವಪ್ರ ದರ್ಶನ [ಉ. ೧೩೦-೧೩೧]. ಭೀಷ್ಮಜ್ರೋಣರು ಮರಳಿ ದುರ್ಯೋಧನನ 
ಬಳಿಗೆ ಬಂದು ವಾಂಡವರೊಂದಿಗೆ ಸಂಧಿಮಾಡಿಕೊಳ್ಳ ಹೇಳಿದ್ದು [ಉ. ೧೩೮]. 
ದುರ್ಯೋಧನ ಆಗಲೂ ತನ್ನ ಹಠವನ್ನು ಬಿಡದಿದ್ದುದಕ್ಕಾಗಿ, ಭೀಷ್ಮ ದ್ರೋಣರು 
ತಾವು ಅರ್ಜುನನೊಂದಿಗೆ ಯುದ್ಧಮಾಡಬೇಕಾಗಿ ಬಂದುದನ್ನು ಕುರಿತು ಚಿಂತಿ 
ಸಿದ್ದು ಥ್ರೋಣ ಮತ್ತೊಮ್ಮೆ ದುರ್ಯೋಧನನಿಗೆ ಶಾಂತಿಯನ್ನು ವಿವರಿಸಿದ್ದು 


ದುರ್ಯೋಧನ 298 ದುರ್ಯೋಧನ 


[ಉ. ೧೩೯]. ದುರ್ಯೋಧನನ ಮಾತನ್ನು ಕೃಷ್ಣನು ವಾಂಡವರಿಗೆ ಹೇಳಿದ್ದು 
ಉ.೧೫೦]. ಕರ್ಣಾದಿಗಳ ಮೂಲಕ ಯುದ್ದಸಾಮಗ್ರಿಗಳನ್ನು ಅಣಿಮಾಡಿಸಿದ್ದು [ಉ. 
೧೫೩]. ದುರ್ಯೋಧನ ತನ್ನ ಸೇನೆಯನ್ನು ಮೂರು ಭಾಗವಾಗಿ ವಿಂಗಡಿಸಿದ್ದು, 
ಕೃವಾದಿಗಳನ್ನು ತನ್ನ ಹಕ್ಕೊಂದು ಅಕ ಹಿಣೀ ಸೇನೆಗೂ ಬೇರೆಬೇರೆಯಾಗಿ ಸೇನಾ 
ಪತಿಗಳನ್ನಾಗಿ ನಿಯಮಿಸಿದ್ದು [ಉ. ೧೫೫]. ದುರ್ಯೋಧನ ಭೀಷ್ಮಾಚಾರ್ಯರನ್ನು 
ಬೇಡಿ ಆತನಿಗೆ ನಕಲ ನೇನಾಧಿಪತ್ಯದಲ್ಲಿ ವಟ್ಟಗಟ್ಟಿದ್ದು [ಉ. ೧೫೭] ದುರ್ಯೋಧನ 
ಉಲೂಕನನ್ನು ಸಾಂಡವರಲ್ಲಿಗೆ ರಾಯಭಾರಿಯಾಗಿ ಕಳುಹಿದ್ದು. ದುರ್ಯೋಧನನ ಅಪ್ಪಣೆ 
ಮೇರೆಗೆ ಕ್ಕ ಯುದ್ಧವಾರ್ತೆಯನ್ನು ಡಂಗುರ ಹೊಡಿಸಿದ್ದು [ಉ. ೧೬೦-೧೬೩]. 
ದುರ್ಯೋಧನ ತನ್ನ ನೇನೆಯಲ್ಲಿ ರಧಾತಿರಧರನ್ನು ಲೆಕ್ಕಿಸಿದ್ದು. ಭೀಷ್ಮ ಕರ್ಡನನ್ನು 
ಅರ್ಧರಥನನ್ನಾಗಿ ಅೆಕ್ಳಿಸಲು ಕಠ ಕೋಪಿಸಿ, ಭೀಷ್ಮನನ್ನು ನಿಂದಿಸಿದ್ದು. ದುರ್ಯೋ 
ಧನ ಆತನನ್ನು ಬೇಡಿಕೊಂಡು, ವಾಂಡವನೇನೆಯಲ್ಲಿ ರಧಾತಿರಧರನ್ನು ಲೆಕ್ಟಿಸು 
ವಂತೆ ಹೇಳಿದ್ದು [ಉ. ೧೬೬-೧೭೧]. ದುರ್ಯೋಧನ ಭೀಷ್ಮನ ಮೂಲಕ ಶಿಖಂಡಿಯ 
ವೃತ್ತಾಂತವನ್ನು ತಿಳಿದದ್ದು [ಉ. ೧೭೨]. "" ಯಾರು ಯಾರು ಎಷ್ಟು ಎಷ್ಟು 
ದಿನಗಳಲ್ಲಿ ವಾಂಡವ ಸೇನೆಯನ್ನು ಫಿರ್ಮೂಲಗೊಳಿಸಬಲ್ಲರು? '' ಎಂಬುದಾಗಿ 
ದುರ್ಯೋಧನ ಭೀಷ್ಮಾದಿಗಳನ್ನು ಪ್ರಶ್ನೆಮಾಡಿ ತಿಳಿದದ್ದು [ಉ. ೧೯೩]. ದುರ್ಯೋಧನ 
ಭೀಷ್ಮನ ಮೂಲಕ ಶ್ರೀ ಕೃಷ್ಣನ ಮಹಿಮೆಯನ್ನು ಕೇಳಿದ್ದು. ವಾಂಡನರು ಕೃಷ್ಣನನ್ನು 
ಆಶ್ರಿಯಿಸಿರುವರಾಗಿ ಅವರಿಗೇ ಜಯ ದಿಟವೆಂಬುದಾಗಿ ಭೀಷ್ಮ ದುರ್ಯೋಧನನಿಗೆ 
ಹೇಳಿದ್ದು. ಭೀಷ್ಮ ಕೃಷ್ಣನ ಮಹಿಮೆಯನ್ನು ವಿವರಿಸಿ, ಪಾಂಡವರ ಸಂಗಡ ಸಂಧಿಮಾಡಿ 
ಕೊಳ್ಳುವಂತೆ ದುರ್ಯೋಧನನಿಗೆ ಹೇಳಿದ್ದು [ಭೀ. ೬೮]. ತನ್ನ ಸ್ಫನ್ಯವೆಲ್ಲವೂ ಕ್ರಮ 
ವಾಗಿ ಕ್ಷೇಣವಾಗುತ್ತ್ತ ಬಂದು, ವಾಂಡವರಿಗೇ ಜಯವಾಗುತ್ತಿರುವುದನ್ನು 
ಕಂಡು ದುರ್ಯೋಧನ ಭೀಷ್ಮನಲ್ಲಿ ಮೊರೆಯಿಟ್ಟಿದ್ದು. ಭೀಷ್ಮ ಆತನನ್ನು ಸಂತವಿಸಿದ್ದು 
[ಭೀ. ೮೦, ೮೧]. ದುರ್ಯೋಧನ ಘಟೋತೃಚನೊಂದಿಗೆ ಯುದ್ಧಮಾಡಿದ್ದು [ಭೀ. 
೯೧, ೯೨]. ಭೀಷ್ಮ ಶಸ್ತ್ರತ್ಯಾಗಮಾಡಿದಲ್ಲಿ ತಾನು ವಾಂಡವರನ್ನು ಗೆಲ್ಲುವೆನೆಂಬ 
ಕರನ ಮಾತನ್ನು ಕೇಳಿ, ದುರ್ಯೋಧನ ಎಂಟನೆಯ ರಾತ್ರಿ ಭೀಷ್ಮನಲ್ಲಿಗೆ ಹೋಗಿ, 
ಕಠ ನಿಗೆ ಸೇನಾಧಿಕಾರವನ್ನು ಒಪ್ಪಿಸುವಂತೆ ಹೇಳಿದ್ದು. ಭೀಷ್ಮ ದುರ್ಯೋಧನನನ್ನು 
ಸಂತನಿಸಿದ್ದು [ಭೀ. ೯೭, ೯೮]. ಭೀಷ್ಮ ದುರ್ಯೋಧನರ ಸಂವಾದ [ಭೀ. ೧೦೯], 
ಭೀಷ್ಮ ದುರ್ಯೋಧನನಿಗೆ ಅರ್ಜುನನ ಪರಾಕ್ರಮವನ್ನು ಬಣ್ಣಿಸಿ ಪಾಂಡವರೊಂದಿಗೆ 
ಸಂಧಿಮಾಡಿಕೊಳ್ಳುವಂತೆ ದುರ್ಯೋಧನನಿಗೆ ತಿಳಿಯಹೇಳಿದ್ದು [ಭೀ. ೧೨೧]. 
ಕರ್ಣ ದುರ್ಯೋಧನನಿಗೆ ವಾಂಡವರನ್ನು ಕೊಲ್ಲುವುದಾಗಿ ಭಾಷೆಯಿತ್ತ್ತು ಯುದ್ಧಕ್ಕೆ 
ಹೊರಟದ್ದು (ದ್ರೋ. ೨]. ದುರ್ಯೋಧನ ಕರ್ಣನ ಅನುಮತಿಯಿಂದ ದ್ರೋಣನಿಗೆ 


ದುರ್ಯೋಧನ 299 ಜುರ್ಯೋಧನ 


ನೇನಾಧಿಕಾರದಲ್ಲಿ ನಟ್ಟಗಟ್ಟಿದ್ದು [ಜ್ರೋ. ೫-೭]. ಯುಧಿಷ್ಠಿರನನ್ನು ತನಗೆ 
ಜೀವನದೊಂದಿಗೆ ಹಿಡಿತಂದುಕೊಡಬೇಕೆಂಬುದಾಗಿ ದುರ್ಯೋಧನ ಜ್ರೋಣನನ್ನು 
ಬೇಡಿದ್ದು ದ್ರೋಣ ಅಂತೆಯೇ ಆಗಲೆಂದು ಅಭಯವನಿತ್ತದ್ದು. ದುರ್ಯೋಧನ 
ಆ ವಾರ್ತೆಯನ್ನು ಪ ಪ್ರಕಟಗೊಳಿಸಿದ್ದು [ಹ್ರೋ. ೧೨]. ಯುಧಿಷ್ಠಿರನ ನ್ನು ಹಿಡಿಯಲು 
ಪ್ರಯತ್ನಿಸಿದ ಸೊ ಣನ ಸಾಹಸ ವ್ಯರ್ಧ ವಾದದ: ನಖ್ಯೋಧನ ದ್ರೋಣನಲ್ಲಿಗೆ 
ಹೋಗಿ ಗೊಳಾಡಿದ್ದು. ಜಾ ವ್ರ ತಿಯಾಗಿ ಪಾಂಡವ ಸೆ ನೆಯಲ್ಲಿ ಯಾವ 
ನಾದರೊಬ್ಬ ಮಹಾರಧನನ್ನು ಕೊಲ್ಲು ಅಣ ದ್ರೋಣನು pe Fn 
[ದ್ರೋ. ೩೩]. ಅರ್ಜುನನ ಕೊಳ್ಳ ಕೇಳಿ ಹೆದರಿ, ಓಡಿಹೋಗಬೇಕೆಂದಿದ್ದ 
ಜಯದ್ರಧನನ್ನು ದುರ್ಯೋಧನ ಸಮಾಧಾನಸಡಿಸಿದ್ದು [ದ್ರೋ. ೭೪]. ಜಯದ್ರಧನನ್ನು 
ಕೊಲ್ಲುವೆನೆಂಬ ಅರ್ಜುನನ ವ್ರತಿಜೆ ಯಿಂದ ಹೆದರಿದ ದುರ್ಯೋಧನ ದ್ರೋಣ ನಲ್ಲಿಗೆ 
ಹೋಗಿ, ಆತನನ್ನು ನಾನಾವರಿಯಿಂದ ಚುಚ್ಚಾ ಮಾತುಗಳನ್ನಾಡಿ ನೋಯಿಸಿದ್ದು. 
ದ್ರೋಣ ದುರ್ಯೋಧನನಿಗೆ ಮಂತ್ರಕನಚನನ್ನು ಕೊಟ್ಟು ಅರ್ಜುನನೊಂದಿಗೆ 
ಯುದ್ಧಕ್ಕೆ ಕಳುಹಿಸಿದ್ದು [ಜ್ರೋ. ೯೪]. ಅರ್ಜುನ ದುರ್ಯೋಧನರ ವೀರ ವಾದ 
ಮತ್ತು, ಯುದ್ಧ. ದುರ್ಯೋಧನ ಸೋತದ್ದು [ದ್ರೋ. ೧೦೩]. ದುರ್ಯೋಧನ 
ಸಾತ್ಯಕೆಯಿಂದ ಸೋತದ್ದು [ದ್ರೋ. ೧೧೫). ಜ್ರೋಣ ದುರ್ಯೋಧನರ ಸಂವಾದ 
[ದ್ರೋ. ೧೩೦]. ಕಠ ದುರ್ಕೊ ್ಯೀಧನರ ಸಂವಾದ [ಜ್ರೋ. ೧೪೬]. ಸ್ಪಂಧನ 
ವಥೆಯಿಂದ ಮಟಿಕನಾಡ ದುರ್ಯೋಧನ ದ್ರೋಣನಲ್ಲಿ ಗೋಳಾಡಿದ್ದು[ದ್ರೋ, ೧೫೨], 
ದ್ರೋಣ ವಾಂಡವನಕ್ಷವಾತಿಯಾದುದರಿಂದ ಸೈಂಧವ ವಥೆಯನ್ನು ಮನಃಪೂರ್ವಕ 
ವಾಗಿಯೇ ಉಪೇಕ್ಷಿಸಿದನೆಂಬುದಾಗಿ ದುರ್ಯೋಧನ ಕಠನಲ್ಲಿ ದೂರಿದ್ದು [ದ್ರೋ. 
೧೫೩]... ದುರ್ಯೋಧನ ಯುಧಿಸ್ಮಿರನೊಂದಿಗೆ ಯುದ್ಧಮಾಡಿ ಸೋತದ್ದು [ಜ್ರೋ 
೧೫೪]. ಕರ್ನ ನಿಗೂ ಥ್ರ ಿಸನಿಗೂ ವಾಕ್ಟಲಹವುಂಬಾಗಿ, ಅದು ನಿಸರ್ಯಾಸಕ್ಕೆ ಬಂದುದನ್ನು 
ಕಂಡು ದುಕ್ಯೋಧನ' ಅವರಿಬ್ಬರನ್ನೂ ಶಾಂತಗೊಳಿಸಿ, ಅಶ್ವ ತ್ಹಾಮನನ್ನು ಸಮಾಧಾನ 
ಪಡಿಸಿದ್ದು [ಜ್ರೋ. ೧೬೦]. ಹಡಿನಾಲ್ಯಕೆಯ ದಿನ ರಾತ್ರಿ "ಮಾಡ್ಧೆ ದಲ್ಲಿ ಘಟೋತ್ಕಚ 
ವಧೆಯ ಕಟ ದುರ್ಯೋಧನ ಜ್ರೋಣನ ಬಳಿಗೆ ಟೋ ಆತನನ್ನು 
ಹೀಯಾಳಿಸಿದ್ದು. ದ್ರೋಣ ದುರ್ಯೋಧನನನ್ನು ಅಲ್ಲಗಳೆದದ್ದು [ದ್ರೋ. ೧೮೬], 
ದುರ್ಯೋಧನ ನಕುಲನೊಂದಿಗೆ ಯುದ್ಧಮಾಡಿ ಸೋತದ್ದು [ದ್ರೋ. ೧೮೮]. 
ದುರ್ಯೋಧನ ಜ್ರೋಣವಥೆಯನ್ನು ಕೃನನ ಮೂಲಕ ಅಶ್ವತಾ "ಮನಿಗೆ ತಿಳಿಸಿದ್ದು 
[ದ್ರೋ. ೧೯೪]. ತಟ್‌ ಅಶ್ವತಾ ಎಮನ SE ತೆಗ್ದ ನಿಗೆ 
ಸೇನಾಪತ್ಯದಲ್ಲಿ ನಟ್ಟಗಟ್ಟದ್ದು [ಕರ್ನ i. ' ದುರ್ಯೋಧನ ಯುಧಿಷ್ಕಿ ರನಿಂದ 


ಜಿ 
ಸೋತದ್ದು [ಕಠ್ಣ. ನ್ನ ತೆ ್ಯೀಧನ ಶಲ್ಯನನ್ನು ಘರ ನಿಗೆ ಸಾ ಸಾರಥಿಯಾಗುವಂತೆ 


ದುರೊ ಕಥನ 800 ದುರ್ಯೋಧನ 


ಬೇಡಿದ್ದು. ತ್ರಿಪುರದಹನ ಕಥೆಯನ್ನು ವರ್ಡಿಸಿದ್ದು (ಕರ್ಣ. ೨೭-೨೯]. ಕಠ್ಮನಿಗೂ 
ಶಲ್ಯನಿಗೂ ವಾಕ್ಕಲಹ ಬಂದಾಗ ದುರ್ಯೋಧನ ಅವರಿಬ್ಬರನ್ನೂ ಬೇಡಿ, ಸಂತನಿಸಿದ್ದು 
ಕ. ೩೮]. ಅಶ್ವತ್ಥಾಮ ದುರ್ಯೋಧನನಿಗೆ ತಿಳಿಯಹೇಳಿದ್ದು. ದುರೊ ಫಧನ ಅದನ್ನು 
ಲೆಕ್ಕಿನಜಿ ಯುದ (ತ್ಯ ಹೊರಟಿದ್ದ "ಹಕ್ಕ. ೬೪]. ಕರ್ಚವಥೆಯಿಂದ id 
ದುರ್ಯೋಧನನನ್ನು ಶಲ್ಯ ಸಂತವಿಸಿದ್ದು (ಕರ್ಣ. ೯೯]. ದುರ್ಯೋಧನ ದುಃಖಭರದಿಂದ 
ಸೇನೆಯನ್ನು ಹಿಂದಕ್ಕೆ ತಿರುಗಿಸಿ, ಶಿಬಿರವನ್ನು ಹೊಕ್ಕದ್ದು [ಕರ್ದ. ೯೯, ೧೦೧]. ಕರ್ನ 
ವಧಾನಂತರ ಸೇನಾಧಿವತ್ಯ ದಲ್ಲಿ ಶಲ್ಯನಿಗೆ ವಟ್ಟಗಟ್ಟ, ಆತನನ್ನು ಯುದ್ಧಕ್ಕೆ 
ಪ್ರೋತ್ಸಾಹಗೊಳಿಸಿ ಕಳುಹಿದ್ದು [ಶಲ್ಯ ೧, ೬]. ೫ ವಾಚಾರ್ಯ ದುರ್ಯೋಧನನಲ್ಲಿಗೆ 
ಹೋಗಿ, ತಮ್ಮ ವಕ್ಷ ತರ್ಟೊಳತೊಟಕಟ್ಟು ನಿವರಿಸಿ ವಾಂಡವರೊಡನೆ ಸಂಧಿ 
ಮಾಡಿಕೊಳ್ಳ ಹೇಳಿದ್ದು. ದುರ್ಯೋಧನ ಕಾರಣವನ್ನು ವಿವರಿಸಿ, ಸಂಧಿಗೆ ಒಪ್ಪದೆ 
ಹೋದದ್ದು ಶ್ಯ ಛ-೫]. ದುರ್ಯೋಧನನನ್ನು ಅರ್ಜುನನು ಹೀಯಾಳಿಸಿದ್ದು 
[ಶಲ್ಯ ೨೩]. ಧೃಷ್ಟದ್ಯುಮ್ನನಿಂದ ನೋತ ದುರ್ಯೋಧನ ಕುದುರೆಯನ್ನು ಏರಿ ಓಡಿ 
ಹೋದದ್ದು. ಅಶ್ವ 4 ಅವನನ್ನು ಹುಡುಕಿ ಕರೆತಂದದ್ದು[ಶಲ್ಯ. ೨೪-೨೫], 
ಸೈನ್ಯ ನಲ್ಲ ಬವೂ ಜಾಗ: ದುರ್ಯೋಧನ ಓಡಿಹೋಗಲು ನಿಶ್ಚಯಿಸಿದ್ದು. ಗದೆಯನ್ನು 
ಆ 4 ಮಡುವಿನಲ್ಲಿ ಅನಿತುಕೊಂಡದ್ದು. ಮಕ ಧನ ಕಪ ಪ, ಕ್ಸ ತವರ್ಮ, 
ಅಶ್ವ ತ್ವಾಮರೊಂದಿಗೆ ಮಾತನಾಡುತ್ತಿ, ದದ್ದು. ಆ bles ಬೇಡನು ಆ 
ತಿಳಹಿದ್ದು. ದುಶ್ಕೊ ೀಧನ ಮರಳಿ ಮಹಡುವಿಸೊಳಿಗೆ ಜಲಸ್ತಂಭನಮಾಡಿ ಕುಳಿತದ್ದು 
[ತಲ್ಯ, ೨೮-೩೦]. " ಯುಧಿಸ್ಮಿರ ದುರ್ಯೋಧನನನ್ನು ಮೂದಲಿಸಿದ್ದು. ದುರ್ಕೊ ಧನ 
ಯುಧಿಷ್ಠಿರ ಸಂವಾದ. ದುರೊ ಬೋಧನ ಗದೆಯನ್ನು ಹಿಡಿದು RG | 
ಹೊರಬಂದದ್ದು. ಭೀಮ ದುರೊ ಢನರಿಗೆ ಗದಾಯುದ ಕ್ಸು ವ್ರಾರಂಭ [ಶಲ್ಯ. ೩೧- 
೩೩], ಭೀಮ ದುರ್ಕೊ ೀಧನರ ಗದಾಯುದ್ಧ ವಠಕೆ ಶಲ್ಯ. ೫೬-೫೮]. ಭೀಮ 
ದುರೊ ಸ್ಯಧನನ ತೊಡೆಯನ್ನು ಮುರಿದದ್ದು ಶಲ್ಯ, ೫೯]. ಆಈ ದ.ರ್ಯೋಧನನ 
ದುಷ್ಟ ತ್ಯಗಳನ್ನೆಲ್ಲ ಬತ್ತಿ ಹಾಕಿ, ಬ ತಲೆಯಮೇಲೆ ಎಡಗಾಲಿನಿಂದ ತುಳಿದದ್ದು. 
ಯುಧಿಷ್ಠಿರ ದುರ್ಯೋಧನನನ್ನು ಸಮಾಧಾನಪಡಿಸಿದ್ದು ಶಲ್ಯ. ೬೦]. ಕೃಷ್ಣ 
ದುರ್ಯೋಧನರು ಬಯ್ದಾಡಿದ್ದು. ದುರ್ಯೋಧನ ತನ್ನನ್ನು ಹೊಗಳಿಕೊಂಡದ್ದು 
ಅವನ ತಲೆಯಮೇಲೆ ಗಂಧರ್ವರು ವೂ ಮಳೆಗರೆದದ್ದು. ವಾಂಡವರು ದುರ್ಯೋಧನನ 
ಶಿಬಿರವನ್ನು ಪ್ರವೇಶಿಸಿದ್ದು [ಶಲ್ಯ. ೬೨, ೬೩]. ದುರ್ಕೊ ೀಧನನ ಪ್ರಲಾಸ [ಶಲ್ಯ. ೬೫1], 
ನೆಲದಮೇಲೆ ಬಿದ್ದಿದ್ದ ದುರ್ಯೋಧನನಲ್ಲಿಗೆ ಅಶ್ವತ್ಥಾಮ, ಕೃಪ, ಕೃತವರ್ಮರು ಬಂದು 
ಆತನನ್ನು ಕಂಡು ಮರುಗಿ, ಮಾತನಾಡಿಸಿದ್ದು. ದುರ್ಯೋಧನ ಕ್ಕ ಿವಾಚಾರ್ಯನ ಮೂಲಕ 
ಅಶ್ವತ್ಥಾಮನಿಗೆ ನೇನಾಪತಿತ್ವದಲ್ಲಿ ವಟ್ಟಿಗಟ್ಟಿಸಿದ್ದು [ಶಲ್ಯ. ೬೫, ೬೬]. ಅಶ್ಚತ್ನ್ಯಾಮು 


ದುರ್ಡಾಸಸ್‌ 301 ದುರ್ಲಾಸನ್‌ 


ಮರಳಿ ದುರ್ಯೋಧನನಲ್ಲಿಗೆ ಬಂದು, ತಾನು ನಾಡಿದ ನಾಹೆಸಕಾರ್ಯವನ್ನು ನಿವರಿಸಿದ್ದು 
ದುರ್ಯೋಧನನ ಪ್ರಾಣತ್ಯಾಗ [ಸೌಸಿ.೯]. ಇವನ ಮಗ ಲಕ್ಷ್ಮಣನೆಂಬವನು 
ಭಾರತಯುದ್ಧ ದಲ್ಲಿ ಅಭಿಮನ್ಯುವಿನಿಂದ ಹೆತನಾದ [ಭಾರ.-ಜ್ರೋ. ೪೬]. 
ದುರ್ಡಾಸಸ್‌.. ಒಬ್ಬ ಮಹರ್ಷಿ. ಅತ್ರಿ ಮಹರ್ಷಿಯಿಂದ ಅನನೂಯೆಯಲ್ಲಿ 
ಶಂಕರನ ಅಂಶದಿಂದ ಜನಿಸಿದವ. ದತ್ತಾತ್ರೇಯನೂ ಚಂದ್ರನೂ ಈತನ ಒಡ 
ಹುಟ್ಟಿದವರು. ಈತ ಸ್ವಾಯಂಭುವ ಮನ್ತಂತರದವ [ಭಾಗ. ೪-೧. ವಿಷ್ಣು. 
೧-೯]. ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಅತ್ರಿ ಮಹರ್ಷಿಯಿಂದ 
ಅನಸೂಯೆಯಲ್ಲಿ ಜನಿಸಿದ ನಾಲ್ವರು ಪುತ್ರರಲ್ಲಿ ಎರಡನೆಯವ. ಚಂದ್ರ, ದಶ್ತಾ 
ತ್ರೇಯ, ಅರ್ಯಮ ಎಂಬವರು ಈತನ ಒಡಹುಟ್ಟಿ ದವರು. ಈತ ಕಾಲಾಗ್ನಿರುದ್ರನ 
ಅಂಶದಿಂದ ಜನಿಸಿದವ [ಭಾರ.-ಶಾಂತಿ. ೨೦೭], ಒಮ್ಮೆ ಈತ ಸಂಚಾರವಶದಿಂದ 
ದೇವಲೋಕಕ್ಕೆ ಹೋಗಿ ಬರುವಾಗ ಒಬ್ಬ ನಿದ್ಯಾಧರಿಯ ಕೈಯಲ್ಲಿದ್ದ ಕಲ್ಪವೃಕ್ಷದ 
ವೂಮಾಲೆಯನ್ನು ಕಂಡು, ಅದರ ಪರಿಮಳದಿಂದ ಮೋಹೆಭರಿತನಾಗಿ ಆಕೆಯನ್ನು ಬೇಡಿ 
ಆ ಮಾಲೆಯನ್ನು ತೆಗೆದುಕೊಂಡು ಹುಚ್ಚನ ಹಾಗೆ ಆ ಮಾಲೆಯನ್ನು ತಲೆಗೆ ಸುತ್ತಿ 
ಕೊಂಡು ಬರುತ್ತಿದ್ದ. ಇಷ್ಟರಲ್ಲಿ ಐರಾವತದ ಮೇಲೆ ಕುಳಿತು ಶಚಿಯೊಂದಿಗೆ ಬರು 
ತ್ತಿದ್ದ ಇಂದ್ರನನ್ನು ಕಂಡು, ಆ ಮಾಲೆಯನ್ನು ತೆಗೆದು ಇಂದ್ರನಮೇಲೆ ಎಸೆದ. ಇಂದ್ರ 
ಆ ಮಾಲೆಯನ್ನು ತೆಗೆದು ಐರಾವತದೆ ಕುಂಭನ್ಹಳದ ಮೇಲೆ ಹಾಕಿದ. ಐರಾವತ 
ಅದರ ಪರಿಮಳದಿಂದ ಮತ್ತನಾಗಿ ಆ ಮಾಲಿಕೆಯನ್ನು ತೆಗೆದು ನೆಲದಮೇಲೆ ಹಾಕಿ 
ಬಿಟ್ಟಿತು. ಇದರಿಂದ ಕ್ರೋಧಾಂಧನಾದ ದುರ್ವಾಸ "ಎಲೆ ದುಷ್ಟನೆ, ನಾಶಿತ್ತ, 
ವೂ ಮಾಲೆಯನ್ನು ನೀನು ಈ ರೀತಿ ತಿಠಸ್ಪುರಿಪಿರುವೆಯಾಗಿ ನಿನ್ನ ಮೂಲೋಕದ 
ಸಂಪತ್ತೂ ನಾಶವಾಗಲಿ '' ಎಂಬುದಾಗಿ ಶಾಸನಿತ್ತ, [ಬ್ರ.ವೈ. ಪ್ರಕೃ. ೩೬. ವಿಷ್ಣು.- 
೧-೯]. ಈತ ಒಮ್ಮೆ ಕುಂತಿಭೋಜನ ಮನೆಗೆ ಹೋದ. ಕುಂತಿಭೋಜ ತನ್ನ ಮಗ 
ಳಾದ ಕುಂತಿ(ಪೃಥೆ) ಯನ್ನು ಈತನ ಸರಿಚಕ್ಕಿಗಾಗಿ ಥಿಯಮಿಸಿದ. ಕುಂತಿಯ 
ಶುಶ್ರೂಷೆಯಿಂದ ಸಂತುಷ್ಟನಾದ ದುರ್ವಾಸ ಯಾವ ದೇನಶೆಯನ್ನಾದರೂ ವಶಪಡಿಸಿ 
ಕೊಳ್ಳ ಬಹುದಾದ ಮಹಿಮೆಯುಳ್ಳ ಮಂತ್ರವನ್ನು ಆಕೆಗೆ ಉನದೇಶಮಾಡಿದ. ಈ 
ಮಂತ್ರಮಹಿಮೆಯಿಂದಲೇ ಕುಂತಿ ಯುಧಿಸ್ಮಿರ, ಭೀಮಾರ್ಜುನರನ್ನೂ, ಮಾದ್ರಿ 
ನಕುಲ, ಸಹೆದೇವರನ್ನೂ ಪಡೆದರು [ಆದಿ. ೬೮, ೨೦, ೧೨೮. ವನ. ೩೦೫. ಸಭಾ. 
೭, ೧೧]... ದುರ್ಯೋಧನ ಈತನನ್ನು ಶುಶ್ರೂಷೆಮಾಡಿ, ಈತನ ಅನುಗ್ರಹಕ್ಕೆ 
ವಾತ್ರನಾಗಿ, ದ್ರೌಸದಿಯ ಭೋಜನ ಮುಗಿದ ತರುವಾಯ ಪಾಂಡವರಲ್ಲಿಗೆ ಹೋಗಿ, 
ಅನ್ನವನ್ನು ಬೇಡಿ, ಅವರಿಗೆ ಶಾಸಕೊಡುವುದಾಗಿ ಹೇಳಿಕಳುಹಿದ. ಆದರೆ ಶ್ರೀ 
ಕೃಷ್ಣನ ಮಹಿಮೆಯಿಂದ ತೇಗುತ್ತ ತನ್ನ ಶಿಷ್ಯರೊಂದಿಗೆ ಓಡಿಹೋದ [ಭಾರ.-ವನ, 


ದುರ್ದಾಸೆನ್‌ 302 ದುರ್ಬಾಸಸ್‌ 


೨೬೪. ಶಿನ.-ಶತರುದ್ರ. ೩೭]. ನೋಡು- ಕೃಷ್ಣ, ದುರ್ಯೋಧನ. ಒಮ್ಮೆ ಅಂಬರೀಷ 
ನಲ್ಲಿಗೆ ಹೋಗಿ, ಆತನನ್ನು ಕೊಬುವುದಕ್ಕಾಗಿ ದುರ್ಜೇವತೆಯನ್ನು ಕಲ್ಪಿಸಿದ. 
ಅಂಬರೀಷ ನಿಷ್ಣುಚಕ್ರವನ್ನು ವ್ರಾರ್ಧಿಸಲಾಗಿ, ಆ ಚಕ್ರದ ಭಯದಿಂದ ಓಡಿಹೋಗಿ, 
ಅಂಬರೀಷನನ್ಲೇ ಮರೆಹೊಕ್ಳು, ಬದುಕಿಕೊಂಡ. ನೋಡು--ಅಂಬರೀಷ [ಭಾಗ.- 
೯-೪]. ಒಮ್ಮೆ ಶ್ರೀ ಕೃಷ್ಣ್ಯನಲ್ಲಿಗೆ ಹೋಗಿ, ರುಕ್ಮಿಣೀ ಕೃಷ್ಣರನ್ನು ಬಲವಾಗಿ ಪೀಡಿಸಿ, 
ಅನೇಕ ಬಗೆಯಿಂದ ವರೀಕ್ಷಿಸಿ, ಕಡೆಗೂ ಕೃಷ್ಣನಿಗೆ ಅಂಗಾಲಿನಲ್ಲಿಯೇ ಕೇಡು ಸಂಭನಿ 
ನುವುದೆಂಬುದಾಗಿ ಶಾಪವಿತ್ತ. ನೋಡು ಕೃಷ್ಣ [ಭಾಗ.-೧೧-೩೧. ಭಾರ.-ಅನು. 
೨೬೪]. ಕುಶಿಕ ರಾಜನನ್ನು ವರೀಕ್ಷಿಸುವ ಸಲುವಾಗಿ, ಆತನಲ್ಲಿಗೆ ಹೋಗಿ, ರಾಜ 
ದಂಪತಿಗಳನ್ನು ಬಲುವಾಗಿ ಪೀಡಿಸಿ, ಅವರ ಶುಶ್ರೂಸೆಯಿಂದ ಸಂತುಷ್ಟನಾಗಿ, 
ಅವನ ವಂಶ ಭೃಗುವಂಶದೊಂದಿಗೆ ಬೆರೆಯುವಂತೆಯೂ ಕುಶಿಕನ ವಂಶದಲ್ಲಿ 
ಬ್ರಹ್ಮರ್ಹಿಯೊಬ್ಬನು ಹುಟ್ಟುವಂತೆಯೊ ವರನಿತ್ತ. ನೋಡು--ಕುಶಿಕ [ಅನು. 
೮೭]. ತ್ವೇತಕಿಯೆಂಬ ಅರಸನಿಂದ ಅನೇಕ ಯಜ ಗಳನ್ನು ಮಾಡಿಸಿದ [ಆದಿ. 
೨೪೯]. ಕುರು ಕ್ಷೇತ್ರದಲ್ಲಿ ವಾಸಮಾಡುವ ಮುದ್ಗಲ ಅಧವಾ ನ್ರೀಹಿದ್ರೋಣ 
ನೆಂಬ ಮಹರ್ಷಿಯನ್ನು ವರೀಕ್ಷಿಸಿ ಅನುಗ್ರಹಿಸಿದ. ನೋಡು-ಮುದ್ದಲ [ಭಾರ.- 
ವನ. ೨೬೧]. ಶ್ರೀ ರಾಮ ತನ್ನ ಅವತಾರವನ್ನು ಪೂರೈಸಿ, ವೈಕುಂರಕ್ಕೆ ತೆರಳುವ 
ಮೊದಲು ಯಮನೊಂದಿಗೆ ರಹಸ್ಯವಾಗಿ ಮಾತನಾಡುತ್ತಿರುವಲ್ಲಿ, ರಾಮ ಲಕ್ಷ್ಮಣ 
ನನ್ನು ಬಾಗಿಲಲ್ಲಿ ಕಾನಲಿಟ್ಟು "" ಯಾರೊಬ್ಬರನ್ನೂ ಒಳಗೆ ಬಿಡಲಾಗದು. ಯಾರಾ 
ದರೂ ನನ್ನಲ್ಲಿಗೆ ಬಂದುದಾದರೆ ಅವರಿಗೆ ವ್ರಾಣಾಂತಿಕನಾದ ದಂಡ ತಪ್ಪಿದ್ದಲ್ಲ. 
ಬಾಗಿಲಲ್ಲಿರುವ ದೂತರನ್ನು ದೂರ ಕಳುಹಿ ನೀನೇ ಎಚ್ಚರದಿಂದಿರು'' ಎಂಬುದಾಗಿ 
ಆಜ್ಞ್ವಾಪಿಸಿದ್ದ. ರಾಮ ಯಮನೊಂದಿಗೆ ಮಾತನಾಡುತ್ತಿದ್ದಾಗ ತ್ರಿಕಾಲಜ್ಞ, 
ನಾದ ದುರ್ವಾಸ ಅಲ್ಲಿಗೆ ಬಂದು "" ಈ ನಿಮಿಷದಲ್ಲಿಯೇ ನಾನು ಬಂದಿರುವ ವಾರ್ತೆ 
ಯನ್ನು ರಾಮನಿಗೆ ತಿಳಿಸು. ಇಲ್ಲವಾದರೆ ಈ ದೇಶವನ್ನೂ, ಅಯೋಧ್ಯೆಯನ್ನೂ ರಾಮ 
ನನ್ನೂ ಶಪಿಸಿ, ನಿಮ್ಮ ವಂಶವನ್ನೇ ದಹಿಸುವೆನು'' ಎಂದ. ಲಕ್ಷ ಸೌ ಮುನಿಯ 
ಮಾತನ್ನು ಕೇಳಿ, ರಾಮನ ಕಟ್ಟಾಣತಿಯನ್ನೂ ನೆನಪಿಗೆ ತಂದುಕೊಂಡು "' ನಾಕೊಬ್ಬ 
ಸತ್ತರೂ ಚಿಂತೆಯಿಲ್ಲ. ಮಿಕ್ಕುವರಾದರೂ ಸುಖವಾಗಿದ್ದರೆ ಸಾಕು'' ಎಂಬುದಾಗಿ 
ಭಾವಿಸಿ, ಒಡನೆಯೇ ರಾಮನಲ್ಲಿಗೆ ಹೋಗಿ ದುರ್ವಾಸ ಬಂದಿರುವ ಸುದ್ದಿಯನ್ನು 
ತಿಳುಹಿಸಿದ. ರಾಮ ಒಡನೆಯೇ ಯಮನನ್ನು ಬೀಳ್ಕೊಟ್ಟು ದುರ್ವಾಸನಲ್ಲಿಗೆ ಬಂದು, 
ಸತ್ಛರಿಸಿ, ಬಂದ ಕಾರಣವೇನೆಂದು ಪ್ರಶ್ನೆಮಾಡಲಾಗಿ, ದುರ್ವಾಸ * ಅಯ್ಯಾ, ನಾನು 
ಬಹಳ ದಿನಗಳಿಂದಲೂ ನಿಯಮದಲ್ಲಿದ್ದೆ. ಇಂದು ನಾರಣೆಗಾಗಿ ನಿನ್ನಲ್ಲಿಗೆ ಬಂದಿ 
ಜ್ನೀನೆ'' ಎಂದ. ರಾಮ ಅತ್ಯಂತ ಸಂತೋಷದಿಂದ ಆತನಿಗೆ ಮೃಷ್ಟಾನ್ನ ಭೋಜನ 


ದುಶ್ಮಲಾ 808 ದುಷ್ಟಬುದ್ಧಿ 


ವನ್ನಿಕ್ಸಿಸಿ, ತೃಪ್ತಿಗೊಳಿಸಲಾಗಿ, ದುರ್ನಾಸ ತನ್ನ ಆಶ್ರಮಕ್ಕೆ ಹೋದ. ಈ ರೀತಿ 
ಯಿಂದ ದುರ್ವಾಸ ಲಕ್ಷ್ಮಣನನ್ನು ತಿರಚ್ಚೇದ ಶಿಕ್ಸೆಗೆ ಗುರಿಮಾಡಿ, ಆತನ ಅವತಾರ 
ಸಮಾಫ್ತಿಗೆ ಕಾರಣನಾದ [ರಾಮಾ.-ಉತ್ತ_. ೧೦೩, ೧೦೪]. 

ದುಶ್ರ ಲಾ.--ಧ್ರೃತರಾಷ್ಟ್ರನಿಂದ ಗಾಂಧಾರಿಯಲ್ಲಿ ಜನಿಸಿದವಳು. ನೂರು ಮಂದಿ 
ಮಕ್ಕುಳಿಗಿಂತಲೂ *ಕಿರಿಯವಳು. ಸಿಂಧು ದೇಶಾಧಿಸನಾದ ವೃದ್ಧಕ್ಸೆತ್ರನ ಮಗ 
ನಾದ ಜಯದ್ರಧನನ್ನು ಮದುವೆಯಾಗಿದ್ದಳು [ಭಾರ.-ಆದಿ. ೬೮, ೧೩೦]. ಈಕೆಗೆ 
ಇಬ್ಬರು ಪುತ್ರರು. ಅವರಲ್ಲಿ ಒಬ್ಬ ದ*ೃವದೀಸ್ವಯಂವರ ಸಮಯದಲ್ಲಿ ಅರ್ಜುನ 
ನಿಂದ ಹತನಾದ [ಆದಿ. ೨೧೮]... ಮತ್ತೊಬ್ಬ ವಾಂಡವರ ಅಶ್ವಮೇಧ ಯಾಗಕ್ಕೆ 
ಮೊದಲು, ಅರ್ಜುನ ದಿಗ್ವಿಜಯಕ್ಕೆ ಬಂದಿರುವನೆಂಬ ಸುದ್ದಿಯನ್ನು ಜೀಳಿದ ಕೂಡಲೇ 
ದೇಹೆತ್ಯಾಗಮಾಡಿದ. ಆಗ ದುಶೈಲೆ ತನ್ನ ಮಗನ ಹೆಣವನ್ನು ಅರ್ಜುನನಲ್ಲಿಗೆ 
ತೆಗೆಸಿಕೊಂಡು ಹೋಗಿ, ಅರ್ಜುನನ ಮೂಲಕ ತನ್ನ ಮೊಮ್ಮಕ್ಸಳೆ ಪ್ರಾಣವನ್ನು 
ಉಳಿಸಿಕೊಂಡಳು | ಅಶ್ವ. ೭೮]. 

ದುಶ್ಶಾಸನ.--ಧೃತರಾಷ್ಟ್ರನಿಂದ ಗಾಂಧಾರಿಯಲ್ಲಿ ಜನಿಸಿದ ಎರಡನೆಯ ಮಗ. 
ದುರ್ಯೋಧನನಂತೆಯೇ ಪರಾಕ್ರಮಿಯೂ, ಶೂರನೂ ಎನಿಸಿದ್ದ [ಆದಿ. ೬೩, ೨೦೧]. 
ಕಪಟಿದ್ಯೂತದಲ್ಲಿ ನಾಂಡವರು ನೋತ ತರುವಾಯ ಮಶ್ವಾನನ ತನ್ನ ಅಣ್ಣನ ಮಾತಿನ 
ಮೇರೆಗೆ ದೌಸದಿಯನ್ನು ರಾಜನಭೆಗೆ ಎಳೆತಂದ [ಸಭಾ.೯೦]. ಉತ್ತರ ಗೋಗ್ರಹಣ 
ಸಮಯದಲ್ಲಿ ಅರ್ಜುನನಿಂದ ಸೋತ [ನಿರಾ. ೬೫]. ಇವನು ರಥೋದಾರ [ಉದ್ಯೋ. 
೧೬೫]. ಹತ್ತನೆಯ ದಿವಸದ ಯುದ್ಧ ದಲ್ಲಿ ಅರ್ಜುನನನ್ನು ಸಂಧಿಸಿ ಯುದ್ಧಮಾಡಿ 
ಸೋತ [ಭೀ. ೧೧೦]. ಹದಿಮೂರನೆಯ ದಿನದಲ್ಲಿ ಅಭಿಮನ್ಯುವಿನ ಕಣ್ಣಿಗೆ ಬಿದ್ದು 
ಹೋರಾಡಿ ವಾಡುವಟ್ಟ [ದ್ರೋ. ೩೯]. ಹದಿನಾಲ್ವನೆಯ ದಿನದಲ್ಲಿ ಅರ್ಜುನನೊಂದಿಗೆ 
ಯುದ್ಧಮಾಡಿ ಸೋತ [ಜ್ರೋ. ೯0]. ಹದಿನಾಲ್ಬನೆಯ ದಿನದಲ್ಲಿ ಸಾತ್ಯಕಿಯನ್ನು 
ಕಂಡು ಹೆದರಿ ಓಡಿಹೋಗುತ್ತಿದ್ದ ದುಶ್ಶಾಸನನನ್ನು ದ್ರೋಣನು ಹೀಯಾಳಿಸಿದ್ದು 
[ದ್ರೋ. ೧೨೨]. ಇವನ ಮಗ ಅಭಿಮನ್ಯುವನ್ನು ಕೊಂದದ್ದು [ದ್ರೋ. ೪೯]. 
ಸಾತ್ಯಕಿ ದುಶ್ಶಾಸನನನ್ನು ಅಡ್ಡಗಟ್ಟಿ ಯುದ್ಧಮಾಡಿ ಸೋಲಿಸಿದ್ದು [ದ್ರೋ. ೧3೩]. 
ದೌೌಸದೀ ಪುತ್ರ ಇವನ ಮಗನನ್ನು ಕೊಂದದ್ದು (ಕ. ೨]. ಭೀಮ ಅರಸರ ಇದಿ 
ರಾಗಿಯೇ ದುಶ್ಯಾಸನನ ತೋಳನ್ನು ಮುರಿದು, ಅವನನ್ನು ನೆಲಕ್ಕೆ ಕೆಡಹಿ, ಎಡೆಯನ್ನು 
ಸೀಳಿ, ರಕ್ತಸಾನಮಾಡಿದ್ದು (ಕರ್ಣ. ೮೭]. ದುಶ್ಯಾಸನನ ಪ್ರಾಣತ್ಯಾಗ [ಕರ್ಯ. ೮೮7. 
ಗಾಂಧಾರಿ ದುಶ್ಶಾಸನನ ಶವವನ್ನು ಬಣ್ಣಿಸಿದ್ದು [ಸ್ರೀ ೧೮]. 

ದುಷ್ಟಬುದ್ಧಿ. ಕುಂತಲ ದೇಶದ ರಾಜನ ಮಂತ್ರಿ. ವಿಷಯೆಯ ತಂಜೆ. 
ನೋಡು ಚಂದ ಹಾಸ, 


ದುಸ್ಯನ್ತ 304 ದೃಢಸ್ಯು 


ದುಷ್ಯನ್ರೆ-- (1 ಚಂದ್ರ ನಂಶದ ಇಲಿಲ ರಾಜನ ಮಗ. ಶೂರ, ಭೀಮ, ವಸು, 
ಪ್ರವಸು ಎಂಬವರು ಇವನ ಒಡಹುಟ್ಟಿದವರು. ಈತ ಲಾಕ್ಷಿಯೆಂಬ ರಾಜಪುತ್ರಿ 
ಯನ್ನು ಮದುವೆಯಾಗಿ ಜನಮೇಜಯನೆಂಬ ಮಗನನ್ನು ಹಡೆದ. ಈ ಲಾಕ್ಷಿಗೆ 
ಲಕ್ಷ್ಮಣೆಯೆಂಬುದು ನಾಮಾಂತರ. ಶಕುಂತಲೆ ಎರಡನೆಯ ಹೆಂಡತಿ. ಭರತ 
ಶಕುಂತಲೆಯ ಮಗ [ಭಾರ.-ಆದಿ. ೬೩, ೮೮]. ದುಷ್ಯಂತ ಬೇಟೆಗೆ ಹೋದದ್ದು 
[ಆದಿ. ೯೦]. ಕಣ್ಣಾಶ್ರಮಕ್ಕೆ ಹೋದದ್ದು [ಆದಿ. ೯೧]. ಶಕುಂತಲೆಗೂ ದುಷ್ಯಂತ 
ನಿಗೂ ಸಂಭಾಷಣೆ [ಅದಿ. ೯೨]. ಶಕುಂತಲೆಯ ಉತ್ಪತ್ತಿ ಕಥೆ [ಆದಿ. ೯೩]. 
ಶಕುಂತಲೆಯನ್ನು ಮದುವೆಯಾದದ್ದು [ಆದಿ. ೯೪]. ಶಕುಂತಲೆ ದುಷ್ಯ೦ತನಿಂದ 
ಗರ್ಭಧಾರಣೆ ಮಾಡಿದ ತರುವಾಯ ದುಷ್ಯಂತ ತನ್ನ ಅರಮನೆಯನ್ನು ಸೇರಿದ. ಇತ್ತ 
ಶಕುಂತಲೆ ಗಂಡುಶಿಶುವನ್ನೇ ಹೆತ್ತಳು. ಕಣ್ಣ ಆ ಬಾಲಕನಿಗೆ ಸರ್ವದಮನನೆಂದು 
ನಾಮಕರಣ ಮಾಡಿದೆ (ಆದಿ. ೯೫]. ಸರ್ವದಮನ ಐದು ವರ್ಷದ ವಯಸ್ಸಿನವ 
ನಾದಾಗ್ಗೂ ದುಷ್ಯಂತ ಮರಳಿ ಇಲ್ಲಿಗೆ ಬಾರದಿದ್ದು, ಅವರನ್ನು ಕರೆಯಿಸಿಕೊಳ್ಳದಿರಲು 
ಕಣ್ಣ ತಾನಾಗಿಯೇ ಶಕುಂತಲೆಯನ್ನೂ ಸರ್ವ ದಮನನನ್ನೂ ದುಷ್ಯಂತನಲ್ಲಿಗೆ ಕಳುಹಿ 
ಸಿದ್ದು [ಅದಿ. ೯೬]. ದುಷ್ಯಂತ ಶಕುಂತಲೆಯರ ವಿವಾದ [ಆದಿ. ೯೭, ೯೯]. 
ಶಕುಂತಲೆ, ರಾಜನು ತನ್ನನ್ನು ಮದುವೆಯಾದದ್ದು ದಿಟವೆಂದು ಹೇಳುವುದಕ್ಕಾಗಿ, 
ತಾನು ಮೇನಕೆಯೆಂಬ ಅಪ್ಸರಸಿಯಲ್ಲಿ ಜನಿಸಿದನಳೆಂದು ಹೇಳಲಾಗಿ, ದುಷ್ಯಂತ 
ಆಕೆಯನ್ನು ಸರಿಹಾಸಮಾಡಿದ್ದು (ಆದಿ. ೯೮]. ದುಷ್ಯಂತ ಹಿಂದು ಮುಂದು ತೋರದೆ 
ಯೋಚಿಸುತ್ತಿರುವಲ್ಲಿ "" ಅಯ್ಯಾ ಅರಸ, ಈಳೆಯನ್ನು ನೀನು ಮದುವೆಯಾದದ್ದು 
ದಿಟ್ಟಿ ಈ ಕುಮಾರನೂ ನಿನ್ನ ಮಗನೇ ಸರಿ. ಇವರಿಬ್ಬರನ್ನೂ ಪರಿಗ್ರಹಿಸು'' 
ಎಂಬುದಾಗಿ ಆಕಾಶವಾಣಿ ನುಡಿದದ್ದು. ದುಷ್ಯಂತ ಅವರಿಬ್ಬರನ್ನೂ ಸರಿಗ್ರಹಿಸಿ, 
ಮಗನಿಗೆ ಭರತನೆಂಬುದಾಗಿ ನಾಮಕರಣ ಮಾಡಿದ್ದು. ಭರತನ ರಾಜ್ಯಾಭಿಷೇಕ 
[ಆದಿ. ೧೦೦]. 

(1) ಒಬ್ಬ ಅರಸು. ಚಂದ್ರ ವಂಶದ ಅಜಮಿಾಡಢ ರಾಜನಿಂದ ನೀಲಿಯೆಂಬ 
ರಾಣಿಯಲ್ಲಿ ಜನಿಸಿದ ಹಿರಿಯ ಮಗ. ಪರಮೇಷ್ಮಿಯೆಂಬವನು ಇವನ ತಮ್ಮ [ಆದಿ. 
೧೦೧]. 

ದೂಷಣ.--ಒಬ್ಬ ರಾಕ್ಷಸ. ರಾವಣನ ಚಿಕ್ಕತಾಯ ಮಗ.  ಖರಾಸುರನ 
ತಮ್ಮ ಅವನು ಖರನೊಂದಿಗೆ ಜನಸ್ಥಾನದಲ್ಲಿ ವಾಸವಾಗಿದ್ದು, ಖರಸಂಹಾರ 
ಸಮಯದಲ್ಲಿ ರಾಮನಿಂದ ಹತನಾದ [ಭಾರ.-ವನ. ೨೭೯]. ನೋಡು--ಖರ. 

ದೃಢಸ್ಕು (ದೃ ಢಾ ಸೃ). ಅಗಸ್ತ್ಯ ಮುನಿಯಿಂದ ಲೋಪಾಮುದ್ರೆಯಲ್ಲಿ ಜನಿಸಿ 
ದವ, ಇವನು. ಛೋಪಾಮುದೈಯ ಗರ್ಭದಲ್ಲಿ ಏಳು ವರ್ಷಗಳ ಕಾಲವಿದ್ದ, 


ಧೃಢಾ ಯು 305 ದೇವಕ 


ಈತ ಬಾಲ್ಯದಲ್ಲಿಯೇ ನೇದ, ವೇದಾಂಗಗಳಲ್ಲಿ ವಾರಂಗತನೆನಿಸಿ ಮಹಾ ತವಸ್ತಿಯಾ 
ಗಿದ್ದ. ಹುಡುಗರೊಂದಿಗೆ ಇಧ್ಮಗಳನ್ನು ತರುವುದಕ್ಕಾಗಿ ಅರಣ್ಯಕ್ಕೆ ಹೋದಾಗ ಇವನು 
ಸಾವಿರ ಮಂದಿ ಹೊರುವಷ್ಟು ಇಧ್ಮಗಳನ್ನು ಒಬ್ಬನೇ ಹೊತ್ತು ತರುತ್ತಿದ್ದನಾದ ಕಾರಣ 
ಅಗಸ್ತೃ 3 ಮುನಿ ಈತನನ್ನು ಇದ್ಮನಾಹನೆಂದು ಕರೆಯಲಾಗಿ, ಅಂದಿನಿಂದೆಲೂ 
ಈತನಿಗೆ ಇದ್ಮನಾಹನೆಂಬ ಹೆಸರೇ ರೂಢಿಯಲ್ಲಿ ಬಂತು. ಬ್ರಹ್ಮಮಾನನನುತ್ರನಾದ 
ಕ್ರತು ಮಹರ್ಷಿಯ ಮಕ್ಕಳೆಲ್ಲರೂ ಶಿವನ ಶಾಸದಿಂದ ನಷ ಶರಾಗಲು, ಕ್ರತು ಮುಫಿ 
ಈತನನ್ನು ಸ್ತೀಕಾರಮಾಡಿದ [ಭಾರ.-ವನ. ೯೭. ಮತ್ಸು ಕ್ರಕಂ೧] 

ಧೃಢಾಯು.--ಚಂದ್ರ ನಂಶದ ಐಲನ ಮಗನಾದ ವುರೂರನನಿಂದ ಊರ್ವಶಿ 
ಯಲ್ಲಿ ಜನಿಸಿದವ. ಆಯು, ಧೀಮಂತ, ವನಾಯು, ಅಮಾವಸು, ಶತಾಯು 
ಎಂಬವರು ಇವನ ಒಡಹುಟ್ಟಿ ದವರು (ಆದಿ. ೬೯]. 

ದೃಢಾಶ್ಚ.--ಚಂದ್ರ ವಂಶದ ಕುವಲಾಶ್ವ ರಾಜನ ಮಗ. ನೋಡು--ಕುವ 
ಲಾಶ್ವ [ವನ. ೨೦೭]. ಈತನ ಮಗ ಹರ್ಯಶ್ವ [ಭಾಗ.-೯-೬]. 

ದೃಢಾಸ್ಯ.--ನೋಡು--ದೃಢನ್ಯು. 

ದೃಷದ್ವತಿ.--ಭಾರತ ವರ್ಷದ ಒಂದು ನದಿ. ವಾಂಡವರ ಕಾಲದಲ್ಲಿ ಈ ನದಿ 
ಈಗಣ ಅಂಬಾಲಾ ಜಿಲ್ಲೆಯಲ್ಲಿ ಹೆರಯುತ್ತತ್ತು. ಈಗ ರಾಜಶುಟಬಾಣದ ಮರಳಿ 
ನಲ್ಲಿ ಹೂತುಹೋಗಿದೆ [ಭಾರ.-ವನ. ೮೧, ೮೮. ಭೀ. ೯. ಶಾಂತಿ. ೫೭]. 

ದೇವ.--ಬ್ರಹ್ಮನ ಮೊದಲು ನಾಗಗಳವರೆಗೆ ಈ ಶಬ್ದ ಅನ್ವಯಿಸುತ್ತದೆ 
[ಭಾರ.-ಆನು. ೨೭೧]. 

ದೇವ ದಾನನರ ಯು ದ್ಮ.-[೮ದಿ. ೧೯. ಸಭಾ. ೫3]. 

ದೇವ ಗರುಡ ಯತು ದೃ.--[ಆದಿ. ೩೨]. 

ದೇವಾಂಶ ಸಂಭೂತರಾದ ಅರಸರು. (ಆದಿ. ೬೮]. 

ಜೀವತೆಗಳಲ್ಲಿಯೂ ಚಾತುರ್ವರ್ನ್ಯ 3ನಿಭಾಗೆ | ಶಾಂತಿ. ೨೦೭]. ನೈಮಿಶಾರಣ್ಯ 

ದಲ್ಲಿ ಡೇವತೆಗಳು ಯೆಬ್ಹಮಾಡಿದ್ದು [ಆದಿ. ೨೧೪. ನೌಪ್ಲಿ. ೧೮]. ಅವರು 
ಮನುಷ್ಯನ ಅಂತರಂಗವನ್ನು ತಿಳಿಯುವ ಸಾಮರ್ಥ್ಯವುಳ್ಳವರು "ಅನು. ೨೩೭]. 

ದೇವಕ.--ಯದು ವಂಶದ ಆಹುಕ ರಾಜನ ಹಿರಿಯ ಮಗ. ಹಿಂದಣ ಜನ್ಮ 
ದಲ್ಲಿ ಗಂಧರ್ವ ರಾಜ. ಉಗ್ರಸೇನನೂ ಈತನೂ ಒಡಹುಟ್ಟಿದವರು. ಈತನಿಗೆ 
ದೇವವಂತ, ಉಪದೇವ, ಸುಜೀವ, ದೇವವರ್ಧನರೆಂಬ ನಾಲ್ವರು ಪುತ್ರರೂ ಧೃತ 
ದೇವಾ, ಶಾಂತಿದೇವಾ, ಉಸಡೇವಾ, ಶ್ರೀಜೀನಾ, ಡೇವರಕ್ಷಿತಾ, ಸಹದೇವಾ, ದೇವಕೀ 
ಎಂಬ ಏಳು ಮಂದಿ ಪುತ್ರಿಯರೂ ಜನಿಸಿದರು. ಈ ವಳು ಮಂದಿಯನ್ನೂ 
ನಸುದೇವನೇ ಮದುವೆಯಾಗಿದ್ದ [ಭಾರ,-ಆದಿ. ೬೮. ಭಾಗ -೯-೨೪. ವಿಷ್ಣು.-೪-೧೪]. 


20 


ದೇವಕೀ 206 ದೇವಯಾನಿ 


ದೇವಕೀ. (1) ವನುಜೀವನ ಏಳು ಮಂದಿ ವತ್ತಿಯರಲ್ಲಿ ಒಬ್ಬಳು. ದೇವಕನ 
ಮಗಳು. ಈಕೆ ಸ್ವಾಯಂಭುವ ಮನ್ತ೦ತರದಲ್ಲಿ ಪೃಶ್ಲಿಯೆಂಬ ಹೆನ್ನಿನ ಮಹಾ 
ಪತಿವ್ರತೆ. ಸುತಪನೆಂಬ ಬ್ರಹ್ಮನ ಹೆಂಡತಿಯಾಗಿದ್ದಳು. ನಿಷ್ಣುವನ್ನು ತನಸ್ಸಿನಿಂದ 
ಮೆಚ್ಚಿಸಿ, ತನ್ನ ಮಗನಾಗಿ ಜನಿನಬೇಕೆಂದು ವರವನ್ನು ಬೇಡಿ ಅಂತೆಯೇ ವರ 
ವನ್ನು ವಡೆದು ಶ್ರೀ ಕೃಷ್ಣನನ್ನು ಹೆತ್ತಳು. ನಸುದೇವಕೊಂದಿಗೆ ವಿವಾಹ [ಭಾಗ.- 
೧೦-೧. ಸೆಭಾ. ೨೩].  ನಾರದನೊಂದಿಗೆ ಅಶ್ವಿನ್ಯಾದಿ ಇವುತ್ತ್ತೇಳು ನಕ್ಷತ್ರಗಳ 
ಯೋಗದಲ್ಲಿ ಅನ್ನದಾನಮಾಡಿದ ಫಲ ವಿಷಯವಾಗಿ ಸಂವಾದಮಾಡಿದಳು [ಭಾರ,- 
ಅನು. ೯೯]. ದೇವಕೀ ವಸುದೇವರು ಸೆರೆಯಲ್ಲಿದ್ದದ್ದು [ಭಾಗ.-೧೦-೧]. ಕಂಸ 
ಇವರನ್ನು ಸೆರೆಯಿಂದ ಬಿಡಿಸಿದ್ದು [ಭಾಗ.-೧೦-೧೨]. ದೇವಕಿ ಕೃಷ್ಣನಿರ್ಯಾಣಾ 
ನಂತರ ವಸುಡೀನನೊಂದಿಗೆ ಸಹಗಮನಮಾಡಿದ್ದು [ವಮ್‌್‌, ೮]. 

(11) ಶೈಬ್ಯ ರಾಜನ ಮಗಳು. ಯುಧಿಸ್ಮಿರನ ಹೆಂಡತಿ. ಯ್‌ೌಥೇಯನೆಂಬ 

ಕುಮಾರನನ್ನು ಪಡೆದಳು [ಆದಿ. ೬೩]. 

ದೇನ ಗಂಧರ್ವರು. ದೇವಲೋಕದ ಗಾಯಕರು. ಇವರು ಭೀಮಸೇನ, 
ಉಗ್ರಸೇನ, ಸುಪರ್ಣ, ವರುಣ, ಗೋಹಪತಿ, ಧೃತರಾಷ್ಟ್ರ, ಸೂರ್ಯವರ್ಚಸ5, ಸತ್ಯ 
ವಾಕ್‌, ಅರ್ಕಪರ್ಣ, ಪ್ರಯುತ, ಭೀಮ, ಚಿತ್ರರಥ, ಶಾಲಿಶಿರಸ, ಪರ್ಜನ್ಯ, ಫಲ್ರಿ, 
ನಾರದರೆಂಬವರು. ಇವರೆಲ್ಲರೂ ಕಶ್ಯಪ ಮುನಿಯಿಂದ ಮುನಿಯೆಂಬವಳಲ್ಲಿ ಜನಿಸಿ 
ದವರು [ಭಾರ.-ಆದಿ. ೬೬, ೧೩೨]. ಕಶ್ಯಪನಿಂದ ವ್ರಾಭೆಯಲ್ಲಿ ಜನಿಸಿದವರು--ಸಿದ್ಧ, 
ವೂರ್ಡ, ಬರ್ಹಿಸ್‌, ವೂರ್ಲ್ಯಾಯು, ಬ್ರಹ್ಮಚಾರಿ, ರತಿಗುಣ, ಸುವರ್ಣ, ನಿಶ್ಚಾಯು, 
ಭಾನು, ಸುಚಂದ್ರ ಎಂಬುದಾಗಿ ಹತ್ತು, ಮಂದಿ [ಭಾರ.-ಆದಿ. ೬೬]. 

ದೇವದತ್ತ.--(0) ಇಂದ್ರ ಅರ್ಜುನನಿಗೆ ಕೊಟ್ಟ ಶಂಖದ ಹೆಸರು [ಭಾರ.- 
ವನ. ೧೬೮]. 

(11) ದೇಹೆಡೊಳೆಗಣ ಉಪ ವಾಯುಗಳಲ್ಲಿ ಒಂದು. ಇದು ಆಕಳಿಕೆಯನ್ನು 

ಹುಟ್ಟಿಸುತ್ತದೆ. 

ದೇವಭಾಗ.- ಚಂದ್ರ ವಂಶದ ಶೂರರಾಜನಿಂದ ಮಾರಿಷೆಯೆಂಬಾಕೆಯಲ್ಲಿ 
ಜನಿಸಿದ ಹೆತ್ತು ಮಂದಿ ಪುತ್ರರಲ್ಲಿ ಎರಡನೆಯವ. ವಸುದೇವನ ತಮ್ಮ, ಈತ 
ಕಂಸನ ತಂಗಿಯಾದ ಕಂಸೆಯನ್ನು ಮದುವೆಯಾಗಿ ಚಿತ್ರಶಕೇತು, ಬೃಹದ್ಭಲ, 
ಉದ್ದೆವರೆಂಬ ಮೂವರು ಪುತ್ರರನ್ನು ಪಡೆದ [ಭಾರ.-ಆದಿ. ೬೮]. 

ದೇವಯಾತಾನಿ.--ಪ್ರಿಯವ್ರತ ರಾಜನ ಮಗಳಾದ ಊರ್ಜಸ್ವತಿಯಲ್ಲಿ ಶುಕ್ರಾ 
ಚಾರ್ಯನಿಂದ ಜನಿಸಿದವಳು [ಭಾಗ.-೫-೧, ಭಾರ.-ಆದಿ. ೬೩, ೬೯]. ಈಗ ನಡೆ 
ಯುತ್ತಿರುವ ವೈವಸ್ವತಮನ್ವಂತರದಲ್ಲಿ ಸ್ವರ್ಲಾಧಿಷತಿಯಾಧ ವುರಂದರನೆಂಬ ಹೆಸ 


ದೇವಯಾನಿ 807 ದೇವಯಾನಿ 


ರಿನ ಇಂದ್ರನ ಮಗಳಾದ ಜಯಂತಿಯೆಂಬವಳಲ್ಲಿ ಶುಕ್ರಾಚಾರ್ಯನಿಂದ ಜನಿಸಿ 

ವಳು [ಮತ್ಸ್ಯ -೪೭]. ಇವಳು ಜಾತಿಯಿಂದ ಬ್ರಾಹ್ಮಣಿಯಾಗಿದ್ದರೂ ಕ್ಷತ್ರಿಯ 
ನನ್ನೇ ಮದುವೆಯಾಗುವ ಹಾಗೆ ಶಾನವನ್ನು ಪಡೆದಳು. ನೋಡು--ಕಚ, ಒಂದು 
ದಿನ ರಾಕ್ಷಸ ರಾಜನಾದ ವೃಷವರ್ವನ ಮಗಳಾದ ಶರ್ಮಿನ್ಮೆಯೂ, ದೇವಯಾನಿಯೂ 
ಇಲಕೇಳಿಗೆ ಹೋಗಿ ತಮ್ಮ ವಸ್ತ್ರಗಳನ್ನೆ ತೆಗೆದಿಟ್ಟು ಜಲಕೇಳಿಯನ್ನು ನಡೆಸುತ್ತಿ, 
ದ್ಹಾಗ ಇಂದ್ರ ಗಾಳಿಯ ರೂಪದಿಂದ ಬಂದು ಇವರ ವಸ್ತ್ರಗಳನ್ನೆಲ್ಲ ಬೆರೆಸಿಬಿಟ್ಟ. 
ಜಲದಿಂದ ಎದ್ದುಬಂದ ಶರ್ಮಿನ್ಮೆ ದೇವಯಾನಿಯ ವಸ್ತ್ರವನ್ನು ತೆಗೆದು ಉಟ್ಟು 
ಕೊಂಡಳು. ಆಗ ದೇವಯಾನಿ "" ಎಲ್‌ ರಕ್ಕಸಿ, ನೀನು ನನಗೆ ಶಿವ್ಯೆಯಾಗಿದ್ದರೂ 
ನನ್ನ ವಸ್ತ್ರವನ್ನು ಧರಿಸಿದೆಯಲ್ಲಾ ! ಇದು ಫಿನಗೆ ಒಳ್ಳೆಯದ್ಲ'' ಎಂದಳು. ರಾಜ 
ವುತ್ರಿಯಾದ ಶರ್ಮಿನ್ನೆ ಗರ್ನಿತೆಯಾಗಿ "" ನನ್ನ್ನ ತಂದೆ ಮಲಗಿರಲಿ, ಕುಳಿತಿರಲಿ, 
ನಿಮ್ಮ ತಂದಿ ನನ್ನ ತಂದೆಯನ್ನು ನಿಂತುಕೊಂಡು ಕೈಕಟ್ಟಿ ಹೊಗಳುತಿ_ರುತ್ತಾ,ನೆ. 
ನೀನು ಬಿಕ್ತೆ ಬೇಡುವನನ ಮಗಳು. ನಾನು ದಾತಾರನ ಮಗಳು. ನಿಮ್ಮಸ್ಸು ಹೊಗಳ 
ಭಟ್ಟ. ನಮ್ಮ ತಂದೆ ಹೊಗಳಿಸಿಕೊಳ್ಳ ತಕ್ಕವ. ನಿಮ್ಮಸ್ಪ ಕೈಜಾಜಿ ದಾನವನ್ನು 
ತೆಗೆದುಕೊಳ್ಳುವವ. ನನ್ನ ಜನಕ ದಾನಮಾಡುವವ. ನೀನು ಆಯುಧಶೂನ್ಯಳು. 
ನಾನು ಆಯುಧಸಹಿತಳು. ಇಂತಿದ್ದರೂ ಸ್ವಲ್ಪವೂ ಲೆಕ್ಕಿಸದೆ ಗಳಹುತ್ತಿರುನೆ 
ಯಲ್ಲಾ, ಎಲೆ ಬಿಕಾರಿಯ ಮಗಳೆ! ತೊಲಗು '' ಎಂದು ಗದ್ದರಿಸಿ ಬಾವಿಯಲ್ಲಿ 
ತಳ್ಳಿ, ಸತ್ತೃಳೆಂದು ತಿಳಿದು ಮನೆಗೆ ಹೊರಟುಹೋದಳು. ಅಷ್ಟರಲ್ಲಿ ನಹುಷ ಪುತ್ರ 
ನಾದ ಯಯಾತಿ ಬೇಟೆಯಿಂದ ಬಳಲಿ ಬಾಯಾರಿ ಅಲ್ಲಿಗೆ ಬಂದು ದೇವಯಾನಿಯನ್ನು 
ಕಂಡು ಮರುಕದಿಂದ ಆಕೆಯನ್ನು ಮೇಲಕ್ಕೆ ಎತ್ತಿ, ನಡೆದ ಸಮಾಜಾರನನ್ನೆ್ಲ ಕೇಳಿ 
ತಿಳಿದು ಬ್ರಾಹ್ಮಣಿಯೆಂದು ಗೌರವಿಸಿ ಹೊರಟುಹೋದ. ಬಳಿಕ ಜೀವಯಾರಿ ತನ್ನ ಸಖಿ 
ಯಾದ ಘೂರ್ಡಿಕೆಯೆ೦ಂಬವಳ ಮೂಲಕ ಸಮಾಚಾರವನ್ನು ತಂದೆಗೆ ಹೇಳಿಕಳುಹಿ, ಆತ 
ನನ್ನು ಬರಮಾಡಿಕೊಂಡು ಎಲ್ಲವನ್ನೂ ವಿವರಿಸಿದಳು. ಆಗ ಶುಕ್ರ ಕ್ರೋಧಾಂಧನಾಗಿ 
44 ಶನ್ಮಿಷ್ಕೆ ಹೀಗೆಲ್ಲ ಹೀಯಾಳಿಸಿರುವಳೇ? ನನ್ನ ಸಾಮರ್ಥ್ಯವನ್ನು ವೃಷಪರ್ವನೇ 
ಬಬ್ಬ. ಇಂದ್ರನೂ, ಯಯಾತಿಯೊ ಬಲ್ಲರು. ಇರಲಿ. ಇದೆಲ್ಲವೂ ಇಂದಿನವರೆಗೆ ನಾನು 
ರಕ್ಕಸರನ್ನು ಉಬ್ಬಿಸಿದುದರ ಫಲ'' ಎಂದು ಹೇಳಿ ಕ್ರೋಧಭರಿತನಾಗಿ ವೃಷಪರ್ವ 
ನಲ್ಲಿಗೆ ಬಂದು ನಡೆದುಜೆಲ್ಲವನ್ನೂ ವಿವರಿಸಿದ. ವೃಷಸರ್ವನೂ ಹೆದರಿದವನಾಗಿ, ಶುಕ್ರ 
ನೊಂದಿಗೆ ಡೀವಯಾನಿಯಲ್ಲಿಗೆ ಬಂದು ಬೇಡಿಕೊಳ್ಳಲಾಗಿ, ದೇವಯಾನಿ ತಂಜೆಯನ್ನು 
ಕುರಿತು "" ಅವ್ಲಾ, ನಿಜವಾಗಿಯೂ ನೀನು ಅರಸನ ಮೇಲೆ ಪ್ರಭುತ್ವವುಳ್ಳವನಾಗಿದ್ದಲ್ಲಿ 
ಅರಸನೇ ಆ ಮಾತನ್ನು ತನ್ನ ಬಾಯಿಂದ ಹೇಳಲಿ'' ಎಂದಳು. ಆಗ ವೃಷಪರ್ವ 
(« ಎಲೌ ಶುಚಿಸ್ಮಿತೆ, ನಿನ್ನ ಕೋರಿಕೆ ಎಂತಹ ದುರ್ಲಭವೇ ಆಗಿದ್ದರೂ ನಿನ್ನ 


ದೇವಯಾನಿ 808 ದೇವಯಾನಿ 


ಇಷ್ಟಾರ್ಥವನ್ನು ನಾನು ಕೆರವೇರಿಸಿಕೊಡುನೆನು'' ಎಂದೆ. ಆಗ ದೇವಯಾನಿ "" ಶರ್ಮಿನ್ಕೆ 
ಸಾವಿರ ಮಂದಿ ದಾಸಿಯಕೊಂದಿಗೆ ನನ್ನ ದಾಸಿಯಾಗಿರಬೇಕು. ನಾನು ಯಾರನ್ನು 
ಮದುವೆಯಾದರೆ ಅಲ್ಲಿಗೆ ನನ್ನ ಸಂಗಡ ಬರಬೇಕು'' ಎಂದಳು. ಒಡನೆಯೇ ವೃಷಪರ್ವ 
ದಾದಿಯ ಮೂಲಕ ಶರ್ಮಿತ್ಕೆಗೆ ಹೇಳಿಕಳುಹಲಾಗಿ, ವಂಶದ ಅಭಿವೃದ್ಧಿ ಯನ್ನು 
ಬಯಸಿದೆ ಶರ್ಮಿನ್ಕೆ ಸಾವಿರ ಮಂದಿ ದಾಸಿಯರೊಂದಿಗೆ ಪಲ್ಲಕ್ಕಿಯನ್ನು ತೆಗೆಸಿಕೊಂಡು 
ಜೀವಯಾನಿಯಲ್ಲಿಗೆ ಬಂದು "" ನಾನು ನಿನ್ನ ದಾಸಿಯಾಗಿದ್ದೇನೆ--ನಿನ್ನ ಸಂಗಡಲೇ 
ಬರುತ್ತೇನೆ” ಎಂದು ಮುಂತಾಗಿ ಹೇಳಿ ಕೈಕಟ್ಟಿ ನಿಂತುಕೊಂಡಳು. ಬಳಿಕ ದೇವ 
ಯಾನಿ ಶರ್ಮಿನ್ಕೆಯನ್ನು ಬಗೆಬಗೆಯ ಚುಚ್ಚು ಮಾತುಗಳಿಂದ ಹಂಗಿಸಿ, ತಂದೆ 
ಯೊಂದಿಗೆ ಸಟ್ಟಿಣವನ್ನು ಪ್ರವೇಶಿಸಿದೆಳು. ಬಳಿಕ ಕೆಲ ಕಾಲದಮೇಲೆ ದೇವಯಾನಿ 
ವನನಿಹಾರಕ್ಕೆ ಹೋಗಿದ್ದಾಗ ಯಯಾತಿ ಮರಳಿ ಬೇಟೆಗೆ ಬಂದಿರಲಾಗಿ ಆತನನ್ನು 
ಕಂಡು ಮೋಹಭರಿತೆಯಾಗಿ ""ಎಲೆ ರಾಜಶ್ರೇಸ್ಮನೆ, ಎರಡು ಸಾನಿರ ತೊತ್ತುುಗ 
ಳೊಂದಿಗೆ, ದಾಸಿಯಾದ ಈ ಶರ್ಮಿಸ್ಕೆಯ ಸಹಿತವಾಗಿ ನಾನು ನಿನ್ನ ವಶವರ್ಶಿನಿ 
ಯಾಗಿದ್ದೇನೆ--ನನ್ನನ್ನು ಮದುವೆಯಾಗು '' ಎಂದಳು. ಯಯಾತಿ ಬ್ರಾಹ್ಮಣ 
ಪುತ್ರಿಯಾದ ದೇವಯಾನಿಯನ್ನು ಮದುವೆಯಾಗಲು ಸಮ್ಮತಿಸದಿರಲು ದೇವಯಾನಿ 
ಅನೇಕ ವಿಧವಾದ ಶಾಸ್ತ್ರೋಕ್ರಿಗಳಿಂದಲೂ ಲೌಕಿಕ ನಡೆನಳಿಗಳಿಂದಲೂ ಆತನನ್ನು 
ಸಮ್ಮತಿಸಡಿಸಿ, ತನ್ನ ತಂದೆಗೆ ಈ ವರ್ತಮಾನವನ್ನು ಹೇಳಿಕಳುಹಲಾಗಿ, ಶುಕ್ರ 
ಅಲ್ಲಿಗೆ ಬಂದೆ. ಯಯಾತಿ ನಿನಯದಿಂದ ನಮಸ್ಕರಿಸಲಾಗಿ, ಶುಕ) ಆತನನ್ನು ತಕ್ಕ 
ರೀತಿಯಿಂದ ಗೌರವಿಸಿದ. ಆಗ ದೇವಯಾನಿ 1" ನಿಶನೆ, ನಾನು ಬಾವಿಯಲ್ಲಿ ಬಿದ್ದಿದ್ದಾಗ 
ಈ ಮಹಾನುಭಾವನು ನನ್ನ ಕೈಹಿಡಿದು ಮೇಲಕ್ಕೆ ಎತ್ತಿ, ನನ್ನ ವ್ರಾಣವನ್ನು 
ಕಾಪಾಡಿರುವನಾಗಿ ಈತನೇ ನನ್ನ ಸತಿ. ನಾನು ಬೇರೊಬ್ಬನನ್ನು ವರಿಸೆ'' ಎಂದಳು. 
ಬಳಿಕ ಶುಕ್ರ ಯಯಾತಿಯನ್ನು ಕುರಿತು "" ಅಯ್ಯಾ ರಾಜಶ್ರೇಷ್ಮನೆ, ನನ್ನ ಮಗ 
. ಳೆನ್ನು ನೀನು ಮದುವೆಯಾಗು. ನಿನಗೆ ವಾಪವ್ನಿದಂತೆ ನಾನು ನೋಡಿಕೊಳ್ಳುತ್ತೇನೆ. 
ಈ ಹುಡುಗಿ ವೃಷಪರ್ನ ರಾಜನ ಮಗಳು. ಈಕೆಯನ್ನೂ ಗೌರವದಿಂದ ಕಾವಾಡು. 
ಆದರೆ ದಾಸಿಯೇ ಹೊರತು ಪತ್ನಿಯಾಗತಕ್ಕವಳಲ್ಲ'' ಎಂದ. ಯಯಾತಿ ಶುಕ್ರ 
ನಿಗೆ ಸಾಷ್ಟಾಂಗವೆರಗಿ, ದೇವಯಾನಿಯೊಂದಿಗೆ ತನ್ನ ವಟ್ಟಿಣವನ್ನು ಸೇರಿದ [ಆದಿ. 
೬೩, ೬೯, ೭೦-೭೫]. ಬಳಿಕ ಯಯಾತಿ ದೇನಯಾನಿಯನ್ನು ಅಂತಃಪುರದಲ್ಲಿರಿಸಿ, 
ಶರ್ಮಿಷ್ಮೆಗೆ ಪ್ರತ್ಯೇಕವಾದ ಒಂದು ಸೌಧವನ್ನು ಕಲ್ಪಿಸಿ, ಸಕಲ ವಿಧವಾದ ವಸ್ತ್ರ 
ಭೂಷಣ ಭೋಗಭಾಗ್ಯಗಳೊಂದಿಗೆ ಆ ಮನೆಯಲ್ಲಿರಸಿದ. ದೇವಯಾನಿ ಯಯಾತಿ 
ಯಿಂದ ಯದುವೆಂಬ ಪುತ್ರನನ್ನು ನಡೆದಳು. ಒಮ್ಮೆ ಯಯಾತಿ ಒಂಟಗನಾಗಿ 
ನನವಿಹಾರಕ್ಕೆ ಹೋಗಿದ್ದಾಗ ಶರ್ಮಿಷ್ಕೆ ಆತನನ್ನು ಮುರೆಹೊಕ್ಳು ಗರ್ಭಧಾರಣಮಾಡಿ 


ದೇವಯಾನಿ 00 ಜೀವಯಾನಿ 


ದ್ರುಹುವೆಂಬ ಮಗನನ್ನು ಹೆತ್ತಳು. ಈ ಮಾತನ್ನು ಕೇಳಿ ದೇವಯಾನಿ ಶರ್ಮಿನಿ 
ಯಲ್ಲಿಗೆ ಹೋಗಿ "" ಎಲ್‌, ನೀನು ಇಂತಹ ಅನ್ಯಾಯವನ್ನು ಮಾಡಬಹುದೇ?' 
ಎನಲು ಶರ್ಮಿಷ್ಠೆ ಸೂರ್ಯನಿಗೆ ಸಮಾನವಾದ ತೇಜಸ್ಸಿನಿಂದೊಪ್ಪುವ ಒಬ್ಬ ದ್ವಿಜ 
ನಿಂದ ಗರ್ಭಧಾರಣಮಾಡಿಜಿನೆಂದು ಹೇಳಲು, ದೇವಯಾಫಿ ಆ ಮಾತನ್ನು ನಂಬಿ 
ಹಿಂದಿರುಗಿದಳು. ಬಳಿಕ ದೇವಯಾನಿ ತುರ್ವಸುವೆಂಬ ಪುತ್ರನನ್ನು ಪಡೆದಳು. 
ಆಗ್ಗೆ ಶರ್ಮಿನ್ನೆ ಅನು, ಪೂರು ಎಂಬ ಮತ್ತಿಬ್ಬರು ಪುತ್ರರನ್ನು ಪಡೆದಿದ್ದಳು. ಒಂದು 
ದಿನ ದೇವಯಾನಿ ಯಯಾತಿಯೊಂದಿಗೆ ಉದ್ಯಾನವನಕ್ಕೆ ಬಂದಿರುವಲ್ಲಿ ಅಲ್ಲಿ ಕ್ರೀಡಾ 
ಸಕ_,ರಾಗಿದ್ದ ಆ ತರಳರನ್ನು ಕಂಡು, ಅವರನ್ನು ಬರಮಾಡಿ "" ಮಕ್ಕಳಿರಾ, ನಿಮ್ಮ 
ತಂಡೆ ಯಾರು? ಆತನ ಹೆಸರೇನು? ನೀವು ಯಾವ ಗೋತ್ರದವರು? ಎಂದು 
ವಿಚಾರಿಸಲಾಗಿ ಅವರು ಯೆಯಾತಿಯನ್ನು ಬೆರಳಿನಿಂದ ತೋರಿಸಿಬಿಟ ರು. ಒಡನೆಯೇ 
ದೇವಯಾನಿ ಶರ್ಮಿಸ್ಮೆಯಲ್ಲಿಗೆ ಬಂದು "" ನೀನು ನನಗೆ ಇಂತಹ ಅಸಕಾರವನ್ನು ಮಾಡ 
ಬಹುದೇ? "" ಎನಲು, ಶರ್ಮಿನ್ನೆ ಸಖಿಯ ಗಂಡನೇ ಆ ಸಖಿಯ ದಾಸಿಗೂ ಗಂಡನಲ್ಲ 
ವೇನು?'' ಎಂದು ಹೇಳಿದಳು. ಇದನ್ನು ಕೇಳಿದ ಕೂಡಲೇ ದೇವಯಾನಿ ರೋಷಭರಿತೆ 
ಯಾಗಿ ಎಲೆ ರಾಜನೆ, ಇನ್ನು ನಾನು ಇಲ್ಲಿರಲಾರೆಫೆಂದು ಹೇಳಿ ಹೊರಟುಹೋದಳು. 
ಯಯಾತಿಯೂ ಆಕೆಯನ್ನು ಹಿಂಬಾಲಿಸಿದರು. ಶುಕ್ರ ಮಗಳ ಮೂಲಕ ನಡೆದ 
ಸಮಾಚಾರವನ್ನೆಲ್ಲ ಕೇಳಿ, ""ಎಲೆ ರಾಜೇಂದ್ರ, ನೀನು ಧರ್ಮಜ್ಞನಾಗಿದ್ದರೂ 
ಅಧರ್ಮವನ್ನು ಆಚರಿಸಿರುವೆಯಾಗಿ ನೀನು ಮುದುಕನಾಗು'' ಎಂದು ಶಾಪನಿತ್ತ.. 
ಯಯಾತಿ ಒಡನೆಯೇ ಮುದುಕನಾಗಿ ವಿನಯದಿಂದ "ಎಲೆ ಮುನೀಶ್ವರ, ನನ್ನ 
ಮುದಿತನನನ್ನು ತೊಲಗಿಸು'' ಎಂದು ಬಹಳವಾಗಿ ಬೇಡಿಕೊಂಡ. ಆಗ ಶುಕ್ರ 
" ನನ್ನ ಮಾತು ಸುಳ್ಳಾಗಲಾರದು. ನಿನಗೆ ಯೌವನದಲ್ಲಿ ಅಭಿಲಾಷೆಯಿದ್ದಲ್ಲಿ ನಿನ್ನ 
ಮುದಿತನವನ್ನು ಯಾರಿಗಾದರೂ ಕೊಟ್ಟು, ಅವನ ತಾರುಣ್ಯವನ್ನು ನೀನು ಪಡೆ. 
ನಿನಗೆ ನಿನ್ನ ಮಕ್ಕಳಲ್ಲಿ ಯಾವನು ತನ್ನ ಯೌವನವನ್ನು ಕೊಡುತ್ತಾ,ನೆಯೋ ಅವನೇ 
ರಾಜ್ಯಾಧಿಕಾರಿಯಾಗಲಿ. ನಿನಗೆ ವಾಸ ಬರಲಾರದು '' ಎಂದು ಹೇಳಿ ಕಳುಹಿದ. 
ಬಳಿಕ ಯಯಾತಿ ತನ್ನ ಪಟ್ಟಣವನ್ನು ಸೇರಿ, ದೇವಯಾನಿಯ ಮಕ್ಕಳಾದ ಯದು, 
ತುರ್ವಸು ಎಂಬವರನ್ನು ಕರೆದು, ತನ್ನ ಮುದಿತನವನ್ನು ತೆಗೆದುಕೊಂಡು ಅವರ 
ತಾರುಣ್ಯವನ್ನು ಜೊಡಳಕೇಳಿದ. ಅವರಿಬ್ಬರೂ ಸಮ್ಮತಿಸಲಿಲ್ಲ. ಅಂತೆಯೇ ಶರ್ಮಿಸ್ಕೆಯ 
ಮಕ್ಕಳಾದ ಅನು, ದ್ರುಹು ಎ೦ಬವರೂ ಸಮ್ಮತಿಸದಿರಲು, ಕಡೆಗೆ ಪೂರುವೆಂಬ 
ವನು ತನ್ನ ಯೌವನವನ್ನು ಕೊಟ್ಟು ಆತನ ಮುದಿತನವನ್ನು ಕ್ಸ ಕೊಂಡು ರಾಜ್ಯಾಧಿ 
ಕಾರವನ್ನು ಪಡೆದ. ಬಹಳ ಕಾಲದ ತರುವಾಯ ಯಯಾತಿ ತಾರುಣ್ಯದಲ್ಲಿ ಬೇಸರ 
ಸಟ್ಟು ವೈರಾಗ್ಯವನ್ನು ತಳೆದು, ತನ್ನ ಮುದಿತನವನ್ನು ತಾನೇ ವಹಿಸಿ, ಪೂರುನಿಧ 


ಆ ೧ 


ದೇವರುತ 910 ದೇವವರ್ಧನ 


ಯೌವನವನ್ನು ಅತನಿಗೆ ಕೊಟ್ಟು, ತಾನು ವಾನಪ್ರಸ್ಥನಾದ [ಭಾರ.-ಆದಿ. ೬೩- 
೭೭. ಭಾಗ.-೯-೧೮. ಮತ್ಸ ್ಯ.-೨೪-೩೫]. 

ಜೀವರಾತ.- (1) ಸೀತೆಯ ವಾಲಕ ಪಿತನಾದ ಸೀರದ್ವಜ ಜನಕನ ಹಿಂದಣ 
ಆರನೆಯ ತಲೆಯ ಅರಸು. ವರಮೇಶ್ವರ ದಕ್ಸಯಜ್ಞಸಂಹಾರಾನಂತರ, ತನ್ನ ಬಿಲ್ಲಿಗೆ 
ಹೆಡೆಯನ್ನು ಬಿಗಿದು ದೇವತೆಗಳನ್ನು ಕಂಡು, ಎಲ್ಲೆ ಮೂಡರಾದೆ ಜೀವತೆಗಳಿರಾ, 
ನೀವು ದಕ್ಷನು ಮಾಡಿದ ಯಜ್ಞದಲ್ಲಿ ನನಗೆ ಸಬ್ಲಬೇಕಾದ ಭಾಗವನ್ನು ಸಲ್ಲಿಸದೆ 
ನೀವೇ ತೆಗೆದುಕೊಂಡಿರುವಿರಾಗಿ ನಿಮ್ಮ ತಲೆಗಳನ್ನೆಲ್ಲ ಈ ಬಿಲ್ಲಿನಿಂದ ಉರುಳಿಸು 
ನೆನು'' ಎಂದು ಹೆದರಿಸಿದ. ಬಳಿಕ ಜೀವತೆಗಳ್ಲೊರೂ ಕಂಗೆಟ್ಟು "" ಮಹಾ ವ್ರಭೋ, 
ಕರುಣಾರಿಥೇ, ತ್ರಾಹಿ ತ್ರಾಹಿ'' ಎಂದು ಮೊರೆಯಿಟ್ಟು ಆತನನ್ನೇ ಮರೆಹೊಕ್ಕುರು. 
ಆಗ ನರಮೇಶ್ವರ ಪ್ರಸನ್ನನಾಗಿ, ತನ್ನ ಬಿಲ್ಲನ್ನು ದೇವತೆಗಳ ವಶಕ್ಕೆ ಕೊಟ್ಟಿ. 
ದೇವತೆಗಳು ಆ ಬ್ಲಿಿನ್ನು ದೇವರಾತನಲ್ಲಿ ನ್ಯಾಸವಾಗಿರಿಸಿದ್ದರು. ದೇವರಾತ ಆ 
ಬಿಲ್ಲನ್ನು ಮಂತ್ರಿಸಿ ತನ್ನ ಮನೆಯಲ್ಲಿಟ್ಟಿದ್ದ. ಸೀತಾ ನಿವಾಹನಮಯದಲ್ಲಿ ಸೀರ 
ಧ್ವಜ ಅದೇ ಬ್ಲಿನ್ಟೇ ವಣವಾಗಿಟ್ಟ. ಶ್ರೀರಾಮ ಅದನ್ನು ಮುರಿದು ಸೀತೆಯನ್ನು 
ಮದುವೆಯಾದ [ರಾಮಾ.-ಬಾಲ. ೬೬, ೬೭]. 

(11) ಖುಚೀಕ ಮನಿಯ ಮಧ್ಯಮ ಪುತ್ರನಾದ ಶುನಶ್ಶೇವನ ನಾಮಾಂತರ. 

ನೋಡು--ಶುನಶ್ರೇಸ. 

ದೇವಲ.-ಅಷ್ಟವನುಗಳಲ್ಲಿ ಒಬ್ಬನಾದ ಪ್ರತ್ಯೂಷನೆಂಬ ವಸುವಿನ ಮಗ. 
ಬ್ರಹ್ಮರ್ಷಿ [ಭಾರ.-ಆದಿ. ೬೭]. ಕೃಶಾಶ್ವ ಖುಷಿಯಿಂದ ಧಿಷಣೆಯೆಂಬವಳಲ್ಲಿ ಜನಿಸಿದ 
ನಾಲ್ವರು ಪುತ್ರರಲ್ಲಿ ಒಬ್ಬ [ಭಾಗ.-೬-೬]. ಪಾಂಡವರ ಪುರೋಹಿತನಾದ ಧೌಮ್ಯ 
ಮುನಿ ಈತನ ಒಡಹುಟ್ಟಿ ದವನು (ಆದಿ. ೧೯]. ಈತ ಜನಮೇಜಯನ ಸರ್ವ 
ಯಾಗದಲ್ಲಿ ಒಬ್ಬ ಸದಸ್ಯನಾಗಿದ್ದ [ಆದಿ. ೫೧-೫೩]. ಕಶ್ಯಪ ವಂಶದ ಒಬ್ಬ 
ಬ್ರಹ್ಮರ್ಷಿ [ಮತ್ಸ 5-೧೯೮]. ಈತನಿಗೆ ಅಸಿತನೆಂಬುದು ನಾಮಾಂತರ [ಶಾಂತಿ. 
೨೮೧] ಈತ ದೇವಲೋಕದಲ್ಲಿ ಪಿತೃಡೇವತೆಗಳಿಗೆ ಮಹಾಭಾರತ ಕಥೆಯನ್ನು 
ನಿವರಿಸಿದೆ [ಆದಿ. ೧]. ಈತ ಜೈಗೀಷವ್ಯ ಮಹರ್ಷಿಯ ಯೋಗಪ್ರಭಾವವನ್ನು 
ಕಂಡು ಆಶ್ಚರ್ಯಪಟ್ಟ [ಶಲ್ಯ. ೫೧]. ಪ್ರಾಣಿಗಳ ಉತ್ಪತ್ತಿ, ವಿನಾಶ ಮುಂತಾ 
ದುವುಗಳ ವಿಷಯವಾಗಿ ನಾರದನೊಂದಿಗೆ ಈತ ಸಂವಾದಮಾಡಿದ್ದು [ಶಾಂತಿ. 
35೮೧]. ಈತ ಹೂಹೂ ಎಂಬ ಗಂಧರ್ವನಿಗೆ ಮೊಸಳೆಯಾಗುವ ಹಾಗೆ ಶಾಪ 
ಕೊಟ್ಟದ್ದು [ಭಾಗ.-೮-೪. 

ದೇನವರ್ಥನ.--ಯದು ವಂಶದ ಆಹುಕ ರಾಜನ ಹಿರಿಯ ಮಗನಾದ ಜೀವಕನ 
ನಾಲ್ಕನೆಯ ಮುಗ. ದೇವಕಿಯ ಸಹೋದರ. ನೋಡು-ದೇವಕ. 


ದೇವವತಿ 311 ದೇವಸ್ಥಾನ 


ದೇವವತಿ.--ಗ್ರಾಮಣಿಯೆಂಬ ಗಂಧರ್ವನ ಮಗಳು. ನಿದ್ಯುತ್ಯೇಶನ ಮಗನಾದ 
ಸುಕೇಶನನ್ನು ಮದುವೆಯಾಗಿ ಮಾಲಿ, ಮಾಲ್ಯವಂತ, ಸುಮಾಲಿ ಎಂಬ ಮೂವರು 
ಪುತ್ರರನ್ನು ಪಡೆದಳು [ರಾಮಾ.-ಉತ_. ೫]. 

ದೇನವರ್ದಿ ನಿ.--ಈಗ ನಡೆಯುತ್ತಿರುವ ವೈವಸ್ವತಮನ್ತ್ವಂತರದಲ್ಲಿ ಭರದ್ವಾಜ 
ಮುನಿಯ ಮಗಳು. ಈಕೆ ಪುಲಸ್ತ್ಯ ಪುತ್ರನಾದ ವಿಶ್ರನನನ್ನು ಮದುವೆಯಾಗಿ 
ಕುಬೇರನನ್ನು ಹೆತ್ತಳು [ರಾಮಾ.-ಉತ್ತ_. ೩. ದೇ.ಭಾ.-೧೨-೧೦]. 

ದೇವವ್ರ ತ.--ಭೀಷ್ಮಾಚಾರ್ಯನ ಹೆನರು [ಆದಿ. ೬೬, ೧೦೭]. 

ದೇವಶರ್ಮ.--(1 ಒಬ್ಬ ಮಹರ್ಷಿ. ಈತನ ಹೆಂಡತಿಯಾದ ರುಚಿಯೆಂಬಾಳೆ 
ಮಹಾ ಸೌಂದರ್ಯಭರಿತೆಯಾಗಿದ್ದುದರಿಂದ ಇಂದ್ರ ಈಕೆಯನ್ನು ಹೊಂಡುವ 
ಸಲುವಾಗಿ ಹಲವು ವಿಧದಿಂದ ಪ್ರಯತ್ನಿಸಿ ಕಡೆಗೆ ಭಗ್ನನಾದ [ಭಾರ.-ಅನು. ೭೫]. 

(11) ಒಬ್ಬ ಮಹರ್ಷಿ. ಜನಮೇಜಯನ ಸರ್ಪ ಸಾಗದಲ್ಲಿ ನದಸ್ಯನಾಗಿದ್ದ 

[ಭಾರ.-ಆದಿ. ೫೩]. 

ದೇವ ಸಾವರ್ಹಿ.--ಒಬ್ಬ ಮನು. ಈಗ ನಡೆಯುತ್ತಿರುವ ಶ್ವೇತವರಾಹಕಲ್ಪದಲ್ಲಿ 
ಹದಿಮೂರನೆಯ ಮುನು. ಈತನಿಗೆ ಚಿತ್ರನೇನ ವಿಚಿತ್ರರೆಂಬ ಇಬ್ಬರು ಪುತ್ರ 
ರಿದ್ದರು. ಈತನ ಆಳ್ವಿಕೆಯಲ್ಲಿ ಸ್ವರ್ಗಲೋಕದಲ್ಲಿ ದಿವಸ್ಪತಿಯೆಂಬ ಹೆಸರಿನ ಇಂದ್ರ 
ರಾಜ್ಯಭಾರಮಾಡುತ್ತಿದ್ದ. ಆ ಕಾಲದಲ್ಲಿ ಸುಕರ್ಮರೆಂಬ ಜೀವತೆಗಳೂ ನಿಕ್ಕೋಕ, 
ತತ್ತ್ವದರ್ಶಿ ಮೊದಲಾದ ಸಸ್ತರ್ಷಿಗಳೂ ಇದ್ದರು. ಈ ದಿವಸ್ಪತಿಯೆಂಬ ಇಂದ್ರ 
ನಿಗೆ ಸಹಾಯಾರ್ಥವಾಗಿ ಡೇನಹೋತ್ರನಿಂದ ಬೃಹತಿಯೆಂಬಾಳೆಯಲ್ಲಿ ಯೋಗೇ 
ಶ್ವರನೆಂಬ ಹೆಸರಿನಿಂದ ವಿಷ್ಣು ಇಂದ್ರನ ತಮ್ಮನಾಗಿ ಜನಿಸಿದ್ದ [ಭಾಗ.-೮-೧೩]. 

ದೇವಸೇನಾ. ದಕ್ಷಬ್ರಹ್ಮನ ಮಗಳು. ಒಮ್ಮೆ ಈಕೆಯೂ ಈಕೆಯ ತಂಗಿ 
ಯಾದ ದೈತ್ಯಸೇನೆಯೂ ಉದ್ಯಾನವನದಲ್ಲಿ ಸಂಚರಿಸುತ್ತಿ,ರುವಲ್ಲಿ ಕೇಶಿಯೆಂಬ 
ರಾಕ್ಷಸ ಇವರಿಬ್ಬರನ್ನೂ ಅಪಹರಿಸಿದ. ಇವರ ಆರ್ತನಾದವನ್ನು ಕೇಳಿ ಇಂದ್ರ 
ಕೇಶಿಯನ್ನು ಯುದ್ಧದಲ್ಲಿ ನೋಲಿಸಿ, ಇವರಿಬ್ಬರನ್ನೂ ತನ್ನ ವಶದಲ್ಲಿಯೇ ಇಟ್ಟು 
ಕೊಂಡಿದ್ದ. ಷಣ್ಮುಖ ಶೂರಪದ್ಮಾಸುರನೆಂಬ ರಕ್ಕಸನನ್ನು ಕೊಂದ ಬಳಿಕ 
ಬ್ರಹ್ಮನ ಅನ್ಬಣೆಯ ಮೇರೆಗೆ ದೇನಸೇನೆಯನ್ನು ಷಣ್ಮುಖನಿಗೆ ಕೊಟ್ಟು ಮದುವೆ 
ಮಾಡಿದ [ಭಾರ.-ವನ. ೨೨೬-೨೨೯]. 

ದೇವಸ್ಥಾ ನ.--ಒಬ್ಬ ಬ್ರಹ್ಮರ್ಷಿ. ಮಹಾಭಾರತ ಯುದ್ಧಾನಂತರ ಯುಧಿ 
ಸಿರ ಬಂಧುಹತ್ಯೆಗಾಗಿ ಮರುಗುತ್ತ ಕರ್ತವ್ಯವಿಮುಖನಾಗಿದ್ದಾಗ ಈತ ತನ್ನ 
ಉವದೇಶದಿಂದ ಯುಧಿಸ್ಮಿರನ ಮನಸ್ಸಿಗೆ ಸೆಮ್ಮದಿಯನ್ನುಂಟುಮಾಡಿದ [ಭಾರ.- 
ಶಾಂತಿ. ೨೦, ೪೬]. 


ದೇವಹೂತಿ 312 ದೇವಾಪಿ 


ದೇನಹೂತಿ.--ಸ್ವಾಯಂಭುವ ಮನುವಿನ ಮೂವರು ವುತ್ರಿಯರಲ್ಲಿ ಎರಡನೆ 
ಯವಳು. ಕರ್ದಮ ಮಹರ್ಷಿಯನ್ನು ಮದುವೆಯಾಗಿ ಅನನೂಯೆಯೇ ಮೊದಲಾದ 
ಒಂಬತ್ತು ಮಂದಿ ಪುತ್ರಿಯರನ್ನೂ, ಮಹಾ ಜ್ಞ್ಞಾನಸಂವನ್ಮನಾದ ಕಪಿಲ ಮುರಿ 
ಯನ್ನೂ ಹೆತ್ತಳು. ಕಪಿಲ ಮುನಿಯಿಂದ ಸಾಂಖ್ಯ ಶಾಸ್ತ್ರಸಾರವನ್ನು ಗ್ರಹಿಸಿದಳು. 
ಕೋಡು--ಕರ್ದಮ (ಭಾಗ.-೩-೩೩)], 

ದೇನಹೋತ್ರ.--ದೇವನಾವನ್ಡಿ ಮನ್ವಂತರದಲ್ಲಿ ಯೋಗೇಶ್ವರನೆಂಬ ವಿಷ್ಣುವಿನ 
ತಂಜಿ. ನೋಡು--ದೇವಸಾವರ್ಹಿ. 

ದೇವಾತಿಥಿ.--ಚಂದ್ರ ವಂಶದ ಜಹ್ನು ರಾಜನ ಸಂತತಿಯನನಾದ ಅಕ್ರೋಧನ 
ರಾಜನಿಂದ ಕಳಿಂಗ ರಾಜ್ಪ್ವೂತ್ರಿಯಾದ ಕಂಡೂ ಎಂಬವಳಲ್ಲಿ ಜನಿಸಿದವ. ಈತ 
ನಿದರ್ಭ ರಾಜಪ್ರತ್ರಿಯಾದ ಮರ್ಯಾಜಿಯೆಂಬ ತರುಣಿಯನ್ನು ಮದುವೆಯಾಗಿ ಖುಚ 
ನೆಂಬ ಮಗನನ್ನು ಪಡೆದ [ಆದಿ. ೬೩] 

ದೇವಾನ್ತಕ.- ಒಬ್ಬ ರಾಕ್ಷನ. ರಾಮಾಯಣ ಯುದ್ಧದಲ್ಲಿ ಹನೂಮಂತನಿಂದ 
ಹತನಾದ [ರಾಮಾ.-ಯುದ್ಧ. ೭೦]. 

ದೇವಾಪಿ.--(1) ಚಂದ್ರ ವಂಶದ ಪ್ರತೀಸ ರಾಜನಿಂದ ಸುನಂಜಿಯೆಂಬವಳಲ್ಲಿ 
ಜನಿಸಿದ ಮೂವರು ಪುತ್ರರಲ್ಲಿ ಹಿಂಯವ. ಶಂತನು, ಬಾಹ್ಲೀಕ ಎಂಬವರು ಇವನ 
ತಮ್ಮಂದಿರು. ಪ್ರತೀನನ ತರುವಾಯ ಈತನೇ ರಾಜ್ಯಕ್ಕೆ ಬಂದ. ಆದರೆ ಈತನಿಗೆ 
ಕುಷ್ಕರೋಗ ತಲೆದೋರಿದ ಕಾರಣ ಪ್ರಜೆಗಳು, ರಾಜ್ಯಾಧಿಕಾರವನ್ನು ಶಂತನುನಿಗೆ 
ಕೊಟ್ಟರು. ಈ ಕಾರಣದಿಂದ ದೇವಾಪಿ ವೈರಾಗ್ಯವನ್ನು ತಳೆದು ಸನ್ಯಾಸಾಶ್ರಮ 
ವನ್ನು ಸ್ವೀಕರಿಸಿದ ಗಭಾರ.-ಆದಿ. ೬೩, ೧೦೧]. ಶಂತನು ರಾಜ್ಯಾಧಿಕಾರವನ್ನು 
ಹೊಂದಿದ ಬಳಿಕ, ರಾಜ್ಯದಲ್ಲಿ ಅನಾವೃಷ್ಟಿಯಿಂದ ಪ್ರ ಜೆಗಳೆಲ್ಲರೂ ಬಹಳ ಕಷ್ಟ ಕ್ರೈ 
ಗುರಿಯಾದರು. ಆಗ ಶಂತನು ತನ್ನ ಅಣ್ಣನಾದ ದೇವಾಸಿಯ ಬಳಿ ಹೋಗಿ ತನ್ನ 
ಅನರಾಧನನ್ನು ಮನ್ನಿಸ ಬೇಡಿದ. ಬಳಿಕ ದೇಶದಲ್ಲಿ ಸುವೃಷ್ಟಿಯಾಯಿತು [ಶಲ್ಯ. 
೪೧]. ಈತ ಕಲಾಸನೆಂಬ ಗ್ರಾಮದಲ್ಲಿ ವಾಸವಾಗಿದ್ದು ಯೋಗನಿದ್ಯೆಯನ್ನು 
ಅಭ್ಯಾಸಮಾಡಿದ. ಈತ ಮುಂದಣ ಕೃತಯುಗದಲ್ಲಿ ಚಂದ್ರನಂಶವನ್ನು ಅಭಿ 
ವೃದ್ಧಿಗೊಳಿಸುತ್ತಾ_ನೆ (ಭಾಗ.-೯-೨೨. ೧೨-೨೨], 

(i) ಒಬ್ಬ ಕ್ಷತ್ರಿಯ, ಪ್ರಧೂದಕನೆಂಬ ತೀರ್ಥದಲ್ಲಿ ತನಸ್ಸುಮಾಡಿ, 
ಬ್ರಾಹ್ಮಣ್ಯವನ್ನು ಪಡೆದ. ನೋಡು--ಆರ್ಟ್ಟಿಷೇಣ [ಶಲ್ಯ. ೪೧]. 
(111) ಜೇದಿ ದೇಶದ ಅರಸು. ಭಾರತ ಯುದ್ಧದಲ್ಲಿ ಪಾಂಡವರ ಪರವಾಗಿ 

ಹೋರಾಡಿ, ಹದಿನೇಳನೆಯ ದಿವಸದ ಯುದ್ಧದಲ್ಲಿ ಕರ್ಣನಿಂದೆ ಹತನಾದ [ಭಾರ.- 
ಕರ್ಕ. ೫೧]. 


ದೇವಾವೃಧ 313 ದೌಹಿತ್ರಪ್ರಶಂಸೆ 


ಈಸ್‌ 


ದೇವಾವೃಧ.- (1) ಯದು ವಂಶದ ಸಾತ್ವತ ರಾಜನ ಏಳು ಮಂದಿ ವುತ್ರರಲ್ಲಿ 
ಐದನೆಯವ. ಭಜಿ, ಭಜಮಾನ, ದಿವ್ಯ, ವೃಷ್ಟಿ, ಅಂಧಕ, ಭೋಜ ಎಂಬವರು 
ಇವನ ಒಡಹುಟ್ಟಿದವರು. ಈ ಡೇವಾನೃಧನು ಬಭ್ರುವೆಂಬ ಮಗನನ್ನು ಪಡೆದ. 
ದೇವಾವೃಧನೂ ಬಟ್ರುವೂ ಮಹಾ ಜ್ಞ್ಯಾನಿಗಳಾಗಿದ್ದುದರಿ೦ದ, ಅನೇಕ ಮಂದಿ ಇವ 
ರಿಂದ ತತ್ತ್ಕ್ತ್ಕೊಪದೇಶವನ್ನು ಪಡೆದು ಮೋಕ್ಷನನ್ಸೈೈದಿದರು. 
ಬಭ್ರುಃ ಶ್ರೇಷ್ಠೋ ಮನುಷ್ಯಾಣಾಂ ದೈವೈರ್ಜೀವಾವೃಧಸ್ಸಮಃ | 
ಪುರುಷಾಃ ನಂಚಸಸ್ಟಿಶ್ಚ ಷಟ್ಟಿಹಸ್ರಾಣಿ ಚಾಷ್ಟ ಚ 
ಯೇ೭ಮೃತತ್ವ ಮನುಪ್ರಾವ್ತಾಃ ಬಭ್ರೋರ್ಡೇವಾನೃಧಾದನಿ ॥ 
[ಶಾಂ. ೨೪೦. ಅನು. ೨೦೦. ಭಾಗ.-೯-೨೪-, 
(ii) ಒಬ್ಬ ಅರಸು. ಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ 
ಹೋರಾಡಿ ಹದಿನೇಳನೆಯ ದಿನದ ಯುದ್ಧದಲ್ಲಿ ದೌೌಾಪದೀ ನಕುಲರ ಪುತ್ರನಾದ 
ಶತಾನೀಕನಿಂದ ಹತನಾದ [ಕಠ್ಣ. ೮೫]. 
ದೇವಿಕಾ.--(1) ಭಾರತ ವರ್ಷದ ಒಂದು ನದಿ. ಹಿಮವತ್ಸರ್ವತದಿಂದ ಹರಿ 
ಯುತ್ತದೆ [ಭೀಷ್ಮ ೯]. 
(11) ಯುಧಿಷ್ಠಿರನ ಪತ್ನಿಯಾದ ದೇವಕಿಯ ನಾಮಾಂತರ. ನೋಡು-- 
ದೇವಕೀ ಯೌಧೇಯ. 
ದೇನೀ.-ವಶ್ಚಿಮ ದಿಕ್ಬಾಲಕನಾದ ವರುಣನ ಹೆಂಡತಿ. ಈಕೆ ವರುಣನಿಂದ 
ಬಲನೆಂಬ ಪುತ್ರನನ್ನೂ, ಮದ್ಯಾಭಿಮಾನಿದೇವತೆಯಾದ ಸುರೆಯೆಂಬ ಕನ್ಯೇಯನ್ನೂ 
ಹೆತ್ತಳು [ಭಾರ.-ಆದಿ. ೬೭]. 
ದೇಶಗಳು.--| ಭಾರ.-ಭೀ. ೯. ಮತ್ಸ್ಸ್ಯ.-೧೧೪]. 
ದೈತ್ಯ —ದಿತಿಯ ಮಕ್ಕಳು. ಇವರ ಹೆಸರುಗಳು, ವಂಶವರ್ಡ ನೆ ಮುಂತಾಗಿ 
[ಭಾರ.-ಆದಿ. ೬೬. ಶಾಂತಿ. ೨೩೪. ಭಾಗ.-೬-೧೮. ವಿಷ್ಣು. ೧-೨೧]. ಇವರು ರಾಜ 
ವಂಶದಲ್ಲಿ ಜನಿಸಿದ್ದು [ಭಾರ.-ಆದಿ. ೬೫]. ಇವರ ಯುದ್ಧ [ಭಾರ.-ಅದಿ. ೧೯. 
ಭಾಗ.-೮-೧೦]. 
ದೈತ್ಯಸೇನಾ.--ದಕ್ಷಬ್ರಹ್ಮನ ಮಗಳು. ನೋಡು--ದೇವಸೇನಾ [ಭಾರ.-ವನ. 
೨.೨೬], 
ದೈವ.- ಅದೃಷ್ಟ. ಇದರ ಉತ್ಸಮತ್ವ [ಉದ್ಯೋ. ೨೯. ದ್ರೋ. ೨೪. ಶಲ್ಯ. 
೬೪] ದೈವ ಪುರುಷಕಾರಗಳರಡೂ ಸೇರಿದಲ್ಲದೆ ಯಾವ ಕಾರ್ಯವೂ ಸಾಧ್ಯವಾಗ 
ಲಾರದು [(ಸೌಪ್ತ್ವಿ, ೨. ಅನು. ೯]. 
ದಾಹಿತ್ರಪ್ರಶಂಸೆ.--[ಆದಿ. ೮೭]. 


ದ್ಯು 314 ದ್ರುತಿ 


ದ್ಯು---ಅಷ್ಟ್ರವನುಗಳಲ್ಲಿ ಒಬ್ಬ. ವಸಿಷ್ಮ ಮುನಿಯ ಥೇನುವನ್ನು ಅಪಹರಿಸಲು 
ಪ್ರಯತ್ನವಟ್ಟು ಮನುಷ್ಯನಾಗಿ ಜನಿಸುವಂತೆ ಶಾವವನ್ನು ಪಡೆದು ಭೀಸ್ಮಾಚಾರ್ಯ 
ನಾಗಿ ಹುಟ್ಟಿದ [ಭಾರ,-ಆದಿ. ೧೦೬]. 
ದ್ಯುತಿಮನ್ನ,.--(1) ಇಕ್ಸ್ಸಾ ವ್ರತವ ವಂಶದ ಮದಿರಾಶ್ವ ರಾಜನ ಮಗ. ಈತನ 
ಮಗ ನುವೀರ [ಭಾರ.-ಅನು. ೨]. 
(11) ಸಾಳ್ವ ದೇಶದ ಅರಸು. ಈತ ತನ್ನ ರಾಜ್ಯವನ್ನೆಲ್ಲ ಖುಚೀಕ ಮಹ 
ರ್ಷಿಗೆ ದಾನಮಾಡಿದ. [ಭಾರ.-ಶಾಂತಿ. ೨೪೦. ಅನು. ೨೦೦]. 
ದ್ಯುಮತ್ಸೇನ —(1) ಪುರಾತನ ಕಾಲದ ಅರಸು. ಸಾಳ್ವ ದೇಶವನ್ನು ವಾಲಿಸು 
ತ್ತಿದ್ದ. ಈತನಿಗೆ ಸತ್ಯವಂತನೆಂಬ ಮಗನಿದ್ದ ಈ ಸತ್ಯವಂತ ಸಾವಿತ್ರಿಯನ್ನು 
ಮಡುವೆಯಾದ. ದ್ಯುಮತ್ಸೇನ ಕುರುಡನಾಗಿ ರಾಜ್ಯವನ್ನು ನೀಗಿಕೊಂಡು ಕಾಡಿಗೆ 
ಹೋದದ್ದು [ಭಾರ.-ವನ. ೨೯೫]. ಸಾವಿತ್ರಿಯ ಮಹಿಮೆಯಿಂದ ಮರಳಿ ಕಣ್ಣು 
ಬಂದದ್ದು [ವನ. ೨೯೯]. ಈತ ಮರಳಿ ರಾಜ್ಯವನ್ನು ವಡೆದದ್ದು [ವನ. ೩೦೦]. 
ಸತ್ಯವಂತನೊಂದಿಗೆ ಧರ್ಮ ನಿಷಯನಾಗಿ ಸಂವಾದ [ಶಾಂತಿ. ೨೭೩). 
(11) ಸಾಳ್ವ ದೇಶದ ಅರಸು. ವಾಂಡವರ ಕಾಲದನ. ರಾಜಸೂಯ ದಿಗಿ ಪಜಯ 
ಸಮಯದಲ್ಲಿ ಅರ್ಜುನನಿಂದ ನೋತು, ಕಪ್ಪವನ್ನು ಕೊಟ್ಟ ಸ [ಭಾರ.-ನೆ. ೨೭]. 
(11) ಮತ್ತೊ ಬ್ಬ ಅರಸು. ಜರಾಸಂಧನ ವಂಶದವ. ಶ್ರೀ ಕೃಷ್ಣನಿಂದ ಹತ 
ನಾದ [ಸ. ೬೧]. 
ದ್ಯೂತೆ.- ಜೂಜು. ಯುಧಿಷ್ಠಿರ ಶಕುನಿ ದುರ್ಯೋಧನರೊಂದಿಗೆ ಜೂಜಾಡಿದ್ದು 
[ಭಾರ.-ನಭಾ. ೭೩-೪೫]. ನಳ ಮಹಾರಾಜನು ವುಷ್ಫರನೊಂದಿಗೆ ಜೂಜಾಡಿದ್ದು 
[ಭಾರ.-ನನ. ೫೬]. ಯುಧಿಷ್ಠಿರ ನಿರಾಟನೊಂದಿಗೆ ಜೂಜಾಡಿದ್ದು [ನಿರಾ. ೭೦]. 
ದ್ರಮಿಡ (ದ್ರವಿಡ) - ದಕ್ಷಿಣ ಹಿಂದೂಸ್ದಾನದಲ್ಲಿರುವ ಪ್ರಸಿದ್ಧವಾದ ಒಂದು 
ದೇಶ. ಪಾಂಡವರ ಕಾಲದಲ್ಲಿ ಕಾಂಚೀನಗರ ಇದರ ರಾಜಧಾನಿಯಾಗಿತ್ತು 
(ಭೀ. ೯). 
ದ್ರನಿ೫.--(1 ಅಷ್ಟ್ಯವಸುಗಳಲ್ಲಿ ಒಬ್ಬನಾದ ಧರನೆಂಬ ವಸುವಿನ ಮಗ [ಭಾರ.- 
ಆದಿ. ೬೬]. 
(11) ಪೃಥು ಚಕ್ರವರ್ತಿಯಿಂದ ಅರ್ಚಿಯೆಂಬಾಳೆಯಲ್ಲಿ ಜನಿಸಿದ ಐದು ಮಂದಿ 
ಪುತ್ರರಲ್ಲಿ ನಾಲ್ಕನೆಯವ [ಭಾಗ.-೪-೧೫]. 
ಪ್ರುತಿ.--ಜುಷಭದೇವ ನಂಶದ ನಕ್ತ ರಾಜನ ಹೆಂಡತಿ. ಈಕೆ ಗಯನೆಂಬ 
ಮಗನನ್ನು ಹೆತ್ತಳು. ಈಕೆಗೆ ದ್ಯುತಿಯೆಂಬ ಹೆಸರೂ ಸಲ್ಲುತ್ತದೆ. ನೋಡು--ಗಯ, 


ದ್ರುಪದ 315 ದ್ರುಪದೆ 


ದ್ರುಸದ.--ವಾಂಚಾಲ ದೇಶದ ಅರನು. ಯಜ್ಞ ನೇನನೆಂಬುದು ಈತನ 
ನಾಮಾಂತರ [ಭಾರ.-ಆದಿ. ೧೮೦1. ನೋಮಕ ವಂಶದ ವೃಷದನೆಂಬ ಅರಸು ತಪೋ 
ನಿರತನಾಗಿದ್ದಾಗ ಆತನ ನಿಯಮವನ್ನು ಭಂಗಗೊಳಿಸಲು ಅಲ್ಲಿಗೆ ಬಂದ ಮೇನಕೆ 
ಯನ್ನು ಕಂಡು ವೃಷದ ಎದೆಗುಂದಿದ. ಆಗ ಗಂಡು ಶಿಶು ಜನಿಸಿತು. ವೃಷದ 
ಆ ಶಿಶುವನ್ನು ಒಂದು ಮರದ ಬುಡೆದಲ್ಲಿರಿಸಿ, ತಾನು ತನಸ್ಸಿಗಾಗಿ ಬೇರೊಂದು 
ಕಡೆಗೆ ಹೋದ. ಅಸ್ಟರಲ್ಲಿ ಭರದ್ವಾಜ ಮುನಿಯ ತಮ್ಮನಾದ ಅಗ್ನಿವೇಶ್ಯಮಹರ್ಷಿ 
ಈ ಶಿಶುವನ್ನು ಕಂಡು, ಕನಿಕರದಿಂದ ತನ್ನ ಆಶ್ರಮಕ್ಕೆ ತಂದು ಮರದ ಬುಡದಲ್ಲಿ 
ದೊರೆತವನಾದುದರಿಂದ ದ್ರುವದನೆಂದು ಹೆಸರಿಟ್ಟು ಕಾಪಾಡಿ, ತನ್ನೆ ಅಣ್ಣನ ಮಗ 
ನಾದ ದ್ರೋಣಾಚಾರ್ಯನ ನಂಗಡ ಈತನಿಗೂ ಧನುರ್ವಿದ್ಯೆಯನ್ನು ಕಲಿಸಿದ [ಭಾರ.- 
ಆದಿ. ೧೪೦, ೧೫೦, ೧೮೦]. ವೃಷದನ ತರುವಾಯ ದ್ರುಪದ ರಾಜ್ಯಾಭಿಷಿಕ್ಸನಾದ. 
ಒಮ್ಮೆ ದ್ರೋಣಾಚಾರ್ಯ ಧನಾಭಿಲಾಷೆಯಿಂದ ಈತನಲ್ಲಿಗೆ ಹೋಗಿ, ತಿರಸ್ವಾರವನ್ನು 
ಹೊಂದಿದ [ಆದಿ. ೧೪೦]. ರೋಷಭರಿತನಾದ ದ್ರೋಣ ಭೀಷ್ಮಾಚಾರ್ಯರನ್ನು ಆಶ್ರ 
ಯಿಸಿ, ಕುರು ನಾಂಡನರಿಗೆ ಅಸ್ರೃಗುರುವಾಗಿದ್ದು, ಅವರ ವಿದ್ಯಾಭ್ಯಾಸ ಮುಗಿದ ತರು 
ನಾಯ ಅರ್ಜುನನ ಮೂಲಕ ದ್ರುಪದನನ್ನು ಭಂಗಿಸಿ ಹಿಡಿತರಿಸಿದ [ಆದಿ. ೧೪೮]. 
ಈತನ ರಾಜಧಾನಿ ಮಾಕೆಂದೀನಗರೆ (ಆದಿ. ೧೪೮]. ದ್ರೋಣ ದ್ರುಪದನ ಅರ್ಥ 
ರಾಜ್ಯವನ್ನು ಕನುಗೊಂಡದ್ದು [ಆದಿ. ೧೪೮1]. ಈತ ಸುತ್ರಾಮನ ಮಗಳಾದ ಕೌಸವಿ 
ಯೆಂಬವಳನ್ನು ಮದುನೆಯಾದ [ಭಾರ.-ಆದಿ. ೧೪೯]. ಈತ ಸೋಮಕ ರಾಜನ 
ಮಗನಾದ ಪೃಷದ ರಾಜನ ಮಗ (ಭಾಗ.-೯-೨೨, ಹರಿ. ೧೨೩೨]. ದ್ರುಪದನ 
ಉತ್ಪತ್ತಿ, ಮತ್ತ್ತು ವಂಶವರ್ಸನೆ [ಗರು. ೧೪೦]. ನವುತ್ರಸಂತಾನಾರ್ಮವಾಗಿ ತನಸ್ಸು 
ಮಾಡಿ, ಶಿಖಂಡಿಯೆಂಬ ಮಗನನ್ನು ಪಡೆದದ್ದು [ಉದ್ಯೋ. ೧೮೮]. ಬಳಿಕ ದ್ರುಪದ 
ದ್ರೋಣನನ್ನು ನೋಲಿಸತಕ್ಕು ಮಗನನ್ನೂ, ಅರ್ಜುನನನ್ನು ಮಡುವೆಯಾಗಲು 
ತಕ್ಕುವಳಾದ ಮಗಳನ್ನೂ ವಡೆಯುವ ಸಲುವಾಗಿ ಯಜ್ಞ ಮಾಡಿದ್ದು [ಆದಿ. ೧೪೯]. 
ಯಜ ಗ'ಕು೦ಡದಿಂದ ಧೃಷ್ನ ದ್ಯುಮ್ನನೆಂಬ ಮಗನೂ ಕೃಷ್ಣೆಯೆಂಬ ಮಗಳೂ ಜನಿಸಿ 
ದರು [ಆದಿ. ೧೮೧]. ಈತನಿಗೆ ಸತ್ಲಿಯಾದ ಕೌಸನಿಯಲ್ಲಿ ಸುಮಿತ್ರ, ಪ್ರಿಯದರ್ಶನ 
ವೀರಕೇತು, ಸುರಥ, ಶತ್ರುಂಜಯ, ಧ್ವಜಕೇತು ಎಂಬ ಮಕ್ಕುಳು ಜನಿಸಿದರು. 
ದೌೌಸದೀ ನಿವಾಹಾನಂತರ ಸಾಂಡನರನ್ನು ಕೊಲ್ಲುವ ಉದ್ದೇಶದಿಂದ ದುರ್ಯೋಧನ 
ದ್ರುವದನ ಮೇಲೆ ದಂಡೆತ್ತಿ, ಬಂದಾಗ ಸುಮಿತ್ರನೆಂಬನನು ಸಿಂಧುದೇಶಾಧಿಪತಿ 
ಯಾದ ಜಯದ್ರಥನಿಂದಲೂ, ಪ್ರಿಯದರ್ಶನನೆಂಬನನು ಕರ್ದನಿಂದಲೂ ಮಡಿದರು 
[ಆದಿ. ೨೧೮]. ವೀರಕೇತುನೆಂಬನನು ಭಾರತ ಯುದ್ದದಲ್ಲಿ ಹದಿನಾಲ್ಕನೆಯ ದಿನ 
ಧ್ರೋಣನಿಂದ ಹತನಾದ [ದ್ರೋಣ. ೧೨೨]. ಶತ್ರುಂಜಯ ಸುರಥರೆಂಬನರು ಹದಿ 


ದ್ರುಮ 316 ದ್ರೋಣ 


ನೈದನೆಯೆ ದಿನದ ಯುದ್ಧದಲ್ಲಿ ಅಶ್ಚತಾ ಎಮನಿಂಡ ಹತರಾದರು [ಜ್ರೋ. ೧೫೭]. 
ಅಭಿಮನ್ಯುವಿನ ನಮ ಜಿ ॥ ಉಪವ್ಸಾ ವ್ಯ ನಗರದಲ್ಲಿ ನಾಸಮಾಡು 
ತ್ರಿದ್ದಾ ಗ ದ್ರುವದ ಕುರು ವಾಂಡವರ ಸಂಧಿಗಾಗಿ ತನ ಪುರೋಹಿತನನ್ನು ಧೃತ 
ರಾಷ್ಟ್ರನನ್ಲಿಗೆ ಕಳುಹಿಸಿದೆ [ಉದ್ಯೋ. ೬]. ದ್ರುನದ ಭಾರತ ಯುದ್ಧ ದಲ್ಲಿ 221 
ವರವಾಗಿ ಹೋರಾಡಿ, ಹದಿನಾಲ್ಕ ನೆಯ ದಿವಸ ದ ರಾತ್ರಿ ಯುದ್ಧ ದಲ್ಲಿ ಜೊ ್ರೀಣನಿಂದ 
ಹತನಾದ (ದ್ರೋಣ. ೧೮೭]. ನೋಡು -ಧೃಷ್ಠ ಸದ್ಯ್ಯುಮ್ಮ, 
ದ್ರುಮ.- (1) ಕೌರವರ ಸಾರಧಿಯಾದ ಅಧಿರಥನ ಮಗ. ಕರನ ಬಲತಮ್ಮ 
ಭಾರತ ಯುದ್ಧ ದಲ್ಲಿ ಹೆದಿನೈ ದನೆಯ ದಿನ ಭೀಮನಿಂದ ಹತನಾದ [ದ್ರೋಣ. ೧೫೬]. 
(11) ಕೆಂಪುರುಸರೆಂಬ ಡೇವಯೋನಿ ನಿಶೇಷದವರ ಗುರು [ಭಾರ.-ಸಭಾ. 
RE 
ದ್ರುಮಸೇನ —(i) ದುರ್ಯೋಧನ ಪಕ್ಷದ ಅರಸು. ಭಾರತ ಯುದ್ಧದ ಹದಿನ 
ದನೆಯ ದಿನದಲ್ಲಿ ಧೃಷ್ಟದ್ಯುಮ್ಮನಿಂದ ಹತನಾದ [ದ್ರೋಣ. ೧೭೧]. 
(11) ತಲ್ಯ ರಾಜನ ನೇನಾಪತಿ. ಭಾರತ ಯುದ್ಧದ ಹದಿನೆಂಟನೆಯ ದಿನ 
ಯಂಧಿಸ್ಮಿರನಿಂದ ಹತನಾದ [ಶಲ್ಯ. ೧೧]. 
ದ್ರುಮಿಲ.--ಒಬ್ಬ ರಾಕ್ಷಸ, ಕಂಸನ ತಾಯಿ ವನವಿಹಾರಕ್ಕೆ ಹೋಗಿದ್ದಾಗ 
ಕಾಮನಿಕಾರಕ್ಕೆ ಎಡೆಯಾದಳು. ಆಗ ದ್ರುಮಿಲ ಉಗ್ರನೇನನ ರೂಪದಿಂದ ಆಕೆ 
ಯೊಡನೆ ಸೇರಲಾಗಿ ಈತನ ಮೂಲಕ ಗರ್ಭಧಾರಣ ಮಾಡಿದ ಕಾರಣ ಕಂಸನು 
ರಾಕ್ಸಸಗುಣಭರಿತನಾದನು (ಹರಿ. ೨-೨೮]. 
ದ್ರು ಹು.--ಚಂದ್ರ ವಂಶದ ಯಯಾತಿ ರಾಜನಿಂದ ಶರ್ಮಿಷ್ಮೆಯಲ್ಲಿ ಜನಿಸಿದವ. 
ಅನು, ಪೂರು ಎಂಬವರು ಇವನ ಸಹೋದರರು. ಈತನೂ ತನ್ನ ತಂದೆಯ ಮುದಿ 
ತನವನ್ನು ಕೈಕೊಂಡು ತನ್ನ ಯೌವನವನ್ನು ಆತನಿಗೆ ಕೊಡಲು ಸಮ್ಮತಿಸಲಿಲ್ಲವಾಗಿ 
ಈತನಿಗೂ ಈತನ ವಂಶದವರಿಗೂ ರಾಜ್ಯಾಧಿಕಾರವಿಲ್ಲವಾಯಿತು [ಭಾರ.-ಆದಿ. ೬೩, 
೬೯]. ಇವನ ವಂಶವರ್ನನೆ [ಭಾಗ.-೯-೨೩]. ನೋಡು- ದೇವಯಾನಿ, ಯಯಾತಿ, 
ಶರ್ಮಿಸ್ಕೆ. 
ದು ) ಹ್ಯು.- ಚಂದ್ರ ವಂಶದ ಮತಿನಾರನ ಮಗ [ಆದಿ. ೮೮]. 
ಜ್ರೋಣ.- (1) ಅಷ್ಟೈವಸುಗಳಲ್ಲಿ ಒಬ್ಬ. ಈತನೂ ಈತನ ಪತ್ತಿಯಾದ ಧರೆ 
ಯೆಂಬವಳೂ ಗಂಧಮಾದನ ಪರ್ವತದಲ್ಲಿ ಬಹಳ ಕಾಲದವರೆಗೆ ಸಂತಾನಾರೃವಾಗಿ 
ತಸಸ್ಸು ಮಾಡಿದರು. ಎಷ್ಟು ಕಾಲ ತಪಸ್ಸು ಮಾಡಿದರೂ ಫಲ ದೊರೆಯದಿರಲು 
ಇವರಿಬ್ಬರೂ ಅಗ್ನಿಪ್ರವೇಶ ಮಾಡಿದರು. ಆಗ "" ನೀವು ಚಿಂತಿಸ ಕೆಲಸವಿಲ್ಲ. ಭಗ 
ವಂತನೇ ನಿಮ್ಮಲ್ಲಿ ಫುತ್ರಭಾವದಿಂದಿದ್ದು ತನ್ನ ಬಾಲಲೀಲೆಗಳನ್ನು ತೋರಿ, ಅನೇಕ 


ದ್ರೋಣ ೨17 ದ್ರೋಣ 


ನಾದ ಅದ್ಭುತಚರಿತ್ರೆಗಳಿಂದ ನಿಮ್ಮನ್ನು ಸಂತೋಷಸಪೆಡಿಸುವನು'' ಎಂಬುದಾಗಿ 
ಅಶರೀರವಾಣಿ ನುಡಿಯಿತು. ಬಳಿಕ ಇವರಿಬ್ಬರೂ ನಂದಗೋಕುಲದಲ್ಲಿ ಯಶೋದಾ, 
ನಂದರೆಂಬ ಹೆಸರಿನಿಂದ ಜನಿಸಿ, ದೇವಕೀ ವಸುದೇವರಿಗೂ ಲಭ್ಯವಾಗದ ಪರಮಾತ್ಮನ 
ಅನೇಕ ಬಾಲಲೀಲೆಗಳನ್ನೂ ಅದು ಬತಕಾರ್ಯಗಳನ್ನೂ ಕಂಡು ಆನಂದಸರವಶರಾಗಿದ್ದರು 
[ಭಾಗ.-೧೦-೮]. 

(11) ಶಾರ್ಬ್ಸ್ಸಕನೆಂಬ ಹೆಸರಿನ ಒಬ್ಬ ಬ್ರಹ್ಮರ್ಷಿ. ಪಕ್ಷಿರೂಪ ವನ್ನು ಧರಿ 
ಸಿದ್ದ ಮಂದವಾಲನೆಂಬ ಮುನಿಯಿಂದ ಜರಿತೆಯೆಂಬಾಳೆಯಲಿ RR ಈತ 
ತಾರ್ಕ್ಲಿಯನ್ನು ಮದುವೆಯಾಗಿ ಪಿಂಗಾಕ್ಸ, ವಿರಾಟ, ವೃತ, ಸುಮುಖರೆಂಬ ತನಯ 
ರನ್ನು ಪಡೆದ [ಭಾರ.-ಆದಿ. ೨೫೫]. ವ್ಯಾಸ ಶಿಷ್ಯನಾದ ಜೈಮಿನಿ ಮಹರ್ಷಿ ಈ ಹಕ್ಕಿ 

ಗಳನ್ನು ಪ್ರಶ್ರೆಮಾಡಿ ಅನೇಕ ಧಕ್ಕಸಂಜೇಹೆಗಳನ್ನು ನಿವ್ನತ್ತಿ ಮಾಡಿಕೊಂಡ. ಈ 
ಹಕ್ಕಿಗಳಿಗೆ ಧರ್ಮಸಕ್ಷಿಗಳೆಂದು ಹೆಸರು [ಮಾರ್ಕಂ.-೪]. 

(111) ಭರದ್ವಾಜ ಮಹರ್ಷಿ ತವಸ್ಸು ಮಾಡುತ್ತಿದ್ದಾಗ ಫೃತಾಚಿಯೆಂಬ 
ಅಪ್ಸರಸಿಯೆನ್ನು ಕಂಡು ಎದೆಗುಂದಿದ. ಕೂಡಲೇ ಆ ಮುನಿ ತನ್ನ ವೀರ್ಯ ವನ್ನು 
ಒಂದು ದ್ರೋಣದಲ್ಲಿ (ದೊನ್ನೆಯಲ್ಲಿ) ಇರಿಸಲಾಗಿ ಅಲ್ಲಿಯೇ ಒಂದು ಗಂಡು 
ಹುಟ್ಟಿತು. ಇವನೇ ದ್ರೋಣಾಚಾರ್ಯ . ಹ್ರೋಣದಿಂದಲೇ ಜನಿಸಿದವನಾದುದರಿಂದ 
ದ್ರೋಣನೆಂದು ಹೆಸರು. ತನ್ನ ಚಿಕ್ಕಪ್ಪನಾದ ಅಗ್ನಿವೇಶ್ಯ ಮಹರ್ಷಿಯಲ್ಲಿಯೇ ಧನು 
ರ್ನಿದ್ಯೆಯನ್ನು ಕಲಿತ. ದ್ರುಪದ ಈತನ ಸಹೆಪಾರಿ [ಆದಿ. ೬೪, ೧೪೦, ೧೮೦]. ಈತ 
ಬ್ಗ ಹಸ್ಪತ್ಯಾ ಚಾರ್ಯನ ಅಂಶದಿಂದ ಜನಿಸಿದವ [ಆದಿ. ೬೮]. ಶರದ ಎಂತರ: ಮಗಳಾದ 

ಕೃಹಿಯೆಂಬಾಕೆಯನ್ನು ಮದುವೆಯಾಗಿ ಅಶ್ವ ತ್ಹಾಮನೆಂಬ ಪುತ್ರನ ಪಡೆದ 
'ಆದಿ. ೧೪೦]. ಧನಾರ್ಜನೆಗಾಗಿ ತನ್ನ ಬಾಲ ಸ್ನೇಹಿತನಾದ ದು ಪಡೆ. ಹೋಗಿ 
ಭಂಗಪಟ್ಟಿ [ಆದಿ. ೧೪೦-೧೪೧]. ಈತ ಸರಶುರಾಮನಲ್ಲಿ ಅಸ್ತ್ರನಿದ್ಯಾ ರಹಸ್ಯಗಳನ್ನು 
ತಿಳಿದು ಆಚಾರ್ಯಪಟ್ಟಿವನ್ನು ಪಡೆದ [ಆದಿ. ೧೪೦, ೧೮೦]. ಬಳಿಕ ಭೀಷ್ಯಾಜಾರ್ಯ 
ನಲ್ಲಿಗೆ ಬರುತ್ತ ಹಸ್ತಿನಾಪುರದ ಬಳಿಯಲ್ಲಿ ಕುರು ಪಾಂಡವರು ಆಟವಾಡುತ್ತಿದ್ದಾಗ 
ಅವರ ಚೆಂಡು ಬಾವಿಯಲ್ಲಿ ಬಿದ್ದಿರಲಾಗಿ, ಆ ಬಾಲಕರು ಪರಿಶಪಿಸುತಿಿ,ದ್ಹಾಗ ಈತ 
ಆ ಜೆಂಡನ್ನು ತನ್ನ ಅಸ್ರವಿದ್ಯಾಚಾತುರ್ಯದಿಂದ ಮೇಲಕ್ಕೆ ಎತ್ತಿಕೊಟ್ಟು, ಆ 
ಕುಮಾರರ ಮೆಚ್ಚುಗೆಗೆ ವಾತ್ರನಾಗಿ, ಅವರ ಮೂಲಕ ಭೀಷ್ಮನಲ್ಲಿ ಸೇರಿ, ಕುಮಾರರಿಗೆ 
ಅಸ್ರ್ರವಿದ್ಯೆಯನ್ನು ಕಲಿಸಿ, ಶಿಷ್ಯರನ್ನು ಪರೀಕ್ಷಿಸಿ, ಅರ್ಜುನನೇ ತನ್ನ ಶಿಷ್ಯವರ್ಗ 
ದಲ್ಲೆಲ್ಲಾ ಉತ್ತಮನೆಂಬುದನ್ನು ತಿಳಿದು, ಆತನಲ್ಲಿ ಹೆಚ್ಚು ಆದರವನ್ನು ಶೋರುತ್ತಿ, ದ್ದ 
(ಆದಿ. ೧೪೧, ೧೪೨]. ನೋಡು--ನಿಕಲನ್ಯ. ಈತನು ಸಾ ಸ್ನಾನಾರ್ಮವಾಗಿ ಗಂಗೆಯಲ್ಲಿ 
ಇಳಿದಿರುವಾಗ ಒಂದು ಮೊಸಳೆ ಈತನನ್ನು ಹಿಡಿಯಲಾಗಿ, ಅರ್ಜುನ 'ಆ ಮೊಸ ಸಳೆಯನ್ನು 


ದ್ರೋಣ 318 ದ್ರೋಣ 


ಕೊಂದು ದ್ರೋಣನನ್ನು ಬಿಡಿಸಿದ [ಆದಿ. ೧೪೩]. ರಾಜನವುತ್ರರ ಅಸ್ರ್ರನಿದ್ಯಾಪರೀಕ್ಷಿ 
ಗಾಗಿ ರೆಂಗನಿರ್ಮಾಣ, ಕುಮಾರರ ಪರೀಕ್ಷೆ [ಆದಿ. ೧೪೪-೧೪೭]. ದ್ರುಪದನನ್ನು 
ಹಿಡಿಯುವ ನಲುನಾಗಿ ಶಿಷ್ಯರೊಂದಿಗೆ ವಾಂಚಾಲವುರಕ್ಕೆ ಹೊರಟದ್ದು. ಅರ್ಜುನ 
ದ್ರುವದನನ್ನು ಜೀವದೊಂದಿಗೆ ಸೆರೆಹಿಡಿಯಲಾಗಿ ದ್ರೋಣ ದ್ರುಪದನನ್ನು ಹೆಂಗಿಸಿ, 
ಅವನ ಅರ್ಧರಾಜ್ಯವನ್ನು ಕಸುಗೊಂಡದ್ದು (ಆದಿ. ೧೪೮]. ಭಾರತ ಯುದ್ಧ ದಲ್ಲಿ ಐದು 
ದಿನಗಳು ಯುದ್ಧಮಾಡಿದ [ಆದಿ. ೨]. ಈತ ದ್ರುವದನಿಂದ ಕಸುಗೊಂಡ ರಾಜ್ಯಕ್ಕೆ 
ಅಹಿಚ್ಛ ತ್ರವೆಂದು ಹೆಸರು [ಆದಿ. ೧೪೮]. ಈತ ರಧಯೂಧಯೂಥಪ. ಈತನ 
ಕುದುರೆಗಳು ಶೋಣವರ್ಣವುಳ್ಳ ವು. ರಥ ಚಿನ್ನದ್ದು [ಉದ್ಯೋ ೧೬೭]. ದ್ರೌಪದೀ 
ನಿವಾಹಾನಂತರ ವಾಂಡವರನ್ನು ಹಸ್ತಿನಾವತಿಗೆ ಕರೆಯಿನಬೇಕೆಂಬುದಾಗಿ ಧೃತ 
ರಾಷ್ಟ್ರ ಯೋಚಿಸಿದಾಗ, ಅನೇಕರು ವಿರುದ್ಧಾಭಿವ್ರಾಯಗಳನ್ನು ಹೇಳಿದುದನ್ನು 
ಕಂಡು, ದ್ರೋಣ ವಾಂಡವರಿಗೆ ಅವಶ್ಯವಾಗಿಯೂ ಅರ್ಧ ರಾಜ್ಯವನ್ನು ಹೆಂಚಿಳೊಡಲೇ 
ಬೇಕೆಂದು ಹಠಹಿಡಿದ [ಆದಿ. ೨೨೩]. ವಾಂಡವರ ರಾಜನೂಯಕ್ತೆ ಬಂದಿದ್ದ [ಸಭಾ. 
೩೬-೩೮]. ಕುರು ವಾಂಡನರ ದ್ಯೂತಸಭೆಗೆ ದ್ರೋಣ ಭೀಷ್ಮನ ಹಿಂದೆ ಬಂದದ್ದು 
[ಸಭಾ. ೮೫]. ವಾಂಡವರು ಜೂಜಿನಲ್ಲಿ ಸೋತು, ಕಾಡುವಾಲಾದುದನ್ನು ಕೆಂಡು 
ಮರುಗಿದ ದ್ರೋಣ ದುರ್ಯೋಧನನಿಗೆ ನೀತಿಯನ್ನು ಬೋಧಿಸಿದ್ದು [ಸಭಾ. ೧೦೬]. 
ಅಜಾ ತವಾಸ ಮಾಡುತ್ತಿದ್ದ ವಾಂಡವರನ್ನು ಕಂಡುಹಿಡಿಯುವ ಉದ್ದೇಶದಿಂದ, 
ದುರ್ಯೋಧನ ವಿರಾಟನ ಮೇಲೆ ದಂಡೆತ್ತಿ, ಬಂದಾಗ ಜ್ರೋಣನೂ ಬಂದಿದ್ದ (ವಿರಾ. 
೩೭]. ಬೃಹನ್ನಲಾವೇಷದಿಂದ ಬಂದವನೇ ಅರ್ಜುನನೆ೦ಬುದಾಗಿ ಗುರುತಿಸಿ ದುರ್ಯೋ 
ಧನನಿಗೆ ಹೇಳಿದ (ನಿರಾ. ೪೬, ೪೭]. ಭೀಷ್ಮ ದ್ರೋಣಾಚಾರ್ಯನನ್ನು ಹೊಗಳಿದ್ದು 
(ವಿರಾ. ೫೧]. ಡ್ರೋಣ ಅರ್ಜುನನ ಅಸ್ರ್ರನಿದ್ಯಾನಿಪುಣತೆಯನ್ನು ಶ್ಲಾಭಸಿದ್ದು 
[ವಿರಾ. ೫೪]. ದ್ರೋಣಾರ್ಜುನರ ಯುದ್ಧ ವಡ್ದನೆ. ಅರ್ಜುನನ ಬಾಣದಿಂದ ಗಾಯ 
ಪಟ್ಟ ದ್ರೋಣ ದಿಕ್ಕುತೋರದೆ ಕಂಗೆಟ್ಟಿರುವಾಗ ಅಶ್ವತ್ಥಾಮ ದ್ರೋಣನನ್ನು 
ಹಿಂದಿಟ್ಟು ಅರ್ಜುನನನ್ನು ಇದಿರಿಸಲಾಗಿ ಅದೇ ಸಮಯದಲ್ಲಿ ದ್ರೋಣ ಓಡಿಹೋದ 
(ವಿರಾ. ೫೯]. ಅರ್ಜುನ ದುರ್ಯೋಧನನ ಮೇಲೆ ಕಯ್ಯೆತಿಿ,ದ್ದಾಗ ದ್ರೋಣ ಆತನ 
ಅಂಗರಕ್ಷಕನಾಗಿ ನಿಂತದ್ದು [ವಿರಾ. ೬೭]. ವಾಂಡವರು ಯುದ್ಧಸನ್ನಾಹಮಾಡು 
ತಿ_ರುವರೆಂಬುದನ್ನು ತಿಳಿದು ದ್ರೋಣ ಧೃತರಾಷ್ಟ್ರನಿಗೆ ತಿಳಿಯಹೇಳಿದ್ದು [ಉದ್ಯೋ. 
೪೯]. ಪಾಂಡವರೊಂದಿಗೆ ಸಂಧಿಮಾಡಿಕೊಳ್ಳುವಂತೆ ದುರ್ಯೋಧನನಿಗೆ ದ್ರೋಣ 
ಬೋಧಿಸಿದ್ದು [ಉದ್ಯೋ. ೧೨೬]. ದುರ್ಯೋಧನ ಸಂಧಿಗೆ ಸಮ್ಮತಿಸದಿರಲು, ಜ್ರೋಣ 
ಅರ್ಜುನನ ಸಂಗಡ ಯುದ್ಧಮಾಡಬೇಕಾಗಿ ಬ೦ದ ಪ್ರಸಂಗಕ್ಕಾಗಿ ಬಹಳವಾಗಿ ವ್ಯಥೆ 
ಪಟ್ಟು, ಮರಳಿ ದುರ್ಯೋಧನನಿಗೆ ಶಾಂತಿಯನ್ನು ಬೋಧಿಸಿದ್ದು [ಉದ್ಯೋ ೧೩೯]. 


ದ್ರೋಣ 319 ದ್ರೋಣ 


ಭಾರತಯುದ್ಧದ ಐದನೆಯ ದಿನ ಭೀಮ ಶ್ರೋಣರಿಗೆ ಯುದ್ಧ. ದ್ರೋಣ ಪರಾಕ್ರಮ 
ವರ್ಮನೆ [ಭೀಷ್ಮ ೭೭]. ದ್ರೋಣ ವಿರಾಟನ ಮಗನಾದ ಶಂಖನೆಂಬವನನ್ನು ಆರನೆಯ 
ದಿನದ ಯುದ್ಧದಲ್ಲಿ ಕೊಂದದ್ದು [ಭೀಷ್ಮ ೮೨]. ಒಂಬತ್ತನೆಯ ದಿನದಲ್ಲಿ ಅರ್ಜುನ 
ನೊಂದಿಗೆ ದ್ರೋಣ ಯುದ್ಧಮಾಡಿದ್ದು [ಭೀಷ್ಮ ೧೦೨]. ದ್ರೋಣ ಅಶ್ವತ್ಥಾಮ 
ನಿಗೆ ದುಶೈಕುನಗಳನ್ನು ತಿಳುಹಿದ್ದು 'ಭೀ. ೧೧೨]. ದುರ್ಯೋಧನ ದ್ರೋಣನನ್ನು 
ಸೇನಾಪತಿಯಾಗಲು ಬೇಡಿದ್ದು [ದ್ರೋ. ೭]. ದ್ರೋಣ ಸೇನಾಪತಿಯಾದದ್ದು. 
ದ್ರೋಣ ಯುದ್ಧ [ದ್ರೋ. eT ಯುಧಿಸ್ಮಿರನನ್ನು ನೆರೆಹಿಸಿದು ಕೊಡಬೇಕೆಂದು 
ದುರ್ಯೋಧನ ದ್ರೋಣನನ್ನು ಬೇಡಿದ್ದು. ದ್ರೋಣ ಭಾನೆ ಕೊಟ್ಟಿದ್ದು (ಜಿ: 
ದ್ರೋಣ ಯುಧಿಷ್ಠಿರನನ್ನು ಹಿಡಿಯತೊಡಗಿ ಅರ್ಜುನನಿಂದ ಭಂಗಸಟ್ಟದ್ದು [ಡ್ರೋ. 
೧೬]. ದ್ರೋಣ ಸತ್ಯಜಿತನನ್ನು ಕೊಂದದ್ದು [ದ್ರೋ, ೨೧], ಯುಧಿಷ್ಠಿರನನ್ನು 
ಹಿಡಿಯದಿದ್ದು ದಕ್ತೆ ದುರ್ಯೋಧನ ಗೋಳಾಡಿದ್ದು . ಪಾಂಡವ ಸೇನೆಯಲ್ಲಿ ಯಾವನಾದ 
ರೊಬ್ಬ ಮಹಾರಧನನ್ನು ಕೊಬ್ಬುವುದಾಗಿ ಪ್ರೋಣನ ಪ್ರತಿಜ್ಞೆ [ಜ್ರೋ. ೩೩]. 
ದ್ರೋಣ ನದ್ಮವ್ಯೂಹವನ್ನು ರಚಿಸಿದ್ದು [ದ್ರೋ. ೩೪]. ದ್ರೋಣಾದಿಗಳು ಆರು 
ಮಂದಿ ಒಟ್ಟುಗೂಡಿ ಅಭಿಮನ್ಯುವನ್ನು ರಧಹೀನನನ್ನಾಗಿ ಮಾಡಿದ್ದು [ದ್ರೋ. ೪೮]. 
ಅರ್ಜುನನ ಪ್ರತಿಜ್ಞೆಯನ್ನು ಕೇಳಿ ಹೆದರಿದ ಜಯದ್ರಧನನ್ನು ದ್ರೋಣ ಸಂತವಿಸಿದ್ದು 
[ದ್ರೋ. ೭೪, ೭೫]... ದ್ರೋಣ ಶಕಟವ್ಯೂಹವನ್ನು ರಚಿಸಿದ್ದು [ಜ್ರೋ. ೮೭]. 
ಜಯದ್ರಧನ ಕೊಲೆಯಿಂದ ಕುಪಿತನಾದ ದುರ್ಯೋಧನ ದ್ರೋಣನನ್ನು ನಿಂದಿಸಿದ್ದು. 
ದ್ರೋಣ ದುರ್ಯೋಧನನಿಗೆ ಮಂತ್ರಕವಚವನ್ನು ಅನುಗ್ರಹಿಸಿದ್ದು [ದ್ರೋ. ೯೪]. 
ಭೀಮು ದ್ರೋಣನ ಸಾರಧಿಯನ್ನು ಕೊಂದದ್ದು [ದ್ರೋ. ೭೫]. ದ್ರೋಣ ಧೆ ಎಷ್ಟೈ 
ದ್ಯುಮ್ನರ ಯುದ್ಧ [ಡ್ರೋ. ೯೭, ೧೬೧, ೧೯೩). ದ್ರೋಣ ಸಾತ್ಯಕಿಗಳ ಯುದ್ಧ 
[ದ್ರೋ. ೯೮, ೧೭೩]. ದ್ರೋಣ ಯುಧಿಷ್ಮಿರರ ಯುದ್ಧ [ದ್ರೋ. ೧೦೬]. ದ್ರೋಣ 
ವರಾಕ್ರಮನಕ್ಚನ [ದ್ರೋ. ೧೨೫, ೧೫೫]. ಭೀಮ ದ್ರೋಣನ ಎಂಟು ರಧಗಳನ್ನು 
ಮುರಿದದ್ದು [ದ್ರೋ. ೧೨೭]. ದುರ್ಯೋಧನ ದ್ರೋಣರ ಪರಸ್ಪರ ನಿಂದೆ. ದ್ರೋಣ 
ದುರ್ಯೋಧನನನ್ನು ಹೀಯಾಳಿಸಿ, ರಾತ್ರಿ ಯುದ್ಧವನ್ನು ಡಂಗುರ ಹೊಡಿಸಿ, ಯುದ್ಧ ಕೈ 
ಹೊರಟಿದ್ದು [ದ್ರೋ. ೧೫೧, ೧೫೨]. ದ್ರೋಣ ಅರ್ಜುನನನ್ನು ಹೊಗಳಿ, ದುರ್ಯೋ 
ಧನನನ್ನು ನಿಂದಿಸಿ, ದ್ರುವದನನ್ನೂ ವಿರಾಟಿನನ್ನೂ ಕೊಂದದ್ದು ([ದ್ರೋ. ೧೮೬, 
೧೮೭]. ಅಶ್ವತ್ಥಾಮ ಮಡಿದನೆಂಬ ಸುದ್ದಿಯನ್ನು ಕೇಳಿ, ದುಃಖಿತನಾದ ದ್ರೋಣ 
ನನ್ನು ಕೊಲ್ಲಲು ಧೃಷ್ಟದ್ಯುಮ್ನನ ಪ್ರಯತ್ನ [ದ್ರೋ. ೧೯೬]. ದ್ರೋಣ ಭೀಮನ 
ಚುಚ್ಚು ಮಾತುಗಳನ್ನು ಕೇಳಿ ಶಸ್ತ್ರತ್ಯಾಗಮಾಡಿ, ಯೋಗಬಲದಿಂದ ದೇಹತ್ಯಾಗ 
ಮಾಡಿದ್ದು. ಧೃಷ್ಟದ್ಯುಮ್ನ ದ್ರೋಣನ ಕುತ್ತಿಗೆಯನ್ನು ಕತ್ತರಿಸಿದ್ದು [ದ್ರೋ. 


ಇ] 
<A ೧೨). 


ದೌಪದೀ 890 ದ್ರೌಪದೀ 


೧೯೩]. ಹ್ರೋಣವಥೆಯಿಂದ ಧೃತರಾಷ್ಟ್ರ ಮೂರ್ಛೆಹೋದದ್ದು [ದ್ರೋ. ೯, ೧೦]. 
ಜ್ರೋಣವಥೆಯಿಂದ ಅಶ್ವತ್ಥಾಮ ಕೋಪಭರಿತನಾದದ್ದು [್ರೋ ೧೯೫]. ದ್ರೋಣನ 
ಶವನರ್ನನೆ (ಸ್ತ್ರೀ. ೨೩]. ನ್ರೋಣನಿಗೆ ಉತ ರ ಕ್ರಿಯೆಗಳನ್ನು ಮಾಡಿದ್ದು [ಶಾಂ. 
೪೧, ಸ್ತ್ರೀ. ಹಾ ದ್ರೋಣ ನಾಲ್ಕು ನೂರು ವರ್ಷಗಳ ಕಾಲ ಬದುಕಿದ್ದ. ಈತನ 
ದೇಹಕಾಂತಿ ಶ್ಯಾಮವರ್ದದ್ದು. ವಾಂಡವರಲ್ಲಿಗೆ ಬರುವಾಗಲೇ ಬಹಳ ಮುದುಕ 
ನಾಗಿದ್ದ [ಭಾರ.-ದ್ರೋ. ೧೨೫]. 

ಆಕರ್ಯಸಲಿತಶ್ಶಾ ಕ್ರಮಃ ವನಯಸಾಎಶೀತಿವಂಚಕಃ । 

ವ್ದ ದ್ಧ ವರ್ಯ ಚರಭ್ರೋಣೋ ರಣೇ ಷೋಡಶ ವರ್ಷವತ್‌॥ [ದ್ರೋ.೧೨೫], 
ಈತ ಪುತ್ರ ಸಂತಾನಹೀನನಾಗಿ ಬಹಳ ಕಾಲ ಕಳೆದ ತರುವಾಯ ಈಶ್ವರನನ್ನು ತನಸ್ಸಿ 
ಇರಿದ. ವ ಮೆಚ್ಚಿಸಿ, ಮೈದೋರಿದ ಶಿವನಿಂದ 

ಕ ಸ್ಟಾ ೦ಶಜಂ ತನಯಂ ದೇಹಿ ಸರಾ ಸ ಜೇಯಂ ಮಮಾನಫ'' 

ಯಾರಿಂದಲೂ ನೆ ಉಲಾಗದ ಶಿವನ RLS ಕೂಡಿದ ಮಗನನ್ನು ಬೇಡಿದ 
[ಶಿವ.-ಕತರುದ್ರಖಂಢ, ೩೬], 

(iv) ಭಾರತ ವರ್ಷದ ಒಂದು ಪರ್ವತ [ಶಾಂತಿ. ೩೨೫]. 

ದ್ರೌಪದೀ.- ದ್ರುಪದ ರಾಜನ ಮಗಳು. ವಾಂಡವರ ಪತ್ನಿ. ಕೃಷ್ಣೆಯೆಂಬುದು 

ಈಕೆಯ ನಾಮಾಂತರ. ಈಕೆ ಅಗ್ನಿಕುಂಡದಿಂದ ಜನಿಸಿದವಳು. ಧೃಷ್ಠ ದ್ಯ ಮ್ಸ 
ಈಕೆಯ ಸಂಗಡ ಅಗ್ನಿಕುಂಡದಿ೦ದಲೇ ಜನಿಸಿದವ, ಈಕೆಯ ಉತ್ಪತ್ತಿ, [ಭಾರ.-ಆದಿ. 
೬೪, ೧೪೯, ೧೮೫]. ಈಕೆ ಶ್ರೀದೇವಿಯ ಅಂಶದಿಂದ ಜನಿಸಿದವಳು [ಆ. ೬೮]. ಈಕೆಯ 
ಸ್ವಯಂವರ ವಾರ್ತೆಯನ್ನು ವಾಂಡವರು ಕೇಳಿದ್ದು [ಆದಿ. ೧೭೯]. ದ್ರೌಪದಿಯ 
ಸ್ವಯಂವರ [ಆದಿ. ೬೧, ೬೩, ೨೦೦]. ದ್ರೌಪದೀ ಸ್ವಯಂವರಕ್ಕೆ ಬಂದಿದ್ದ ರಾಜರು 
ಗಳು [ಆದಿ. ೨೦೧]. ಸ್ವಯಂವರದಲ್ಲಿ ಪಣನಾಗಿರಿಸಿದ್ದ ಮತ್ಸ್ಫ್ಯಯಂತ್ರವನ್ನು 
ಅರ್ಜುನ ಭೇದಿಸಿದ್ದು . ದ್ರೌಸದಿ ವರುಣಮಾಲಿಕೆಯನ್ನು ಆತನ ಕೊರಳಿಗೆ ಹಾಕಿದ್ದು 
[ಆದಿ. ೨೦೩]. ದ್ರೌಪದಿ ಐದು ಮಂದಿ ವಾಂಡವರನ್ನೂ ಮದುನೆಯಾದದ್ದು. ಅದಕ್ಕೆ 
'ಕಾರಣವನ್ನು ವ್ಯಾಸ ಮುನಿ ದ್ರುಪದನಿಗೆ ಹೇಳಿದ್ದು (ಅದಿ. ೨೧೦, ೨೧೧]. ಪಾಂಡವ 
ರೊಂದಿಗೆ ಮದುವೆ [ಆದಿ. ೨೧೫]. ಕುಂತಿ ದ್ರೌಪದಿಯನ್ನು ಹರಸಿದ್ದು [ಆದಿ. ೨೧೬). 
ಯುಧಿಷ್ಮಿರನಿಂದ ಪ್ರತಿವಿಂಧ್ಯನೆಂಬ ಮಗನನ್ನೂ, ಭೀಮಸೇನನ ಮೂಲಕ ಶ್ರುತ 
ಸೋಮನೆಂಬ ಪುತ್ರನನ್ನೂ, ಅರ್ಜುನನ ಮೂಲಕ ಶ್ರುತಕೀರಠಿಯೆಂಬ ತನಯ 
ನನ್ನೂ, ನಕುಲನ ಮೂಲಕ ಶಕಾನೀಕನೆಂಬ ಸುತನನ್ನೂ, ಸಹಜೀವನಿಂದ ಶ್ರುತ 
ಸೇನನೆಂಬ ಕುಮಾರನನ್ನೂ ಪಡೆದಳು (ಆದಿ. ೬೩, ೬೪, ೬೮, ೨೪೭]. ದ್ರುಪದ 
ದೌಸದಿಗೆ ಬಳುವಳಿಯನ್ನು ಕೊಟ್ಟದ್ದು [ಆದಿ. ೨೨೬]. ದ್ರೌಪದಿ ನಮಸ್ಕಾರ 


ದ್ಮೌಪದಿ 821 ದ್ಲೌಫದಿ 


ಮಾಡಲಾಗಿ ಆಕೆಯ ರೂಪ ರೇಖಾದಿಗಳನ್ನು ಕಂಡು ಗಾಂಧಾರಿ ದೌೌಸದಿಯನ್ನು 
ತನ್ನ ಮಕ್ಕಳ ಮೃತ್ಯುದೇವತೆಯೆಂದು ಊಹಿಸಿದ್ದು [ಆದಿ. 3೨೭]. ಪಾಂಡವರು 
ಕ್ರಮವಾಗಿ ದೌೌನದಿಯಲ್ಲಿ ಒಂದೊಂದು ವರ್ಷ ಕಾಲ ಸಂಸಾರಮಾಡಿಕೊಂಡಿರಬೇ 
ಕೆಂತಲೂ, ಅಂತಹ ಸಮಯದಲ್ಲಿ ಮತ್ತೊಬ್ಬ ಪಾಂಡವ ಆಕೆಯನ್ನು ನೋಡಿ 
ದಲ್ಲಿ ಒಂದು ವರ್ಷಕಾಲ ತೀರ್ಥಯಾತ್ರೆ ಮಾಡಿ, ಆ ವಾಸನನ್ನು ಕಳೆದುಕೊಳ್ಳ ಬೇ 
ಳೆಂತಲೂ ನಾರದ ವಾಂಡವರಿಗೆ ಕಟ್ಟುಮಾಡಿ, ಪ್ರತಿಷ್ಠೆ ಮಾಡಿಸಿದ್ದು "ಆದಿ. ೨೨೯, 
3೩೨]. ರಾಜಸೂಯ ಯಾಗಕ್ಕೆ ಬಂಡಿದ್ದ ದುರ್ಯೋಧನ ಮಯನಿರ್ಮಿತನಾದ ಸಭೆ 
ಯಲ್ಲಿ ಸಂಚರಿಸುವಾಗ ಅಜಾಗರೂಕತೆಯಿಂದ ನೀರಿರುವ ಸ್ಥಲದಲ್ಲಿ ನಿರ್ಜಲಪ್ರದೇಶ 
ವೆಂಬ ಭ್ರಾಂತಿಯಿಂದ ನಡೆತಂದು ಬೀಳಲಾಗಿ ದೌ ಿಪದಿಯೂ ಭೀಮನೂ ಅವನನ್ನು 
ಕಂಡು, ಪರಿಹಾಸಮಾಡಿದ್ದು [ಸಭಾ. ೭೪]. ಯುಧಿಷ್ಠಿರ ದ್ರೌಪದಿಯನ್ನು ಪಣ 
ವಾಗಿಟ್ಟು ಸೋತದ್ದು [ಸಭಾ. ೮೮]. ದುರ್ಯೋಧನ ದ್ರೌಪದಿಯನ್ನು ದ್ಯೂತಸಭೆಗೆ 
ಕರೆತರುವಂತೆ ವ್ರಾತಿಕಾನಿಯನ್ನು ದ್ರೌಪದಿಯ ಬಳಿಗೆ ಕಳುಹಿದ್ದು. ವ್ರಾತಿಕಾನಿ 
ಯೊಂದಿಗೆ ದ್ರೌಪದಿಯ ಸಂವಾದ. ದುಶ್ಶಾಸನ ದ್ರೌಪದಿಯನ್ನು ರಾಜಸಭೆಗೆ ಎಳ 
ತಂದದ್ದು. ದ್ರೌಪದಿಯ ಸೊಂಟದಿಂದ ವಸ್ತ್ರರಾಶಿ ಹೊರಬಿದ್ದದ್ದು [ನಭಾ. ೪೯,೯೦]. 
ದ್ರೌಸದಿಯ ಪ್ರಶ್ನೆ. ಆ ಪ್ರಶ್ನೆಗೆ ಯುಧಿಹ್ಮಿರನೇ ಉತ್ತರವನ್ನು ಕೊಡಬೇಕೆಂಬು 
ದಾಗಿ ಭೀಷ್ಮ ಹೇಳಿದ್ದು [ಸಭಾ. ೯೧]. ಸಭೆಯಲ್ಲಿದ್ದವರನ್ನು ದ್ರೌಪದಿ ಪ್ರಶ್ನೆ 
ಮಾಡಿದ್ದು [ಸಭಾ. ೯೧]. ದುರ್ಯೋಧನ ದೌೌಪದಿಯನ್ನು ತನ್ನ ತೊಡೆಯಮೇಲೆ 
ಕುಳಿತುಕೊಳ್ಳ ಹೇಳಿ, ತೊಡೆಯನ್ನು ತೋರಿದ್ದು. ದೌೌಸದಿ ದುರ್ಯೊಧನಾದಿಗಳಿಗೆ 
ಶಾವ ಕೊಟ್ಟದ್ದು. ಆಕಾಶದಿಂದ ಪುಷ್ಪವೃಷ್ಟಿಯಾದದ್ದು (ಸಭಾ. ೯೨]. ಧೃತರಾಷ್ಟ್ರ 
ದ್ರೌನದಿಗೆ ವರ ಕೊಟ್ಟಿದ್ದು [ನಭಾ. ೯೩]. ವನವಾಸಕ್ಕೆ ಹೊರಟ ದ್ರೌಪದಿಯನ್ನು 
ಕುರಿತು ಕುಂತಿ ಹೇಳಿದ ಬುದ್ಧಿವಾದ ಸಭಾ. ೧೦೧]. ಪಾಂಡವರು ಕಾಡುವಾಲಾದ 
ರೆಂಬ ಸುದ್ದಿಯನ್ನು ಕೇಳಿ, ಅವರನ್ನು ಸಂತೈಸುವುದಕ್ಕೆ ಬಂದಾಗ ದ್ರೌಪದಿ 
ಶ್ರೀ ಕೃಷ್ಣನಲ್ಲಿ ತನ್ನ ದುಃಖವನ್ನು ಹೇಳಿಕೊಂಡು ಗೋಳಾಡಿದ್ದು - ಶ್ರೀ ಕೃಷ್ಣ ಆಕೆ 
ಯನ್ನು ಸಮಾಧಾನಸಡಿಸಿದ್ದು [ಭಾರ.-ನನ. ೧೨].  ದ್ರೌಸದಿ ಯುಧಿಷ್ಮಿರನಿಗೆ 
ಕೋಪ, ಶಾಂತಿಗಳ ಕಾಲವನ್ನು ವಿವರಿಸಿದ್ದು [ಭಾರ.-ವನ. ೨೬, 3೮]. ಧರ್ಮ 
ಕ್ವಿಂತಲೂ ವಿಧಿಯೇ ಪ್ರಬಲನೆಂಬುದಾಗಿ ದೌೌನದಿ ಯುಧಿಸ್ಮಿರನಿಗೆ ಹೇಳಿದ್ದು [ವನ. 
೩೦]. ದ್ರೌಪದಿ ಯಂಧಿಷ್ಮಿರನಿಗೆ ಬೃಹಸ್ಪತಿ ನೀತಿಯನ್ನು ವಿವರಿಸಿದ್ದು [ನನ ೩೧, 

೨]. ದುರ್ಯೋಧನಾದಿಗಳನ್ನು ಯುದ್ಧದಲ್ಲಿ ಗೆದ್ದು » ರಾಜ್ಯವನ್ನು ಸಂಪಾದಿಸುವ 
ಸಲುವಾಗಿ ದ್ರೌಪದಿ ಯುಧಿಸ್ಮಿರನೊಂದಿಗೆ ಹೆಠವಾದ ಮಾಡಿದ್ದು [ವನೆ. ೨೭]. ಪಾಂಡ 
ನರು ತೀರ್ಥಯಾತ್ರೆಗೆ ಹೊರಟಾಗ ಗಂಧಮಾದನ ಪರ್ವತದ ದಾರಿಯಲ್ಲಿ ನಡೆಯ 

21 


ದ್ರೌಪದಿ 322 ದ್ರೌಪದಿ 


ಲಾರಜಿ ದ್ರೌಪದಿ ನೆಲದಮೇಲೆ ಬಿದ್ದು ಮೂರ್ಛಿಕೋದದ್ದು. ಲದೂರ ಭೀಮನೂ 
ತರುವಾಯ ಘಟೋತ್ಸಚನೂ ಆಕೆಯನ್ನು ಹೆಗಲಮೇಲೆ ಹೊತ್ತು, ತಂದದ್ದು 
[ವನ. ೧೪೬]. ದ್ರೌನದಿ ಸೌಗಂಧಿಕ ವುಷ್ಪವನ್ನು ಕಂಡು, ಅಂತಹ ಅನೇಕ ಪುಷ್ಪ 
ಗಳನ್ನು ತನಗೆ ತಂದುಕೊಡಬೇಕೆಂಬುದಾಗಿ ಭೀಮನನ್ನು ಬೇಡಿದ್ದು [ವನ. ೧೪೮], 
ಬ್ರಾಹ್ಮಣನೇಷದಿಂದ ಬಹೆಳ ಕಾಲ ಸಂಗಡಲೇ ಇದ್ದ ಜಟಾಸುರ ಭೀಮನಿಲ್ಲದ 
ಸಮಯದಲ್ಲಿ ಪಾಂಡನರನ್ನೂ ದ್ರೌಷದಿಯನ್ನೂ ಹೊತ್ತುಕೊಂಡು ಹೋದದ್ದು. 
ನಡುದಾರಿಯೆಲ್ಲಿ ಭೀಮ ಅವನನ್ನು ಇದಿರಿಸಿ ಕೊಂದು, ದೌೃಪದಿಯನ್ನು ಸಂತೈಸಿ 
ಕರೆತಂದದ್ದು [ವನ. ೧೫೮]. ಸತ್ಯಭಾಮೆ ಪತಿಯನ್ನು ವಶಪಡಿಸಿಕೊಳ್ಳಲು 
ಉಪಾಯನೇನೆಂದು ದ್ರೌಪದಿಯನ್ನು ಪ್ರಶ್ನೆಮಾಡಿದ್ದು. ಆಕೆಯ ಪ್ರಶ್ನೆಗೆ ಉತ್ತರ 
ಕೊಡುವ ಫೆನದಿಂದ ದ್ರೌಪದಿ ತಾನು ತನ್ನ ಪತಿಗಳ ನಿಷಯದಲ್ಲಿ ನಡೆಯುತ್ತಿರುವ 
ರೀತಿಯನ್ನು ವಿವರಿಸಿ, ಪತಿವ್ರತಾಧರ್ಮಗಳನ್ನು ಸತ್ಯಭಾಮೆಗೆ ತಿಳಿಸಿದ್ದು ವನ. 
೨೩೪, 3೩೫]. ದೌೌಸದಿಯ ಭೋಜನಾನಂತರ ವಾಂಡವರ ಆಶ್ರಮಕ್ಕೆ ಬಂದ 
ದುರ್ವಾಸನು, ದ್ರೌಪದಿಯ ಮಹಿಮೆಯಿಂದ ಹೆದರಿ ಶಿಷ್ಯರೊಂದಿಗೆ ತೇಗುತ್ತ ಓಡಿ 
ಹೋದದ್ದು [ನನ. ೨೬೩, ೨೬೪]. ವಾಂಡವರು ಬೇಟೆಗೆ ಹೋಗಿದ್ದಾಗ, ಸಾಳ್ವ 
ರಾಜಪುತ್ರಿಯ ಸ್ವ್ರಯಂವರಕ್ಕಾಗಿ ಹೊರಟಿದ್ದ ಇಜಯದ್ರಧ ನಡುದಾರಿಯಲ್ಲಿ 
ಪಾಂಡವರ ಆಶ್ರಮದ ಬಳಿ ಬಿಡಾರಮಾಡಿ, ದ್ರೌಸದಿಯನ್ನು ಕಂಡು ಮೋಹಭರಿತ 
ನಾಗಿ ಕೋಟಕಾಸ್ಯನನ್ನು ದೌೌಸದಿಯ ಬಳಿಗೆ ಕಳುಹಿದ್ದು. ಜಯದ್ರಧನು ದೌೌಸ 
ದಿಯ ಬಳಿ ಸಾರ್ದು, ಆಕೆಯನ್ನು ಪ್ರಲೋಭಗೊಳಿಸತೊಡಗಿ, ತಿರಸ್ಭೃತನಾಗಿ, 
ಬಲಾತ್ಕಾರದಿಂದ ಆಳೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಹೋದದ್ದು. ಪಾಂಡ 
ವರು ಸಮಾಚಾರವನ್ನು ತಿಳಿದು ಜಯದ್ರಧನನ್ನು ಹಿಂಬಾಲಿಸಿ, ಹಡಿದು, ದ್ರೌಪದಿ 
ಯನ್ನು ಬಿಡಿಸಿ, ಜಯದ್ರಥನಿಗೆ ಐದು ಶಿಖೆಗಳನ್ನು ಕಲ್ಪಿಸಿ ಕಳುಹಿದ್ದು (ವನ. 
5೬೫, ೨೭೩], ಕೃಷ್ಣನ ಅಷ್ಟಮಹಿಸಿಯರು ತಮ್ಮ ತಮ್ಮ ಮದುವೆಯ ಸಮಾ 
ಚಾರವನ್ನು ದ್ರೌಪದಿಗೆ ವಿವರಿಸಿದ್ದು [ಭಾಗ.-೧೦-೮೩]. ಅಜ್ಞ್ಯಾತವಾಸಕ್ಕಾಗಿ 
ವಿರಾಟನಗರಿಗೆ ಹೋಗುವಾಗ ದಾರಿ ನಡೆದು ಬಳಲಿದ ದೌೌಸದಿಯನ್ನು ಅರ್ಜುನನು 
ಹೆಗಲಮೇಲೆ ಕೂಡಿಸಿಕೊಂಡು ನಡೆತಂದದ್ದು [ನಿರಾ. ೬]. ಅಜ್ಞಾತವಾಸ ಸಮಯ 
ದಲ್ಲಿ ಮಾಲಿನಿಯೆಂದು ಹೆಸಂಟ್ಟುಕೊಂಡಿದ್ದಳು [ನಿರಾ.೧೪]. ದ್ರೌಪದಿಯ ಸೌಂದರ್ಯ 
ವರ್ಣನೆ [ಆದಿ. ೧೪೯. ಸಭಾ. ೮೮. ನಿರಾ. ೧೪, ೧೬, ೨೦]. ಸೈರಂಧ್ರಿಯ ವೇಷ 
ದಿಂದ ವಿರಾಟ ಪತ್ತಿಯಾದ ಸುದೇಷ್ಟೈೆಯನ್ನು ಸೇರಿ, ಆಕೆಯ ಸೇವೆಯಲ್ಲಿ ನಿಂತದ್ದು 
[ವಿರಾ. ೧೪]. ದ್ರೌಪದಿ ತನ್ನನ್ನು ಮೋಹಿಸಿದ ಕೀಚಕನನ್ನು ನಿರಾಕರಿಸಿದ್ದು 
[ವಿರಾ. ೧೬]. ಹೇಗಾದರೂ ಬೌಸದಿಯನ್ನು ತನಗೆ ವಶಮಾಡಿಕೊಡಬೇಕೆಂದು 


ದ್ರೌಪದಿ 828 ದ್ರೌಪದಿ 


ಕೀಚಕ as, ಯನ್ನು ಬೇಡಿದ್ದು. ಸುದೇಷ್ಟೈೆ ಮದ್ಯವಾತ್ರವನ್ನು ದ್ರೌಪದಿಯ 
ಕ್ಲೆಯಲ್ಲಿ ಕೊಟ್ಟು ಕೀಚಕನ ಮನೆಗೆ ಕಳುಹಿದ್ದು. ದ್ರೌಪದಿ ತನ್ನ ಪಾತಿವ್ರತ್ಯ 
ವನ್ನು basi ನೂರ್ಯನನ್ನು ಹೊಗಳಿ, ರಹಸ್ಯವಾಗಿ ಹಿಂಬಾಲಿ 
ಸುವ ದೂತನನ್ನು ನಡೆದದ್ದು. ಕೀಚಕ ದ್‌ ನದಿಯನ್ನು ನಶಸಡಿಸಿಕೊಳ್ಳಲು 
ಯತ್ನಿಸಿ, ಆಕೆ ಸಮ್ಮ ತಿಸದಿರಲು ಆಕೆಯನ್ನು ಜನದ ದೂಷಿಸಿ, ಗೂಢ 
ನೇವಕನಿಂದ ಭಂಗವಟ್ಟಿದ್ದು. ದ್ರೌಸದಿ ರಾಜನಭೆಯಲ್ಲಿ ಕೀಚಕನನ್ನು ದೂರಿದ್ದು. 
ಯುಧಿಷ್ಮಿರ ಆಕೆಯನ್ನು ಸಂತ್ಸೆಸಿದ್ದು [ನಿರಾ. ೧೯-೨೦]. ದೌೌಸದಿ ನಡುರಾತ್ರಿ 
ಯಲ್ಲಿ ಭೀಮನಲ್ಲಿ ಮೊರೆಯಿಟ್ಟಿದ್ದು. ದ್ರೌಪದೀ ಜ್‌ ಸಂವಾದ [ನಿರಾ 3೪]. 


ಖಿ 
ಭೀಮನ ಸೂಚನೆಯಂತೆ ದ ಪದಿ Bid Aes ಲ ಸಂಧಿಸುವುದಾಗಿ ಕೀಚಕ 
ನಿಗೆ ತಿಳುಹಿದ್ದು ನಿರಾ. ಚ ಇನಕೀಚಕರು ದ್‌್‌ ನದಿಯನ್ನು ಕೀಚಕನ 


ಶವ 
ದೊಂದಿಗೆ ಬಿಗಿದು ಶ್ಮಶಾನಕ್ಕೆ ಜೀ! ಹೋದದ್ದು. ಭೀಮನು ಪತಿ 
ವ್ರತಾಧರ್ಮವನ್ನು ತಿಳಿಸಿದ್ದು [ನಿರಾ. ೨೭]. ನಿರಾಟನ ಅಪ್ಪಣೆಯಂತೆ ಸುದೇಷ್ಟೆ 
ದೌೌನದಿಯನ್ನು ತಮ್ಮ ನಗರವನ್ನು ಬಿಟ್ಟುಹೋಗಬೇಕೆಂದು ಹೇಳಿದ್ದು. ದ?)ಪದಿ 
ಒಂದು ತಿಂಗಳ ಅವಧಿಯನ್ನು ಬೇಡಿದ್ದು [ನಿರಾ. 3೮]. ಉತ್ತರ ತನಗೆ ಸಾರಧಿ 
ಯಿ್ಥವೆಂದು ಕೊಚ್ಚಿಕೊಳ್ಳುತಿ ದ್ದಾಗ ಅರ್ಜುನ ದಶ್ರಿವದಿಯ ಮೂಲಕ ತನ್ನ 
(ಬೃಹನ್ನಳೆಯ) ಕೌಶಲವನ್ನು ಉತ್ತರನಲ್ಲಿ ತಿಳಿಸಿದ್ದು [ವಿರಾ. ೩೮]. ಕಂಕ ವಿರಾ 
ಟಿರು ಜೂಜಾಡುನಾಗ, ವಿರಾಟಿ ದಾಳೆದಿಂದ ಹೊದೆಯಲಾಗಿ ಕಂಕನ ಹಣೆಯಿಂದ 
bs ದ್ದ ರಕ್ತವನ್ನು ದೌನದಿ ತನ್ನ ಸೆರಗಿನಿಂದ ಒರಸಿದ್ದು [ನಿರಾ. ೭೦]. 

ಪದಿ ಮಾಲಿನಿಯ ವೇಷವನ್ನು ಬಿಟ್ಟು ನಿಜರೂಪದಿಂದ ಕಾಣಿ ನಸಿಕೊಂಡದ್ದು 
Ka ೭೪].  ಯುಧಿಸ್ಮಿರನ ಸೂಚನೆಯ ಮೇರೆಗೆ ಕೃಷ್ಣ ದುರ್ಯೋಧನನಲ್ಲಿಗೆ 
ಸಂಧಿಗಾಗಿ ಹೊರಬಾಗ ದಃ ಪದಿ ತಾನು ದ್ಯೂ ತನಭೆಯಲ್ಲಿ ಅನುಭವಿಸಿದ ದುಸ್ಸಹ 
ವಾದ ದುಃಖಗಳನ್ನು ಹೇಳಿಕೊಂಡು ಗೊಳಾಡಿದ್ದು .  ದುರ್ಯೊೋಧನಾದಿಗಳನ್ನು 
ಸಂಹೆರಿಸಿದಲ್ಲಡಿ ಸುಮ್ಮನಿರಲಾರೆನೆಂದು ಕೃಷ್ಣ ಪತ್ರಿಜ್ಞೆಮಾಡಿ ಆಕೆಯನ್ನು 
ಸಮಾಧಾನಪಡಿಸಿದ್ದು [ಉದ್ಯೋ. ೮೧]... ಮಹಾಭಾರತ ಯುದ್ಧ ಮುಗಿದ ಬಳಿಕ 
ಅದೇ ರಾತ್ರಿಯಲ್ಲಿಯೇ ಶಿಬಿರದಲ್ಲಿ ಮಲಗಿದ್ದ ಉವ ವಾಂಡವರನ್ನು ಅಶ್ವತ್ಥಾಮ 
ಕೊಂದ ವಾರ್ತೆಯನ್ನು ಕೇಳಿ ದೌೌನದಿ ಮೂರ್ಛೆಹೋದದ್ದು. ಯುಧಿಷ್ಠಿರ ನಕು 
ಲನ ಮೂಲಕ ದ್ರೌನದಿಯನ್ನು ಬರಕ್ಕೆ ಬರಮಾಡಿಕೊಂಡದ್ದು. ದ್ರೌಪದಿ ಅಶ್ವ 
ತ್ಥಾಮನನ್ನು ತೊಲ ಲ್ಲುವಂತೆ ಭೀಮನನ್ನು ವ್ರೇರಿಸಿದ್ದು ಗ ಕ. ೧೦, ಟೂ 
ಬೀಮ ಅಶ್ವತಾ ಎನನ ಕೊಲೆಗೆ ಪ್ರತಿಯಾಗಿ ಆತನ ಚಾರ್ಯ. ರತ್ನವನ್ನು 
ತಂದು ದೌ ನವಗೆ ಕೊಟ್ಟು, ಆಕೆಯನ್ನು ಸಮಾಧಾನಪಡಿಸಿದ್ದು. ಪದಿ ಆ ರತ 


ದ್ವಾಪರ 324 ದ್ವಿವಿದ 


ವನ್ನು ತಲೆಯಮೇಲೆ ಧರಿಸಿಕೊಳ್ಳುವಂತೆ ಯುಧಿಷ್ಠಿರನನ್ನು ಬೇಡಿದ್ದು [ಸ”ಪ್ತಿ. 
೧೬]. ಕುಂತಿ, ಗಾಂಧಾರಿಯೆರಿಬ್ಬರೂ ದ್‌ೌಸದಿಯನ್ನು ಸಮಾಧಾನಮಾಡಿದ್ದು 
ಸ್ತ್ರೀ. ೧೫]. ದ್ರೌಪದಿ ಗಾಂಧಾರಿಯನ್ನು ಶುಶ್ರೂಷೆಮಾಡಿದ್ದು [ಆಶ್ರಮ. ೧]. 
ಪ್ರಜಾಪಾಲನೆ ಕ್ಷತ್ರಿಯನಿಗೆ ಮುಖ್ಯ ಕರ್ತವ್ಯವೆಂಬುದಾಗಿ ದ್ರೌಪದಿ ಯುಧಿಷ್ಠಿರ 
ನಿಗೆ ತಿಳಿಯಹೇಳಿದ್ದು [ಶಾಂತಿ. ೧೪]. ಪಾಂಡವರೊಂದಿಗೆ ಮಹಾವ್ರಸ್ಥಾನಕ್ಕೆ 
ಹೊರಟು ದಾರಿಯಲ್ಲಿ ದೇಹತ್ಯಾಗಮಾಡಿದ್ದು [ಮಹಾ.-೨]. 

ದ್ವಾಪರ.--ನಾಲ್ಕು ಯುಗಗಳಲ್ಲಿ ಮೂರನೆಯದು. ಆ ಯುಗಕ್ಕೆ ಅಭಿಮಾನಿ 
ಯಾದ ಒಬ್ಬ ರಕ್ಕಸ [ಮತ್ಸ್ಯ.-೧೬೫. ಭಾರ.-ವನ. ೩, ೫೫, ೮೩, ೧೨೨]. 
ದ್ವಾಪರಯುಗ ಧರ್ಮಗಳು (ವನ. ೧೫೧. ಶಾಂತಿ. ೬೯]. ದ್ವಾಸರ ಕಲಿಯುಗ 
ಗಳ ಸಂಧಿಯಲ್ಲಿ ಭಾರತಯುದ್ಧ ನಡೆಯಿತು (ಆದಿ. ೨1... ದಮಯಂತೀ ಸ್ವಯಂವರ 
ಸಮಯದಲ್ಲಿ ದ್ವಾಪರಯುಗದ ಅಭಿಮಾನಿದೇವತೆಯೂ ಬಂದಿದ್ದ [ವನ. 3೫1]. 
ದೇವಮಾನ ಪ್ರಕಾರವಾಗಿ ೨,೪೦೦ ವರ್ಷಗಳು (ಮನುಷ್ಯಮಾನ ಪ್ರಕಾರ ೮,೬೪,೦೦೦ 
ವರ್ಷಗಳು) ಇದರ ಪರಿಮಾಣ [ಮತ್ಸ 5-೧೬೪]. 

ದ್ವಾರಕಾ.--ನೋಡು--ಕುಶಸ್ಥಲೀ. ಇದು ಆನರ್ತ ದೇಶಕ್ಕೆ ರಾಜಧಾನಿ 
ಯಾಗಿತ್ತು. ಶ್ರೀ ಕೃಷ್ಣ ಯಾದವರೊಂದಿಗೆ ಈ ನಟ್ಟಣದಲ್ಲಿ ವಾಸವಾಗಿದ್ದ. ಜರಾಸಂಧ 
ಕೃಷ್ಣನ ಮೇಲೆ ಪದೇ ಪಠೇ ದಂಡೆತ್ತಿಹೋಗಿ ನೀಡಿಸುತ್ತಿದ್ದ ಕಾರಣ ಕೃಷ್ಣ 
ವಿಶ್ವಕರ್ಮನಿಂದ ಈ ಪಟ್ಟಣವನ್ನು ಸಮುದ್ರ ಮಧ್ಯದಲ್ಲಿ ನಿರ್ಮಿಸಿದ [ಹೆರಿ.- 
೨-೫೮. ಭಾಗ.-೧೦-೫೦]. ಅರ್ಜುನ ಸುಭದ್ರಾಹರಣ ಸಮಯದಲ್ಲಿ ಯತಿವೇಷದಿಂದ 
ದ್ವಾರಕೆಗೆ ಹೋದದ್ದು (ಆದಿ. ೨೪೧]. ದ್ವಾರಕೆಯಲ್ಲಿ ಅಪಶಕುನಗಳು ತಲೆ 
ಹೋರಿದ್ದು [ಮ್‌ೌಸ. ೩]. ಕೃಷ್ಣನಿರ್ಯಾಣಾನಂತರ ಏಳನೆಯ ದಿನ ದ್ವಾರಕೆ ಸಮುದ್ರ 
ದಲ್ಲಿ ಮುಳುಗಿಹೋದದ್ದು [ಮ್‌ೌಸ. ೮]. ದ್ವಾರಾನತಿಯೆಂಬುದು ಇದರ ನಾಮಾಂತರ. 

ದ್ವಿಜಿಹ್ಹ.--ಸರ್ಪಗಳು. ಅವುಗಳಿಗೆ ಎರಡು ನಾಲಗೆಗಳು ಬರಲು ಕಾರಣ 
[ಆದಿ. ೩೪]. 

ದ್ವಿತ.- ಗೌತಮ ಮುನಿಯ ಮೂವರು ಪುತ್ರರಲ್ಲಿ ಎರಡನೆಯನ. ಏಕತ, 
ತ್ರಿತರು ಇವನ ಅಣ್ಣತಮ್ಮಂದಿರು [ಸಭಾ. 2]. ಇವನ ಕಥೆ. ನೋಡು-ತ್ರಿತ 
[ಶಲ್ಯ. ೩೭]. 

ದ್ವಿನಿಷ.--ಸುಗ್ರೀವನ ಸೋದರಮಾವನೂ ಸಸಿ ಸೇನಾಪತಿಗಳಲ್ಲಿ ಒಬ್ಬನೂ 
ಆದ ಸುಷೇಣನ ಕೆರಿಯ ಮಗ. ಅಂಗದನ ಸೋದರಮಾವನೂ ಸುಗ್ರೀವನ 
ಮಂಕ್ರಿಯೊ ಆಗಿದ್ದ. ಹತ್ತುಸಾವಿರ ಆನೆಗಳ ಬಲವುಳ್ಳ ವ. ರಾಮಾಯಣ 
ಯುದ್ಧದಲ್ಲಿ ಬಹಳವಾಗಿ ಹೋರಾಡಿದ [ರಾಮಾ,-ಯುದ್ಧ. ೭೬. ಭಾರ,-ವನ, 3೯೦%, 


ದ್ವೀಪಗಳು 295 ಧನಜ್ಟು ಯ 


ದ್ವಿನಿದನೂ ನರಕಾಸುರನೂ ಆಪ್ತ,ಸ್ನೇಹಿತರು. ಕೃಷ್ಣ ನರಕಾಸುರನನ್ನು ಕೊಂದ 
ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ದ್ವಿವಿದ ಅನೇಕ ವಿಧದಿಂದ ಯಾದವರನ್ನೂ, 
ಖುಷ್ಯಾಶ್ರಮಗಳನ್ನೂ ಪೀಡಿಸಿ, ಹಾಳುಮಾಡಿದ. ಒಮ್ಮೆ ಬಲರಾಮ ರೈವತಕ 
ಪರ್ವತದಲ್ಲಿ ಸ್ತ್ರೀ ಪರಿವಾರದೊಂದಿಗೆ ಮದ್ಯಪಾನಮಾಡಿ, ಕ್ರೀಡಾಸಕ_ನಾಗಿರುವಲ್ಲಿ 
ದ್ವಿನಿದ ಬಲರಾಮನನ್ನು ಅಣಕಿಸಿ, ಆ ಸ್ರೀ ಸಮುದಾಯವನ್ನು ಅಪಮಾನ 
ಗೊಳಿಸಿ, ಬಲರಾಮನ ಮದ್ಯವಾತ್ರವನ್ನು ಅಪಹರಿಸಿದ. ಕ್ರುದ್ಧನಾದ ಬಲರಾಮ 
ದ್ವಿವಿದನೊಂದಿಗೆ ಬಹಳನಾಗಿ ಯುದ್ಧಮಾಡಿ, ಕಡೆಗೆ ಅವನನ್ನು ಕೊಂದ [ಭಾಗ.- 
೧೦-೬೭]. 

ದ್ವೀಪಗಳು.--ಜಂಬೂ, ವ್ಹಕ್ಸ, ಕುಶ, ಕಂಚ, ಶಾಕ, ಶಾಲ್ಮಲಿ, ಫುಷ್ಪರ 
ಗಳೆಂಬುದಾಗಿ ಏಳು. ಇವುಗಳ ವರ್ಣನೆ [ವಿಷ್ಣು.-೨, ೧-೮. ಭಾರ.-ಭೀ. ೧೧-೧೨. 
ಭಾಗ.-೫-೨೦. ದೇ. ಭಾ.-೮-೧೨, ೧೩. ಮತ್ಸ 5೧೨೧-೧೨೩]. 

ಜ್ವೆ ತೆ ವನ.-(1) ಸರಸ್ವತೀ ನದೀತೀರದಲ್ಲಿ ಮರುಭೂಮಿಯ ಸೆನರಾಪದಲ್ಲಿರುವ 
ಒ೦ದು ಅರಣ್ಯ [ಶಲ್ಯ. ೩೭]. ವಾಂಡವರು ತಮ್ಮ ವನವಾಸದಲ್ಲಿ ಇಲ್ಲಿಯೂ 
ಕೆಲಕಾಲ ವಾಸಮಾಡಿದರು [ವನೆ. ೨೩೯, ೨೪೭, ೩೧೧. ವಿರಾ. ೫]. 

(11) ಒಂದು ಸರೋವರ [ನನ. ೬೪]. 

ದ್ವ 3 ಸಾಯನ.- ವ್ಯಾಸ ಮುನಿಯ ನಾಮಾಂತರ. ನೋಡು-ಕೃಷ್ಣದ್ವೆ ಪಾ 
ಯನ, ವ್ಯಾಸ. 

ದೈೈಸಾಯನ ಹ್ರದ.--ಒಂದು ತೀರ್ಥ [ಶಲ್ಯ, ೩೦, ೫೫. ಅಶ್ವ. ೬೦]. 
ದುರ್ಯೋಧನ ಭೀಮನೊಂದಿಗೆ ಗದಾಯುದ್ಧ ಮಾಡುವ ಮೊದಲು ಈ ಮಡುವಿ 
ನಲ್ಲಿ ಅವಿತುಕೊಂಡಿದ್ದ. ಭೀಮ ದುರ್ಯೋಧನರ ಗದಾಯುದ್ಧ ಇದರ ತೀರದಲ್ಲಿಯೇ 
ನಡೆಯಿತು [ಶಲ್ಯ. ೨೯]. 


ಧ 


ಧನಕ.--ಚಂದ್ರ ವಂಶದ ಭದ್ರಸೇನ ರಾಜನ ಕಿರಿಯ ಮಗ. ಇವನಿಗೆ ಕೃತ 
ನೀರ್ಯ, ಕೃತಾಗ್ನಿ, ಕೃತವರ್ಮ, ಕೃತ*ಜರೆಂಬ ನಾಲ್ವರು ಮಕ್ಕಳು ಜನಿಸಿದರು. 


ಈ ಕೃತನೀರ್ಯನ ಮಗನೇ ಕಾರ್ತವೀರ್ಯಾರ್ಜುನ [ಭಾರ.-ಸೆಭಾ. ೭]. 
ಧನಾ ಯೆ. (1) ಅಗ್ನಿಯ ನಾಮಾಂತರ. 
(1) ಒಬ್ಬ ಮಹರ್ಷಿ. ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ 
ಹೆದಿನಾರನೆಯ ಸರ್ಯಾಯದಲ್ಲಿ ವನ್ಯಾಸನಾಗಿದ್ದವ [ದೇ.ಭಾ.-೧-೪], 


ಅನ್ನದ 226 ಧನ್ಯಾ 


(111) ದೇಹದಲ್ಲಿರುವ ಉನ ವ್ರಾಣವಾಯುಗಳಲ್ಲಿ ಒಂದು. ಈ ವಾಯು 
ಮುಖ್ಯವ್ರಾಣನಾಯು ದೇಹವನ್ನು ಬಿಟ್ಟಿಮೇಲೆಯೂ ಸ್ವಲ್ಪ ಇಲದವರೆಗೆ ದೇಹ 
ದಲ್ಲಿರುತ್ತದೆ. 

(1೪) ಯುಧಿಷ್ಠಿರನ ರಾಜಸೂಯ ಸಮಯದಲ್ಲಿ ವಿವುಲನಾದ ಧನರಾಶಿ 
ಯನ್ನು ಅರ್ಜುನ ಸಂವಾದಿಸಿ ತಂದನಾಗಿ ಈ ಹೆಸರು ಅರ್ಜುನನಿಗೂ ಸನತ್ತದೆ 
(ನಿರಾ. ೪೩]. 

(೪) ಕದ್ರುವಿನ ಮಕ್ಕಳಾದ ಸರ್ಪಗಳಲ್ಲಿ ಒಬ್ಬ [ಸಭಾ. ೯. ಉದ್ಯೋ. 
೧೦೩]. 

(೪1 ಒಬ್ಬ ಬ್ರಹ್ಮರ್ಷಿ. ಈತ ಕುಮಾರಿಯೆಂಬ ತರುಣಿಯನ್ನು ಮದುವೆ 

ಯಾಗಿದ್ದ [ಭಾರ,-ಉದ್ಯೋ. ೧೧೭]. 

ಧನದ.- ಕುಬೇರನ ನಾಮಾಂತರ [ನಭಾ. ೧೧]. 

ಧನಿಷ್ಠಾ.-ದಳ್ಸಬ್ರಹ್ಮೆನ ಮಗಳು. ಚಂದ್ರನ ಇಪ್ಪತ್ತೇಳು ಮಂದಿ ಹೆಂಡಿ 
ರಲ್ಲಿ ಒಬ್ಬಳು.  ನೋಡು- ಚಂದ್ರ. 

ಧನುಕ್ಟೀದ. ಯಜುರ್ವೇದದ ಉಪವೇದ. ಚತುರ್ಮುಖನ ದಕ್ಷಿಣದಿಕ್ಳಿನ 
ಮುಖದಿಂದ ಹೊರಬಂದದ್ದು. ನೋಡು--ಉವವೇದ. 

ಧನುಷಾಕ್ಸು.--ಬಾಲಧೀಯೆಂಬ ಬ್ರಹೈರ್ಸಿಗೆ ಒಬ್ಬ ಮಗ ಹುಟ್ಟಿ 
ಅಲ್ಪಾಯುಸ್ಸಿನಲ್ಲಿಯೇ ಸತ್ತ್ವ, ಬಳಿಕ ಮುನಿ ದೀರ್ಧಾಯುಷ್ಮಂತನಾದ ಪುತ್ರನನ್ನು 
ಪಡೆಯುವ ಸಲುವಾಗಿ ತಪಸ್ಸುಮಾಡಿದ. ದೇವರು ವ್ರತ್ಯಕ್ಷವಾದಾಗ ಇದಿರಿಗಿದ್ದ 
ಪರ್ವತವನ್ನು ತೋರಿ ಈ ವರ್ವತದಂತೆ ಚಿರಸ್ಥಾಯಿಯಾದ ಮಗನು ತನಗೆ ಹುಟ್ಟಿ 
ಬೇಕೆಂದು ಬಾಲಧಿ ಬೇಡಿದ. ದೇವರು ತಧಾಸ್ತ, ಎಂದು ಕಣ್ಮರೆಯಾದ. ಬಳಿಕ 
ಬಾಲಧಿಗೆ ಒಬ್ಬ ಮಗ ಹುಟ್ಟದ. ಆ ಪುತ್ರನಿಗೆ ಮೇಧಾನಿಯೆಂದು ಹೆಸರಿಟ್ಟ. 
ಮೇಧಾವಿ ದೊಡ್ಡ ನನಾದ ಬಳಿಕ ತನಗೆ ಸ್ಥಿರಜೀವಿತ್ವನಿರುವುದೆಂಬ ಸಮಾಚಾರ 
ವನ್ನು ತಿಳಿದು, ಸ್ವೇಚ್ಛಾವರ್ತನದಿಂದ ನಡೆಯತೊಡಗಿ, ಒಮ್ಮೆ ನಿಷ್ಕಾರಣವಾಗಿ 
ಧನುಷಾಸ್ಸನೆಂಬ ಮುನಿಯನ್ನು ಪೀಡಿಸಿದ... ಮುನಿ ಮೇಧಾವಿ ಒಡನೆಯೇ 
ನಾಯುವಹಾಗೆ ಶಾವನಿತ್ತ ಮೇಧಾವಿ ಸಾಯಲಿಲ್ಲ. ಆಗ ಧನುಷಾಕ್ಸನು ತನ್ನ 
ತಪೋಬಲದಿಂದ ಮೇಧಾನಿ ಸಾಯದಿರಲು ಕಾರಣವನ್ನು ತಿಳಿದು, ತನ್ನ ತಪಶ್ಯಕಿ_, 
ಯಿಂದ ಒಂದು ಮಹಿಷವನ್ನು ಸೃಷ್ಟಿಮಾಡಿ, ಆ ಪರ್ನತದ ಕಲ್ಲುಗಳನ್ನು ಉರುಳಿ 
ಸಿದ. ಒಡನೆಯೇ ಮೇಧಾವಿ ಸತ್ತ್ವ [ಭಾರ.-ವನ. ೧೩೭, ಶಾಂತಿ. ೩೪೪]. 

ಧನ್ಯಾ.--ಉತ್ಪಾನಪಾದ ರಾಜನ ಮಗನಾದ ಧ್ರುವನ ಮೂರನೆಯ ಹೆಂಡತಿ, 
ಶಿಷ್ಟ ನೆಂಬ ಮಗೆನನ್ನು ಹೆತ್ತಳು [ಮತ್ಸ ರ್ರಿ, 


ಥನ್ಸಂತರಿ 827 ಧರ್ಯ 


ಧನ್ವನ್ರರಿ.--ದೇವತೆಗಳ ವೈದ್ಯ. ಲೋಕದಲ್ಲಿ ಆಯುರ್ವೇದವನ್ನು ಪ್ರಜಾರಕ್ಕೆ 
ತಂದವ. ದೇವ ದಾನವರು. ಕ್ಷೀರಸಮುದ್ರವನ್ನು ಮಧನಮಾಡಿದಾಗ, ಕ್ಸ್ಟೀರ 
ಸಮುದ್ರದಿಂದ ಜನಿಸಿದವ [ಭಾರ.-ಆದಿ. ೧೮. ಭಾಗ.-೮-೮. ಮತ್ಸ 53-೨೫೧]. 

ಧರ. (8) ಅಷ್ಟವಸುಗಳಲ್ಲಿ ಒಬ್ಬ. ಈತನ ಜನನಿ ಧೂಮ್ರೆಯೆಂಬವಳು 
[ಭಾರ.-ಆದಿ, ೬೭, ಅನು. ೨೫೫]. ಈತನಿಗೆ ದ್ರನಿಣ, ಹುತಹನ್ಯರೆಂಬುದಾಗಿ 
ಇಬ್ಬರು ಪುತ್ರರು [ಭಾರ.-ಆದಿ. ೬೭]. 

(11) ಶುಕ್ರಾಚಾರ್ಯನ ಮಗ [ಭಾರೆ.-ಆದಿ. ೬೬]. 

ಧರಾ.--ಅಷ್ಟವಸುಗಳಲ್ಲಿ ಒಬ್ಬನಾದ ದ್ರೋಣನೆಂಬ ವಸುವಿನ ಹೆಂಡತಿ. ಈಕೆ 
ಮರುಜನ್ಮದಲ್ಲಿ ಯೆ_ಶೋದೆಯಾಗಿ ಜನಿಸಿದಳು. ನೋಡು-ಜಹ್ರೋಣ. 

ಧರಣಿ.--ಚತುರ್ಮುಖನ ಎಡಗೈ ಹೆಬ್ಬೆಟ್ಟಿನಿಂದ ಜನಿಸಿದವಳು. ದಕ್ಷನ 
ಹೆಂಡತಿ. ದಿತಿ, ಅದಿತಿ, ಸಿಂಹಿಕಾ, ಧೃತಿ ಮೊದಲಾದ ಕನ್ಯೈಯರನ್ನು ಹೆತ್ತಳು 
[ಭಾರ.-ಆದಿ. ೬೬]. 

ಧರ್ಮ.- (1) ನಾಲ್ಕು ಪುರುಷಾರ್ಧಗಳಲ್ಲಿ ಮೊದಲನೆಯದು. ಅದರ ಫಲಾನು 
ಭವಕ್ಕೂ ಧರ್ಮವೆಂದು ಹೆಸರು [ವನ. ೧೮೬]... ಧರ್ಮಕಾರ್ಯೆ ಮಾಡಿದವರು 
ಹೀನಸ್ಥಿತಿಗೆ ಬರಲಾರರು (ಆದಿ. ೧೮೨]. ಧರ್ಮದಿಂದ ಮನುಷ್ಯ ವೃದ್ಧಿಯ 
ನ್ಸೈದುವನು [ನನ. ೯೨]. ಧರ್ಮದ ಉತ್ಪತ್ತಿಪ್ರಕಾರ ವರ್ಣನೆ [ಶಾಂತಿ. ೨೭೧]. 

(1) ಯಮನಿಗೂ ಯುಧಿಸ್ಕಿರನಿಗೂ ಈ ಹೆಸರು ಸಲ್ಲುತ್ತದೆ. 

(ii) ಒಬ್ಬ ಮಹರ್ಷಿ. ಒಂಬತ್ತು ಮಂದಿ ಬ್ರಹ್ಮರಲ್ಲಿ ಒಬ್ಬ. ಚತು 
ರ್ಮುಖನ ದಕ್ಷಿಣ ಸ್ತನದಿಂದ ಜನಿಸಿದವ. ಈತನೇ ಯಮನಾದ [ಭಾರ.-ಆದಿ. ೬೭], 
ಈತ ದಕ್ಷ್ಮಬ ್ರಹ್ಮನ ಪುತ್ರಿಯರಾದ ಕೀರ್ತಿ, ಲಕ್ಷ್ಮೀ, ಧೃತಿ, ಮೇಧಾ, ಪುಸಿ, ಶ್ರದ್ಧಾ, 
ಕ್ರಿಯಾ, ಖುದ್ಧಿ, ಲಜ್ಜಾ, ಮತಿ ಎಂಬ ಹೆತ್ತು ಮಂದಿಯನ್ನು ಮದುವೆಯಾದ 
[ಭಾರ.-ಆದಿ. ೬೭]. ಈತನಿಗೆ ಅನೇಕ ಮಂದಿ ಪುತ್ರರಿದ್ದರು. ಸತ್ಯೆಯೆಂಬ ಮಗಳನ್ನು 
ಶಂಯುವೆಂಬ ಅಗ್ನಿಗೆ ಕೊಟ್ಟು ಮದುನೆಮಾಡಿದ [ವನ. ೨೨೧]. ಈತ ಅನೇಕ 
ಧರ್ಮಗಳನ್ನು ವಿವರಿಸಿದ್ದು [ಅನು. ೧೮೯]. 

- (iv) ಸ್ವಾಯಂಭುವ ಮನ್ವಂತರದಲ್ಲಿ ಬ್ರಹ್ಮಮಾನಸ ಪುತ್ರರಲ್ಲಿ ಒಬ್ಬ. 
ದಕ್ಷ್ಪಬ್ರಹ್ಮನ ಹದಿನಾರು ಮಂದಿ ಪುತ್ರಿಯರಲ್ಲಿ ಶ್ರದ್ದಾ, ಮೈತ್ರಿ ೬, ದಯಾ, ಶಾಂತಿ, 
ತುಷ್ಕಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧಾ, ತಿತಿಕ್ಟಾ, ಬ್ರೀ, ಮೂರ್ತಿ 
ಎಂಬ ಹೆದಿಮೂರು ಮಂದಿಯನ್ನು ಮದುವೆಯಾದ. ಹದಿಮೂರನೆಯವಳಾದ 
ಮೂರ್ತಿಯೆಂಬವಳು ನರ ನಾರಾಯಣರೆಂಬ ಇಬ್ಬರು ಪುತ್ರರನ್ನು ಪಡೆದಳು. ಮಿಕ್ಕು 
ಮೊದಲಿನ ಹನ್ನೆರಡು ಮಂದಿಯೂ ಕ್ರಮವಾಗಿ ಶುಭ, ಪ್ರಸಾದ, ಅಭಯ, 


ಧರ್ಮಧ್ವಜ 328 ಧರ್ಮಪಕ್ಸಿ 


ಸುಖ, ಸಂತೋಷ (ಹರ್ಷ), ಗರ್ವ, ಯೋಗ, ಅಭಿಮಾನ, ಅರ್ಧ, ಸ್ಮೃತಿ, ಕ್ಷೇಮ, 
ಪ್ರಶ್ರಯ ಎಂಬ ಹನ್ನೆರಡು ಮಂದಿ ಪುತ್ರರನ್ನು ಹೆತ್ತರು [ದೇ.ಭಾಗ.-೪-೧೬. 
ಭಾಗ.-೪-೧೦]. 

(೪) ಉತ್ತಮ ಮನ್ವಂತರದಲ್ಲಿ ಒಬ್ಬ ಬ್ರಹ್ಮರ್ಹಿ. ಈತ ಸೂನೃತೆಯೆಂಬವ 
ಳನ್ನು ಮದುವೆಯಾಗಿ, ಇಂದ್ರನ ಸಹಾಯಾರ್ಧವಾಗಿ ಸತ್ಯನೇನನೆಂಬ ವಿಷ್ಣುವನ್ನು 
ಪಡೆದ [ಭಾಗ.-೮-೧. ಮತ್ಸ್ಪ್ಯ.-೯]. 

(೪1) ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಬ್ರಹ್ಮೆಮಾನಸ 
ಪುತ್ರರಲ್ಲಿ ಒಬ್ಬ. ಈತ ಉತ್ತಾನನಾದ ವಂಶದ ವ್ರಾಜೇತಸ ದಕ್ಷನ ಅರುವತ್ತು, 
ಮಂದಿ ಕನ್ಯೆಯರಲ್ಲಿ ಅರುಂಧತಿ, ನನು, ಜಾಮಾ, ಲಂಘಾ, ಭಾನು, ಮರುದ್ವತಿ, 
ಸಂಕಲ್ಪಾ, ಮುಹೂರ್ತಾ, ಸಾಧ್ಯಾ, ವಿಶ್ವಾ ಎಂಬ ಹತ್ತು ಮಂದಿ ಕನ್ಯೆಯರನ್ನು 
ಮದುವೆಯಾಗಿ, ವಿಶ್ವಾಯೆಂಬವಳಲ್ಲಿ ನಿಶ್ವೇದೇವತೆಗಳನ್ನೂ, ಸಾಧ್ಯಾಯೆಂಬವಳಲ್ಲಿ 
ಸಾಧ್ಯರೆಂಬ ದೇವತೆಗಳನ್ನೂ, ಮರುದ್ದ ಸೃತಿಯುಲ್ಲಿ ಮರುತ್ವಂತರನ್ನೂ, ವಸುಯೆ:೦ಬವಳಲ್ಲಿ 
ವಸುಗಳನ್ನೂ, ಮುಹೂರ್ತಾಯೆಂಬವಳಲ್ಲಿ ಮುಹೂರ್ತಾಭಿಮಾನಿದೇವತೆಗಳನ್ನೂ, 
ಭಾನುಯೆಂಬವಳಲ್ಲಿ ಕಿರಣಗಳನ್ನೂ, ಲಂಘಾಯೆಂಬವಳಲ್ಲಿ ಘೋಷನೆಂಬ ತನಯ 
ನನ್ನೂ, ಜಾಮಾಯೆಂಬಾಕೆಯಲ್ಲಿ ನಾಗನೀಧಿಯನ್ನೂ ಪಡೆದ. ಮೊದಲನೆಯವಳಾದ 
ಅರುಂಧತಿಯಲ್ಲಿ ಸಕಲ ವಿಧವಾದ ಚರಾಚರ ವ್ರಾಣಿವರ್ಗವೂ ಜನಿಸಿತು. ಸಂಕಲ್ಪಾ 
ಯೆಂಬವಳಲ್ಲಿ ಸಂಕಲ್ಪನೆಂಬ ಕುಮಾರ ಜನಿಸಿದ [ಮತ್ಸ್ಯ್ಯ.-೨೦೨. ವಿಷ್ಣು.-೧-೧೫. 
ಭಾರ.-ಆದಿ. ೬೭]. 

ಧರ್ಮಧ್ವಜ.--(!) ನಿದೇಹ ವಂಶದ ಕುಶದ್ವಜ ಜನಕನ ಮಗ. ಈತನಿಗೆ ಕೃತ 
ಧ್ವಜ, ಮಿತಧ ಎ ಜರೆಂಬ ಇಬ್ಬರು ಗಂಡುಮಕ್ಕಳಿದ್ದರು. ಲಕ್ಷ್ಮಣನ ಹೆಂಡತಿಯಾದ 
ಊರ್ಮಿಳೆ ಈ ಧರ್ಮಥಧ್ವಜನ ಒಡಹುಟ್ಟಿ ದವಳು. ನೋಡು-ಕುಶಧ್ವಜ. ಈತ 
ಸುಲಭಾಮೈತ್ರೇಯಿಯೊಂದಿಗೆ ನಿನಾದ ಮಾಡಿದ [ಭಾರ.-ಶಾಂತಿ. ೩೨೫]. 

ಧರ್ಮಸಕ್ಸಿ.- ಒಮ್ಮೆ ಇಂದ್ರ ಸುಕೃಶನೆಂಬ ಬ್ರಾಹ್ಮಣನಲ್ಲಿಗೆ ಸಕ್ಸಿರೂಪದಿಂಡ 
ಬ೦ದು ತನಗೆ ಆಹಾರಾರ್ಧವಾಗಿ ನರಮಾಂಸವನ್ನು ಖೇಡಿದ. ಸುಕೃಶನು ತನ್ನ 
ಮಕ್ಕುಳನ್ನು ಕರೆದು ಆ ಹಕ್ಕಿಗೆ ಆಹಾರವಾಗುವಂತೆ ಹೇಳಿದ. ಅವರು ಆ ಮಾತಿಗೆ 
ಸಮ್ಮತಿಸದಿರಲು , "" ನೀವು ಹಕ್ಕಿಗಳಾಗಿ ಜನಿಸಿ'' ಎಂಬುದಾಗಿ ಶಾಪನಿತ್ತ,. 
ಆಗ ಆ ಮುರಿಪುತ್ರರು ತಮ್ಮ ಅಪರಾಧವನ್ನು ಮನ್ನಿಸುವಂತೆ ಬೇಡಿಕೊಂಡರು. 
ಸುಕೃಶನು "" ನೀವು ಹೆಕ್ಟಿಗಳಾಗಿದ್ದರೂ ನಿಮಗೆ ಸಕಲ ಶಾಸ್ತ್ರಗಳೂ ಗೋಚರಿ 
ಸುವುವು. ಮನುಷ್ಯರಂತೆ ಮಾತನಾಡುವ ಶಕ್ತಿಯೂ ನಿಮಗೆ ಲಭಿಸುವುದು '' 
ಎಂದು ಅನುಗ್ರಹಿಸಿದ. ಅದರಂತೆ ಇವರು ಪಕ್ಷಿಜನ್ಮವನ್ನು ನಡೆದರು. ಇವು ಶೆಮಾಕ 


ಮುನಿಯಿಂದ ಪೋಷಿತಗಳಾಗಿ, ತಕ್ಕು ವಯಸ್ಸು ಬಂದಕೂಡಲೇ ತಮ್ಮ ವೃತ್ತಾಂತ 
ವನ್ನು ಆತನಿಗೆ ಅರುಹಿ, ವಿಂಧ್ವಪರ್ವತಕ್ಕೆ ಹೋಗಿ ತಮ್ಮ ಜನ್ಮವನ್ನು ನೀಗಿ 
ಕೊಳ್ಳುವ ಸಲುವಾಗಿ ತವಸ್ಸುಮಾಡಿಕೊಂಡಿದ್ದುವು. ಜೈಮಿನಿ ಮಹರ್ಷಿ ಇವುಗ 
ಛಲ್ಲಿಗೆ ಹೋಗಿ, ಅನೇಕ ಧರ್ಮರಹಸ್ಯಗಳನ್ನು ಜೇಳಿ ತಿಳಿದ [ಮಾರ್ಕೆಂ.-೩, ೪]. 

ಧರ್ಮ ಪಾಲ.-ದಶರಧನ ಎಂಟು ಮಂದಿ ಮಂತ್ರಿಗಳಲ್ಲಿ ಒಬ್ಬ [ರಾಮಾ.- 
ಬಾಲ. ೭]. 

ಧರ್ಮ ರಾಜ.--ಯಮ, ಯುಧಿಸ್ಮಿರ. 

ಧರ್ಮವರ್ಥನ.--ಒಂದು ಪಟ್ಟಣ. ಅಯೋಧ್ಯೆಯಿಂದ ಕೇಕಯ ದೇಶಕ್ಕೆ 
ಹೋಗುವ ದಾರಿಯಲ್ಲಿಜಿ. ದಶರಧ ನಿರ್ಯಾಣಾನಂತರ ಭರತ ಅಯೋಧ್ಯೆಗೆ ಬರು 
ವಾಗ ಈ ಪಟ್ಟಣದ ಮೂಲಕ ಪ್ರಯಾಣಮಾಡಿದ [ರಾಮಾ.-ಅಯೋ. ೭೨]. 

ಧರ್ಮವ್ರತ.- ದಂಡಕಾರಣ್ಯದಲ್ಲಿ ವಾಸವಾಗಿದ್ದ ಒಬ್ಬ ಮಹರ್ಷಿ. ರಾಮ 
ಅಗನ್ಸ್ವ್ಯಾಶ್ರಮಳ್ಕೆ ಹೋಗುವ ದಾರಿಯಲ್ಲಿ ಜನಶೂನ್ಯವಾದ ಒಂದು ಪ್ರದೇಶದಲ್ಲಿ 
ದಿವ್ಯ ವಾದ್ಯಧ್ವನಿಯನ್ನೂ ಅಸ್ಸರಸಿಯರ ಗಾಯನವನ್ನೂ ಕೇಳಿ, ಬೆರಗಾಗಿ, ಆ 
ಮುನಿಯ ಬಳಿ ಸಾರ್ದು, ಇದರ ರಹಸ್ಯವೇನೆಂದು ಪ್ರಶ್ನೆಮಾಡಿ, ಅದು ಪಂಚಾವ್ಸರ 
ಸ್ಸರೋನರದಲ್ಲಿ ಮಾಂಡಿಕ೦್ಹಿಯೆಂಬ ಮುನೀಶ್ವರ ಅದೃಶ್ಯನಾಗಿ ದೇವವಿಲಾಸಿನಿ 
ಯರೊಂದಿಗೆ ಕ್ರೀಡಿಸುತ್ತಿದ್ದಾನೆಂಬುದನ್ನು ಕೇಳಿ ತಿಳಿದ [ರಾಮಾ.-ಅರ. ೧೧]. 

ಧರ್ಮವ್ಯಾಧ.--ಮಿಥಿಲಾ ನಗರದಲ್ಲಿ ವಾಸವಾಗಿದ್ದ ಒಬ್ಬ ಕಟುಕ. ಹಿಂದಣ 
ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದು, ಅಸ್ತ್ರವಿದ್ಯಾನಾರಂಗತನಾಗಿದ್ದ. ಒಮ್ಮೆ ರಾಜಪುತ್ರರ 
ಸಂಗಡ ಬೇಟೆಗೆ ಹೋಗಿ, ದೂರದಲ್ಲಿದ್ದ ಒಬ್ಬ ಮುನಿಯನ್ನು ಜಿಂಕೆಯೊಬ 
ಭ್ರಾಂತಿಯಿಂದ ಕೊಲ್ಲಲಾಗಿ, ಆ ಮುನಿ ಸಾಯುವಾಗ "" ನೀನು ಬ್ರಾಹ್ಮಣನಾ 
ಗಿದ್ದರೂ ಕೃತ್ರಿಯೋಚಿತವಾದ ಬೇಟಿಗೆ ಬಂದು, ಕಟುಕನ ಕೃತ್ಯವನ್ನು ಮಾಡಿರುವೆ 
ಯಾಗಿ ಕಟುಕನಾಗಿ ಜನಿಸು'' ಎಂದು ಶಾಪವಿತ್ತ್ವ. ಬಳಿಕ ಇವನು ಧರ್ಮವ್ಯಾಧ 
ನೆಂಬ ಹೆಸರಿನಿಂದ ಜನಿಸಿ, ಮಾತಾಪಿತೃಗಳನ್ನು ಬಹಳ ಭಕ್ತಿಯಿಂದ ಶುಶ್ರೂಷೆ 
ಮಾಡುತ್ತಿದ್ದ. ನೋಡು--ಕೌಶಿಕ, ಈತನಿಗೆ ಅರ್ಜುನನೆಂಬ ಮಗನೂ ಅರ್ಜು 
ನಿಕಿಯೆ೦ಬ ಮಗಳೂ ಇದ್ದರು. ಈ ಮಗಳಿಗೆ ಸಕಲ ಫೀತಿಶಾಸ್ತ್ರವನ್ನೂ ಕಲಿಸಿ, 
ಮತಂಗ ಮುನಿಯ ಮಗನಾದ ಪ್ರಸನ್ನನೆಂಬವನಿಗೆ ಕೊಟ್ಟು ಮದುವೆಮಾಡಿದ. 
ಒಂದು ದಿನ ಮತಂಗ ಮುನಿಯ ಪತ್ತಿ "" ನೀನು ಎಷ್ಟಾದರೂ ಮಾಂಸವನ್ನು 
ಮಾರಿ ಜೀವಿಸತಕ್ಕವನ ಮಗಳು'' ಎಂದು ಹಳಿಯಲಾಗಿ, ಅರ್ಜುನಿಕೆ ಈ 
ಮಾತನ್ನು ತನ್ನ ತಂದೆಗೆ ಹೇಳಿದಳು. ಒಂದು ದಿನ ಧರ್ಮವ್ಯಾಧ ಮತಂಗ ಮುನಿಯ 
ಅಶ್ರಮುಳ್ಳೆ ಹೋದ. ಇವನನ್ನು ಭೋಜನಕ್ಕೆ ಬಲಾತೃರಿಸಿದರು. ಆಗ ಧರ್ಮ 


ಧರ್ಮಸಾವರ್ಲಿ 3830 ಧಾತೃ 


ವ್ಯಾಧ "" ನೀವು ಇಡುವ ಅನ್ನವಾವುದು ?'' ಎಂದು ಕೇಳಲಾಗಿ ಮತಂಗಪತ್ತಿ 
ಗೋದಧಿಯನ್ನೂ ತೊಗರಿಯನ್ನೂ ಒಂದು ಮೊರದಲ್ಲಿ ತಂದು ತೋರಿದಳು. ಆಗ 
ಧರ್ಮವ್ಯಾಧ "ಛೀ, ಛೀ, ನೀವು ಎಂತಹ ಕಟುಕರು! ನಾನು ವಾರಕ್ಕೊಮ್ಮೆ 
ಒಂದು ಮೃಗವನ್ನು ಜೊಂಡು ಅದರ ಮಾಂಸವನ್ನು ನಿಕ್ರಯಮಾಡಿ ಜೀವಿಸು 
ತ್ತೇನೆ. ನೀನು ಅನುದಿನವೂ ಎಷ್ಟೊಂದು ಜೀನಿಗಳನ್ನು ಕೊಲುತಿ_್ಮೀರಿ! ನಾನು 
ನಿಮ್ಮ ಮನೆಯಲ್ಲಿ ಊಟಿಮಾಡಲಾಕೆ'' ಎಂದು ಹೇಳಿ ಅಲ್ಲಿಂದ ಹೊರಟ. ಆಗ 
ಮತಂಗಸತ್ಲಿ ಆತನನ್ನು ಅಡ್ಡಗಿಸಿ, ಭೋಜನಮಾಡಿಸಿ ತನ್ನ ತಪ್ಪನ್ನು ತಿಳಿದು 
ಕೊಂಡು ಅಂದಿನಿಂದ ಸೊಸೆಯನ್ನು ಹೀಯಾಳಿಸುವುದನ್ನು ಬಿಟ್ಟಳು. ಧರ್ಮನ್ಯಾಧ 
ಅನೇಕ ಧರ್ಮರಹೆನ್ಯಗಳೆನ್ನು ಬ್ಞವನಾಗಿದ್ದ (ವನ. ೨೧೦]. ಈತ ವ್ಯಾಥನಾಗಿ 
ಜನಿಸಿದ್ದು ಮತ್ತು, ಕೌಶಿಕನೆಂಬ ಮುನಿಗೆ ಧರ್ಮಗಳನ್ನು ಉಪದೇಶಿಸಿದ್ದು [ವನ. 
3೧೮]. 

ಧರ್ಮ ಸಾವದ್ದಿ.- ಹದಿನಾಲ್ಬು ಮಂದಿ ಮನುಗಳಲ್ಲಿ ಹನ್ನೊಂದನೆಯವ. 
ಈತನಿಗೆ ಮೇರುಸಾವರ್ಲಿಯೆಂಬ ನಾಮಾಂತರವೂ ಇದೆ. ಈತನಿಗೆ ಹತ್ತು ಮಂದಿ 
ಪುತ್ರರಿದ್ದರು. ಪತನ ರಾಜ್ಯಭಾರ ಕಾಲದಲ್ಲಿ ಸ್ವರ್ಗಲೋಕವನ್ನು ವೈಧ್ಭೃತಿಯೆಂಬ 
ಇಂದ್ರ ಪಾಲಿಸುತ್ತಿದ್ದ. ಆ ಕಾಲದಲ್ಲಿ ವಿಹಂಗಮ, ಕಾಮಗಮ, ನಿರ್ವಾಣ 
ರುಚಿಯೆಂಬ ಮೂರು ಬಗೆಯ ಶೇವತೆಗಳು ಸ್ವರ್ಗದಲ್ಲಿ ವಾಸಮಾಡುತ್ತಿ,ದ್ದರು. 
ಅರುಣನೇ ಮೊದಲಾದ ಏಳು ಮಂದಿ ಖುಹಿಗಳೂ, ಇಂದ್ರನ ಸಹಾಯಾರ್ಧನಾಗಿ 
ಧರ್ಮಸೇಶುವೆಂಬ ಹೆಸರಿನ ವಿಷ್ಣುವೂ ಅವತರಿಸಿದ್ದರು [ಭಾಗ.-೮-೧೩]. 

ಧರ್ಮಾ.- ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಹೆದಿನಾಲ್ಕನೆಯ 
ಸರ್ಯಾಯದಲ್ಲಿ ವ್ಯಾಸನಾಗಿದ್ದ ಒಬ್ಬ ಮಹರ್ಷಿ. ನೋಡು--ವ್ಯಾಸ [ದೇ.ಭಾ.-೧-೪]. 

ಧರ್ಕ್ಮಾರಣ್ಯ-- (1) ಗಯೆಯ ಸಮಿನಾಪದಲ್ಲಿರುವ ಒಂದು ಕ್ಲೇತೃ್ರ [ಭಾರ.- 
ವನ. ೮೦. ಅನು. ೬೪]. ಇದು ಈಗಣ ಗಯಾ ಜಿಲ್ಲೆಯಲ್ಲಿ ಬುದ್ಧ ಗಯೆಗೆ ನಾಲ್ಕು 
ಮೈಲುಗಳ ದೂರದಲ್ಲಿದೆ. 

(1) ಒಬ್ಬ ಬ್ರಹ್ಮರ್ಷಿ. ಈಶ ಪದ್ಮನಾಭನೆಂಬ ನಾಗರಾಜನ ಮೂಲಕ 

ಅಧ್ಯಾತ್ಮನಿದ್ಯೆಯನ್ನು ತಿಳಿದು ಕೃತಾರ್ಧನಾದ [ಭಾರ.-ಶಾಂತಿ. ೩೭೧). 

ಢಕ್ಮೇಯು.--ಚಂದ್ರ ವಂಶದ ಪುರುಕುಲೋತ್ಪನ್ನನಾದ ರೌದ್ರಾಶ್ವ ರಾಜನ 
ಹತ್ತು ಮಂದಿ ಮಕ್ತೃಳಲ್ಲಿ ಒಬ್ಬ [ಆದಿ. ೮೮]. 

ಥಾತೃ.--(1) ಚತುರ್ಮುಖನ ಹೆಸರು. 

(11) ಸ್ವಾಯಂಭಾವ ಮನ್ವಂತರದಲ್ಲಿ ಬ್ರಹ್ಮಮಾನಸ ಪುತ್ರನಾದ ಭೃಗು 

ಮಹರ್ಷಿಯಿಂದ ಖ್ಯಾತಿಯೆಂಬವಳಲ್ಲಿ ಜನಿಸಿದವ [ಭಾರ.-ಆದಿ. ೬೭]. ಈತ 


ಧಾತ್ರೇಯಾ 581 ಧೂತಸಾವಾ 


ಮೇರು ಪುತ್ರಿಯಾದ ಆಯತಿಯೆಂಬವಳನ್ನು ಮದುವೆಯಾಗಿ ಮೃಕಂಡು ವನಿ 
ಯನ್ನು ಪಡೆದ. ಈ ಮೃಕಂಡುವಿನ ಮಗನೇ ಮಾರ್ಕಂಡೇಯ [ಭಾಗ.-೪-೧] 

ಧಾತ್ರೇಯಿಾಾ.--ದೌ)ವದಿಯ ದಾಸಿ. ವಾಂಡವರು ವನವಾಸಮಾಡುತ್ತಿದ್ದಾಗ, 
ಸಾಳ್ವ ರಾಜಪುತ್ರಿಯ ಸ್ವಯಂವರಕ್ಕಾಗಿ ಹೋಗುತ್ತಿದ್ದ ಜಯದ್ರಧ ದ್ರೌವದಿ 
ಯನ್ನು ಅವಹರಿಸಿದ ಸುದ್ದಿಯನ್ನು ಈಕೆ ಭೀಮನಿಗೆ ತಿಳುಹಿದಳು. ನೋಡು-- 
ದೌೌಸದೀ, ಜಯದ್ರಧ [ಭಾರ.-ವನ. ೨೬೯]. 

ಧಾನ್ಯಮಾಲಿನೀ.--(1) ರಾವಣನ ವತ್ತಿಯರಲ್ಲಿ ಒಬ್ಬಳು. ಅತಿಕಾಯ 
ಈಕೆಯ ಮಗ [ರಾಮಾ.-ಸುಂ. ೨೨], 

(11) ಒಬ್ಬ ಅನ್ಸರಸಿ. ಶಾನದಿಂದ ಮೊಸಳೆಯಾಗಿದ್ದು ಹೆನೂಮಂತನು 
ಚಂದ್ರದ್ರೋಣ ಪರ್ವತಕ್ಕೆ ಹೋಗಿದ್ದಾಗ ಕಾಲನೇವಿ:ಯ ಆಶ್ರಮದ ಬಳಿ ಸರೋ 
ವರದಲ್ಲಿದ್ದು, ಹನೂಮಂತನು ನೀರಿನಲ್ಲಿಳಿದಾಗ ಆತನನ್ನು ಹಿಡಿದು, ಆತನ ಮೂಲಕ 
ತನ್ನ ನಿಜರೂನವನ್ನು ತಳೆದು, ಕಾಲನೇಮಿಯ ವೃತ್ತಾಂತವನ್ನು ಹೆನೂಮಂ೦ತನಿಗೆ 
ತಿಳುಹಿ, ತನ್ನ ಲೋಕಕ್ಕೆ ಹೋದಳು. ನೋಡು--ಕಾಲನೇಮಿ. 

ಧಾ ರ್ತರಾಷ್ಟ್ರ ).- ಈ ನದ ಧೃತರಾಷ್ಟ್ರನ ಮಕ್ಕಳ್ಳೊರಿಗೂ ಅನ್ವಯಿಸುತ್ತದೆ. 

ಧಿಷಣ.--ಬೃಹಸ್ಪತ್ಯಾಚಾರ್ಯನ ನಾಮಾಂ ತರ. 

ಧೀಮನ್ತ್ಹ-- ಚಂದ್ರ ವಂಶದ ಪುರೂರವ ರಾಜನಿಂದ ಊರ್ವಶಿಯಲ್ಲಿ ಜನಿಸಿ 
ದವ [ಭಾರ.-ಆದಿ. ೬೯]. 

ಧುನ್ನು ಒಬ್ಬ ರಾಕ್ಷನ. ಮಧು ಕೈಟಭರ ಮಗ. ನೋಡು ಕುವಲಾಶ್ವ. 

ಧುನ್ನು ಮಾರ.--ನೋಡು--ಕುವಲಾಶ್ವ[ಬ್ರಹ್ಮ-೭. ಭಾರ,-ವನ. ೨೦೪, ೨೦೫, 
೨೦೭. ಹರಿ.-೧-೧೧. ಭಾಗ.-೯-೬. ವಾಯು. ೮೮]. 

ಧೂತಪೂಪಾ. ಒಂದು ನದಿ. ನೇದಶಿರನೆಂಬ ಮುನಿ ತಪೋನಿರತನಾಗಿದ್ದಾಗ 
ಅಲ್ಲಿಗೆ ಬಂದ ಅಪ್ಸರಸಿಯ ಸಂದರ್ಶನದಿಂದ ಜನಿಸಿದವಳು. ವೇದಶಿರ ಈಕೆಗೆ 
ಧೊತೆಸಾಪಾ ಎಂದು ಹೆಸರಿಟ್ಟ. ಈಕೆ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿ ಸಿ, 
ಲೋಕದಲ್ಲಿರುವ ಎಲ್ಲಾ ಸದಾರ್ಧಗಳಿಗಿಂತಲೂ ತಾನು ಪನಿತ್ರವಾಗಿರುವಂತೆ ಅನು 
ಗ್ರಹಿಸಬೇಕೆಂದು ಬೇಡಿ ವರವನ್ನು ಪಡೆದಳು. ಒಮ್ಮೆ ಧರ್ಮ ಈಕೆಯನ್ನು 
ಮೋಹಿಸಿ, ತಿರಸ್ಕೃತನಾಗಿ ಮತ್ತೆ ಬಲಾತೃರಿಸಿದ. ಆಗ ಧೂತಸಾಸೆ ರುಷ್ಟೆಯಾಗಿ 
ಧರ್ಮನನ್ನು ನದಿಯಾಗುವಂತೆ ಶಪಿಸಿದಳು. ಧರ್ಮ ಇವಳನ್ನು ಶಿಲೆಯಾಗು 
ವಂತೆ ಶಪಿಸಿದ. ಬಳಿಕ ಧೂತಪಾಷೆ ಚಂದ್ರಕಾಂತ ಶಿಲೆಯಾಗಿ ಚಂದ್ರೋದಯ 
ವಾಗುತ್ತಲೇ ಒಸರುತ್ತ್ವ ನದೀ ರೂಪದಿಂದಿದ್ದ ಧರ್ಮನನ್ನು ಸೇರಿದಳು (ಭೀ. ೯]. 


ಧೂಮಿನೀ 882 ಧೃತರಾಷ್ಟ್ರ 


ಧೂನಿಂನೀ.--ಚಂದ್ರ ವಂಶದ ಅಜನಮಿಾಢ ರಾಜನ ನಾಲ್ವರು ಪತ್ನಿಯರಲ್ಲಿ 
ಒಬ್ಬಳು. ಖಕ್ಸಶಕನೆಂಬ ಮಗನನ್ನು ಹೆತ್ತಳು [ಭಾರ.-ಆದಿ. ೨೦೧]. 

ಧೂಮೋಶ್ವಾ.--() ಮಾರ್ಕಂಡೇಯ ನುಹರ್ಷಿಯ ಹೆಂಡತಿ [ಅನು. ೨೪೮]. 

(11) ಯಮನ ಹೆಂಡತಿ [ಭಾರ.-ಅನು. ೨೭೧]. 

ಧೂಮ್ರ ಲೋಚನ---ನೋಡು- ಶುಂಭ, ನಿಶುಂಭ. 

ಧೂಮ್ರಾ.- ವಸುವಿನ ಹೆಂಡತಿ. ಧರ, ಧ್ರುವರೆಂಬವರು ಈಳಿಯ ಮಕ್ತುಳು 
[ಭಾರ.-ಆದಿ. ೬೭]. 

ಧೂಮ್ರಾಕ್ಚ.--ಒಬ್ಬ ರಾಕ್ಷಸ. ರಾವಣನ ಮಂತ್ರಿ. ಹನೂಮಂತನಿಂದ 
ಹತನಾದ [ವನ. ೨೭೮. ರಾಮಾ.-ಯು. ೫೧, ೫೨]. 

ಧೃತದೇವಾ---ದೇನಕನ ಪುತ್ರಿಯರಲ್ಲಿ ಒಬ್ಬಳು. ವಸುದೇವನ ಪತ್ನಿ. ವಿಸೃಷ್ಠ 
ನೆಂಬನ ಈಕೆಯ ಮಗ. ನೋಡು-- ದೇವಕ, ವಸುದೇವ. 

ಧೃತರಾಸ್ಟ್ರ್ರ--- (1) ನರ್ವರಾಜ. ಕಶ್ಯಪನಿಂದ ಕದ್ರುವಿನಲ್ಲಿ ಜನಿಸಿದವ. 
ಬಟ್ರುನಾಹನನಿಂದ ಅರ್ಜುನನನ್ನು ಬದುಕಿಸುವುದಕ್ಕಾಗಿ, ಚಿತ್ರಾಂಗದೆ ಈತನನ್ನು 
ಸಂಜೀವಕರತ್ತವನ್ನು ಕೊಡುವುದಾಗಿ ಬೇಡಿದಳು. ಧೃತರಾಷ್ಟ್ರ ಸಮ್ಮತಿಸದಿರಲಾಗಿ 
ಬಭ್ರುವಾಹೆನ ಈತನನ್ನು ಯುದ್ಧದಲ್ಲಿ ಸೋಲಿಸಿ, ಶರಣಾಗತನಾದ ಧೃತರಾಷ್ಟ್ರ 
ನಿಂದ ಸಂಜೀವಕರತ್ತವನ್ನು ಪಡೆದು, ಅದರ ಮೂಲಕ ಅರ್ಜುನನನ್ನು ಬದುಕಿಸಿದ 
[ಜೈ.-ಅಶ್ವ. ೮೧]. 

(11) ಪಾಂಚಾಲ ದೇಶದ ಅರಸು. ಬಹಳ ಹೆಳೆಯ ಕಾಲದವ. ಈತನ 
ದೇಶ ಬಕ ದಾಲ್ಫ ರೆ ಮೂಲಕ ಹಾಳಾಯಿತು. ನೋಡು--ದಾಲ್ಬ 5 ಬಕ 
[ಶಲ್ಯ. ೪೨]. 

(111) ಚಂದ್ರ ವಂಶದ ವಿಚಿತ್ರವೀರ್ಯ ರಾಜನ ಕ್ಷೇತ್ರಜ ಪುತ್ರ. ಈತನಿಗೆ 
ನೈಚಿತ್ರವೀರ್ಯ, ಆಂಬಿಕೇಯ, ಪ್ರಜ್ಞಾಚಕ್ಸು, ಆಜಮಾಢ ಮುಂತಾದ ಹೆಸರುಗ 
ಳುಂಟು [ಭಾರ.-ಆದಿ. ೬೩]. ಶಂತನು ಪುತ್ರನೂ ಭೀಷ್ಮನ ಬಲತಾಯ ಮಗನೂ 
ಆಗಿದ್ದ ವಿಚಿತ್ರವೀರ್ಯ ಸಂತಾನವಿಲ್ಲದೆಯೇ ಸತ್ತುಹೋದ. ಭೀಷ್ಮ ತಾನು 
ರಾಜ್ಯಾಧಿಕಾರವನ್ನು ಸ್ವೀಕರಿಸಲೂ ಇಲ್ಲ. ಮದುವೆಯನ್ನೂ ಮಾಡಿಕೊಳ್ಳಲಿಲ್ಲ. 
ಹೀಗಾಗಿ ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲವಾಯಿತು. ಆಗ ಶಂತನು ಪತ್ನಿಯಾದ 
ಸತ್ಯವತಿ ಕೃಷ್ಣಜ್ವ್ಛಿಸಾಯನನನ್ನು ಸಂತಾನಕ್ಕಾಗಿ ಪ್ರೇರಿಸಿದಳು. ಆಗ ವಿಚಿತ್ರ 
ನೀರ್ಯನ ಪಕ್ಕಿಯಾದ ಅಂಬಿಕೆ ವ್ಯಾಸ ಸಾನ್ನಿಧ್ಯದಿಂದ ಧೃತರಾಷ್ಟ್ರನೆಂಬ ಮಗನನ್ನು 
ಹೆತ್ತಳು. ಇವನು ಮಾತೃದೋಷದಿಂದ ಕುರುಡನಾಗಿ ಜನಿಸಿದ. , ಕೋಡು-- 
ಅಂಬಾ, ಅಂಬಿಕಾ, ಕೃಷ್ಣದ್ವೈಪಾಯನ [ಭಾರ.-ಆದಿ. ೬೪). ಈತ ಗಂಧರ್ನಾಂಶೆ 


ಧೃತರಾಷ್ಟ್ರ 888 ಧೃತರಾಷಆ 


ದಿಂದ ಜನಿಸಿದವ (ಆದಿ. ೬೮]... ಈತ ಗಾಂಧಾರ ಜೀಶಾಧಿನತಿಯಾದ ಸುಬಲ 
ರಾಜನ ಪುತ್ರಿಯರಾದ ಗಾಂಧಾರೀ, ಸತ್ಯವ್ರತಾ, ಸತ್ಯನೇನಾ, ಸುದೇಷ್ಣಾ, ಸಂಹಿತಾ, 
ತೇಜಶ್ಶ )ವಾ, ಸುಶ್ರವಾ, ನಿಕೃತಿ, ಶುಭಾ, ಶಂಭರಾ, ದಶಾರ್ಲಾ ಎಂಬ ಹನ್ನೊಂದು 
ಮಂದಿಯನ್ನೂ ಮದುವೆಯಾಗಿದ್ದ. ಇವರಲ್ಲಿ ಗಾಂಧಾರಿಯೇ ಪ್ರಮುಖಳು [ಆದಿ. 
೧೧೯].  ಗಾಂಧಾರಿಯಲ್ಲಿ ಈತ ದುರ್ಯೋಧನನೇ ಮೊದಲಾದ ನೂರು ಮಂದಿ 
ಪುತ್ರರನ್ನೂ ದುಶ್ಶಲೆಯೆಂಬ ಒಬ್ಬ ಮಗಳನ್ನೂ ಪಡೆದ. ನೋಡು--ಗಾಂಧಾರಿ, ಕೃಷ್ಣ 
ದ್ವಿ ಪಿಸಾಯನ [ಭಾರ.-ಆದಿ. ೧೨೯, ೧೩೦]. ಧೃತರಾಷ್ಟ್ರನ ನೂರು ಮಂದಿ ಮಕ್ಕಳ 
ಹೆಸರುಗಳು [ಆದಿ. ೧೩೧]. ದುಶ್ಶಲೆಯನ್ನು ಸಿಂಧು ದೇಶಾಧಿಸತಿಯಾದ ವೃದ್ಧ 
ಕ್ಷತ್ರನೆಂಬ ಅರಸನ ಮಗನಾದ ಬೃಹದ್ರಥನಿಗೆ ಕೊಟ್ಟು ಮದುವೆಮಾಡಿದ [ಆದಿ. 
೧೩೧]. ಪಾಂಡುನಿನ ಮರಣಾನಂತರ ಕುಂತಿ ಪಾಂಡವರನ್ನು ಕರೆದುಕೊಂಡು, 
ಧೃತರಾಷ್ಟ್ರನಲ್ಲಿಯೇ ಸೇರಿಡಳು. ಈತ ತನ್ನ ಮಕ್ಕಳೊಂದಿಗೆ ಅವರನ್ನೂ ವಿದ್ಯಾ 
ವಂತರನ್ನಾಗಿ ಮಾಡಿ, ಯುಧಿಷ್ಠಿರನಿಗೆ ಯುವರಾಜ ಸದನಿಯಲ್ಲಿ ಪಟ್ಟಗಟ್ಟದ 
(ಆದಿ. ೧೫೧]. ದುರ್ಯೋಧನ ಪಾಂಡವರ ಏಳಿಗೆಯೆನ್ಫು ನೋಡಿ ಸಹಿಸಲಾರದೆ 
ಅವರನ್ನು ವಾರಣಾವಶಕ್ಕೆ ಕಳುಹಿಸುವುದಕ್ಕಾಗಿ ಧೃತರಾಷ್ಟ್ರಕೊಂದಿಗೆ ವಾದಮಾಡಿ 
ಆತನನ್ನು ಒಪ್ಪಿಸಿದ್ದು. ಧೃತರಾಷ್ಟ್ರ ವಾಂಡವರನ್ನು ವಾರಣಾವತಕ್ತೆ ಹೋಗ 
ಹೇಳಿದ್ದು [ಆದಿ. ೧೫೪, ೧೫೫]. ವಾಂಡವರು ಅರಗಿನ ಮನೆಯಲ್ಲಿ ಸುಟ್ಟುಹೋದ 
ರೆಂಬುದನ್ನು ಕೇಳಿ ಧೃತರಾಷ್ಟ್ರ ಗೋಳಾಡಿದ್ದು. ಕುಂತಿಗೂ ವಾಂಡವರಿಗೂ ಉತ್ತರ 
ಕ್ರಿಯೆಗಳನ್ನು ಮಾಡಿದ್ದು [ಆದಿ. ೧೬೨]. ದೌೌ್‌ಸದೀ ಸ್ವಯಂವರಾನಂತರ ವಾಂಡೆ 
ವರ ವೃತಾ ) .೦ತವನ್ನು ತಿಳಿದ ಅರಸರೆಲ್ಲರೂ ಧೃತರಾಷ್ಟ್ರನನ್ನು ನಿಂದಿಸಿದ್ದು ಆದಿ. 
MR ವಾಂಡವರನ್ನೂ ದೌೌಸದಿಯನ್ನೂ ಹಸ್ತಿನಾವತಿಗೆ ಕರೆತರುವಂತೆ 
ಧೃತರಾಷ್ಟ್ರ ಅಪ್ಪುಣೆಮಾಡಿದ್ದು. ಕರ್ಣ ದುರ್ಯೋಧನರು ಧೃತರಾಷ್ಟ್ರನಲ್ಲಿ ನಾದ 
ಮಾಡಿದ್ದು (ಆದಿ. ೨೧೯]. ದ್ದೆ ೈತರಾಷ್ಟ್ರ ಭೀಷ್ಮಾದಿಗಳೊಂದಿಗೆ ಯೋಚಿಸಿದ್ದು 
ಆದಿ. ೨೨೧]. ಧೃತರಾಷ್ಟ್ರ ಪಾಂಡವರನ್ನು ಕರೆತರುವುದಕ್ಕಾಗಿ ನಿದುರನನ್ನು 
ದ್ರುಪದ ರಾಜಧಾನಿಗೆ ಕಳುಹಿಸಿದ್ದು [ಆದಿ. ೨೨೫]. ಧೃತರಾಷ್ಟ್ರ ಪ ಪಾಂಡವರಿಗೆ wa 
ರಾಜ್ಯವನ್ನು ಹೆಂಚಿಕೊಟ್ಟು ಖಾಂಡವ ಪ್ರಸ ಎಗ್ಗೆ ಕಳುಹಿಸಿದ್ದು [ಅದಿ. ೨೨೭]. 
ಧೃತರಾಷ್ಟ್ರಾಧಿಗಳನ್ನು Ws ಯಾಗಕ್ಕೆ 'ಕರೆಯುವುದಕ್ಕಾಗಿ ನಕುಲ ಧೃತ 
ರಾಷ್ಟ್ರನಲ್ಲಿಗೆ ಬಂಡೆದ್ದು (ಸಭಾ. ೩೬]. ರಾಜಸೂಯ ಯಾಗದಿಂದ ಹಿಂದಿರುಗಿದ 
ದುರ್ಯೋಧನ ಚಿಂತೆಯಿಂದ ದಿನದಿನಕ್ಟೂ ಕ್ಕ ಶವಾಗುತ್ತಿರುವನೆಂಬುವನ್ನು ಹೇಳಿ 
ಧೃತರಾಷ್ಟ್ರ ದುರ್ಯೋಧನನನ್ನು ಬಟಟ ಇತ ಆತನ ಚಿಂತೆಗೆ ಸಾರ 
ವೇಫೆಂದು ಪ್ರಶ್ರೆಮಾಡಿದ್ದು. ದುರ್ಯೋಧನ ಪಾಂಡವರೊಂದಿಗೆ ಜೂಜಾಢುವುದಕ್ಕೆ 





ಧೃತರಾಷ್ಟ್ರ 354 ಧೃತರಾಷ್ಟ್ರ 


ಧೃತರಾಷ್ಟ್ರನ ಅನುಮತಿಯನ್ನು ಕೇಳಿದ್ದು. ಧೈತರಾಷ್ಟ್ರ ದ್ಯೂತ ಸಭೆಯನ್ನು 
ನಿರ್ಮಿಸಲು ಅನುಜ್ಞೆಯನ್ನಿತ್ತು, ವಾಂಡವರನ್ನು ಕರೆತರಲು ವಿದುರನನ್ನು ಕಳು 
ಹಿದ್ದು [ಸಭಾ. ೭೪-೭೬], ದುರ್ಯೋಧನ ರಾಜಸೂಯ ಮಂಟಪದಲ್ಲಿ ಭೀಮಾದಿ 
ಗಳಿಂದ ತನಗೆ ಉಂಟಾದ ಅವಮಾನವನ್ನು ಧೃತರಾಷ್ಟ್ರನಲ್ಲಿ ಬಿನ್ನವಿಸಿ, ರಾಜಸೂಯ 
ಯಾಗ ಸಮಯದಲ್ಲಿ ಸಕಲ ದೇಶದ ರಾಜರೂ ವಾಂಡವರಿಗೆ ಕಾಣಿಕೆಗಳನ್ನು ಒಪ್ಪಿ 
ಸಿದ ವರಿಯನ್ನು ವಿವರಿಸಿದ್ದು. ಧೃತರಾಷ್ಟ್ರ ವಾಂಡವರನ್ನು ಹ್ವೀಸಿಸಬಾರದೆಂದು 
ದುರ್ಯೋಧನನಿಗೆ ಬುದ್ದಿ ಹೇಳಿದ್ದು. ದುರ್ಯೋಧನ ಧೃತರಾಷ್ಟ್ರನ ಮಾತಿಗೆ ವ್ರತಿ 
ಹೇಳಿದ್ದು [ಸಭಾ. ೭೮-೮೧]. ಜೂಜನ್ನು ನಿಲ್ಲಿಸಬೇಕೆಂದು ನಿದುರನು ಧೃತರಾಷ್ಟ್ರ 
ನಿಗೆ ಹೇಳಿದ್ದು [ಸಭಾ. ೮೬]. ದೌನದಿಯ ಶಾವವನ್ನು ಕೇಳಿ ಹೆದರಿದ ಧೃತ 
ರಾಷ್ಟ್ರ ದ್ರೌಪದಿಗೆ ವರ ಕೊಡುವ ನೆವದಿಂದ ವಾಂಡವರನ್ನು ದಾಸ್ಯದಿಂದ ಬಿಡುಗಡೆ 
ಮಾಡಿ, ಅವರ ದೇಶಕ್ಕೆ ಕಳುಹಿದ್ದು [ಸಭಾ. ೯೩]. ವಾಂಡವರು ಕಾಡಿಗೆ ಹೋದಾಗ 
ನಿಡುರ ಧೃತರಾಷ್ಟ್ರನಿಗೆ ವಾಂಡವರ ಅಭಿವ್ರಾಯವನ್ನು ತಿಳಸಿದ್ದು. ಸಂಜಯ, ಧೃತ 
ರಾಷ್ಟ್ರರ ಸಂವಾದ [ಸಭಾ. ೧೦೨, ೧೦೩]. ನಾಂಡವರನ್ನು ಹಿಂದಕ್ಕೆ ಕರೆತರಿಸಬೇ 
ಜೆಂಬುದಾಗಿ ವಿದುರ ಧೃತರಾಷ್ಟ್ರನಲ್ಲಿ ತಿಳಿಯಹೇಳಿದ್ದು. ಧೃತರಾಷ್ಟ್ರ ನಿದುರನನ್ನು 
ನಿಂದಿಸಲಾಗಿ ವಿದುರ ಕೋಪದಿಂದ ವಾಂಡವರಲ್ಲಿಗೆ ಹೋದದ್ದು ಕ ಧೃತರಾಷ್ಟ್ರ ಸಂಜ 
ಯನ ಮೂಲಕ ಮರಳಿ ವಿದುರನನ್ನು ತನ್ನಲ್ಲಿಗೆ ಬರಮಾಡಿಕೊಂಡದ್ದು ಅರ, ೪-೬]. 
ವ್ಯಾಸ ಮುನಿ ಧೃತರಾಷ್ಟ್ರನಲ್ಲಿಗೆ ಬಂದು ವಾಂಡನರೊಂದಿಗೆ ಸಂಧಿಮಾಡಿಕೊಳ 
ಹೇಳಿದ್ದು. ಧೃತರಾಷ್ಟ್ರ ದುರ್ಯೋಧನನಿಗೆ ನಿವೇಕ ಹೇಳುವಹಾಗೆ ವ್ಯಾನನನ್ನು 
ಬೇಡಿದ್ದು [ಅರ. ೪-೧೦]. ಮೈತ್ರೇಯ ಮುನಿ, ಭೀಮನಿಂದ ಹತನಾದ ಕಿವಿಮ್ಮಾರನ 
ಕಥೆಯನ್ನು ಧೃತರಾಷ್ಟ್ರನಿಗೆ ತಿಳಿಸಿದ್ದು [ವನ. ೧೧]. ಧೃತರಾಷ್ಟ್ರ ತನ್ನ ಮಕ್ಕುಳ 
ದುರ್ವರ್ತನಕ್ಕಾಗಿ ಮರುಗಿದ್ದು. ದುರ್ಯೋಧನಾದಿಗಳನ್ನು ಕೊಲ್ಲಲೇಬೇಕೆಂದು 
ಶ್ರೀ ಕೃಷ್ಣನೂ ವಾಂಡವರೂ ಪ್ರತಿಜ್ಞೆಮಾಡಿದುದನ್ನು ಜ್ಷೇಳಿ ಸಂಜಯ ಜಾರರ 
ಮೂಲಕ, ಧೃತರಾಷ್ಟ್ರನಿಗೆ ತಿಳಿಸಿದ್ದು [ವನ. ೪೭, ೪೮]. ದ್ರುವದ ಸಂಧಿಗಾಗಿ 
ಧೃತರಾಷ್ಟ್ರನಲ್ಲಿಗೆ ತನ್ನ ಪುರೋಹಿತನನ್ನು ಕಳುಹಿಸಿದ್ದು [ಉದ್ಯೋ. ೬]. ಧೃತ 
ರಾಷ್ಟ್ರ ತಾನು ಸಂಜಯನ ಮೂಲಕ ವಾಂಡವರಿಗೆ ಸಮಾಚಾರವನ್ನು ಹೇಳಿಕಳು 
ಹಿಸುವುದಾಗಿ ಹೇಳಿ ಪುರೋಹಿತನನ್ನು ಹಂದಕ್ಕೆ ಕಳುಹಿದ್ದು [ಉದ್ಯೋ. ಜಗ 
ಧೃತರಾಷ್ಟ್ರ ವಾಂಡವರಲ್ಲಿಗೆ ಸಂಜಯನನ್ನು ಕಳುಹಿದ್ದು [ಉಜ್ಯೋ. ೨೨]. ಧೃತ 
ರಾಷ್ಟ್ರನಿಗೆ ಯುದ್ಧ ಸೆಮ್ಮತನಲ್ಲವೆಂಬುದನ್ನು ಸಂಜಯ ಯುಧಿಸ್ಮಿರನಿಗೆ ತಿಳುಹಿದ್ದು 
[ಉದ್ಯೋ. ೨೭]. ಸಂಜಯ ಧೃತರಾಷ್ಟ್ರನಲ್ಲಿಗೆ ಹಿಂದಿರುಗಿ ಬಂದದ್ದು. ಧೃತರಾಷ್ಟ್ರ 
ನನ್ನು'ಬಹಳವಾಗಿ ನಿಂದಿಸಿ, ಪಾಂಡವರು ಹೇಳಿದ ಸುದ್ದಿಯನ್ನು ಮರುದಿನ ಬೆಳಿಗ್ಗೆ 


ಧೃತೆರಾಷ್ಟ್ರ ೨95 ಧೃತೆ ರಾಷ್ಟ್ರ 


ಹೇಳುವುದಾಗಿ ಹೇಳಿ ಸಂಜಯ ತನ್ನ ಮನೆಗೆ ಹೋದದ್ದು [ಉದ್ಯೋ 2೬]. 
ಭೀತನಾದ ಧೃತರಾಷ್ಟ್ರ ರಾತ್ರಿಯಲ್ಲಿ ವಿದುರನನ್ನು ಬರಮಾಡಿಕೊಂಡು, ರಾತ್ರಿಯೆಲ್ಲಾ 
ಚಿಂತೆಯಿಂದ ಬಳಲಿದ್ದು. ವಿದುರ ಧೃತರಾಷ್ಟ್ರನಿಗೆ ವಾಂಡವರೊಂದಿಗೆ ಸಂಧಿಮಾಡಿ 
ಕೊಳ್ಳುವಂತೆ ಹೇಳಿದ್ದು [ಉದ್ಯೋ, ೩೩-೩೪]. ವಿದುರ ಧೃತರಾಷ್ಟ್ರನಿಗೆ ಅನೇಕ ಧರ್ಮ 
ರಹಸ್ಯಗಳನ್ನು ತಿಳುಹಿ ಪಾಂಡವರಲ್ಲಿ ಪುತ್ರವಾತ ಇಲ್ಯವನ್ನಿರಿಸಬೇಕೆಂದು ಹೇಳಿದ್ದು 
[ಉದ್ಯೋ. ೩೫-೪೧]. ವಿದುರ ಧೃತರಾಷ್ಟ್ರನಿಗೆ ಸನತ್ಸುಜಾತೋವಾಖ್ಯಾನವನ್ನು 
ತಿಳುಹಿ ತತ್ತೋಸದೇಶಮಾಡಿದ್ದು (ಉದ್ಯೋ. ೪೧-೪೬]. ವಾಂಡವರು ಹೇಳಿಕಳು 
ಹಿರುವ ಸಮಾಚಾರವನ್ನು ಕೇಳುವುದಕ್ಕಾಗಿ ಧೃತರಾಷ್ಟ್ರ ಸಭೆ ಸೇರಿಸಿದ್ದು (ಉದ್ಯೋ. 
೪೭, ೪೮]. ಧೃತರಾಷ್ಟ್ರನಿಗೆ ಭೀಷ್ಮ ದ್ರೋಣರು ವಿವೇಕವನ್ನು ತಿಳಿಸಿದ್ದು, ಧೃತರಾಷ್ಟ್ರ 
ಅವರಿಬ್ಬರ ಮಾತನ್ನೂ ತಿರಸ್ಥಾರಮಾಡಿದ್ದಕ್ಕಾಗಿ, ಸಭೆಯಲ್ಲಿ ನೆರೆದಿದ್ದ ನಕ್ಲೊರೂ 
ಪ್ರಾಣದ ಆಸೆಯನ್ನು ತೊರೆದದ್ದು [ಉದ್ಯೋ. ೪೯]. ಪಾಂಡವರನ್ನು ನಾವೇಕೆ 
ಅನುಸರಿಸಬೇಕೆಂಬುದಾಗಿ ಧೃತರಾಷ್ಟ್ರ ಹೇಳಲಾಗಿ ಸಂಜಯ ಮೂರ್ಛೆಹೋದದ್ದು 
ಉದ್ಯೋ. ೫೦]. ಸಂಜಯ ವಾಂಡವರ ಪ್ರತಾಪವನ್ನು ಬಣ್ಣಿಸಲಾಗಿ, ಧೃತರಾಷ್ಟ್ರ 
ಭೀಮನ ನಪ್ರತಾನವನ್ನೂ, ಸಾಮರ್ಥ್ಯವನ್ನೂ, ಸ್ಮರಿಸಿ ಚಿಂತಿಸಿದ್ದು. ಧೃತರಾಷ್ಟ್ರ 
ಅರ್ಜುನನ ಪ್ರತಾಪನನ್ನು ಬಣ್ಣಿಸಿದ್ದು. ಪಾಂಡವರಿಗೆ ಸಹಾಯಸಂವತ್ತ್ವಿ ಪ್ರಬಲ 
ವಾಗಿರುವುದರಿಂದ ಹೇಗಾದರೂ ಸಂಧಿಗೆ ಪ್ರಯೆತ್ತಮಾಡುನವುದಾಗಿ ಧೃತರಾಷ್ಟ್ರ 
ಹೇಳಿದ್ದು (ಉದ್ಯೋ. ೫೧-೫೩]. ದುರ್ಯೋಧನ ವಾಂಡವರಿಗಿಂತಲೂ ತಾವೇ ಬಲ 
ಶಾಲಿಗಳೆಂದು ಹೇಳಿ ಧೃತರಾಷ್ಟ್ರನನ್ನು ಸಂತೈಸಿದ್ದು [ಉದ್ಯೋ. ೫, ೫]. ಭೀಸ್ಮಾದಿ 
ಗಳು ಯುದ್ಧಕ್ಕೆ ಸಮ್ಮತಿಸುವುದಿಲ್ಲವೆಂಬುದನ್ನು ಧ್ರೃತರಾಷ್ಟ್ರ ದುರ್ಯೊೋಧನನಿಗೆ 
ತಿಳಿಸಿದ್ದು [ಉದ್ಯೋ. ೫೮]. ಧೃತರಾಷ್ಟ್ರ ಅರ್ಜುನ ಹೇಳಿಕಳುಹಿದ ಮಾತನ್ನು 
ನೆನಪಿಗೆ ತಂದುಕೊಂಡು, ಮತ್ತೊಮ್ಮೆ ದುರ್ಯೋಧನನಿಗೆ ನೀತಿ ಹೇಳಿದ್ದು [ಉ. 
೬೦]. ಕಠ ಧೃತರಾಷ್ಟ್ರನ ಮಾತನ್ನು ಅಲ್ಲಗಳೆದು ವಾಂಡವರನ್ನು ತಾನೊಬ್ಬನೇ 
ಕೊಲ್ಬುವುದಾಗಿ ಪ್ರತಿಜ್ಞೆಮಾಡಿದ್ದು [ಉದ್ಯೋ. ೬೨]. ಧೃತರಾಷ್ಟ್ರ ದುರ್ಯೊೋ 
ಧನರ ಸಂವಾದ [ಉದ್ಯೋ. ೬೩-೬೬] ಸಂಜಯ ಧೃತರಾಷ್ಟ್ರನಿಗೆ ಭಗವತ್ಪ್ರಾಪ್ತಿ, 
ಸಾಧನ ಪ್ರಕಾರವನ್ನು ತಿಳುಹಿದ್ದು - ಸಂಧಿಗಾಗಿ ಶ್ರೀ ಕೃಷ್ಣನ ಆಗಮನವನ್ನು ತಿಳಿ 
ಸಿದ್ದು (ಉದ್ಯೋ. ೬೭-೬೯]. ಕೃಷ್ಣನ ಆಗಮನವಾರ್ಶೆಯನ್ನು ಕೇಳಿ ಸಂತಸ 
ಗೊಂಡ ಧೃತರಾಷ್ಟ್ರ ತನಗೆ ಕಣ್ಣಿಲ್ಲದುದಕ್ಕಾಗಿ ಸರಿತನಿಸಿ, ಕಣ್ಣು ಳ್ಳವರನ್ನು ಪ್ರಶಂ : 
ಸಿಸಿ, ಶ್ರೀ ಕೃಷ್ಣನ ಗುಣಗಳನ್ನು ವರ್ಣಿಸಿದ್ದು [ಉದ್ಯೋ. ೭೦]. ಶ್ರೀ ಕೃಷ್ಣ .ಬಿಜ 
ಮಾಡಿಸುವನೆಂಬ ಸುದ್ದಿಯನ್ನು ಕೇಳಿದ ಧೃತರಾಷ್ಟ್ರ ದುರ್ಯೋಧನನ ಮೂಲಕ, 
ದಾರಿಯುದ್ದಕ್ಕೂ ಅಲ್ಲಲ್ಲಿ ಸಭೆಗಳನ್ನೂ ಚಪ್ಪರಗಳನ್ನೂ ಕಲ್ಪಿಸಿದ್ದು. ಶ್ರೀ ಕೃಷ್ಣ 


ಧೃತರಾಷ್ಟ್ರ 886 ಧೃತೆರಾಷ್ಟ್ರ 


ನಿಗೆ ಆನೆ, ಕುದುರೆ, ತೇರುಗಳನ್ನು ಒಪ್ಪಿಸುವುದಾಗಿ ಧೃತರಾಷ್ಟ್ರ ನಿದುರನಲ್ಲಿ 
ಪ್ರತಿಜ್ಞೆ ಮಾಡಿದ್ದು. ಶ್ರೀ ಕೃಷ್ಣನಿಗೆ ಮರ್ಯಾದೆ ಮಾಡುವುದಕ್ಕೆ ಪ್ರತಿಯಾಗಿ 
ಆತನನ್ನು ಕಟ್ಟಿಹಾಕಬೇಕೆಂದು ದುರ್ಯೋಧನ ಹೇಳಲಾಗಿ, ಧೃತರಾಷ್ಟ್ರ ಮಗನನ್ನು 
ನಿಂದಿಸಿದ್ದು [ಉದ್ಯೋ. ೮೫-೮೮]. ಧೃತರಾಷ್ಟ್ರ ಕೃಷ್ಣನನ್ನು ವೊಜಿಸಿದ್ದು [ಉ. ೮೯]. 
ಸಂಧಿಗಾಗಿ ತಾನು ಬಂದಿರುವ ಸುದ್ದಿಯನ್ನು ಕೃಷ್ಣ ಧೃತರಾಷ್ಟ್ರನಿಗೆ ಹೇಳಿದ್ದು [ಉ. 
೯೫]. ಧೃತರಾಷ್ಟ್ರ ದುರ್ಯೋಧನನಿಗೆ ಬುದ್ಧಿ ಹೇಳುವಂತೆ ಕೃಷ್ಣನನ್ನು ವ್ರಾರ್ಧಿ 
ಸಿದ್ದು [ಉದ್ಯೋ. ೧೨೪]. ವಂಶವನ್ನು ಉಳಿಸಿಕೊಳ್ಳ ಬೇಕಾದರೆ ದುರ್ಯೋಧನ 
ನನ್ನು ಪರಿತ್ಯಾಗಮಾಡುವುದೇ ಲೇಸೆಂಬುದಾಗಿ ಕೃಷ್ಣ ಧೃತರಾಷ್ಟ್ರನಿಗೆ ಹೇಳಿದ್ದು 
(ಉದ್ಯೋ. ೧೨೮], ಧೃತರಾಷ್ಟ್ರನ ಕೋರಿಕೆಯಂತೆ ನಿದುರನು ಗಾಂಧಾರಿಯನ್ನು 
ಸಜ್ಜೆಗೆ ಕರೆತಂದು, ಆಕೆಯ ಮೂಲಕ ದುರ್ಯೋಧನನಿಗೆ ಹೇಳಿಸಿದ್ದು [ಉದ್ಯೋ. 
೧೨೯]. ಕೃಷ್ಣನನ್ನು ಕಟ್ಟಹಾಕುವುದು ಸಾಧ್ಯವಲ್ಲವೆಂದು ಧೃತರಾಷ್ಟ್ರ ದುರ್ಯೊೋ 
ಧನನಿಗೆ ಹೇಳಿದ್ದು [ಉದ್ಯೋ. ೧೩೦1. ಶ್ರೀ ಕೃಷ್ಣ ಧೃತರಾಷ್ಟ್ರನಿಗೆ ದಿವ್ಯದೃಷ್ಟಿ 
ಯನ್ನು ಅನುಗ್ರಹಿಸಿ, ತನ್ನ ದಿವ್ಯರೂಪವನ್ನು ತೋರಿದ್ದು. ಧೃತರಾಷ್ಟ್ರ ತಾನು 
ಶ್ರೀ ಕೃಷ್ಣನ ದಿವ್ಯ ರೂಪವನ್ನು ಕಂಡ ಕಣ್ಣಿನಿಂದ ಇತರರನ್ನು ನೋಡಲೊಳದೆ 
ತನ್ನ ದೃಷ್ಟಿ ಮರೆಯಾಗುವಂತೆ ಬೇಡಿದ್ದು [ಉದ್ಯೋ. ೧೩೧]. ಭಾರತ ಯುದ್ಧ 
ವನ್ನು ನೋಡುವುದಕ್ಕಾಗಿ ವ್ಯಾಸ ಮುರಿ ಧೃತರಾಷ್ಟ್ರನಿಗೆ ಕಣ್ಣನ್ನು ಆನುಗೃಜ 
ಸಿದ್ದು. ಧೃತರಾಷ್ಟ್ರ ಯುದ್ಧದ ನಡೆವಳಿಯನ್ನು ಮಾತ್ರ ತನಗೆ ತಿಳಿಸಿದರೆ ಸಾಕೆಂಬು 
ದಾಗಿ ಹೇಳಿದ್ದು [ಭೀ. ೨]. ವ್ಯಾಸ ಧೃತರಾಷ್ಟ್ರನಿಗೆ ಆ ಕಾಲದಲ್ಲಿ ಉಂಟಾದ 
ದುಶ್ಶಕುನಗಳನ್ನು ತಿಳಿಸಿದ್ದು [ಭೀ. ೩-೪]. ಸಂಜಯ ಧೃತರಾಷ್ಟ್ರನಿಗೆ ಭೀಷ್ಮವಥೆ 
ಯನ್ನು ತಿಳಿಸಿದ್ದು. ಧೃತರಾಷ್ಟ್ರ ಆ ಕಥೆಯನ್ನು ವಿವರವಾಗಿ ಹೇಳಬೇಕೆಂದು 
ಸಂಜಯನನ್ನು ಪ್ರಶ್ನೆಮಾಡಿದು [ಭೀ. ೧೩-೧೪]. ತನ್ನ ಮಕ್ಕಳಲ್ಲಿ ಕೆಲವರು 
ಯುದ್ಧದಲ್ಲಿ ಮಡಿದ ಸಮಾಚಾರವನ್ನು ಕೇಳಿ ಧೃತರಾಷ್ಟ್ರ ದುಃಖಿಸಿದ್ದು (ಭೀ. 
೭೬, ೮೯]. ಭೀಷ್ಮ ಶರತಲ್ಪದಲ್ಲಿ ಪವಡಿಸಿದ ತರುವಾಯ ಕರ್ಕ ದುರ್ಯೋಧನರ 
ವೃತ್ತ್ವಾಂತನನ್ನು ಧೃತರಾಷ್ಟ್ರ ಪ್ರಶ್ನೆಮಾಡಿದ್ದು. ದ್ರೋಣನಿಗೆ ಸೇನಾಪತಿತ್ವವನ್ನು 
ಒನ್ಬಿಸಿದ ವಾರ್ತೆಯನ್ನೂ, ದ್ರೋಣ ಹತನಾದನೆಂಬುದನ್ನೂ ಕೇಳಿ, ಧೃತರಾಷ್ಟ್ರ 
ದುಃಖಪಟ್ಟದ್ದು [ಥ್ರೋ. ೧, ೮, ೧೦]. ಭಕ್ತಿಸರವಶನಾದ ಧೃತರಾಷ್ಟ್ರ ಶ್ರೀ ಕೃಷ್ಣನ 
ದಿವ್ಯಚರತೆಯನ್ನು ವರ್ಣಿಸಿದ್ದು [ದ್ರೋ. ೧೧]. ಧೃತರಾಷ್ಟ್ರ ತನ್ನ ಮಕ್ಕಳ ಸಾವಿ 
ಗಾಗಿ ವ್ಯಥೆಸಟ್ಟು, ಅಭಿಮನ್ಯು ವಧೆಯ ವೃತ್ತಾಂತವನ್ನು ತಿಳಿಸುವಂತೆ ಸಂಜಯ 
ನನ್ನು ಪ್ರಕ್ತೈವ ಾಡದ್ದು. ಸಂಜಯ ಧೃತರಾಷ್ಟ್ರನನ್ನು ನಿಂದಿಸಿ, ಯುದ್ಧರಂಗವಾರ್ತೆ 
ಯೌನ್ಸೆ ತಿಳಿಸತೊಡಃ ದ್ದ್ನು [ದ್ರೋ. ೮೫-೮೬]. ಕರ್ನ ಇಂದ್ರನಿಂದ ಸಡೆದಿದ್ದ 








ಧೃತರಾಷ್ಟ್ರ 587 ಧೃತರಾಷ್ಟ್ರ 


ಶಕ್ಲ್ಯಾಯುಧನನ್ನು ಅರ್ಜುನನಲ್ಲಿ ಪ್ರಯೋಗಿಸದಿರಲು ಕಾರಣವೇನೆಂದು ಧೃತ 
ರಾಷ್ಟ್ರ ಸಂಜಯನನ್ನು ಪ್ರಶ್ನೆಮಾಡಿದ್ದು [ದ್ರೋ. ೧೮೩]. ದ್ರೋಣ ಮಡಿದ ತರು 
ನಾಯ ಅಶ್ವತ್ಥಾಮ ವಿನು ಮಾಡಿದನೆಂಬುದಾಗಿ ಧೃತರಾಷ್ಟ್ರ ಸಂಜಯನನ್ನು 
ಕೇಳಿದ್ದು [ದ್ರೋ. ೧೯೫]. ಸಂಜಯ ಕರ್ಡವಥೆಯನ್ನು ಧೃತರಾಷ್ಟ್ರನಿಗೆ ತಿಳುಹಿದ್ದು. 
ಸೈನ್ಯದಲ್ಲಿ ಹತರಾದವರ ಹೆಸರುಗಳನ್ನು ತಿಳುಹೆಬೇಕೆಂದು ಪ್ರಶ್ನೆಮಾಡಿದ ಧೃತರಾಷ್ಟ್ರ 
ನಿಗೆ ಸಂಜಯ ವಿವರವಾಗಿ ತಿಳಿಸಿದ್ದು ಧೃತರಾಷ್ಟ್ರ ಕರ್ಣನ ಗುಣಗಳನ್ನು ಪ್ರಶಂಸೆ 
ಮಾಡಿದ್ದು. ಧೃತರಾಷ್ಟ್ರ ಮುಂದಣ ನಡೆವಳಿಯನ್ನು ಪ್ರಶ್ನೆಮಾಡಿದ್ದು [ಕಠ್ಣ.೧-೬). 
ದುರ್ಯೋಧನ ಹತನಾದನೆಂಬ ಸುದ್ದಿಯನ್ನು ಕೇಳಿ, ಧೃತರಾಷ್ಟ್ರ ಮೂರ್ಛೆಹೋದದ್ದು. 
ವಿದುರ ಅವನನ್ನು ಸಂತವಿಸಿದ್ದು [ಶಲ್ಯ. ೧]. ಧೃತರಾಷ್ಟ್ರ ದುರ್ಯೋಧನನ ಪ್ರಕಿಜೆ 
ಯನ್ನು ಸ್ಮರಿಸಿ ಪ್ರಲಾಪಿಸಿದ್ದು. ಯುದ್ಧವೃತ್ತಾ೦ತವನ್ನು ವಿವರವಾಗಿ ತಿಳುಹುವಂತೆ 
ಪ್ರಶ್ನೆಮಾಡಿದ್ದು ಮಃಂತಾಗಿ [ಶಲ್ಯ. ೨]. ಯುದ್ಧ ಮುಗಿದ ತರುವಾಯ ಪುತ್ರಶೋಕ 
ಸಂತಸೆ_ ನಾದ ಧೃತರಾಷ್ಟ್ರನನ್ನು ಕೃಷ್ಣ ಸಂತವಿಸಿದ್ದು [ಶಲ್ಯ. ೬೪]. ದುರ್ಯೋಧನನ 
ವ್ರಲಾವವನ್ನು ಸಂಜಯ ಧೃತರಾಷ್ಟ್ರನಿಗೆ ವಿವರಿಸಿದ್ದು [ಶಲ್ಯ. ೬೫]. ಧೃತರಾಷ್ಟ್ರ 
ಸಂಜಯೆರ ಸಂವಾದ [ಸೌಪಿ |. ೧]. ಸಂಜಯ ಧೃತರಾಷ್ಟ್ರನನ್ನು ಸಂತನಿಸಿದ್ದು 
[ಸ್ತ್ರೀ. ೧]. ವಿದುರ ಧೃತರಾಷ್ಟ್ರನಿಗೆ ತತ್ತೋಪದೇಶಮಾಡಿದ್ದು (ಸ್ತ್ರೀ. ೨, ೭]. 
ವ್ಯಾಸ ಧೃತರಾಷ್ಟ್ರನಿಗೆ ಶಾಂತಿಯನ್ನುಂಟುಮಾಡಿದ್ದು . ಸಂಜಯ ವಿದುರರು ಧೃತ 
ರಾಷ್ಟ್ರನನ್ನು ಸಂತನಿಸಿದ್ದು (ಸ್ತ್ರೀ. ೮, ೧೦]. ರಣಭೂಮಿಗೆ ಹೊರಟ ಧೃತರಾಷ್ಟ್ರ 
ನಡುದಾರಿಯಲ್ಲಿ ಕೃಪ, ಕೃತವರ್ಮ, ಅಶ್ವತ್ಥಾಮರನ್ನು ಸಂಧಿಸಿದ್ದು. ಆ ಮೂವರೂ 
ಧೃತರಾಷ್ಟ್ರನನ್ನು ಸಮಾಧಾನಹಡಿಸಿದ್ದು (ಸ್ತ್ರೀ. ೧೦]. ಪಾಂಡವರು ಕೃಷ್ಣನೊಂದಿಗೆ 
ಬಂದು ಧೃತರಾಷ್ಟ್ರನಿಗೆ ನಮಸ್ಫರಿಸಿದಾಗ ಧೃತರಾಷ್ಟ್ರ ಯುಧಿಷ್ಠಿರನನ್ನು ಮೃದು 
ನಾಗಿ ಅಸ್ಪಿಕೊಂಡದ್ದು ಸ ಧೃತರಾಷ್ಟ್ರನ ದುರಭಿವ್ರಾಯವನ್ನು ತಿಳಿದ ಕೃಷ್ಣ 
ಮೊದಲೇ ನಿರ್ಮಾಣಮಾಡಿಸಿದ್ದ ಭೀಮನ ಲೋಹಪ್ರತಿಮೆಯನ್ನು ಧೃತರಾಷ್ಟ್ರನ 
ಮುಂದೆ ಇರಿಸಲಾಗಿ, ಧೃತರಾಷ್ಟ್ರ ಅಪ್ಪಿ ಕೊಂಡದ್ದರಿಂದ ಭೀಮನ ಲೋಹ ಪ್ರತಿಮೆ 
ವುಡಿಪುಡಿಯಾದದ್ದು. ಶ್ರೀ ಕೃಷ್ಣನ ಮಾತಿನ ಮೇರೆಗೆ ಶಾಂತಿಯನ್ನು ಪಡೆದ 
ಧೃತರಾಷ್ಟ್ರ ಭೀಮಾದಿಗಳನ್ನು ಸಹಜವಾಗಿ ಆಲಿಂಗಿಸಿದ್ದು [ಸ್ತ್ರೀ.೧೧, ೧೨]. ಧೃತ 
ರಾಷ್ಟ್ರ ಯುಧಿಷ್ಠಿರನನ್ನು ಮುಂದುಮಾಡಿಕೊಂಡು ಸ್ರೀ ಪರಿವಾರದೊಂದಿಗೆ ರಣ 
ಭೂಮಿಯನ್ನು ಪ್ರವೇಶಿಸಿದ್ದು (ಸ್ತ್ರೀ. ೧೬]. ಧೃತರಾಷ್ಟ್ರ ಯುದ್ಧದಲ್ಲಿ ಮಡಿದವರಿಗೆ 
ತಿಲೋದಕವನ್ನು ಕೊಡುವುದಕ್ಕಾಗಿ ಯುಧಿಷ್ಠಿರನೊಂದಿಗೆ ಗಂಗೆಗೆ ಹೋದದ್ದು 
(ಸ್ತ್ರೀ. ೨೭) ಮತ್ತು ತಿಲೋದಕವನ್ನು ಕೊಟ್ಟದ್ದು. ಧೃತರಾಷ್ಟ್ರ ಭೀತ್ಮನಿಂದ 
ಅನೇಕ ಧರ್ಮರಹೆಸ್ಯಗಳನ್ನು ಜೇಳಿ, ಭೀಷ್ಮನಿರ್ಯಾಣಾನಂತರ ಆತನ ಶವವನ್ನು ರಾಜ 


£2 


ಧೃತರಾಷ್ಟ್ರ 888 ಧೃತರಾಷ್ಟ್ರ 


ತಿ 


ವೈಭವದೊಂದಿಗೆ `ಯುಧಿಷ್ಠಿರನ ಮೂಲಕ ಸಂಸ್ಥಾರಮಾಡಿಸಿದ್ದು [ಅನು. ೨೭೪], 
ಬಂಧುವಧಶೋಕದಿಂದ ಕರ್ತವ್ಯವಿಮುಖನಾಗಿದ್ದ ಯುಧಿಷ್ಠಿರನನ್ನು ಧೃತರಾಷ್ಟ್ರ 


ಸಮಾಧಾನಪಡಿಸಿದ್ದು [ಆಶ್ರ. ೧]. ಭೀಮಾದಿಗಳು ಯುಧಿಷ್ಠಿರನ ಅಪ್ಪಣೆಯ ಮೇರೆಗೆ 
ಧೃತರಾಷ್ಟ್ರನನ್ನು ಶುಶ್ರೂಷೆಮಾಡಿಕೊಂಡಿದ್ದದ್ದು [ಆಶ್ರ. ೧, ೨]. ಧೃತರಾಷ್ಟ್ರ 


ಭೀಮನ ನಿಷ್ಮುರ ಭಾಷಣಗಳಿಂದ ವನವಾಸಕ್ಕೆ ಹೋಗಲು ನಿಶ್ಚಯಿಸಿ, ಯುಧಿ 
ಹ್ಮಿರನ ಅನುಮತಿಯನ್ನು ಕೇಳಿದ್ದು, ಯುಧಿಸ್ಮಿರೆನಿಗೆ ರಾಜನೀತಿಯನ್ನು ಉಪದೇಶಿ 
ಸಿದ್ದು [ಆಶ್ರ. ೩-೮]. ಪಟ್ಟಣಿಗರನ್ತೈಲ್ಲ ಬರಮಾಡಿಸಿ, ತಾನು ವನವಾಸಕ್ಕೆ ಹೋಗ 
ಬೇಕೆಂದಿರುವುದನ್ನು ತಿಳಿಸಿ ದುರ್ಯೋಧನನ ದುರ್ನೀತಿಗಾಗಿ ಪ್ರಜೆಗಳ ಕ್ಸಮೆ 
ಯನ್ನು ಬೇಡಿ, ಯುಧಿಷ್ಠಿರನನ್ನು ಪ್ರಜೆಗಳಿಗೆ ನ್ಯಾಸವಾಗಿ ಅರ್ಪಿಸಿದ್ದು. ನೌ್‌ರರು 
ಕಷ್ಟದಿಂದ ಸಮ್ಮತಿಸಿದ್ದು [ಆಶ್ರ. ೯-೧೧]. ಧೃತರಾಷ್ಟ್ರ ದುರ್ಯೋಧನಾದಿಗಳ 
ಶ್ರಾದ್ವಕ್ಸಾಗಿ ವಿದುರನ ಮೂಲಕ ಯುಧಿಷ್ಠಿರನನ್ನು ದ್ರವ್ಯಕ್ಕಾಗಿ ಯಾಚಿಸಿದ್ದು. 
ಭೀಮ ಚುಚ್ಚು ಮಾತುಗಳಿಂದ ಧೃತರಾಷ್ಟ್ರನನ್ನು ಸಂಕಟಿಪಡಿಸಿದ್ದು. ಯುಧಿಷ್ಠಿರ 
ತನ್ನ ಸ್ವಂತ ಹಣವನ್ನು ಧೃತರಾಷ್ಟ್ರನಿಗೆ ಕೊಟ್ಟಿದ್ದು. ಧೃತರಾಷ್ಟ್ರ ಭೀಷ್ಮಾದಿ 
ಗಳಿಗೆ ಶ್ರಾದ್ಧಮಾಡಿದ್ದು . ಸುಂತೀ ಗಾಂಧಾರಿಗಳ ಸಂಗಡ ವನವಾಸಕ್ಕೆ ಹೊರಟದ್ದು. 
ಯುಧಿಸ್ಮಿರಾದಿಗಳು ಹಿಂಬಾಲಿಸಲಾಗಿ, ಎಲ್ಲರೂ ಆಶ್ರಮವನ್ನು ಸೇರಿದ್ದು. ನಿದು 
ರನೂ ಸಂಜಯನೂ ಧೃತರಾಷ್ಟ್ರನ ಸಂಗಡಲೇ ವನವಾಸಕ್ಕೆ ಹೊರಟದ್ದು [ಆಶ್ರ.೧೨- 
೧೭]. ಧೃತರಾಷ್ಟ್ರ ಪಾಂಡವರನ್ನು ಬಲಾತ್ಕಾರದಿಂದ ಪಟ್ಟಣಕ್ಕೆ ಕಳುಹಿ, ಗಂಗಾ 
ತೀರದಲ್ಲಿ ರಾತ್ರಿಯನ್ನು ಕಳೆದದ್ದು [ಆಶ್ರ. ೧೯]. ಧೃತರಾಷ್ಟ್ರ ಗಂಗಾ ತೀರದಲ್ಲಿ 
ವ್ಯಾಸನ ಅಪ್ಪಣೆಯ ಮೇರೆಗೆ ತೀವ್ರಶಪವನ್ನು ಜೈಳೊಂಡದ್ದು [ಆಶ್ರ. ೨೦). 
ಧೃತರಾಷ್ಟ್ರನಿಗಾಗಿ ಪಾಂಡವರು ಚೆಂತಿಸಿದ್ದು [ಆಶ್ರ. ೨೩]. ಧೃತರಾಷ್ಟ್ರಾದಿಗಳನ್ನು 
ನೋಡುವ ಕುತೂಹಲದಿಂದ ಯುಧಿಷ್ಠಿರ ವತ್ತೀ, ಸೋದರ, ಪೌರ, ಪರಿವಾರ 
ದೊಂದಿಗೆ ಆಶ್ರಮಕ್ಕೆ ಬಂದದ್ದು. ಧೃತರಾಷ್ಟ್ರನ ಅವಸ್ಥೆಯನ್ನು ಕಂಡು ಎಲ್ಲರೂ 
ದುಃಖಿಸಿದ್ದು. ಧೃತರಾಷ್ಟ್ರ ಯುಧಿಸ್ಮಿರರ ಸಲ್ಲಾಸ. ವಿದುರ ದೇಹತ್ಯಾಗಮಾಡಲಾಗಿ 
ಆತನ ಶೇಜಸ್ಸು ಯುಧಿಷ್ಠಿರನನ್ನು ಹೊಕ್ಕುದ್ದು. ಆ ಅದ್ಭುತವನ್ನು ಧೃತರಾಷ್ಟ್ರ 
ಕೇಳಿ ತಿಳಿದದ್ದು [ಆಶ್ರ. ೨೩-೨೯]. ಧೃತರಾಷ್ಟ್ರನಲ್ಲಿ ವ್ಯಾಸರ ಆಗಮನ. ವಾಂಡ 
ವರು ಒಂದು ತಿಂಗಳವರೆಗೆ ಅಲ್ಲಿಯೇ ವಾಸಮಾಡಿದ್ದು. ನಾರದಾದಿಗಳು ಬಂದು 
ಸುತ್ತಲೂ ಕುಳಿತಿರುವಲ್ಲಿ ವ್ಯಾಸರು ಕುಂತಿ ಮೊದಲಾದವರನ್ನು ಅವರವರ ಅಭಿಲಾಷೆ 
ಗಳೇನೆಂಬುದನ್ನು ಪ್ರಶ್ನೆಮಾಡಿದ್ದು. ಧೃತರಾಷ್ಟ್ರಾದಿಗಳು ಯಾವ ಯಾವ ಅಂಶ 
ದಿಂದ ಜನಿಸಿದವರೆಂಬುದನ್ನು ವ್ಯಾಸರು ತಿಳಿಸಿದ್ದು. ವ್ಯಾಸರ ಅನುಗ್ರಹದಿಂದ 
ಧೃತರಾಷ್ಟ್ರ ದೃಷ್ಟಿಯನ್ನು ನಡೆದು, ಗಂಗೆಯಿಂದ ಎದ್ದುಬಂದ ತನ್ನ ಮಕ್ಕುಳು, 


ಧೃತರಾಷ್ಟ್ರೀ 889 ಧೃಷ್ಟಕೇತು 


ಬಂಧುಗಳೊಂದಿಗೆ ಒಂದು ರಾತ್ರಿಯೆಲ್ಲ ಸುಖವಾಗಿದ್ದೆದ್ದು [ಆಶ್ರ. ೩೧-೩೫]. 
ದುರ್ಯೋಧನಾದಿಗಳನ್ನು ನೋಡಿದ ತರುನಾಯೆ ಧೃತರಾಷ್ಟ್ರ ಯುಧಿಸ್ಮಿರಾದಿಗಳ 
ಸಂಗಡ ಮರಳಿ ತನ್ನ ಆಶ್ರಮಕ್ಕೆ ಬಂದದ್ದು. ಯುಧಿಸ್ಮಿರಾದಿಗಳು ಧೃತರಾಷ್ಟ್ರನನ್ನು 
ನಗರಕ್ಕೆ ಬರುವಂತೆ ಬೇಡಿದ್ದು [ಆಶ್ರ. ೩೮]. ಧೃತರಾಷ್ಟ್ರ ಅದಕ್ಕೆ ಒಪ್ಪದಿದ್ದದ್ದು. 
ನಾರದನ ಮೂಲಕ ಧೃತರಾಷ್ಟ್ರಾದಿಗಳು ಸ್ವರ್ಗಕ್ಕೆ ತೆರಳಿದರೆಂಬ ವಾರ್ತೆಯನ್ನು 
ಕೇಳಿ ದುಃಖಭರಿತರಾದ ಪಾಂಡವರು ಆಶ್ರಮಕ್ಕೆ ಬಂದದ್ದು. ಧೃತರಾಷ್ಟ್ರ, 
ಗಾಂಧಾರೀ ಕುಂತಿಯರ ಸಂಗಡ ಗಂಗೆಯಲ್ಲಿ ಸ್ಪಾನಮಾಡಿ ಆಶ್ರಮಕ್ಕೆ ಹಿಂದಿರುಗು 
ವಾಗ ನಡುದಾರಿಯಲ್ಲಿ ಕಾಳ್ಫಿಚ್ಚಿಗೆ ಸಿಲುಕಿ, ಸಂಜಯನನ್ನು ಬೇಡಿಕೊಂಡು ದೂರ 
ವಾಗಿ ಕಳುಹಿಸಿ, ಕುಂತೀ ಗಾಂಧಾರಿಯರೊಂದಿಗೆ ಕಾಳೃಿಚ್ಚನ್ನು ಹೊಕ್ಕು, ದೇಹ 
ತ್ಯಾಗಮಾಡಿದ್ದು .. ನಾರದರ ವಚನಾನುನಾರ ಖಿನ್ನನಾದ ಯುಧಿಷ್ಠಿರ ಅವರಿಗೆ 
ಉತ್ತರಕ್ರಿಯೆಗಳನ್ನು ಮಾಡಿದ್ದು [ಆಶ್ರ. ೩೯-೪೧. ಭಾಗ.-೧-೨೩]. ಈತ ಕುಬೇರ 
ಲೋಕವನ್ನು ಸೇರಿದ [ಆಶ್ರ. ೨೨]. ಈತನಿಗೆ ಒಟ್ಟು ನೂರೆರಡು ಮಂದಿ ಮಕ್ಕಳು. 
ಅವರಲ್ಲಿ ದುರ್ಯೋಧನ, ದುಶ್ಯಾಸನರೇ ಮೊದಲಾದ ನೂರು ಮಂದಿ ಪುತ್ರರೂ 
ದುಶ್ಶಲೆಯೆಂಬ ಮಗಳೂ ಗಾಂಧಾರಿಯಲ್ಲಿ ಜನಿಸಿದವರು. ಯುಯುತ್ಸುವೆಂಬವ 
ದಾಸಿಯಲ್ಲಿ ಜನಿಸಿದವ [ಆದಿ. ೬೩, ೬೮, ೧೩೧]. 

(111) ಧೃತರಾಷ್ಟ್ರನ ರೂಪವನ್ನು ಧರಿಸಿದ್ದ ಇಂದ್ರ ಗೌತಮ ಮುನಿಯೊಂದಿಗೆ 
ನ್ರಣ್ಯ ವಾಸ ವಿಷಯವಾಗಿ ಸಂನಾದಮಾಡಿದ [ಅನು. ೧೫೯]. 

(iv) ಒಬ್ಬ ದೇವ ಗಂಧರ್ವ. ಮರುತ್ತರಾಜ ಅಶ್ವಮೇಧಯಾಗ ಮಾಡಿ 
ದಾಗ ಇಂದ್ರ ಮರುತ್ತನ ಯಜ ವನ್ನು ವಿನಾಶಮಾಡಲು ಬಯಸಿ, ಈತನನ್ನು 
ಮರುತ್ತ,ನಲ್ಲಿಗೆ ದೂತನನ್ನಾಗಿ ಕಳುಹಿಸಿದ್ದ [ಭಾರ.-ಅಶ್ವ. ೧೦], 

ಧೃತರಾಸ್ಟ್ರಿ 6 ಕಶ್ಯಷ ಮುನಿಯಿಂದ ತಾಮ್ರೆಯೆಂಬ ಪತ್ನಿಯಲ್ಲಿ ಜನಿಸಿ 
ದವಳು. ಹಂಸನಕ್ಸಿಗಳನ್ನು ಹೆತ್ತಳು [ಭಾರ.-ಆದಿ. ೬೭]. 

ಧೃತವರ್ಮ.--ಕ್ರಿಗರ್ತ ದೇಶದ ಅರಸನಾದ ಸೂರ್ಯವರ್ಮನ ಸಹೋದರ. 
ಪಾಂಡವರ ಅಶ್ವಮೇಧ ಯಾಗಕ್ಕೆ ಮೊದಲು ಯಜ್ಞೀಯಾಶ್ವವನ್ನು ಹಿಂಬಾಲಿಸಿ 
ಬೃಂದ ಅರ್ಜುನನನ್ನು ಇದಿರಿಸಿ ಯುದ್ಧಮಾಡಿ ಸೋತ [ಅಶ್ವ. ೭೪], 

ಧೃತಿಮನ್ತ. —ಕ್‌ಿಂಚದ್ದಿ ್ರೀಸದೊಳಗಣ ಭೂ ಖಂಡಗಳಲ್ಲಿ ಒಂದು. ನೋಡು-- 
ಕ್‌ಂಚದ್ವೀಸ [ಭಾರ.-ಭೀ. ೧೨. ಭಾಗ.-೫-೨೦. ದೇ.ಭಾ.-೮-೧೨]. 

ಧೃಷ್ಟ ಕೇತು.--(1) ಜೇದಿ ದೇಶದ ಅರಸನಾದ ಶಿಶುಪಾಲನ ಮಗ. ಶುಕ್ತಿ 
ಮತೀಪುರ ಈತನ ರಾಜಧಾನಿ. ಕೃಷ್ಣ ಶಿಶುಪಾಲನನ್ನು ಕೊಂದ ತರುವಾಯ ಇವನು 


ಧೃಷ್ಟಕೇತು 340 ಧೃಷ್ಟದ್ಯುಮ್ನ 


ರಾಜ್ಯವನ್ನು ಪಡೆದು ಭಾರತ ಯುದ್ಧ ದಲ್ಲಿ ಪಾಂಡವರ ಪಕ್ಷವನ್ನು ಸೇರಿದ [ಭಾರ.- 
ನವ ಹಕ ಉದ್ಯೋ. ೧೭೧]. ಹದಿನಾಲೃನೆಯ ದಿವಸದ ಸಂಕುಲ ಯುದ್ಧ ದಲ್ಲಿ 
ಜ್ರೋಣನಿಂದ ತನ್ನ ಮಗನೊಂದಿಗೆ ಹತನಾದ [ದ್ರೋ. ೧೨೫], ಇವನ ತಂಗಿ 
ಯಾದ ರೇಣುಮತಿಯೆ೦ಬವಳು ಪಾಂಡು ಪುತ್ರನಾದ ನಕುಲನನ್ನು ಮದುವೆ 
ಯಾಗಿದ್ದಳು (ಆದಿ. ೬೩]. ಧೃಷ್ಟಕೇತುನಿನ ನರಾಕ್ರಮ ವರ್ಣನೆ [ದ್ರೋ. ೧೦೭]. 

(11) ಕೇಕಯ ದೇಶದ ಅರಸು. ಈತ ಕುಂತಿಯ ತಂಗಿಯಾದ ಶ್ರುತಕೀರ್ತಿ 
ಯೆಂಬವಳನ್ನು ಮೆದುನೆಯಾಗಿ ಸಂತರ್ದನನೇ ಮೊದಲಾದ ಐವರು ಪುತ್ರರನ್ನೂ 
ಭಡ್ರೆಯೆಂಬ ಮಗಳನ್ನೂ ಪಡೆದ. ಭದೈ ಶ್ರೀ ಕೃಷ್ಣನನ್ನು ಮದುವೆಯಾದಳು 
[ವಿಷ್ಣು.-೪-೧೪. ಹರಿ.-೧-೩೪. ಭಾಗ.-೯-೨೪]. 

ಧ ಸ್ವ ದ್ಯುಮ್ನು.- ದ್ರುಪದ ರಾಜನ ಮಗ. ಅಯೋನಿಜ. ಅಧಿರಥ. ನೋಡು 
ದ್ರುಪದ [ಉಡ್ಯೋ. ೧೭೧]. ಅಗ್ನಿಕುಂಡದಿಂದ ದ್ರೌಸದಿಯ ಸಂಗಡ ಜನಿಸಿದವ 
[ಅದಿ. ೬೪, ೧೪೯, ೧೭೧]. ಈತ ಅಗ್ನಿಯ ಅಂಶದಿಂದ ಹುಟ್ಟಿದವ (ಆದಿ. ೬೮]. 
ಧೃಷ್ಟದ್ಯುಮ್ನ ಶಬ್ದನಿರ್ವಚನ-- 

ಧೃಷ್ಟತ್ವಾ ದತಿಧ್ಯೃಷ್ಠ ತ್ವಾದ್ಯುಮ್ನಾ ದ್ಯುತ ಂಭವಾದನಿ। 

ಧೃಷ್ಠ ದ್ಯುಮ್ನ ಃ ಕುಮಾರೋಯಂ.... ॥ 
ತಕ್ಕ ವಯಸ್ಸಿಸಿ೦ದ, ಶಸ್ತ್ರ ವೂರಿತವಾದ ರಧದಲ್ಲಿ ಕುಳಿತುಕೊಂಡು, ಪ್ರಗಲ್ಭನೂ 
ಪ್ರಜಾಪಾಲನಚತುರನೂ ಬಲ, ಕವಚ, ಕುಂಡಲ, ಶಸ್ತ್ರ, ಶೌರ್ಯ, ಉತ್ಸಾಹ 
ಗಳೊಂದಿಗೆ ಜನಿಸಿದವನೂ ಆದ್ದರಿಂದ ಈತನಿಗೆ ಧೃಷ್ಟದ್ಯುಮ್ಹನೆಂದು ಹೆಸರು [ಆದಿ. 
೧೪೯, ೧೮೧]. ಈತ ದ್ರೋಣಾಚಾರ್ಯನಲ್ಲಿಯೇ ಅಸ್ರ್ರೃನಿದ್ಯೆಯನ್ನು ಕಲಿತ [ಅದಿ. 
೧೮೧]. ದ್ರೌಪದೀ ಸ್ವಯಂವರಕ್ಕಾಗಿ ನೆರೆದಿದ್ದ ರಾಜನಮೂಹೆದಲ್ಲಿ ದೌಪದಿಯನ್ನು 
ಮುಂದಿಟ್ಟು ಕೊಂಡು, ಮತ್ಸ್ಯಯಂತ್ರಲಕ್ಷ್ಯವೇಧವನ್ನು ಸಣವಾಗಿರಿಸಿರುವ ಪ್ರಕಾರ 
ವನ್ನು ಅರಸರಿಗೆ ತಿಳುಹಿದ (ಆದಿ. ೨೦೦]. ಪಾಂಡವರು ದೌೌಸದಿಯೆನ್ನು ಕರೆದು 
ಕೊಂಡು ಕುಂಬಾರನ ಮನೆಗೆ ಹೋದ ತರುವಾಯ ಧೃಷ್ಟದ್ಯುಮ್ನ ಅದೇ ಕುಂಬಾ 
ರನ ಮನೆಗೆ ಹೋಗಿ, ಅವಿತುಕೊಂಡಿದ್ದು, ಅವರು ವಾಂಡವರೆಂಬುದನ್ನು ತಿಳಿದು 
ಗೂಢವಾಗಿ ದ್ರುಪದನಿಗೆ ತಿಳುಹಿದ [ಆದಿ. ೨೦೭]. ಕೃಷ್ಣನ ಸೂಚನೆಯ ಮೇರೆಗೆ 
ಯುಧಿಸ್ಮಿರ ಸೇನಾಪತಿತ್ವವನ್ನು ಧೃಷ್ಟದ್ಯುಮ್ನನಿಗೆ ಒಪ್ಪಿಸಿದ್ದು. ಧೃಷ್ಟದ್ಯುಮ್ನು 
ತಮ್ಮ ಪಕ್ಷದ ಅರಸರಿಗೆಲ್ಲ ಬೇರೆ ಬೇರೆ ಬಿಡಾರಗಳನ್ನು ಏರ್ಪಡಿಸಿದ್ದು [ಉದ್ಯೋ. 
೧೫೧-೧೫೨]. ಸೇನಾಪತಿತ್ವದಲ್ಲಿ ಧೃಷ್ಠ ಕದ್ಯುಮ್ಮೃನಿಗೆ ಪಟ್ಟಿಗಟ್ಟಿದ್ದು [ಉದ್ಯೋ 
೧೫೭]. ಧೃಷ್ಟದ್ಯುಮ್ನ ಭೀಮಾದಿಗಳನ್ನು ದುರ್ಯೋಧನಾದಿಗಳೊಡನೆ ದ್ವಂದ್ವ 
ಯುದ್ಧಕ್ಕೆ ಕಳುಹಿದ್ದು [ಉ. ೧೬೪]. ಮೊದಲನೆಯ ದಿವಸದ ಯುದ್ಧದಲ್ಲಿ ಪಾಂಡವ 


ಧೃಷ್ಟಿ 341 ಧೇನುಕ 


ಸೇನೆಯನ್ನು ಕೌೌಂಚಸಕ್ಷಿಯ ರೂಪದಲ್ಲಿ ಏರ್ಪಡಿಸಿದ್ದ [ಭೀ. ೫೦]. ಬಾಹ್ಲೀಕ 
ರಾಜನಾದ ಶಲನ ಮಗನನ್ನು ಕೊಂದ (ಭೀ. ೬೧]. ಆರನೆಯ ದಿನದ ಯುದ್ದಾರಂಭ 
ದಲ್ಲಿ ಸೇನೆಯನ್ನು ಮಕರಾಕಾರವಾಗಿ ವರ್ಪಡಿಸಿದ್ದ [ಭೀ. ೭೫]. ಹದಿನಾಲ್ಪನೆಯ 
ದಿನದಲ್ಲಿ ದ್ರೋಣನೊಂದಿಗೆ ಯುದ್ದ [ದ್ರೋ. ೯೭]. ಅದೇ ರಾತ್ರಿಯಲ್ಲಿ ಅಶ್ವ 
ತ್ಥಾಮನೆಸಂದಿಗೆ ಯುದ್ಧ [ದ್ರೋ. ೧೬೧]. ಅದೇ ರಾತ್ರಿಯಲ್ಲಿ ಭೀಮ ಧೃಷ್ಟ 
ದ್ಯುಮ್ನನನ್ನು ನಿಷ್ಕುರಭಾಷಣಗಳಿಂದ ರೇಗಿಸಿ, ಯುದ್ಧಕ್ಕೆ ಕಳುಹಿದ್ದು [ದ್ರೋ. 
೧೮೭]. ಜ್ರೋಣ ಹಿಡಿದುಕೊಳ್ಳ ಲಾಗಿ ಸಾತ್ಯಕಿ ಬಿಡಿಸಿದ್ದು [ದ್ರೋ. ೧೯೨]. 
ಹದಿನೈದನೆಯ ದಿನ ದ್ರೋಣನೊಂದಿಗೆ ಯುದ್ಧ ಮತ್ತು ದ್ರೋಣನ ತಲೆಯನ್ನು 
ಕತ್ತರಿಸಿದ್ದು [ದ್ರೋ. ೧೯೩). ದ್ರೋಣನನ್ನು ಕೊಂದದ್ದು ನ್ಯಾಯವ್ಸಾವೆಂದು 
ಅರ್ಜುನ ಧೃಷ್ಠ ಸೈದ್ಯುಮ್ಮುನನ್ನು ಅಲ್ಲಗಳೆಯಲಾಗಿ, ಧೃಷ್ಠ ಬದ್ಯುವು ಸಬಾ ಗಿ ಅರ್ಜುನ 
ನಿಗೆ ಕ್ಲಾತ್ರಥರ್ಮವನ್ನು ವಿವರಿಸಿ, ತಾನು ಮಾಡಿದ್ದು ರ್ಮವಿರುದ್ಧವವೆಂದು 
ಹೇಳಿದ್ದು [ದ್ರೋ ೧೯೮]. ಸಾತ್ಯಕಿ ಧೃಷ್ಟದ್ಯುಮ್ನರ ವಿವಾದ. ಧೃಷ್ಟದ್ಯುಮ್ನ 
ನನ್ನು ಕೊಲ್ಲುವುದಕ್ಕಾಗಿ ಗದೆಯನ್ನು ಎತ್ತಿದ ಸಾತ್ಯಕಿಯನ್ನು ಕೃಷ್ಣ ಅಡ್ಡಗಿಸಿ 
ಧೃಷ್ಟದ್ಯುಮ್ನನನ್ನು ಬಿಡಿಸಿದ್ದು [ದ್ರೋ. ೧೯೯]. ಹದಿನೇಳನೆಯ ದಿನ ಕೃಪಾಚಾರ್ಯ 
ನೊಂದಿಗೆ ಯುದ್ಧಮಾಡಿ ಸೋತದ್ದು [ಕರ್ನ. ೧೭]. ಅದೇ ದಿನದಲ್ಲಿ ದುಶ್ಶಾಸನ 
ನೊಂದಿಗೆ ಯುದ್ಧ [ಕರ್ಮ. ೬೩]. ಹದಿನೆಂಟನೆಯ ದಿನ ದುರ್ಯೋಧನನೊಂದಿಗೆ 
ಯುದ್ಧ. ಸೋತುಹೋದ ದುರ್ಯೋಧನ ಕುದುರೆಯನ್ನೇರಿ ಓಡಿಹೋದದ್ದು [ಶಲ್ಯ. 
೨೪]. ಅಶ್ವತ್ಥಾಮ ಇವನ ತಲೆಯನ್ನು ಕಡಿದದ್ದು ಸ್‌. ೮]. ಇವನ ಮಕ್ಕಳಲ್ಲಿ 


ಕ್ಚತ್ರ೦ಜಯ, ಕ್ಸ ದೇವ, ಕ್ಲತ್ರವರ್ಮರೆಂಬ ಮೂವರನ್ನು ಜ್ರೋಣ ಹೆದಿನೈದನೆಯ 
ದಿನದ ಯುದ್ಧ ದಲ್ಲಿ ಕೊಂದ [ದ್ರೋ. ೧೫೫]. ಕ್ಸತ್ರಧರ್ಮನೆಂಬ ಮತ್ತೊಬ್ಬ 


ಮಗ ಹದಿನಾಲೃನೆಯ ದಿನದ ರಾತ್ರಿ ಯುದ್ಧದಲ್ಲಿ ದ್ರೋಣಸಿಂದಲೇ ಹತನಾದ 
[ಹ್ರೋ. ೧೨೫]. 


ಧೃಷ್ಟಿ---ದಶರಧ ರಾಜನ ಮಂತ್ರಿಗಳಲ್ಲಿ ಒಬ್ಬ [ರಾಮಾ.-ಬಾಲ. ೭]. 


ಧೇನುಕ.--ಒಬ್ಬ ರಾಕ್ಷಸ. ಇನ ಕತ್ತೆಯ ರೂನವನ್ನು ಧರಿಸಿ ತನ್ನ ಪರಿ 
ವಾರದೊಂದಿಗೆ ಬೃಂದಾವನದ ಸಮಾಪದಲ್ಲಿದ್ದ ತಾಳವನದಲ್ಲಿ ವಾಸಮಾಡುತ್ತಿದ್ದು 
ಅಲ್ಲಿಗೆ ಬಂದವರಸ್ತೆಲ್ಲ ಕೊಂದು ತಿನ್ನುತ್ತಿದ್ದ ಒಂದುದಿನ ಗೊಲ್ಲಹುಡುಗರು 
ತಾಳೆಯ ಹಣ್ಣು ಗಳನ್ನು ತಿನ್ನಬೇಕೆಂದು ಆಸೆಸಟ್ಟಿರು. ಬಲರಾಮ ಮರವನ್ನು 
ಹಡಿದು ಅಲ್ಲಾಡಿಸಲಾಗಿ ಅನೇಕ ಫಲಗಳು ಮರದಿಂದ ಉದುರಿಬಿದ್ದುವು. ಗೊಲ್ಲರು 
ಅವುಗಳನ್ನು ಆಯಿಸಿಕೊಳ್ಳುತ್ತಿದ್ದಾಗ ಧೇನುಕ ಭಯಂಕರವಾದ ಕತ್ತೆಯ ರೂಪ 


ಧೌತಮೂಲಕೆ 342 ಧ್ರುವ 


ದಿಂದ ಬಂದು ಬಲರಾಮುನ ಮೇಲೆ ಬಿದ್ದು ಅವನಿಂದ ಹತನಾದ [ಭಾರ.-ಸ. ೫೩. 
ಉದ್ಯೋ. ೧೩೦. ಭಾಗ.-೧೦-೧೫. ಹರಿ.-೨-೧೩. ನಿಷ್ಣು.-೫-೮]. 

ಧೌತಮೂಲಕ.-ವೂರ್ವಕಾಲದ ಚೀನಾ ದೇಶದ ಅರಸು. ಕೃಷ್ಣ ರಾಯ 
ಭಾರಿಯಾಗಿ ದುರ್ಯೋಧನನಲ್ಲಿಗೆ ಹೋಗಿಬಂದ ತರುವಾಯ ಇವ ದುರ್ಯೋಧನನ 
ಸಕ್ಸ್ಟವನ್ನು ಅವಲಂಬಿಸಿದ. ಹಿಂದಣ ಕಾಲದ ದುಷ್ಟರಾದ ಅರಸರಲ್ಲಿ ಇವನೂ 
ಒಬ್ಬ. ನೋಡು--ಚೀನ. 

ಧೌಮ್ಯ ,--(1) ಒಬ್ಬ ಮಹರ್ಷಿ. ಆಪೋದನೆಂಬುದು ಇವನ ನಾಮಾಂತರ. 
ಈತನಿಗೆ ಉಸಮನ್ಯು, ಆರುಣಿ, ಬೈದ ಎಂಬುದಾಗಿ ಮೂವರು ಶಿಷ್ಯ ರಿದ್ದರು 
[ಆದಿ. ೩]. 

(11) ಒಬ್ಬ ಮಹರ್ಷಿ. ನ್ಯಾಫ್ರಪಾದನೆಂಬ ಮಹರ್ಷಿಯ ಮಗ. ಶಿವಭಕ್ತಾ 
ಗ್ರೇಸರನಾದ ಉನಮನ್ಯೂ ಮಹರ್ಷಿ ಈತನ ತಮ್ಮ [ಅನು. ೪೫]. ಈತ ಮೇಲೆ 
ಹೇಳಿದ ಧೌಮ್ಯನಾಗಿರಬಹುದು. ಆತರ ಶಿಷ್ಯನೆಂದು ಹೇಳಿದ ಉನಮನ್ಯುವೇ ಈತನ 
ತಮ್ಮ ಒನಾಗಿರಬಹುದೆಂದು ತೋರುತ್ತದೆ. 

(111) ಪ್ರತ್ಕೂಷನ ಮಗ. ದೇವಲ ಮಹರ್ಷಿಯ ಒಡಹುಟ್ಟಿದವ. ಈತನೇ 
ಪಾಂಡನರ ಪುರೋಹಿತ (ಆದಿ. ೧೯೯. ಸಭಾ. ೨. ವನ. ೩. ವಿರಾ. ೧. ಆಶ್ರ ೧೬]. 
ಪಾಂಡವರ ವನವಾಸ ಕಾಲದಲ್ಲಿ ಅನೇಕ ತೀರ್ಥಗಳ ಮಹಿಮೆಯನ್ನು ವಿವರಿಸಿದ [ವನ. 
೮೪-೮೮], ಪಾಂಡವರು ಅಜಾ ಬತೆವಾಸಕ್ಕೆ ಹೊರಟಾಗ ಅರಮನೆಯಲ್ಲಿ ಸೇವಕರು 
ವಾಸಮಾಡಬೇಕಾದ ರೀತಿಯನ್ನೂ, ಅವರ ಕರ್ತವ್ಯಗಳನ್ನೂ ವಾಂಡವರಿಗೆ ತಿಳಿ 
ಸಿದ [ವಿರಾ. ೫]. ಪಾಂಡವರು ಅಜ್ಞಾತನಾಸ ಮಾಡುತ್ತಿದ್ದಾಗ ಈತ ಅವರ 
ಅಗ್ನಿಹೋತ್ರಗಳನ್ನು ಕಾಪಾಡಿಕೊಂಡು ಅರಣ್ಯದಲ್ಲಿಯೇ ಇದ್ದ [ನಿರಾ. ೬]. ಈತ 
ಪಾಂಡವರಿಗೆ ಧರ್ಮವನ್ನು ಉಪದೇಶಿಸಿದ್ದು [ಅನು. ೧೯೦]. 

ಧ್ರ್ರುವ.-(1) ಅಸ್ಚವಸುಗಳಲ್ಲಿ ಒಬ್ಬ. ನೋಡು-ಧಣಮ್ರಾ. ಈತನ ಮಗ 
ಕಾಲ [ಆದಿ. ೬೭]. 

(11) ಚಂದ್ರ ವಂಶದ ನಹುಷ ರಾಜನ ಮಗ [ಆದಿ. ೬೯]. 

(311) ಸ್ವಾಯಂಭುವ ಮನುವಿನ ಮೊಮ್ಮಗನಾದ ಉತ್ತ್ಪಾನಪಾದ ರಾಜನ 
ಮಗ [ಅನು. ೬]. . ಉತ್ತಾನಪಾದನ ಹಿರಿಯ ಹೆಂಡತಿಯಾದ ಸುನೀತಿಯ ಮಗ. 
ಈತನು ಹಿಂದಣ ಜನ್ಮದಲ್ಲಿ ಸದಾಚಾರಸಂಸನ್ನನಾದ ಬ್ರಾಹ್ಮಣನಾಗಿದ್ದ. ರಾಜ 
ಮನೆತನದಲ್ಲಿ ವಿಶೇಷ ಸ್ನೇಹೆನಿದ್ದು ದರಿಂದ ಅನುಗಾಲವೂ ಅರಮನೆಗೆ ಹೋಗಿಬರು 
ತ್ಲಿ.ದ್ಲುದರಿಂದ ಅಲ್ಲಿನ ವೈಭವಗಳನ್ನೆಲ್ಲ ನೋಡಿ ತಾನೂ ಅರಸನಾಗಬೇಕೆಂಬ ಆಸೆ 
ಪ ಬಲವಾಗಿದ್ದು ದರಿಂದ ಮರುಜನ್ಮದಲ್ಲಿ ಕ್ಲತ್ರಿಯನಾಗಿ ಜನಿಸಿದ. ಒಮ್ಮೆ ಉತ್ತಾನ 


ಧ್ರುವ 848 ಧ್ರುವ 


ವಾದ ತನ್ನ ಕಿರಿಯಹೆಂಡತಿಯೆ ಮಗನಾದ ಉತ್ತಮನನ್ನು ತೊಡೆಯಮೇಲೆ 
ಕುಳ್ಳಿರಿಸಿಕೊಂಡು ಲಾಲಿಸುತ್ತಿದ್ದಾಗ ಧ್ರುವನೂ ಅಕ್ಲಿಗೆ ಬಂದು ತನ್ನ ತಂದೆಯ 
ತೊಡೆಯಮೇಲೆ ಕುಳಿತುಕೊಳ್ಳಲು ಆಸೆಸಟ್ಟ. ಆಗ ಸುರುಚಿ "" ರಾಜಸಿಂಹಾಸನ 
ವನ್ನು ಏರುವ ಭಾಗ್ಯ ನಿನಗೆ ಎಲ್ಲಿಂದ ಬರಬೇಕು? ಅದನ್ನು ಅಪೇಕ್ಷಿಸುವೆ 
ಯಾದರೆ ಕಾಡಿಗೆ ಹೋಗಿ ತನಸ್ಸುಮಾಡಿ, ನನ್ನ ಬಸುರಲ್ಲಿ ಜನಿಸಿದರೆ ಬರುವುದು '' 
ಎಂಬುದಾಗಿ ಗದ್ದರಿಸಿದಳು. ಧ್ರುವ ಅಳುತ್ತಾ ತನ್ನ ಜನನಿಯಲ್ಲಿಗೆ ಹೋಗಿ ಈ 
ವೃತ್ತಾಂತವನ್ರೆಬ್ಲ ತಿಳುಹಿ, ಆಕೆಯ ಅನುಮತಿಯಿಂದ ಯಮುನಾತೀರವನ್ನು ಸೇರಿ, 
ಅಕಸ್ಮಾತ್ತ್ವಾಗಿ ಅಲ್ಲಿಗೆ ಬಂದ ಸಸ್ಪರ್ಷಿಗಳ ಮೂಲಕ ಮಂತ್ರೋಪದೇಶವನ್ನು 
ವಡೆದು ಘೋರತವವನ್ನಾಚರಿಸಿ, ವಿಷ್ಣುವನ್ನು ಪ್ರತ್ಯಕ್ಷಮಾಡಿಕೊಂಡು ಆತನ 
ಅನುಗ್ರಹದಿಂದ ಭೂ ಲೋಕದಲ್ಲಿ ಏಕಚ್ಚತ್ರಾಧಿಪತ್ಯವನ್ನೂ ದೀರ್ಫಾಯುಷ್ಯವನ್ನೂ 
ಪಡೆದು, ಚಿರಕಾಲ ರಾಜ್ಯಭಾರಮಾಡಿ, ವರಲೋಕದಲ್ಲಿ ತನ್ನ ಹೆಸರಿನಿಂದಲೇ 
ಪ್ರಸಿದ್ಧವಾದ ಧ್ರುವಮಂಡಲವೆಂಬ ಶಾಶ್ವತಸ್ಥಾನವನ್ನು ಸಂಪಾದಿಸಿದ [ಭಾಗ.-೪, 
೮-೧೩. ವಿಷ್ಣು.-೧-೧೧. ಮತ್ಸ್ಯ್ಯ.-೪. ಲಿಂಗ,-೬೨. ಸ್ಟ್ಯಾಂ.-ಕಾಶೀ ಖಂ. ಪೂರ್ವಾರ್ಧ, 
30]. ಈತ ಶಿಂಶುಮಾರ ಪ್ರಜಾಸತಿಯ ಮಗಳಾದ ಭ್ರಮಿಯೆಂಬವಳಲ್ಲಿ 
ಕಲ್ಪ, ವತ್ಸರ ಎಂಬ ಇಬ್ಬರು ಪುತ್ರರನ್ನೂ, ವಾಯುಪುತ್ರಿಯಾದ ಇಳೆಯಲ್ಲಿ 
ಉತ್ಕಲನೆಂಬ ಮಗನನ್ನೂ, ಧನೈಯೆಂಬವಳಲ್ಲಿ ಶಿಷ್ಟನೆಂಬ ಮಗನನ್ನೂ ಶಂಭು 
ವೆಂಬವಳಲ್ಲಿ ಭವ್ಯನೆಂಬ ಮಗನನ್ನೂ ಪಡದ [ಮತ್ಸ ಬಳ್‌. ವಿಷ್ಣು. ೧-೧೧]. 
ಧ್ರುವನ ಬಲತಾಯ ಮಗನಾದ ಉತ್ತಮ ಬೇಟೆಯ ಸಲುವಾಗಿ ಹಿಮನತಶ್ಬರ್ವತಕ್ಕೆ 
ಹೋಗಿದ್ದಾಗ ಕುಬೇರನ ಅನುಚರರಾದ ಯಸ್ಸರೊಂದಿಗೆ ಜಗಳ ಬಂದು, ಯುದ್ಧ 
ದಲ್ಲಿ ಸತ್ತ. ಸುರುಚಿ ಈ ಮಾತನ್ನು ಕೇಳಿ ಧ್ರುವನಿಗೆ ಹೇಳದೆಯೇ ಹಮವತ್ಪರ್ವ 
ತಕ್ಕೆ ಹೋಗಿ ಅಲ್ಲಿಯೇ ಮೃತಳಾದಳು. ಈ ವರ್ತಮಾನವನ್ನೆಲ್ಲ ಕೇಳಿದ ಧ್ರುವ 
ಕೋಪದಿಂದ ಹಿಮವತ್ಸರ್ನತಕ್ಕೆ ಹೋಗಿ ಯಕ್ಷರೊಂದಿಗೆ ಭಯಂಕರ ರೀತಿಯಿಂದ 
ಯುದ್ಧಮಾಡಿದ. ಸಾವಿರಾರು ಮಂದಿ ಯಕ್ಷರು ಹತರಾಗಲು ಕುಬೇರನಿಗೂ ಧ್ರುವ 
ನಿಗೂ ಯುದ್ಧವಾಗಬೇಕಾಯಿತು. ಇಬ್ಬರೂ ಎದೆಗುಂದದೆ ಯುದ್ಧಮಾಡುತ್ತಿರು 
ವಲ್ಲಿ ಸ್ವಾಯಂಭುವ ಮನು ಅಲ್ಲಿಗೆ ಬಂದು ಧ್ರುವನಿಗೆ ಶಾ೦ತಿಯನ್ನು ಉಪದೇಶಿಸಿ, 
ಆತನನ್ನು ಯುದ್ಧಮಾಡದಂತೆ ನಿಲ್ಲಿಸಿದ. ಇದರಿಂದ ಕುಬೇರ ಸಂತುಷ್ಟನಾಗಿ 
ಧ್ರುವನೊಂದಿಗೆ ಸ್ನೇಹಮಾಡಿಕೊಂಡ. ಬಳಿಕ ಇಬ್ಬರೂ ತಮ್ಮ ತಮ್ಮ ಮನೆಗಳಿಗೆ 
ಹೋದರು. ಧ್ರುವ ಅನೇಕ ಯಜ್ಞಗಳನ್ನು ಮಾಡಿ, ಮುವ್ವತ್ತಾರು ಸಾವಿರ 
ವರ್ಷದವರೆಗೆ ರಾಜ್ಯವನ್ನು ಪರಿಪಾಲಿಸಿ, ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ತಾನು 
ತತಸ್ಸಿಗುಗಿ ಅಸ್ಯಾಕ್ಟೈ ಹೋದ [ಭಾಗ.-೪-೧೨. ಮತ್ಸ್ಯ್ಯ.-ಳ]. 


ಧ್ರುವಮಂಡಲ 344 ನಕುಲ 


(1೪) ವಸುದೇವನಿಂದ ರೋಜಿಣಿಯೆಂಬವಳಲ್ಲಿ ಜನಿಸಿದವ [ಭಾಗ.-೧೦, ೮೪]. 
(೪) ಕಳಿಂಗ ದೇಶದ ಅರಸು, ದುರ್ಯೋಧನನ ವರವಾಗಿ ಹೋರಾಡಿ ಹದಿ 
ನಾಲ್ಕುನೆಯ ದಿನದ ರಾತ್ರಿ ಯುದ್ಧದಲ್ಲಿ ಭೀಮನಿಂದ ಹತನಾದ [ಜ್ರೋ. ೧೫೬]. 
ಧ್ರುನಮಂಡಲ.--ಧ್ರುನ ಈ ಲೋಕವನ್ನು ಬಿಟ್ಟಿ ತರುವಾಯ ಆಕಾಶದಲ್ಲಿ 
ಉತ್ತರ ದಿಕ್ತಿನಲ್ಲಿ ತನ್ನ ಹೆಸರಿನಿಂದಲೇ ಸ್ಥಿರನಾದ ಒಂದು ಪದವಿಯನ್ನು 
ಹೊಂದಿದ. ಇದರ ವರ್ಣನೆ [ಭಾಗ.-೫-೨೩. ಮತ್ಸ್ಸ್ಯ.-೧೨೫. ಲಿಂಗ.-೫೪]. 


ನ 


ನಕುಲ.--ಸಾಂಡು ರಾಜನ ಕಿರಿಯ ವತ್ತಿಯಾದ ಮಾದ್ರಿಯಲ್ಲಿ ಅಶ್ವಿನೀದೇವತೆ 
ಗಳಿಂದ ಜನಿಸಿದ ಅವಳಿ ಮಕ್ಕಳಲ್ಲಿ ಒಬ್ಬ. ನಹದೇವ ಇವನ ಒಡಹುಖ್ಟಿ ದವ. 
ಯುಧಿಷ್ಠಿರ, ಭೀಮಾರ್ಜುನರು ಬಲತಾಯ ಮಕ್ಕಳು [ಆದಿ. ೬೩, ೧೩೩], ಇವನು 
ರೂಪದಲ್ಲಿ ಅತಿ ಸುಂದರ [ಆಶ್ರಮ. ೨೫]. ನಕರಧ [ಉದ್ಯೋ. ೧೬೯]. ಈತ 
ಶಿಶುವಾಲನ ಮಗಳೂ ಧೃಷ್ಟಕೇತುವಿನ ನೋದರಿಯೂ ಆದ ರೇಣುಮತಿಯೆಂಬವ 
ಳನ್ನು ಮದುವೆಯಾಗಿ ನಿರಮಿತ್ರನೆಂಬ ಮಗನನ್ನು ಪಡೆದ (ಆದಿ. ೬೩]. ದಿನದಿ 
ಯಲ್ಲಿ ಶತಾನೀಕನೆಂಬ ಪುತ್ರ ಜನಿಸಿದ (ಆದಿ. ೬೪]. ಯುಧಿಷ್ಠಿರ ರಾಜಸೂಯ 
ಯಾಗ ಮಾಡಿದಾಗ ಈತ ಪಶ್ಚಿಮ ದಿಕ್ಕಿಗೆ ನಿಜಯಪ್ರಯಾಣಮಾಡಿ ವಿಪುಲವಾದ 
ಧನರಾಶಿಯನ್ನು ತಂದ [ಸಭಾ. ೩೫]. ಈತ ಎಲ್ಲರಿಗಿಂತಲೂ ಮೊದಲು ದಿಗಿ ಜಯಕ್ಕೆ 
ಹೊರಟು ಕ್ರಮವಾಗಿ ಕುರುಜಾಂಗಲ, ವಾಂಚಾಲ, ಶೂರಸೇನ, ಯಾಮುನ, 
ಬ್ರಹ್ಮಾನರ್ತ,, ಕುರುಳ್ಸೇತ ), ಮತ್ಸ 3 ಸಾರಸ್ವತ, ಮತ್ತಮಯುೂರಕ, ಮರುಧನ್ನ, 
ದಶಾರ್ವ, ಮಾಳವ ಮುಂತಾದ ದೇಶಗಳನ್ನು ಗೆದ್ದು ವಿವುಲವಾದ ಧನರಾಶಿಯನ್ನೂ, 
ಗೋ ತುರಗಗಳನ್ನೂ ಕಾಣಿಕೆಯಾಗಿ ಪಡೆದು ಯುಧಿಸ್ಮಿರನಿಗೆ ಒಬ್ಬಿಸಿದ [ಭಾಗ.- 
೧-೧೦]. ಅಜ್ಞ್ವಾತವಾಸೆ ಸಮಯದಲ್ಲಿ ಈತ ದಾಮಗ್ರಂಧಿಯೆಂಬ ಹೆಸರಿನಿಂದ ನಿರಾ 
ಟನ ಅಶ್ವಸಪಾಲಕನಾಗಿದ್ದ [ವಿರಾ. ೪, ೧೨]. ವಿರಾಟನಗರದಲ್ಲಿ ವಾಸಮಾಡುವಾಗ 
ಈತನನ್ನು ಜಯತ್ಸೇನನೆಂಬುದಾಗಿ ಪಾಂಡವರು ತಮ್ಮಲ್ಲಿ ತಾವು ರಹಸ್ಯವಾಗಿ 
ಕರೆಯುತ್ತಿದ್ದರು [ವಿರಾ. ೭]. ಕೃಷ್ಣ ದುರ್ಯೋಧನನಲ್ಲಿಗೆ ಪಾಂಡವರ ವರವಾಗಿ 
ರಾಯಭಾರಕ್ಕೆ ಹೊರಡುವ ಮೊದಲು, ಈತ ಹೇಗಾದರೂ ಸಂಧಿಮಾಡಿಕೊಳ್ಳುವುದೇ 
ತನಗೆ ಅಭಿಮತವೆಂದು ತಿಳುಹಿದ [ಉದ್ಯೋ. ೭೯]. ಈತನ ಶಂಖದ ಹೆಸರು 
ಸುಘೋಷ [ಭೀ. 3೫]. ಈತನ ರಧ ಕಾಂಭೋಜ ದೇಶದ ಕುದುರೆಗಳನ್ನು 
ಹೊಡಿದ್ದು , ಧ್ವಜ ಭಯಂಕರವಾದ ಶರಭಚಿಷ್ನಯುಕ್ತವಾಗಿತ್ತು. ಇವ ವೈಷ್ಣವ 


ನಕ್ಸತ್ರೆಕ 245 ನದಿಗಳು 


ಧನುಸ್ಸನ್ನು ಹಿಡಿದು ಯುದ್ಧ ಮಾಡಿದ [ದ್ರೋ. ೨೩). ಹದಿನಾಲೃನೆಯ ದಿನದ 
ರಾತ್ರಿ ಯುದ್ಧದಲ್ಲಿ ನಕುಲ ಶಕುನಿಯನ್ನು ಯುದ್ಧದಲ್ಲಿ ಸೋಲಿಸಿದ [ದ್ರೊಃ. 
೧೭೦]. ಹದಿನ ದನೆಯ ದಿನದಲ್ಲಿ ದುರ್ಕೊ ್ಯೀಧನನನ್ನು ಸೋಲಿಸಿದ [ಡ್ರೋ. ೧೮೮]. 
ಹದಿನಾರನೆಯ ದಿನದಲ್ಲಿ ಕ್ದನಿಂದ ಸೋತ [ಕಲ್ಲ ೧೫]. ಕೆದ್ದನ ಮಕ್ಕಳಲ್ಲಿ ಸತ್ಯನೇನ, 
ಚಿತ್ರಸೇನ, ಸುಶೆರ್ಕರೆ೦ಬ ಮೂವರನ್ನೂ ಹೆದಿನೆಂಟಿನೆಯ ದಿನದಲ್ಲಿ ಫೊಂದ [ಶಲ್ಯ. 
೯]. ಯುಧಿಷ್ಮಿರನೊಂದಿಗೆ ಮಹಾವ್ರಸ್ಥಾನಮಾಡಿ ದೇಹತ್ಯಾಗವ ಮಾಡಿದ [ಮಹಾ ೨1. 

ನಕ್ಸತ್ರಕ.--ನಿಶ್ಚಾಮಿತ್ರನ ಶಿಷ್ನ ರಲ್ಲಿ ಒಬ್ಬ. ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ 
ಕೊಡಬೇಕಾಗಿದ್ದ ದಕ್ಷಿ ಕ ಜಾದ್ರನ್ಯವನ್ನು ಹರಿಶ್ಚ೦ಂದ್ರನಿಂದ ಪಡೆಯುವುದಕ್ಕಾಗಿ, 
ವಿಶಾ ಮಿತ್ರ ಇವನನ್ನು ಹರಿಶ್ಚ _೦ದೃನ ಸಂಗಡಲೇ ಇರಹೇಳಿದ್ದ. ಇವ ಆ ರಾಜ 
ದಂಪತಿಗಳಿಗೆ ಅನೇಕ ತೊಂದರೆಗಳನ್ನು ಕೊಟ್ಟು, ಹರಿಶ್ಚಂದ್ರ ಕಾಶೀವಟ್ಟಣವನ್ನು 
ಸೇರಿ, ತನ್ನನ್ನೂ ಮಡದಿ ಮಕ್ತುಳನ್ನೂ ಮಾರಿ, ವಿಶ್ವಾಮಿತ್ರನಿಗೆ ಸಲ್ಲಬೇಕಾಗಿದ್ದ 
ಹಣವನ್ನು ಕೊಟ್ಟಿ ತರುನಾಯ ಈತ ವಿಶ್ವಾಮಿತ್ರ ನಲಸ ಹೋದ. ನೋಡು 
ಹರಿಶ್ಚಂದ್ರ. 

ನಗ್ನ ಜಿತ್‌.--ಒಬ್ಬು ಅರನು. ಇಷುವಾದನೆಂಬ ರಾಕ್ಷಸನ ಅಂಶದಿಂದ ಜನಿಸಿ 
ದನ [ಭಾರ.-ಆದಿ. ೬೮]. ಕರ್ಣ ದಿಗಿ ಜಯಕ್ಕೆ ಹೊರಟಾಗ ಇವನನ್ನು ಸೋಲಿಸಿದ 
[ವನ. ೨೫೫], ಈತನ ಮಗಳಾದ ಸತ್ಯಾ ಅಥವಾ ನೀಲೆಯೆಂಬವಳನ್ನು ಶ್ರೀ ಕೃಷ್ಣ 
ಮದುವೆಯಾದ (ಭಾಗ.-೧೦-೫೮]. ಈತ ಭಾರತ ಯುದ್ದದಲ್ಲಿ ದುರ್ಯೋಧನನ ಸರ 
ವಾಗಿ ಹೋರಾಡಿದ. 

ನಜಿಕೇತಸ್‌.--ಆರುಣಿಯೆಂಬ ಉದ್ದಾ ಲಕ ಮುರಿಯ ಮಗ. ಇವನ ತಂದೆ 
ಯಾದ ಆರುಣಿ ಯಜ ದಲ್ಲಿ ಮುದಿಗೋವುಗಳನ್ನು ಬ್ರಾಹ್ಮಣರಿಗೆ ದಕ್ಷಿಣೆಗೆ ಪತಿ 
ಯಾಗಿ ಕೊಡುತಿ_ದ್ದುದನ್ನು ಕಂಡು, ಇನನು ತನ್ನ ತಂದೆಯ ಬಳಿಗೆ ಹೋಗಿ 
" ಅಪ್ಪಾ, ನನ್ನನ್ನು ಯಾರಿಗೆ ಕೊಡುತ್ತ್ವೀ? '' ಎಂದು ಪಠೇ ಪದೇ ಪ್ರಶ್ನೆ 
ಮಾಡಿದ. ಸಿಟ್ಟುಗೊಂಡ ಆರುಣಿ "" ನಿನ್ನನ್ನು ಮೃ ತು ನಿಗೆ ಕೊಡುತ್ತೇನೆ'' ಎಂದ. 
ನಚಿಕೇತ ಕೂಡಲೇ ಯಮನಲ್ಲಿಗೆ ಹೋಗಿ, ಆತ ಎಲ್ಲಿಯೋ ಹೋಗಿದ್ದನಾಗಿ ಬರುವ 
ವರೆಗೂ ಕಾದಿದ್ದು, ಆತ ಬಂದ ತರುವಾಯ ಸತ್ವ ಎತನಾಗಿ, ತನ್ನ ಪ್ರತಿಭೆಯಿಂದ 
ಯಮನನ್ನು ಮೆಚ್ಚಿ ಸಿ, ಯಮನ ಪ್ರಲೋಜಕ್ಕೆ ಒಳಗಾಗದೆ, ಜ್ಞಾನವನ್ನು 
ಸಂವಾದಿಸಿ ಮರಳಿ ತಂದೆಯನ್ನು ಸೇರಿದ [ಸಭಾ. ೪. ಅನು. ೧೦೬]. ಈತನ 
ಉಪಾಖ್ಯಾನ ಕಕೋಪನಿಷತ್ತಿ,ನಲ್ಲಿ ಪ್ರಸಿದ್ಧವಾಗಿದೆ. 

ನದಿಗಳು.--[ಭಾರ.-ಸಭಾ. ೯. ವನ. ೧೯೧, ೨೨೪. ಭೀ. ೯. ಅನು, ೬೪, ೨೪೮, 
೨೭೧. ಹೆರಿ.-೨-೧೦೯. ಪದ್ಮ-೧. ಮತ್ಸ್ಯ.-೧೧೪]. 


ನನ್ನ 246 ನನ್ನಾ 


ಇ 


ಸನ್ಹ್ನ.--(1 ಗೋಕುಲದಲ್ಲಿದ್ದ ಗೊಲ್ಲರ ವಾಳೆಯಗಾರ. ವಸುದೇವನ ಆಪ್ತ, 
ಸ್ನೇಹಿತ. ಈ ಕಾರಣದಿಂದಲೇ ವಸುದೇವ ಕೃಷ್ಣ ಜನಿಸಿದ ಕೂಡಲೇ ಕೂಸನ್ನು 
ಈತನ ಮನೆಯಲ್ಲಿರಿಸಿದ. ಹಿಂದಣ ಜನ್ಮದಲ್ಲಿ ಇವನು ದ್ರೋಣನೆಂಬ ವಸು. 
ನೋಡು--ದ್ರೋಣ. ನಂದನ ಹೆಂಡತಿ ಯಶೋದೆ (ಭಾಗ.-೧೦-೮]. ಕೃಷ್ಣನ ಬಾಲ 
ಲೀಲೆಗಳೆಲ್ಲವೂ ನಂದನ ಮನೆಯಲ್ಲಿರುವಾಗಲೇ ನಡೆದವು... ಬಹಳ ಕಾಲದ ಬಳಿಕ 
ಕೃಷ್ಣ ಒಮ್ಮೆ ಸೂರ್ಯಗ್ರ ಹಣದಲ್ಲಿ ದೇವಕೀ ವಸುದೇವರನ್ನೂ, ತನ್ನ ಸ್ತ್ರೀಸರಿವಾರವನ್ನೂ 
ಸಂಗಡ ಕರೆದುಕೊಂಡು ಸಮಸ್ತ ಯಾದವರೊಂದಿಗೆ ಗಂಗಾ ನದಿಯಲ್ಲಿ ಸ್ಥಾನಮಾಡು 
ವುದಕ್ಕಾಗಿ ಸ್ಕಮಂತಸಂಚಕಕ್ಕೆ ಹೊರಟಿ. ನಂದ ಈ ಸಮಾಚಾರವನ್ನು ಕೇಳಿ 
ಅನೇಕ ಬಂಡಿಗಳಲ್ಲಿ ಬೇಕಾದ ವಸ್ತುಗಳನ್ನು ಹೇರಿಕೊಂಡು ಗೋಪೀ ಗೋಪರನ್ನು 
ಸಂಗಡ ಕರೆದುಕೊಂಡು, ಸ್ಕಮಂತನಂಚಕಕ್ಕೆ ಹೋಗಿ, ಬಲರಾಮ ಕೃಷ್ಣರನ್ನು 
ಕಂಡು ಆನಂದನರವಶನಾಗಿ, ಕೆಲ ಕಾಲದವರೆಗೆ ಶ್ರೀಕೃಷ್ಣಾ ದಿಗಳ ಸಂಗಡ ಅಲ್ಲಿಯೇ 
ಇದ್ದ. ಅದೇ ಸನುಯದಲ್ಲಿ ಶ್ರೀ ಕೃಷ್ಣ ತನ್ನ ಸಾಕುತಾಯಿಯಾದ ಯಶೋದೆಯನ್ನು 
ಅನೇಕ ವಿಧವಾಗಿ ಗೌರವಿಸಿ, ಗೋಪಿಯರಿಗೆ ಜಾ ನವನ್ನು ಉಪದೇಶಮಾಡಿ, ನಂದಾದಿ 
ಗಳಿಗೆ ಅನೇಕವಾಗಿ ಉಡುಗೊರೆಗಳನ್ನಿತ್ತು, ಸನ್ಮಾನಮಾಡಿ ಕಳುಹಿಸಿಕೊಟ್ಟ 
[ಭಾಗ.-೧೦-೮ ೨]. 

(11) ವಸುಡೇವನಿಂದ ಮದಿರೆಯೆಂಬ ಹೆಂಡತಿಯಲ್ಲಿ ಜನಿಸಿದ ನಾಲ್ವರು 
ಪುತ್ರರಲ್ಲಿ ಮೊದಲನೆಯವ (ಭಾಗ.-೯-೨೪. ಹರಿ.-೧-೩೫]. 

ನನ್ನ ಕ.- (1) ನಿಷ್ಣುನಿನ ಖಡ್ಗ. 

(11) ವಸುದೇವನಿಂದ ವೃಕದೀನಿಯೆಂಬಾಕೆಯಲ್ಲಿ ಜನಿಸಿದವ [ಭಾಗ.-೯- 
೨೪. ಹರಿ.-೧-೩೫]. 

ನನ್ನ ನ.- ಇಂದ್ರನ ಉದ್ಯಾನ. 
ನನ್ಹಾ.--ಧರ್ಮಸ್ರ್ರಜಾಸತಿಯ ಮಗನಾದ ಹರ್ಷನೆಂಬವನ ಹೆಂಡತಿ (ಆದಿ. ೬೭]. 

(11) ಖುಷಭಕೂಟಿ ಪರ್ವತದಲ್ಲಿ ಹುಟ್ಟ, ಕುಬೇರನ ರಾಜಧಾನಿಯಾದ 
ಅಲಕಾಪಟಿ ಕಣಾದ ಬಳಿ ಹರಿಯುವ ಒಂದು ನದಿ [ಆದಿ. ೨೩೫, ವನ. ೧೧೦]: 

(111) ಸಾಲಪೋತಕನೆಂಬ ಸರ್ಪರಾಜನ ಮಗಳು. ಸಾಲಪೋತಕ ಒಮ್ಮೆ 
ಅರಣ್ಯದಲ್ಲಿ ಸಂಚರಿಸುವಾಗ ಬಹುಳೆಯೆಂಬ ಒಬ್ಬ ಸುಂದರಿಯನ್ನು ಕಂಡು ಮೋಹ 
ಪರವಶನಾಗಿ ಆಕೆಯನ್ನು ಸಂಗಡ ಕರೆತಂದ. ನಂದೆ ಅವಳನ್ನು ನೋಡಿ ತನ್ನ 
ಜನನಿಗೆ ಸವತಿಯಾಗುವಳೆಂಬ ಹೆದರಿಕೆಯಿಂದ ಬಹುಳೆಯನ್ನು ತಂದೆಗೆ ತಿಳಿಯದ 
ಹಾಗೆ ಬಚ್ಚಿ ಟ್ವಿಳೆ. ಸಾಲವೋತಕ ಎಷ್ಟು ವಿಧವಾಗಿ ಬೇಡಿಕೊಂಡರೂ ಹೇಳಲಿಲ್ಲ. 
ಸಾಲಪೋತಕ ಕೋನಾವೇಶದಿಂದ ತನ್ನ ಮಗಳನ್ನು ಮೂಗಿಯಾಗುವಂತೆ ಶಾಸ 


ನನ್ಚಿಗ್ರಾಮ 347 ನನ್ತಿ 


ವಿತ್ತ. ಇಷ್ಟರಲ್ಲಿ ಬಹುಳೆಯ ಪತಿಯಾದ ಸುಶರ್ಮ ಬಲಾಕನೆಂಬರಾ ನಾ 
ಬಲದಿಂದ ತನ್ನ ಹೆಂಡತಿಯನ್ನು ತನ್ನಲ್ಲಿಗೆ ಬರಮಾಡಿಕೊಂಡ. ಬಳಿಕ ಸುಶರ್ಮ 
ನಂಜಿಯ ಉಸಕಾರಕ್ಕೆ ಪ್ರತಿಯಾಗಿ ಸಾರಸ್ವತಕ್ರತುನನ್ನು ಮಾಡಿ, ನಂಜೆಯ 
ಮೂಕತ್ವವನ್ನು ಹೋಗಲಾಡಿಸಿದ [ಮಾರ್ಕ. 1]. 

ನನ್ದಿ ಗ್ರಾಮ.--ಅಯೋಧ್ಯೆಯ ಸಮಿಾಪದಲ್ಲಿರುವ ಒಂದು ಚಿಕ್ಕು ಪಟ್ಟಣ [ಆದಿ. 
೨೩೫. ವನ. ೨೯೨]. ಅಯೋಧ್ಯ್ರೈಗೆ ಒಂದು ಹರಿದಾರಿ ದೂರದಲ್ಲಿರುವ ಒಂದು ಚಿಕ್ಕು 
ಸಟ್ಟಿಣ. ಶ್ರೀ ರಾಮನ ವನವಾಸ ಕಾಲದಲ್ಲಿ ಭರತ ತನ್ನ ಅಣ್ಣನ ನಾದುಕೆಗಳನ್ನು 
ಸಿಂಹಾಸನದಲ್ಲಿರಿಸಿ, ಅವುಗಳಿಗೆ ಸಟ್ಟಾ ಭಿಷೇಕಮಾಡಿ, ಹೆದಿನಾಲ್ಪು ವರ್ಷಗಳ ಕಾಲವೂ 
ಈ ಗ್ರಾಮದಲ್ಲಿಯೇ ವಾಸವಾಗಿದ್ದ. ವನವಾಸ ಮುಗಿದ ತರುವಾಯ ಶ್ರೀರಾಮ 
ಭರತನನ್ನು ಇಲ್ಲಿಯೇ ಸಂಧಿಸಿದ [ರಾಮಾ.-ಅಯೋ. ೧೧೫. ಯು. ೧೩೦]. 

ನನ್ನಿ ನೀ.-ಕಶ್ಯಸನಿಂದ ಸುರಭಿಯಲ್ಲಿ ಜನಿಸಿದ್ದು. ನಸಿಷ್ಕನ ಹೋಮಥೇನು 
(ಆದಿ. ೧೦೬]. ನೋಡು- ಅಷ ವಸು, ದಿಲೀನ, ಖಟ್ರಾಂಗ. 

ನನ್ಹಿ (6ಶ್ಚರ)---ಈಶ್ವರ ವಾಹನವಾದ ವೃಷಭದ ಹೆಸರು [ಅನು. ೨೫೫]. ನಂದೀ 
ಶರನ ಉತ್ಪತ್ತಿ, ನಂದಿ ಶಿಲಾದ ಮುನಿಯ ಮಗನಾಗಿ ಅವತರಿಸಿದ್ದು. ನಂದೀಶ್ವರನ 
ಅಭಿಷೇಕ [ಲಿಂಗ. ೪೩-೪೫], ರಾವಣ ಕುಬೇರನನ್ನು ಜಯಿಸಿ, ಅವನ ಪುಷ್ಪಕವಿಮಾನ 
ದಲ್ಲಿ ಕುಳಿತು ಹೊರಟುಬರುವಾಗ ಷಣ್ಮುಖನ ಉತ್ಪತ್ತಿಸ್ಥಾನವಾದ ಶರವಣ 
ವೆಂಬ ನನದ ಬಳಿಯಲ್ಲಿ ಪುಷ್ಪಕ ನಿಂತುಬಿಟ್ಟಿತು. ಆಗ ನಂದಿ ರಾವಣನ ಹತ್ತಿರಕ್ಕೆ 
ಬಂದು "ಈ ಕೈ ಲಾಸ ಪರ್ವತದ ತುದಿಯಲ್ಲಿ ವರಮೇಶ್ವರ ವಾರ್ರತಿಯೊಂದಿಗೆ 
ಕ್ರೀಡಿಸುತಿ_ದ್ದಾನೆ. ಈಗ ಯಾರೂ ಹೋಗಲು ಸಾಧ್ಯವಿಲ್ಲ. ನೀನೀಗ ಅಲಿಗೆ 
ಹೋಗಿ ವ್ಯರ್ಧವಾಗಿ ಹಾಳಾಗಬೇಡ'' ಎಂದ. ಆಗ ರಾವಣ ನಂದಿಯನ್ನು ಕಂಡು 
": ನೀನಾರು, ಮಂಗದ ಮೋರೆಯವ? '' ಎಂದು ಪ್ರಶ್ನೆಮಾಡಿದ. ನಂದಿ ಕೋಪ 
ದಿಂದ ಕಣ್ಣು ಗಳನ್ನು ಕೆಂಪಗೆ ಮಾಡಿಕೊಂಡು "" ಎಲೋ, ದುರುಳಾ, ನಿನ್ನ ಮದ 
ತಲೆಗೆ ಏರಿದಂತಿಜೆ; ನನ್ನನ್ನೂ ಸರಿಹಾಸಮಾಡುತ್ತೀಯಾ ! ಇರಲಿ. ನನಗೆ 
ಸಮಾನವಾದ ಬಲ ಸರಾಕ್ರಮಗಳಿಂದ ಕೂಡಿದೆ ವಾನರರಿಂದಲೇ ನಿನ್ನ ವಂಶವೂ 
ಸಂಪತ್ತೂ ಹಾಳಾಗುವುವು. ನಾನಾಗಿ ನಿನಗೆ ಈಗ ಯಾವ ಶಿಕ್ಷೆಯನ್ನೂ ಮಾಡುವು 
ದಿಲ್ಲ. ನೀನು ಈ ಮೊದಲು ಮಾಡಿದ ದುಸ್ಪುರ್ಮಗಳಿಂದಲೇ ನೀನಾಗಿ ನಾಶವಾಗು 
ತ್ರೀಯೆ'' . ಎಂದು ಶಾಪವಿತ್ತ್ವ [ರಾಮಾ.-ಉತ್ತ. ೧೬]. ನಂದಿ ಕಾಮಧೇನುವಿನ 
ಮಗ. ಶಿವನ ಪ್ರಮಥಗಣ ಸಮುದಾಯದಲ್ಲಿ ಮುಖ್ಯ. ಈತನ ದೇಹನೆಲ್ಲವೂ ಮನುಷ್ಯ 
ದೇಹದಂತೆಯೇ ಇದ್ದು, ಮುಖ ಮಾತ್ರ ಕಸಿಯ ಮುಖದಂತಿದ್ದು, ತೋಳುಗಳು 


ನಭನ್‌ 348 ನರ 


ಗಿಡ್ಡಾಗಿದ್ದುವು. ಈತ ದಕ್ಷಯಜ್ಞ ವಿನಾಶ ಸಮಯದಲ್ಲಿ ಭಗನೆಂಬ ಖುತ್ತಿಜನನ್ನು 
ಕಟ್ಟಿಹಾಕಿದ [ಭಾಗ. ೪-೫]. 

ನಭಸ್‌. ಶ್ರಾವಣಮಾಸ. ಈ ತಿಂಗಳ ಹುಣ್ಣಿಮೆಯದಿನ ಶ್ರವಣ ನಕ್ಸ್ಪತ್ರವಿರು 
ತ್ತದೆ. ಈ ತಿಂಗಳಲ್ಲಿ ಇಂದ್ರನೆಂಬ ಆದಿತ್ಯ ಸೂರ್ಯಮಂಡಲದಲ್ಲಿದ್ದು ಅಂಗಿರನೆಂಬ 
ಖುಸಿ, ನಿಶ್ವಾವಸುವೆಂಬ ಗಂಧರ್ರ, ಪ್ರಮ್ಣೋಚಜೆಯೆಂಬ ಅಪ್ಸರೆ, ವರ್ಯನೆಂಬ ರಾಕ್ಷಸ, 
ಏಲಾಪುತ್ರನೆಂಬ ನಾಗ, ಶ್ರೋತಾರನೆಂಬ ಯಕ್ಸ ನೊಂದಿಗೆ, ಗ್ರಹಮಂಡಲದಲ್ಲಿ 
ಸಂಚರಿಸುತ್ತಾನೆ [ಭಾಗ.-೧೨-೧೧]. 

ನಭಸ್ಕ.--ಭಾದ್ರಪದಮಾಸ. ಈ ತಿಂಗಳ ಹುಣ್ಣಿಮೆಯ ದಿನ ವೊರ್ವಾಭಾದ್ದ 
ಅಧವಾ ಉತ್ತರಾಭಾದ್ರ ನಕ್ಷತ್ರ ಇರುತ್ತದೆಯಾಗಿ ಭಾದ್ರನದನೆಂದು ಹೆಸರು. 
ಈ ತಿಂಗಳಲ್ಲಿ ನಿವಸ್ಹಂತನೆಂಬ ಸೂರ್ಯನು ಮಂಡಲದಲ್ಲಿದ್ದು ಭೃಗುಮಹರ್ಷಿ, ಉಗ್ರ 
ನೇನ ಗಂಧರ್ದ, ಅಸಾರಣ ಯಕ್ಷ, ಶಂಖವಾಲನೆಂಬ ನಾಗ, ಅನುಮ್ಣ್ಲೋಜೆಯೆಂಬ 
ಅಪ್ಸರೆ, ವ್ಯಾಘ್ರನೆಂಬ ರಾಕ್ಷಸರೊಂದಿಗೆ ಗ್ರಹೆಮಂಡಲದಲ್ಲಿ ಸಂಚರಿಸುತ್ತಾನೆ 
[ಭಾಗ.-೧೬-೧೧]. 

ನಮುಚಿ.- (1) ಕಶ್ಯಪನಿಂದ ದನುವಿನಲ್ಲಿ ಜನಿಸಿದ ಒಬ್ಬ ರಾಕ್ಷಸ [ಆದಿ. ೬೬. 
ಸಭಾ. ೫೧]. ಇನ ಸ್ವರ್ಭಾನುವಿನ ಮಗಳಾದ ಸುವ್ರಭೆಯೆಂಬವಳೆನ್ನು ಮದುವೆ 
ಯಾಗಿದ್ದ [ಭಾಗ.-೬-೬]. *" ಆಪತ್ಕಾಲದಲ್ಲಿ ದುಃಖವನ್ನು ಮರೆತು ಭಗವಂತನನ್ನು 
ಧ್ಯಾನಮಾಡಿದಲ್ಲಿ ಮನುಷ್ಯ ಶ್ರೇಯಸ್ಸನ್ನು ಸಡೆಯುತ್ತಾನೆ'' ಎಂಬ ವಿಷಯ 
ವಾಗಿ ಇನ ಇಂದ್ರನೊಂದಿಗೆ ವಿವಾದಮಾಡಿದ್ದು [ಶಾಂತಿ. ೨೩೩]. ಇಂದ್ರ ಇವನನ್ನು 
ಕೊಂದದ್ದು [ಶಲ್ಯ. ೪೪]. 

(10 ದಕ್ಷಿಣ ದೇಶದಲ್ಲಿದ್ದ ಒಬ್ಬ ಮಹರ್ಷಿ. ಶ್ರೀ ರಾಮ ರಾನಣಸಂಹಾರಾ 
ನಂತರ ಅಯೋಧ್ಯೆಗೆ ಬಂದು ಪಟ್ಟಾಭಿಹಿಕ್ಸನಾದನೆಂಬ ಸುದ್ದಿಯನ್ನು ಜೇಳಿ ರಾಮ 
ನನ್ನು ಅಭಿನಂದನಮಾಡುವುದಕ್ಕಾಗಿ ಬಂದಿದ್ದ ಅನೇಕ ಮಂದಿ ಮಹರ್ಷಿಗಳಲ್ಲಿ 
ಈತನೂ ಒಬ್ಬ [ರಾಮಾ.-ಉತ್ತ್ತ. ೧]. 

ನರ.--ಸ್ವಾಯಂಭುವ ಮನ್ವಂತರದಲ್ಲಿ ಧರ್ಮ ಮುನಿಯ ಇಬ್ಬರು ಪುತ್ರರಲ್ಲಿ 
ಹಿರಿಯವ. ನಾರಾಯಣ ಈತನ ತಮ್ಮ ನೋಡು--ಧರ್ಮ. ವಿಷ್ಣು ಹಿರಣ್ಯ 
ಕಶಿಪುವನ್ನು ಸಂಹರಿಸಿದ ಬಳಿಕ್‌ ಆತನ ಸಿಂಹರೂಪ ನಾರಾಯಣನಾಗಲು ಮನುಷ್ಯ 
ರೂಪ ನರನೆಂದು ಪ್ರಖ್ಯಾತಿಗೊಂಡಿತು. ಈ ನರ ನಾರಾಯಣರಿಬ್ಬರೂ ಬದರಿ 
ಕಾಶ್ರಮದಲ್ಲಿ ತಪಸ್ಸು ಮಾಡಿಕೊಂಡಿದ್ದಾಗ ಇಂದ್ರ ಇವರ ತವೋಭಂಗಕ್ಕಾಗಿ 
ಅನೇಕ ಮಂದಿ ಅಪ್ಸರಸಿಯರನ್ನು ಕಳುಹಿದ. ಆಗ ನಾರಾಯಣ ಮುನಿ ತನ್ನ 
ತೊಡೆಯನ್ನು ಕೆರೆಯಲಾಗಿ ಊರ್ವಶಿ ಜನಿಸಿದಳು. ಆಕೆಯನ್ನು ಕಂಡು ಮಿಕ್ಕ 


ನರ 240 ನರಕ 


ಅಸ್ಸರಸಿಯರೆಲ್ಲರೂ ನಾಚಿಕೆಯಿಂದ ಹಿಂಜೆರಳಿದರು. ನೋಡು- ಊರ್ವಶೀ (ದೇ. 
ಭಾ.-೪-೬. ೧೧-೪]. ಒಮ್ಮೆ ವ್ರ ಹ್ಲಾದೆ ಬದರಿಕಾಶ್ರಮಕ್ಕೆ ಹೋದಾಗ ಇವರಿಬ್ಬ 
ರನ್ನೂ ನೋಡಿ ""ಇವರು ಕಪಟ ತಾಪಸರು. ಇವರು ನಿಜವಾದ ಮುನಿಗಳಾಗಿದ್ದಲ್ಲಿ 
ಇವರಲ್ಲಿ ಆಯುಧಗಳೇಕೆ ಇರಬೇಕು? ತಪಸ್ವಿಗಳಿಗೆ ಭಯವೇಕೆ?'' ಎಂದು 
ಮುಂತಾಗಿ ಹೀಯಾಳಿಸಿದ. ನರ ನಾರಾಯಣರಿಗೆ ಸಿಟ್ಟು ತಲೆಗೇರಿತು. ಪ್ರಹ್ಲಾದ 
ನಿಗೂ ಇವರಿಗೂ ಯುದ್ಧವಾಗತೊಡಗಿ, ಅದರಲ್ಲಿ ಪ್ರಹ್ಲಾದ ಸೋತು ಚಿಂತಾ 
ಕ್ರಾಂತನಾಗಿ, ತನ್ನ ದುರವಸ್ಪೆಗಾಗಿ ವಿಷ್ಣುವನ್ನು ನೀಡಿ, ಹೊಗಳಿದ. ಆಗ ವಿಷ್ಣು 
ಪ್ರತ್ಯಕ್ಷನಾಗಿ "" ಇವರಿಬ್ಬರೂ ನನ್ನ ಅಂಶವಲ್ಲದೆ ಬೇರೆಯ. ನೀನು ಇವರಿಂದ 
ಸೋತುದಕ್ಕಾಗಿ ಮರುಗಬೇಡ '' ಎಂದು ಸಂತವಿಸಿದೆ. 
ಹಿಂದೆ ಸಹಸ್ರಕವಚಕೆಂಬ ರಾಕ್ಷಸ ಲೋಕಕಂಟಕನಾಗಿರಲು ಅವನನ್ನು 
ಕೊಲ್ಲುವುದಕ್ಕಾಗಿ ನರ ನಾರಾಯಣರು ವಿಷ್ಣ ಪ್ರಂಶದಿಂದ ಜನಿಸಿದರು. ಸಾವಿರ ವರ್ಷ 
ಗಳು ತಪಸ್ಸು ಮಾಡಿದವನಿಂದಲ್ಲದೆ ಬೇರೆ ಯಾರಿಂದಲೂ ಸಾಯದಂತೆ ಸಹಸ್ರ 
ಕವಚ ವರವನ್ನು ಪಡೆದಿದ್ದ. ಈ ಕಾರಣದಿಂದ ನರ ನಾರಾಯಣರಿಬ್ಬರೂ ಕಲೆತು 
ತನಸ್ಸು ಮಾಡುತ್ತಿದ್ದರು. ಕೆಲ ಕಾಲದ ಬಳಿಕ ನಾರಾಯಣ ಸಹಸ್ರಕವಚನೊಡನೆ 
ಯುದ್ಧಮಾಡಹೋದ. ಆಗ ನರ ತಪಸ್ಸು ಮಾಡುತ್ತಲೇ ಇದ್ದ. ನಾರಾಯಣ 
ಯುದ್ಧದಲ್ಲಿ ಬಳಲಿದನಾದರೆ ತಪಸ್ಸಿಗೆ ಬರುವ. ಆಗ ನರ ಯುದ್ಧಕ್ಕೆ ಹೋಗು 
ವನು. ಈ ರೀತಿಯಾಗಿ ಸಹಸ್ರಕವಚನ ೯೯೯ ಕವಚಗಳನ್ನು ನರ ನಾರಾಯಣ 
ರಿಬ್ಬರೂ ಸರದಿಯ ಮೇರೆಗೆ ಹರಿದು ಬಿಸುಟರು. ಇಷ್ಟರಲ್ಲಿ ಸಹಸ್ಪಕವಚ ಕಾಲ 
ಗತಿಯನ್ನೆ ಎದಿ, ಕರ್ಣನೆಂಬುದಾಗಿ ಒಂದು ಕವಚದೊಂದಿಗೆ ಜನಿಸಿದ. ನರ ನಾರಾ 
ಯಣರು ಅರ್ಜುನ ಕೃಷ್ಣರಾಗಿ ಜನಿಸಿದರು. ಆಗ ಯುದ್ಧ ನರನ ಸರದಿಯಾಗಿದ್ದುದ 
ರಿಂದ ನರ (ಅರ್ಜುನ) ಅವನನ್ನು ಕೊಂದ. ಪಾಂಡವರು ವನವಾಸ ಕಾಲದಲ್ಲಿ 
ತೀರ್ಥಯಾತ್ರೆ ಹೊರಬಿದ್ದಾಗ ಈ ಆಶ್ರಮಕ್ಕೆ ಹೋಗಿದ್ದರು [ವನ. ೧೪೭, ೧೫೭], 
(11) ಅರ್ಜುನನ ನಾಮಾಂತರ. 
ನರಕ--ಪಾಪಿಗಳನ್ನು ದಂಡಿಸುವುದಕ್ಕಾಗಿ ಯಮ ಲೋಕದಲ್ಲಿ ಏರ್ವಟ್ಟಿರುವ 
ಪ್ರದೇಶ. ಇದರಲ್ಲಿ ತಾಮಿಸ್ರ, ಅಂಧತಾಮಿಸ್ತ್ರ, ರೌರವ, ಮಹಾರೌರವ, ಕಾಲ 
ಸೂತ್ರ, ಅಸಿಪತ್ರವನ, ಸೂಕರಮುಖ, ಅಂಧಕೂಪ, ಕ್ರಿಮಿಭೋಜನ, ತಪ್ತ. 
ಸೂರ್ಮಿ, ವಜ್ರಕಂಟಳ, ಶಾಲ್ಮಲಿ, ಪೂಯೋದ, ಪ್ರಾಣರೋಧ, ವಿಶಸನ, ಲಾಲಾ 
ಭಕ್ಷ, ಸಾರಮೇಯಾದನ, ಅವೀಚಿ, ಅಯಃಪಾನ, ಕ್ಸಾರಕರ್ದಮ, ಶೂಲಪ್ರೋತ, 
ದ೦ದಶೂಕ, ಸೂಚೇಮುಖ ಮೊದಲಾದ ಅನೇಕ ಪ್ರಭೇದಗಳಿವೆ. ಇಂತಿಂತಹ 
ಸಾನಮಾಡಿದನರಿಗೆ ಇಂತಿಂತಹ ನರಕನೆಂಬುದಾಗಿ ಕ್ಲುಪ್ಪವಾಗಿದೆ [ಭಾಗ,-೫-3೬]. 


ನರಕವರ್ಲೆ ನೆ 850 ನರ್ಮದಾ 


ನರಕವನರ್ನ ನೆ.-[ಸ್ವಾಂದ.- ಕೌಮಾರಿ. ೩೯. ಬ್ರ.ವೈ. ೨೯-೩೧. ಶಿವ.-ಉಮಾ. 
ಖಂ. ೭-೮. ಭಾಗ,-೭,೧೬. ಮಾರ್ಕ.-೧೧-೧೨. ವಿಷ್ಣು. -೨-೬. ದೇ. ಭಾಗ.-೮, ೨೧-೨೩, 
ಲಿಂಗ.-೫೩]. 

ಸರಕಾಸುರ.-ನಿಷ್ಣು ವರಾಹಾನತಾರವನ್ನು ತಳೆದಿದ್ದಾಗ ಆತನ ದೇಹದಿಂದ 
ಒಂದು ತೊಟ್ಟು ಬೆವರು ನೆಲದ ಮೇಲೆ ಬೀಳಲಾಗಿ ಭೂಡೇವಿಯಲ್ಲಿ ಜನಿಸಿದವ. ಈ 
ಕಾರಣದಿಂದ ಇವನಿಗೆ ಭೌಮಾಸುರಕೆಂಬುದಾಗಿಯೂ ಹೆಸರುಂಟು [ನಭಾ. ೯, ೧೪, 
೫೫]. ಭೂ ದೇವಿ ವಿಷ್ಣುವನ್ನು ಜೇಡಿ ತನ್ನ ಮಗನಿಗೆ ವೈಷ್ಣ್ಯವಾಸ್ತ್ರವನ್ನು ಸಂಪಾದಿಸಿ 
ಕೊಟ್ಟಳು. ಇದರ ಮಹಿಮೆಯಿಂದ ದುರ್ಜಯನಾದ ನರಕ ವ್ರಾಗ್ವ್ಯೋತಿಷ 
ನಗರದಲ್ಲಿ ರಾಜ್ಯಭಾರಮಾಡುತ್ತಿದ್ದು ಕ್ರಮವಾಗಿ ಲೋಕಕಂಟಕನಾದ. ಇಂದ್ರನ 
ಶ್ವೇತಚ್ಛತ್ರವನ್ನೂ, ಇಂದ್ರನ ಜನನಿಯಾದ ಅದಿತಿಯ ಕರ್ಣಕುಂಡಲಗಳನ್ನೂ, 
ಇಂದ್ರನ ವಿಹಾರಕ್ಕಾಗಿ ಏರ್ಪಟ್ಟಿದ್ದ ಮೇರು ವರ್ವತದ ಮಣಿಶಿಖರವನ್ನೂ ಅಪ 
ಹರಸಿದ. ಇವನ ಕೋಟಿಲೆಯನ್ನು ತಡೆದುಕೊಳ್ಳಲಾರದೆ ಇಂದ್ರ ಶ್ರೀ ಕೃಷ್ಣನಲ್ಲಿಗೆ 
ಹೋಗಿ ವೃತ್ತ್ವಾಂತವನ್ನೆಲ್ಲ ಬಿನ್ನನಿಸಿದ. ಆಗ ಕೃಷ್ಣ ವ್ರಾಗ್ವ್ಯೋತಿಷ ನಗರಕ್ಕೆ 
ಹೋಗಿ ಯುದ್ಧಮಾಡತೊಡಗಲು ಕೃಷ್ಣನ ಶಂಖಧ್ವನಿಯನ್ನು ಕೇಳಿ ಜಲದಲ್ಲಿ 
ಮಲಗಿದ್ದ ಮುರಾಸುರ ಯುದ್ಧಕ್ಕೆ ಬರಲಾಗಿ, ಕೃಷ್ಣ ಅವನನ್ನು ಕೊಂದೆ. ಬಳಿಕ 
ಮುರಾಸುರನ ಏಳು ಮಂದಿ ಮಕ್ಸುಳೂ ಸೇನಾನತಿಯಾದ ನೀಠಾಸುರನನ್ನು ಸಂಗಡ 
ಕರೆದುಕೊಂಡು ಯುದ್ಧಕ್ಕೆ ಬಂದರು. ಅವರೂ ಹತರಾದ ಬಳಿಕ ನರಕಾಸುರ 
ಯುದ್ಧಕ್ಕೆ ಬಂದು ಬಹೆಳೆನಾಗಿ ಹೋರಾಡಿ ನತ್ತ. ತರುವಾಯ ಭೂದೇವಿ, 
ಅದಿತಿಯ ಕುಂಡಲಗಳನ್ನೂ, ಇಂದ್ರನ ಛತ್ರವನ್ನೂ, ಮಣಿಪರ್ವತವನ್ನೂ ತೆಗೆದು 
ಕೊಂಡು, ನರಕಾಸುರನ ಹುಗನಾದ ಭಗದತ್ತನನ್ನು ಸಂಗಡ ಕರೆತಂದು ಕೃಷ್ಣನಿಗೆ 
ಅಡ್ಡಬೀಳಿಸಿ, ಆ ವಸ್ತುಗಳನ್ನೆಲ್ಲ ಅರ್ಪಿಸಿ, ಕೃಷ್ಣನಿಂದ ಭಗದತ್ತನಿಗೆ ಅಭಯ 
ವನ್ನು ಕೊಡಿಸಿದಳು [ಹರಿ.-3-೬೩. ಭಾಗ.-೧೦-೫೯]. ಇದೇ ಸಮಯದಲ್ಲಿಯೇ 
ಶ್ರೀ ಕೃಷ್ಣ ಪಾರಿಜಾತನನ್ನು ದೇವಲೋಕದಿಂದ ಅಸಹರಿಸಿ ತಂದ. ಪಾಂಡನರು 
ವನವಾಸಮಾಡುತ್ತಿದ್ದಾಗ ಇವನ ದೇಹದ ಎಲುಬುಗಳ ರಾಶಿಯನ್ನು ನೋಡಿದ್ದು 
[ವನ. ೧೪೪]. ನರಕಾಸುರನ ತರುವಾಯ ಅವನಲ್ಲಿದ್ದ ವೈಸ್ಣವಾಸ್ತ್ರ ಅವನ ಮಗೆ 
ನಾದ ಭಗದತ್ತನ ಪಾಲಾಯಿತು [ಭಾರ.-ಡ್ರೋ. ೨೯]. 

ನರವಾಹನ --ಈ ಹೆಸರು ಕುಬೇರನಿಗೆ ಸಲುತ್ತದೆ. 

ನರಸಿಂಹ.--ನೋಡು--ನೃಸಿಂಹ. 

ನರ್ಮದಾ.--ಒಂದು ಜೀವನದಿ [ಭಾರ.-ಸ. ೯. ವನ. ೮೭. ಭೀ. ೯]. ಇದು 
ಅಮರಕಂಟಕ ಸರ್ವತದಿಂಧ ಹುಟ್ಟುತ್ತದೆ. ಅಮರಕಂಟಕಕ್ಕೆ ಮೇಕಲಕನೆಂಬುದು 


ನರ್ಮದಾಮಹಿಮೆ 251 ನಲ 


ನಾಮಾಂತರ. ಈ ಕಾರಣದಿಂದಲೇ ನರ್ಮದಿಗೆ ಮೇಕಲ ಕನ್ಯೆಯೆಂದು ಹೆಸರು 
[ಮತ್ಸ 5೧೧೩]. 
ನರ್ಮ ದಾಮಹಿಮೆ.--[ಭಾರ.-ವನ. ೮೦. ಪದ್ಮ ೧-೧೩. ಮತ್ಸ್ಯ. -೧೮೯]. 

(1) ನರ್ಮದಾ ನದಿಯ ಅಭಿಮಾನಿದೇವತೆ. ಇಕ್ಸ್ಟ್ವಾಕು ವಂಶದ ದುರ್ಯೋ 
ಧನನೆಂಬ ಅರಸನಿಗೆ ಹೆಂಡತಿಯಾಗಿದ್ದಳು "ಅನು. ೨]. 

(11) ಒಬ್ಬ ಗಂಧರ್ವ ಸ್ರೀ. ಈಕೆಗೆ ಸುಂದರಿ, ಕೇತುಮತಿ, ವಸುಧೆ 
ಎಂಬುದಾಗಿ ಮೂವರು ಪುತ್ರಿಯರಿದ್ದರು. ಈ ಮೂವರೂ ಲೋಕೋತ್ತರ 
ಸೌಂದರ್ಯವತಿಯರಾಗಿದ್ದರು. ನರ್ಮಡೆ ಹಿರಿಯೆವಳಾದ ಸುಂದರಿಯೆಂಬವಳನ್ನು 
ಮಾಲ್ಯವಂತನಿಗೂ, ಎರಡನೆಯವಳಾದ ಕೇತುಮತಿಯೆಂಬವಳನ್ನು ಮಾಲ್ಯವಂತನ 
ತಮ್ಮನಾದ ಸುಮಾಲಿಗೂ, ಮೂರನೆಯವಳಾದ ವಸುಧೆಯನ್ನು ಸುಕೇಶನ ಮಗ 
ನಾದ ಮಾಲಿಯೆಂಬವನಿಗೂ ಕೊಟ್ಟು ಮದುವೆಮಾಡಿದಳು [ರಾಮಾ.-ಉತ್ತ_. ೫]. 

(111) ಒಬ್ಬ ನಾಗ ಕನ್ಯೆ. ಸೂರ್ಯ ವಂಶದ ಮಾಂಧಾತೃ ಚಕ್ರವರ್ತಿಯ 
ಹಿರಿಯ ಮಗನಾದ ಪುರುಕುಶ್ಸನನ್ನು ಮದುವೆಯಾಗಿದ್ದಳು. ನೋಡು--ಪುರು 
ಕುತ್ಸ, ಅನರಣ್ಯ. 

ನಲ.--(1) ನಿಸಧ ದೇಶಾಧಿಸಕಿಯಾದ ವೀರಸೇನ ರಾಜನ ಮಗ. ವಿದರ್ಭ 
ದೇಶಾಧಿನತಿಯಾದ ಭೀಮ ರಾಜನ ಮಗಳಾದ ದಮಯಂತಿಯನ್ನು ಮದುವೆಯಾದ. 
ನೋಡು--ಖುತುಪರ್ಣ,. ಕರ್ಳೊಉಕ, ದಮಯಂತಿ, ಪುಷ್ಪರ. ಇವನಿಗೆ ಇಂದ್ರ 
ಸೇನೆಯೆಂಬ ಮಗಳೂ ಇಂದ್ರಸೇನನೆಂಬ ಮಗನೂ ಇದ್ದರು [ಭಾರ.-ವನ. ೪೯]. 
ಒಮ್ಮೆ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದಾಗೆ ಚಿನ್ನದ ಗರಿಗಳುಳ್ಳ ಹೆಂಸಗಳನ್ನು 
ಕಂಡು ಆಶ್ಚರ್ಯಭರಿತನಾಗಿ ಅವುಗಳ ಮೂಲಕ ದಮಯಂತಿಯ ಸೌಂದರ್ಯಾದಿ 
ಗಳನ್ನು ಕೇಳಿ, ಆಕೆಯನ್ನು ಮದುವೆಯಾಗಲು ಸಂಕಲ್ಪಿಸಿದ [ವನ. ೫೦]. ಈತ 
ದಮಯಂತೀ ಸ್ವಯಂವರಕ್ಕೆ ಬರುತ್ತಿದ್ದಾಗ ದಾರಿಯಲ್ಲಿ ಇಂದ್ರಾದಿಗಳು ಇವನನ್ನು 
ಸಂಧಿಸಿ, ದಮಯಂತಿಯಲ್ಲಿಗೆ ಇವನನ್ನು ದೂತನನ್ನಾಗಿ ಕಳುಹಿಸಿದರು [ವನ. ೫೨]. 
ಇಂದ್ರಾದಿಗಳು ಇವನ ಸದ್ವರ್ತನೆಗೆ ಮೆಚ್ಚಿ ವರಸ್ರದಾನಮಾಡಿ ಅನುಗ್ರಹಿಸಿದ್ದು 
ದಮಯಂತಿಯೊಂದಿಗೆ ವಿವಾಹವಾದದ್ದು [ವನ. ೫೪]. ಕಲಿ ಈತನ ದೇಹವನ್ನು 
ಹೊಕ್ಕದ್ದು . ನೋಡು--ಕಲಿ [ನನ. ೫೬]. ಪುಷ್ಪರನ ಸಂಗಡ ಜೂಜಾಡಿ ರಾಜ್ಯ 
ವನ್ನು ಕಳೆದುಕೊಂಡು, ದಮಯಂತಿಯ ಸಂಗಡ ಕಾಡಿಗೆ ಹೋಗಿ, ಅಲ್ಲಿ ಕಂಡು 
ಬಂದ ಕೆಲನು ಹಕ್ಕಿಗಳನ್ನು ಹಿಡಿಯುವುದಕ್ಕಾಗಿ ತಾನು ಹೊದ್ದುಳೊಂಡಿದ್ದ 
ಉತ್ತರೀಯವನ್ನು ಎಸೆಯಲಾಗಿ, ಅವು ಆ ವಸ್ತ್ರವನ್ನು ಎತ್ತಿಕೊಂಡು ಹಾರಿ 
ಹೋದದ್ದು [ವನ, ೫೬, ೫೮]. ಬಳಿಕ ದಮಯಂತಿ ಉಟ್ಟಿದ್ದ ಸೀರೆಯ ಸೆರಗನ್ನು 


ನಲ 952 ನಲಕೂಬರ 


ಹೆರಿದು ಹೊದ್ದುಕೊಂಡು, ರಾತ್ರಿ ಮಲಗಿರುವಾಗ ದಮಯಂತಿಯನ್ನು ಒಬ್ಬಳನ್ನೇ 
ಬಿಟ್ಟುಹೋದದ್ದು [ನನ. ೫೯]. ಕಾಡುಕಿಚ್ಚಿಗೆ ಸಿಕ್ಕಿ ಸಾಯುತ್ತಿದ್ದ ಕರ್ಕೋಟಕ 
ನನ್ನು ಬದುಕಿಸಿ, ಅದರಿ೦ದ ಕಚ್ಚಿ ಸಿಕೊಂಡು, ವಿಕಾರ ರೂಪವನ್ನು ಧರಿಸಿದ್ದು [ವನ. 
೬೩]. ಬಾಹುಕನೆಂದು ಹೆಸರಿಟ್ಟುಕೊಂಡು ಅಯೋಧ್ಯಾಧಿಸತಿಯಾದ ಖುತುವರ್ಣ 
ರಾಜನಲ್ಲಿ ಸಾರಧಿಯಾಗಿ ನಿಂತದ್ದು [ನನ. ೬೪]. ದಮಯಂತಿಯ ಪುನಃಸ್ತ್ರಯಂ 
ನರಕ್ಕಾಗಿ ಖುತುಪರ್ಣ ಹೊರಟಾಗ ದಾರಿಯಲ್ಲಿ ಖುತುಪರ್ಣನಿಗೆ ಅಶ್ವ್ಚವಿದ್ಯೆಯನ್ನು 
ತಿಳುಹಿ ಅವನಿಂದ ಅಕ್ಷ ರಹಸ್ಯವನ್ನು ಕಲಿತು, ವಿದರ್ಭ ದೇಶಕ್ಕೆ ಬಂದದ್ದು [ನನ. 
೭೦]. ಖುತುಪರ್ಣನ ರಧ ಕುಂಡಿನವುರವನ್ನು ಹೊಕ್ಬಕೂಡಲೇ ಆ ರಧಘೋಷ 
ವನ್ನು ಕೇಳಿದ ಮಾತ್ರದಿಂದಲೇ ನಳನೇ ಆ ರಥವನ್ನು ನಡೆಯಿಸುತಿ ಎರುನನೆಂದು 
ದಮಯಂತಿ ಊಹಿಸಿ, ಅದನ್ನು ತಿಳಿಯುವುದಕ್ಕಾಗಿ ತನ್ನ ಸಖಿಯಾದ ಕೇಶಿನಿಯನ್ನು 
ಕಳುಹಿದ್ದು. ನೇಶಿವಿಯ ಮೂಲಕ ಆತನ ಚೇಷ್ಟಾದಿಗಳನ್ನು ನೇಳಿ ತಿಳಿದು, ಆತನೇ 
ನಳಫೆಂದು ನಿಶ್ಚಯಿಸಿ, ಕೇಶಿನಿಯ ಮೂಲಕ ತನ್ನಲ್ಲಿಗೆ ಬರಮಾಡಿಕೊಂಡದ್ದು [ವನ. 
೭೧, ೭೪]. ಬಾಹುಕ ದಮಯೆಂತಿಯರ ಸಂವಾದ. ಬಾಹುಕ ತಾನೇ ನಲನೆಂದು 
ಒಪ್ಪಿಕೊಂಡು, ಕರ್ಕೋಟಕನ ಕಥೆಯನ್ನು ವಿವರಿಸಿದ್ದು. ಮರುದಿನ ಭೀಮ ರಾಜ 
ನಳ ದಮಯಂತಿಯರನ್ನು ಕಂಡದ್ದು. ಖತುನರ್ಣ ನಲನನ್ನು ಕ್ಸಮೆಬೇಡಿ ಆತನಿಂದ 
ಅಶ್ವನಿದ್ಯೆಯನ್ನು ಗ್ರಹಿಸಿ ಅಯೋಧ್ಯೆಗೆ ಬಂದಿರುಗಿದ್ದು. ನಳ ತನ್ನ ಪ ಣವನ್ನು 
ಸೇರಿ ಮರಳಿ ಜೂಜಿನಲ್ಲಿ ಪುಷ್ಕರನನ್ನು ಸೋಲಿಸಿ, ತನ್ನ ರಾಜ್ಯಾಧಿಕಾರವನ್ನು ಪಡೆ 
ದದ್ದು ಮುಂತಾಗಿ [ವನ. ೭೪-೭೭]. ಈತನ ನಾಮಸ್ಮರಣೆಯಿಂದ ಕಲಿಯ ಬಾಧೆ 
ತೊಲಗುವುದು [ನನ. ೭೦, ೭೭], 

(11) ಸುಗ್ರೀವನ ಕಪಿಸೇನಾ ನಾಯಕರಲ್ಲಿ ಒಬ್ಬ. ದಕ್ಷಿಣ ಸಮುದ್ರಕ್ಕೆ 
ಸೇತುವೆಯನ್ನು ಕಟ್ಟದವ [ವನ. ೨೮೪]. ದೇವತೆಗಳ ಬಡಗಿಯಾದ ವಿಶ್ವಕರ್ಮನ 
ಮಗ. ಇವ ನೀರಿನಲ್ಲಿ ಹಾಕಿದ ವಸ್ತು ಮುಳುಗದ ಹಾಗೆ ವಿಶ್ವಕರ್ಮ ಇವನಿಗೆ 
ವರವನ್ನು ಕೊಟ್ಟಿದ್ದ. ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟುವಾಗ ಇವ ಸಮುದ್ರದ 
ಮೇಲೆ ನಿಂತಿರುವಲ್ಲಿ ಸಮುದ್ರ ರಾಜ ಇನನನ್ನು ಮುಳುಗದಂತೆ ಹಿಡಿದಿದ್ದ [ರಾಮಾ.- 
ಯುದ್ಧ. ೨೨]. 

ನಲಕೂಬರ.--ಕುಬೇರನ ಕರಿಯ ಮಗ. ಮಣಿಗ್ರೀವನೆಂಬವ ಇವನ 
ಅಣ್ಣ [ಭಾರ.-ಸ. ೧೦. ವನ, ೨೮೧]. ಇವರಿಬ್ಬರೂ ಒಮ್ಮೆ ಕೈಲಾಸ ಪರ್ವತದಲ್ಲಿ 
ಯಕ್ಷಿಣಿಯರೊಂದಿಗೆ ವಿಹರಿಸುತ್ತ ಮದ್ಯಪಾನಮಾಡಿ, ಮತ್ತ_ರಾಗಿ, ಆ ನಿಲಾಸಿನಿಯ 
ರೊಂದಿಗೆ ಗಂಗಾ ಜಲದಲ್ಲಿ ಕೇಳೀಸುಖವನ್ನು ಅನುಭವಿಸುತ್ತಿದ್ದರು. ಅಷ್ಟರಲ್ಲಿ 
ನಾರದ ಮುನಿ ಅಲ್ಲಿಗೆ ಬರುತ್ತಿದ್ದುದನ್ನು ಕಂಡು ಆ ವಿಲಾಸಿನಿಯರು ಮುನಿ ಶಾಸ 


ನವಗ್ರಹಗಳು 858 ನಹುಷ 


ಕೊಡುವನೆಂಬ ಭಯದಿಂದೆ ತಮ್ಮ ತಮ್ಮ ವಸ್ತ್ರಗಳನ್ನು ಉಟ್ಟು ಕೊಂಡರು. ಮಧು 
ಮತ್ತ,ರಾದ ಇವರಿಬ್ಬರೂ ಜಲಕೇಳಿಯಲ್ಲಿಯೇ ಆಸಕ್ಷೊರಾಗಿಷ್ದುದನ್ನು ಕಂಡು ಕುಪಿತ 
ನಾದ ಮುನಿ ಇವರಿಬ್ಬರನ್ನೂ ಮತ್ತ್ವಿಯ ಮರಗಳಾಗಿ ಜನಿಸುವಂತೆ ಶಾವವಿತ್ತ್ವ. 
ನಳಕೂಬರ, ಮಣಿಗ್ರೀನರು ಎಚ್ಚತ್ತು ಆ ಮುನಿಯನ್ನು ಮರೆಹೊಕ್ತು, ತಮ್ಮ 
ಅವರಾಧವನ್ನು ಮನ್ನಿಸುವಂತೆ ಜೇಡಿ "" ನೂರು ವರ್ಷಗಳ ಕಾಲ ಮರಗಳಾಗಿದ್ದು, 
ಶ್ರೀ ಕೃಷ್ಣನ ಮೂಲಕ ನಿಮ್ಮ ಈಗಣ ಸ್ಥಿತಿಯನ್ನು ನಡೆಯುವಿರಿ'' ಎಂಬುದಾಗಿ 
ಅನುಗ್ರಹೆಸಡೆದರು. ಬಳಿಕ ಇವರಿಬ್ಬರೂ ಗೋಕುಲದಲ್ಲಿ ನಂದನ ಅಂಗಳದಲ್ಲಿ ವಿಶಾಲ 
ನಾದ ಮತ್ತಿ,ಯ ಮರಗಳಾಗಿ ಜನಿಸಿದರು. ಒಂದು ದಿನ ಕೃಷ್ಣೆ ಯಶೋದಿೆಗೆ 
ತಿಳಿಯದಂತೆ ಬೆಣ್ಣೆಯ ಮಡಕೆಯನ್ನು ಒಡೆದು ಬೇಕಾದಷ್ಟು ತೆಗೆದುಕೊಂಡು 
ಬಂದು ಅಂಗಳದಲ್ಲಿದ್ದ ಒಂದು ಒರಳುಕಲ್ಲಿನ ಮೇಲೆ ಕುಳಿತು ಪಕ್ಕದಲ್ಲಿದ್ದ ಮಂಗಕ್ಕೂ 
ಸ್ವಲ್ಪು ಕೊಟ್ಟು ತಾನೂ ತಿನ್ನುತ್ತಿದ್ದ. ಇಷ್ಟರಲ್ಲಿ ಯಶೋಡಿ ಬೆಣ್ಣೆಯ ಮಡಳೆ 
ಒಡೆದಿರುವುದನ್ನು ಕಂಡು ಆ ಕೆಲಸ ಕೃಷ್ಣನಿಂದಲೇ ನಡೆದಿರಬೇಕೆಂದು ನಿಶ್ಚಯಿಸಿ, 
ಬಹಳೆ ಪ್ರಯಾಸದಿಂದ ಅವನನ್ನು ಹಿಡಿತಂದು ಅಂಗಳದಲ್ಲಿದ್ದ ಒರಳುಕಲ್ಲಿಗೆ ಕಟ್ಟ 
ಹಾಕಿದಳು. ಕೃಷ್ಣ ಆ ಒರಳನ್ನು ಎಳೆದುಕೊಂಡು ಆ ಎರಡು ಮತ್ತಿಮರಗಳ 
ನಡುವೆ ನುಗ್ಗಿದ. ಒಡನೆಯೇ ಆ ಮರಗಳೆರಡೂ ಬುಡಮುಟ್ಟಿ ಉರುಳಿಬಿದ್ದು ಎ 
ಅವೆರಡು ಮರಗಳಿಂದಲೂ ಇಬ್ಬರು ದಿವ್ಯಪುರುಷರು ಹೊರಬಂಡು, ಕೃಷ್ಣ ನನ್ನು 
ಹೊಗಳಿ ನಿಮಾನಾರೂಢರಾಗಿ ತಮ್ಮ ಪಟ್ಟಣವಾದ ಅಲಕಾವತಿಗೆ ಹೋದರು. 
ನಳಕೂಬರ ಯಾನಾಗಲೂ ವಿಲಾಸಪ್ರಿಯ. ದೇವವಿಲಾಸಿನಿಯಾದ ರಂಭೆ ಇವನಿಗೆ 
ವ್ರೇಮಾಸ್ಪುದಳಾದವಳು [ಭಾಗ.-೧೦-೧೦]. 

ನನಗ್ರಹಗಳು.--ಇವರ ಮಂಡಲಗಳು, ಅವುಗಳ ವಿಸ್ತಾರ, ರದ, ವಾಹನಾದಿ 
ಗಳ ವರ್ಣನೆ [ಲಿಂಗ.-೫೭, ೫೮]. 

ನನನಿಧಿಗಳು.--ಸದ್ಮ ಮಹಾಪದ್ಮ ಶಂಖ, ಮಕರ, ಕಚ್ಚನಸ, ಮುಕುಂದ, 
ಕುಂದ, ನೀಲ, ವರ ಎಂಬುವು. ಈ ಒಂಬತ್ತಕ್ಕೂ ಕುಬೇರ ಅಧಿಪತಿ, ನೋಡು-- 
ಕುಬೇರ [ಮಾರ್ಕಂ.-೬೫], 

ನಹುಷ.--ಚಂದ್ರ ವಂಶದ ಅರಸು. ಉಊರ್ವಶೀ ಪುರೂರವರ ಮಗನಾದ 
ಆಯು ರಾಜನಿಂದ ಸ್ವರ್ಭಾನನಿಯಲ್ಲಿ ಜನಿಸಿದವ [ಭಾರ.-ಆದಿ. ೬೩, ೬೯. ಸಭಾ. ೮. 
ವಿರಾ. ೫೩, ಭಾಗ.-೯-೧೭. ಹೆರಿ.-೧-೧೮. ವಾಯು.-೯೨. ಬ್ರಹ್ಮೆ-೧೧]1. ಈತ ಪಿತೃ 
ದೇವತೆಗಳ ಕನ್ಯೆಯಾದ ವಿರಜೆಯೆಂಬವಳನ್ನು ಮದುವೆಯಾಗಿದ್ದ [ಬ್ರಹ್ಮ-೧೨. 
ಹೆರಿ.-೧-೩ಂ]. ಈತನಿಗೆ ಯತಿ, ಯಯಾತಿ, ಸಂಯಾತಿ, ಆಯತಿ, ಅಯತಿ, 


ಧ್ರುವ ಎಂಬುದಾಗಿ ಆರು ಮಂದಿ ಮಕ್ಕುಳ್ಳು (ಆದಿ. ೬೯]. ಇಂದ್ರ ವೃತ್ರನನ್ನು 
28 


ನೆಹುಷ 854 ನಹುಷ 


ಕೊಂದು ಬ್ರಹ್ಮಹತ್ಯಾವಾತಕಕ್ಕೆ ಗುರಿಯಾಗಲಾಗಿ, ಆ ವಾಪವನ್ನು ನಿವೃತ್ತಿಮಾಡಿ 

ಇಳ್ಳುವುದಕ್ಕಾಗಿ ಎಲ್ಲಿಯೋ ಹೋದ. ಆಗ ದೇವತೆಗಳೆಲ್ಲರೂ ಬ್ರಹ್ಮನಲ್ಲಿಗೆ ಹೋಗಿ 
ಸ್ವರ್ಗರಾಜ್ಯಕ್ಕೆ ಅಧಿನತಿಯಿ್ಲವೆಂದು ಹೇಳಿದರು. ಆಗ ಚತುರ್ಮುಖ ಭೂ ಲೋಕ 
ದಲ್ಲಿರುವ ನಹುಷ ಚಕ್ರವರ್ತಿಯನ್ನು ಕರೆತಂದು ಇಂದ್ರಪದವಿಯಲ್ಲಿಟ್ಟುಕೊಳ್ಳುವು 
ದಾಗಿ ಹೇಳಿದ. ದೇವತೆಗಳು ನಹುಷನಲ್ಲಿಗೆ ಹೋಗಿ ಬೇಡಿದರು. ನಹುಷ ಮೊದಲು 
ಸಮ್ಮತಿಸಲಿಲ್ಲ. ದೇವತೆಗಳ ಬಲಾತ್ವಾರೆದಿಂದ ಸಮ್ಮತಿಸಿ ದೇವಲೋಕಾಧಿವತ್ಯವನ್ನು 
ಪಡೆದ [ಭಾರ.-ಉ. ೧೦. ಅನು. ೧೫೬. ಭಾಗ.-೬-೧೩. ದೇ. ಭಾ.-೬. ಸ್ಟಾ೦.-೭, ೮]. 
ಇಷ್ಟರಲ್ಲಿ ಇಂದ್ರ ವಿಷ್ಣುವಿನ ಸೂಚನೆಯ ಮೇರೆಗೆ ಅಶ್ವಮೇಧವನ್ನು ಮಾಡಿ ಬ್ರಹ್ಮ 
ಹತ್ಯೆಯನ್ನು ಹೋಗಲಾಡಿಸಿಳೊಂಡು ದೇವರಾಜನಟ್ಟಕ್ಕೆ ಯೋಗ್ಯನಾದ. ಆ ನಮ 
ಯಲ್ಸೆ ನಹುಷನ ದುರ್ದೈವದಿಂದ ತಾನು ಇಂದ್ರನ ರಾಣಿಯನ್ನು ಕೂಡಬೇಕೆಂಬ 
ದುರಭಿಲಾಷೆ ನಹುಷನಿಗೆ ತಲೆಜೋರಿತು. ಅಂತೆಯೇ ಶಚಿಯಲ್ಲಿಗೆ ದೂತರನ್ನು 
ಕಳುಬದ. ಶಚಿ ಸ್ವಲ್ಪ ಯೋಚಿಸಿ, "" ನೀನು ಅಪೂರ್ವವಾದ ವಾಹನದಲ್ಲಿ ಕುಳಿತು 
ಕೊಂಡು ಬಂದಲ್ಲಿ ನಾನು ನಿನ್ನ ವಶವರ್ಕಿನಿಯಾಗುವೆನು'' ಎಂದು ಹೇಳಿಕಳುಹಿ 
ದಳು. ನಹುಷ ಅಂತೆಯೇ ಆಗಬಹುದೆಂದು ಹೇಳಿಕಳುಹಿ, ಸಪ್ತರ್ಷಿಗಳನ್ನು 
ವಾಹನವಾಗಿ ಏರ್ಪಡಿಸಿಕೊಂಡು, ತಾನು ಪಲ್ಲಕ್ಕಿಯಲ್ಲಿ ಕುಳಿತು ಶಚಿಯ ಮನೆಗೆ 
ಹೊರಟಿ. ಈ ಸಪ್ತರ್ಷಿಗಳೊಂದಿಗೆ ಅಗಸ್ತ್ಥ್ಯರೂ ಪಲ್ಲಕ್ಕಿಯನ್ನು ಹೊರುತಿ ದ್ದರು. 
ಶಚಿಯ ಮನೆಗೆ ಬೇಗ ಹೋಗಬೇಕೆಂಬ ಆತುರದಿಂದಿದ್ದ ನಹುಷ "" ಸರ್ಪ, ಸರ್ಪ''` 
(ಬೇಗ ನಡೆ, ಬೇಗ ನಡೆ) ಎಂದು ಹೇಳುತ್ತ, ಅಗಸ್ತ್ಯ $ನ ತಲೆಯಮೇಲೆ ಕಾಲಿನಿಂದ 
ಒದ್ದೆ. ಕ್ರುದ್ಧನಾದ ಅಗಸ್ತ್ಯ "" ಸರ್ವೋ ಭವ'' (ಸರ್ಪರೂಪವನ್ನು ಧರಿಸು) ಎಂದು 
ಶಾಪವಿತ್ತ್ವ. ಕೂಡಲೇ ನಹುಷ ದೊಡ್ಡ ಸರ್ಪವಾಗಿ ಬಿದ್ದ [ಭಾರ.-ವನ. ೧೮೦]. 
ಪಾಂಡವರು ವನವಾಸಮಾಡುತ್ತಿದ್ದಾಗ ಒಂದು ದಿನ ಭೀಮ ಬೇಟೆಗೆ ಹೋಗಿದ್ದಾಗ 
(ಅಜಗರ) ಹೆಬ್ಬಾವು ರೂಪದಿಂದಿದ್ದ ನಹುಷ ಭೀಮನನ್ನು ಶೆಕ್ಕೈಹಾಕಿ ಕೆಲವು ಪ್ರಶ್ನೆ 
ಗಳನ್ನು ಕೇಳಿದ. ಭೀಮನಿಂದ ಸಮರ್ಪಕವಾದ ಉತ್ತರ ದೊರೆಯಲಿಲ್ಲ. ಅದರ 
ತೆಳ್ಳೆಯನ್ನು ಬಿಡಿಸಿಕೊಳ್ಳಲು ಭೀಮನ ಸಾಹಸವೂ ಪ್ರಯತ್ನವೂ ವ್ಯರ್ಧವಾಯಿತು. 
ಇತ್ತ ವಾಂಡವರ ಆಶ್ರಮದಲ್ಲಿ ಕೆಲ ಅಸಶಕುನಗಳು ಕಾಣಬ೦ದವು. ಯುಧಿಸ್ಮಿರ 
ಹೆದರಿ ಭೀಮನನ್ನು ಹುಡುಕಿಕೊಂಡು ಹೋಗಿ ನೋಡುವಲ್ಲಿ, ಆ ಹೆಬ್ಬಾವು ಯುಧಿಷ್ಕಿರ 
ನನ್ನು ಅದೇ ಪ್ರಶ್ನೆಗಳನ್ನೇ ಕೇಳಿತು. ಯುಧಿಷ್ಠಿರ ಆ ಹಾವಿನ ಪ್ರಶ್ನೆಗಳಿಗೆಲ್ಲ 
ಸಮರ್ಪಕವಾದ ಉತ್ತರವನ್ನು ಹೇಳಲಾಗಿ ಆ ಹಾವು ಭೀಮನನ್ನು ಬಿಟ್ಟು, ತಾನೂ 
ಆ ಸರ್ಪಜೇಹವನ್ನು ತೊರೆದು ನಹುಸಡೇಹನನ್ನು ಧರಿಸಿತು. ನಹುಷ ಕೂಡಲೇ 
ಸ್ವರ್ಗಕ್ಕೆ ಹೋದ [ಭಾರೆ.-ವನ. ೧೮೨, ೧೮೩, ಉ, ೧೭. ಅನು. ೧೫೭]. ಚ್ಯವನ 


ನಾಕ್ಸ್‌ ತ್ರಮಣ್ಣಲ 355 ನುಭಾಗ 


ಮುನಿ ನೀರಿನಲ್ಲಿ ಮುಳುಗಿ ತನಸ್ಸುಮಾಡುತಿ_ದ್ಹು ಜಿಸ್ತರ ಬಲೆಗೆ ಸಿಕ್ಕಿದ್ದಾಗ 
ಅತನನ್ನು ಬಿಡಿಸಿದ. ನೋಡು--ಗವಿಜಾತ, ಚ್ಯವನ ಅನು. ೮೬]... ಈತ 
ದೇವಶಿಲ್ಪಿಯಾದ ತ್ವಷ್ಟೃವಿನಿಂದ ಒಂದು ಗೋವನ್ನು ಹಡೆದ [ಶಾಂತಿ. ೨೭೪]. 

ನಾಕ್ಸ್ಟತ್ರಮಣ್ಮ ಲ.--ನಕ್ಷ್ಪತ್ರಮಂಡಲ. ಆಕಾಶದಲ್ಲಿ ಕಾಣುವ ತೇಜಸ್ಸಿನ 
ಸಮುದಾಯ. ಅಶ್ವಿನೀ ಮೊದಲಾದ ಇಪ್ಪತ್ತೇಳು ತಾರೆಗಳಿಗಿಂತಲೂ ಇವು ಬೇಕೆ. 
ಇವುಗಳೆಲ್ಲವೂ ಸೂರ್ಯನ ಪ್ರಕಾಶದ ಮೂಲಕ ಮಿನುಗುತ್ತನೆ. 

""ಏವಂ ಸೂರ್ಯಪ್ರಭಾವೇಣ ನಕ್ಸತ್ರಗ್ರಹ ತಾರಕಾಃ। 
ದೃಶ್ಯಂತೇ ದಿವಿ ತಾಸ್ಸರ್ವಾಃ ವಿಶ್ವಂ ಜೀದಂ ಪುನರ್ಜಗತ್‌ ॥ 
ನ ಕ್ಷೀಯಂತೇ ಯತಸ್ತಾನಿ ತಸ್ಮಾನ್ನಕ್ಸತ್ರತಾ ಸ್ಮೃತಾ॥'' 
[ಲಿಂಗ.-೬೦]. 

ನಾಗ್ನ ಜಿತಿ.--ಕೋಸಲ ದೇಶಾಧಿಸತಿಯಾದ ನಗ್ನಜಿತನೆಂಬ ಅರಸನಿಗೆ ಸತ್ಯೆ 
ಯೆಂಬ ಮಗಳಿದ್ದಳು. ಈಕೆಗೆ ನಾಗ್ರಜಿತಿಯೆಂಬುದು ತಂದೆಯ ಮೂಲಕ ಬಂದ 
ಹೆಸರು. ಆ ರಾಜನಲ್ಲಿ ಕೊಬ್ಬಿದ ಏಳು ಗೂಳಿಗಳೂ ಇದ್ದುವು. ಅವುಗಳನ್ನು 
ನಿಗ್ರಹಿಸುವುದು ಯಾರಿಗೂ ಸಾಧ್ಯವಾಗಿರಲಿಲ್ಲ. ನಗ್ನಜಿತ ಆ ಗೂಳಿಗಳನ್ನು ಅಣಗಿಸಿ 
ದನನಿಗೆ ತನ್ನ ಮಗಳನ್ನು ಕೊಡುವುದಾಗಿ ಪ್ರತಿಜ್ಞೆ ಮಾಡಿದ್ದ. ಇಂತಿರಲು ಈ 
ಸಮಾಚಾರವನ್ನು ಕೇಳಿದ ಕೃಷ್ಣ ಆತನಲ್ಲಿಗೆ ಹೋಗಿ, ಸತ್ಯ ಎತನಾಗಿ, ಆ ಗೂಳಿ 
ಗಳ ಸೊಕ್ಕನ್ನು ಮುರಿದು ನಾಗ್ನಜಿತಿಯನ್ನು ಮದುವೆಯಾದ [ಭಾಗ.-೧ಂ, ೫೮]. 

ನಾಚಿ ಕೇತ.--ನೋಡು--ನಚಿಕೇತ, 

ನಾಡೀಜಂಘ (ನಾಲಿಜಂ ಘ).--ಒಂದು ಬಕ ಪಕ್ಷಿ. ನೋಡು-ಇಂದ್ರ 
ದ್ಯುಮ್ಹು, ವ್ರಾವಾರಕರ್ಣ, ಮಾರ್ಕಂಡೇಯ (ಭಾರ.-ವನ. ೨೦೨]. 

ನಾಭಾಗ.--ಸೂರ್ಯ ವಂಶದ ಅರಸು. ವೈವಸ್ವತ ಮನುವಿನ ಮಗ. (ಆದಿ. 
೯]. ವಿಷ್ಣುಭಕ್ತ್ವಾಗ್ರೇಸರನಾದ ಅಂಬರೀಷ ಈತನ ಮಗ [ಭಾಗ-೪]. 
ಈತ ಸ್ವಯಂ ಭೂತೀರ್ಥಯಾತ್ರೆಗಾಗಿ ಹೊರಟದ್ದಾಗ ಬ್ರಹ್ಮಸರೋವರದಲ್ಲಿದ್ದ 
ಒಂದು ತಾವರೆ ಹೂವನ್ನು ಅಗಸ್ತ_ $ ಮುನಿ ಕುಯ್ದ. ಅಗಸ್ತ್ಯ ಮುನಿಯ ಮೂಲಕ 
ಧರ್ಮಶ್ರವಣಮಾಡಬೇಕೆಂಬ ಅಭಿಲಾಷೆಯಿಂದ ಇಂದ್ರ ಗೋಪ್ಯವಾಗಿ ಆ ಹೂವನ್ನು 
ಅಪಹರಿಸಿದ. ಅಗಸ್ತ್ಯ ಸುತ್ತಮುತ್ತಣ ರಾಜರನ್ನೂ ಮುಧಿಗಳನ್ನೂ ಕಳ್ಳರೆಂದು 
ಶಂಕಿಸುತ್ತಿರುವಲ್ಲಿ ಒಬ್ಬೊಬ್ಬರೂ ತಾನು ಕದಿಯಲಿಲ್ಲವೆಂದು ಪ್ರತಿಜೆ ಮಾಡಿದರು. 
ಆಗ ನಾಭಾಗನೂ ಆಣೆಯಿಟ್ಟು ಕೊಂಡ. ಆಗ ಇಂದ್ರ ಆ ಹೂವನ್ನು ತಾನು 
ಅಪಹರಿಸಿರುವುದಾಗಿ ಹೇಳಿ, ಅದಕ್ಕೆ ಕಾರಣವನ್ನೂ ತಿಳಿಸಿ ಅಗಸ್ತ_ 5ನ ಕ್ಸಮೆಯನ್ನು 
ಬೇಡಿದೆ [ಅನು. ೧೪೩]. 


ನಾಭಿ 356 ನಾರದ 


ನಾಭಿ.--ಪ್ರಿಯವ್ರತ ಮಹಾರಾಜನ ಪುತ್ರನಾದ ಆಗ್ನೀದ್ರನಿಂದ ವಿಪ್ರ ಚಿತ್ತ 
ಯೆಂಬ ಅನ್ಸರಸಿಯೆಲ್ಲಿ ಜನಿಸಿದ ಒಂಬತ್ತು, ಮಂದಿ ಮಕ್ಕಳಲ್ಲಿ ಹಿರಿಯವ. ಮೇರು 
ಪುತ್ರಿಯಾದ ಮೇರುದೇನಿಯೆಂಬವಳನ್ನು ಮದುವೆಯಾಗಿ ಯಷಭದೇವನೆಂಬ ಮಗ 
ನನ್ನು ಪಡೆದ. ಈ ನಾಭಿರಾಜ ಕಾವಾಡಿದ ಭೂ ಭಾಗಕ್ಕೆ ಅಜನಾಭ ಅಧವಾ 
ಭಾರತವರ್ಷವೆಂದು ಹೆಸರು [ಭಾಗ.-೫, ೧-೩]. 
ನಾರದ.--(1) ಸ್ವಾಯಂಭುವ ಮನ್ವಂತರದಲ್ಲಿ ಬ್ರಹ್ಮನ ಹೆತ್ತು. ಮಂದಿ 
ಮಾನಸ ವುತ್ರರಲ್ಲಿ ಕಡೆಯನ. ಈಶ ಬ್ರಹ್ಮನ ತೊಡೆಯಿಂದ ಜನಿಸಿದವ. ಮರೀಚಿ, 
ಅತ್ರಿ, ಅಂಗಿರಸ, ವುಲಸ್ತ್ವ್ಯ, ಪುಲಹ, ಕ್ರತು, ಭೃಗು, ದಕ್ಷ, ವಸಿಷ್ಕರೆಂಬ 
ಒಂಬತ್ತು, ಮಂದಿಯೂ ಇವನ ಅಣ್ಣಂದಿರು. ಈತ ಬ್ರಹ್ಮಚಾರಿ. 
ಮರೀಚಿರತ್ರ್ಯ೦ಗಿರನೌ ವ್ರಲಸ್ತ್ವ್ಯಃ ಪುಲಹಃ ಕ್ರತುಃ । 
ಭೃಗುರ್ರಸಿಷ್ಮೋ ದಕ್ಷಶ್ವ ದಶಮಸ್ತೆತ್ತ ನಾರದಃ ॥ 
(ಭಾಗ.-೩-೧೨. ಮತ್ಸ್ಯ್ಯ.-೩]. 

(11) ಮೇಲೆ ಹೇಳಿದ ನಾರದ ಪರಮೇಶ್ವರನ ಶಾಪದಿಂದ ದೇಹತ್ಯಾಗ 
ಮಾಡಿ ಮರಳಿ ಜನಿಸಿದ. ಈತ ವರ್ವತ ಮುನಿಯ ಸೋದರಮಾವ [ಭಾರ.-ನಭಾ. 
೧೦. ಶಾಂತಿ. 8೯]. 

ನಾರದಃ ಪರ್ವತಕ್ಕೈವ ದ್ವಾವೃಹೀ ಲೋಕಸತ ಮ್‌ । 
ಮಾತುಲೋ ಭಾಗಿನೇಯಶ್ಚ ಹೇವಲೋಕಾದಿಹಾಗತ” ॥ 
[ಭಾರ.-ಶಾಂತಿ. ೩೦]. 
ಕತ ದೇವರ್ಷಿ. ಈ ನಾರದ ಸೃಂಜಯ ರಾಜನ ಮಗಳಾದ ದಮಯಂತಿಯನ್ನು 
ಮದುವೆಯಾಗಿದ್ದ [ಭಾರ.-ಶಾಂತಿ. ೩೦. ದೇ.ಭಾ.-೬-೨೭]. 

(ii) ಒಬ್ಬ ಮಹರ್ಷಿ. ಈತನಿಗೆ ಅರುಂಧತಿಯೆಂಬ ತಂಗಿಯಿದ್ದಳು. 
ನಾರದ ಈಕೆಯನ್ನು ವಸಿಷ್ಠನಿಗೆ ಕೊಟ್ಟು ಮದುವೆಮಾಡಿದ [ಲಿಂಗ.-೬೩]. ಈಶನ 
ಹೆಂಡತಿಯ ಹೆಸರು ಸತ್ಯವತಿ [ಭಾರ.-ಉ. ೧೧೮]. 

(iv) ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಕಶ್ಯಪ ಖುಷಿ 
ಯಿಂದ ಮುನಿಯೆಂಬ ಪತ್ನಿಯಲ್ಲಿ ಜನಿಸಿದ ದೇವ ಗಂಧರ್ವರಲ್ಲಿ ಒಬ್ಬ [ಭಾರ.- 
ಆದಿ. ೬೬]. 

(೪) ವಿಶ್ವಾಮಿತ್ರ ಮಹರ್ಷಿಯ ಮಕ್ಕಳಲ್ಲಿ ಒಬ್ಬ. ಈತ ಜನಮೇಜಯನ 
ಸರ್ಪಸತ್ರದಲ್ಲಿ ಸದಸ್ಯನಾಗಿದ್ದ [ಅನು. ೭]. ಪರ್ವತ ಮುನಿಯ ಸೋದರಮಾವ 
ಕೆಂಬುದಾಗಿ ಪ್ರಖ್ಯಾತಿವೆತ್ತ, ಬ್ರಹ್ಮರ್ಸಿಯೆನಿಸಿದ ನಾರದನೇ ಸಾಮಾನ್ಯವಾಗಿ 
ಪುರಾಣೇತಿಹಾಸಾದಿಗಳಲ್ಲಿ ವರ್ಣಿತನಾಗಿರುವ ನಾರದನೆಂಧು ಕಿಳಿದುಬರುತ ಜಿ. 


ನಾರೆದೆ 857 ಸಾರದೆ 


ಸಾಮಾನ್ಯವಾಗಿ ಆನತ್ತಿಗೆ ಗುರಿಯಾದವರಿಗೆ ತಕ್ಕ ಪ್ರತೀಕಾರವನ್ನು ತೋರಿ, 
ಸಹಾಯಮಾಡುವುದರ ಮೂಲಕ ಲೋಕಕ್ಕೆ ಮಂಗಳವನ್ನುಂಟುಮಾಡುವುದೇ 
ಈತನ ಜನ್ಮನ)ತವಾಗಿತ್ತು. ಈತ ಅಷ್ಟದಿಕ್ಪಾಲಕರ ಸಭೆಗಳಲ್ಲಿಯೂ ತ್ರಿಮೂರ್ತಿ 
ಗಳಲ್ಲಿಯೂ ವಿಶೇಷವಾಗಿ ಹೋಗಿಬರುತ್ತ, ಭೂ ಲೋಕದಲ್ಲಿಯೂ ಸಂಚರಿಸುತ್ತಿದ್ದ. 
ಈ ಕಾರಣದಿಂದ ಈತನಿಗೆ " ತ್ರಿಲೋಕ ಸಂಚಾರಿ''ಯೆಂದು ಹೆಸರು. ದಕ್ಷನ 
ಮಕ್ಕಳಾದ ಹರ್ಯಶ್ವ, ಶಬಲಾಶ್ಚರೆಂಬ ಎರಡು ವಂಗಡದನರಿಗೂ ಜ್ಞಾನವನ್ನು 
ಉಪದೇಶಿಸಿ, ಸೃಷ್ಟಿಕಾರ್ಯವಿಮುಖರನ್ನಾಗಿ ಮಾಡಿ "" ನಿನಗೆ ಎಲ್ಲಿಯೂ ನೆಲೆಯಿಲ್ಲ 
ದಿರಲಿ, ನೀನು ಕಲಹಸ್ರಿಯನಾಗಿ ಅಲೆಯುತ್ತಿರು'' ಎಂಬುದಾಗಿ ದಕ್ಷನಿಂದ 
ಶಾಪವನ್ನು ಪಡೆದ [ಶಿವ.-ಉಮಾ. ೩೧. ವಿಷ್ಣು.-೧-೧೫]. ನಾರದ ತ್ರಿಪುರಾಸುರ 
ರಲ್ಲಿಗೆ ಹೋಗಿ, ಶಿವನೊಂದಿಗೆ ಯುದ್ಧಮಾಡುವಂತೆ ಅವರನ್ನು ಪ್ರೋತ್ಸಾಹಿಸಿ, 
ಶಿವನ ಮೂಲಕ ಯುದ್ಧ ದಲ್ಲಿ ತ್ರಿಪುರ ನಾಶಮಾಡಿಸಿದ್ದು. ಮಯ ನಾರದರ ಸಂವಾದ 
[ಮತ್ಸ್ಸ್ಯ.-೧೩೪]. ನಾರದ ಮಹಾಭಾರತ ಕಥೆಯನ್ನು ದೇವಲೋಕದಲ್ಲಿ ಪ್ರಚಾರ 
ಗೊಳಿಸಿದ್ದು [ಭಾರ.-ಆದಿ. ೧]. ವಾಂಡವರು ದ್ರೌಪದೀ ಸ್ವಯಂವರಾನಂತರ ವಾರ 
ಣಾವತದಲ್ಲಿರುವಾಗ ನಾರದ ಅಲ್ಲಿಗೆ ಬಂದು, ಅವರಿಗೆ ಸುಂದೋಪಸುಂದರ ಕಥೆ 
ಯನ್ನು ಹೇಳಿ ವಾಂಡವರೈವರೂ ಕ್ರಮವಾಗಿ ಒಂದೊಂದು ವರ್ಷದ ಪ್ರಕಾರ 
ದೌಿಸದಿಯ ಸಂಗಡ ಸಂಸಾರಮಾಡಿಕೊಂಡಿರುವಂತೆ ಕಟ್ಟುಮಾಡಿ, ಆ ಕಟ್ಟು 
ವಾಡಿಗೆ ತಪ್ಪಿದಲ್ಲಿ ಒಂದು ವರ್ಷಕಾಲ ತೀರ್ಥಯಾತ್ರೆ ಮಾಡುವಂತೆ ಅವರಿಂದ 
ಪ್ರತಿಜ್ಞೆ ಮಾಡಿಸಿದ್ದು. ಇದೇ ನಿಯಮವನ್ನನುಸರಿಸಿ ಪಾಂಡವರು ಫಡೆಯುತ್ತಿರಲಾಗಿ 
ಒಮ್ಮೆ ಸರಿಹೊತ್ತಿನಲ್ಲಿ ಒಬ್ಬ ಬ್ರಾಹ್ಮಣನ ಗೋ ಧನವನ್ನು ಜೋರರು ಅಪಹರಿಸ 
ಲಾಗಿ, ಬ್ರಾಹ್ಮಣನ ಮೊರೆಯನ್ನು ಕೇಳಿ, ಶಸ್ತ್ರಶಾಲೆಗೆ ಹೋದ ಅರ್ಜುನ ದ್ರೌಸದೀ 
ಯುಧಿಸ್ಮಿರರನ್ನು ಮಲಗಿರುವಾಗ ಕಂಡು ತೀರ್ಥಯಾತ್ರೆಗೆ ಹೋದ [ಭಾರ.-ಆದಿ. 
೨೨೮, ೨೨೯]. ಮತ್ತೊಮ್ಮೆ ವಾಂಡವರು ಮಯನಿರ್ಮಿತವಾದ ಸಭೆಯಲ್ಲಿರುವಾಗ 
ನಾರದ ಅಲ್ಲಿಗೆ ಬಂದು ಅಷ್ಟದಿಕ್ಟಾಲಕರ ಸಭೆಗಳ ಸೊಬಗನ್ನು ಬಣ್ಣಿಸಿ, ಸ್ವರ್ಗ 
ಲೋಕದಲ್ಲಿದ್ದ ಪಾಂಡು ರಾಜನ ಸ್ಥಿತಿಯನ್ನು ತಿಳುಹಿ, ರಾಜಸೂಯೆಯಾಗ ಮಾಡಿ, 
ಅದರ ಫಲವನ್ನು ಪಾಂಡು ರಾಜನಿಗೆ ಧಾರೆಯೆರೆದುಕೊಡುನಂತೆ ಯುಧಿಷ್ಠಿರನನ್ನು 
ಪ್ರೋತ್ಸಾಹಗೊಳಿಸಿದ್ದು [ಸ. ೫-೧೨]. ಪಾಂಡವರು ಜೂಜಿನಲ್ಲಿ ರಾಜ್ಯವನ್ನು 
ಸೋತು ಕಾಮ್ಯಕ ವನದಲ್ಲಿ ನಾಸಮಾಡುತ್ತಿದ್ದಾಗ, ಶ್ರೀ ಕೃಷ್ಣ ಸತ್ಯಭಾಮಾದಿ 
ಗಳೊಂದಿಗೆ ಪಾಂಡವರಲ್ಲಿಗೆ ಬಂದಿದ್ದಾಗ ನಾರದ ಮಾರ್ಕಂಡೇಯನ ಸಂಗಡ ಯುಧಿ 
ಸ್ಮಿರನಲ್ಲಿಗೆ ಬಂದು, ಆತನನ್ನು ಸಂತವಿಸಿದ [ವನ. ೧೮೫]. ಯುಧಿಷ್ಠಿರ ಗಂಗಾ 
ತೀರದಲ್ಲಿ ತನ್ನ ಜ್ಞ್ಯಾತಿ ಬಾಂಧವರಿಗೆಲ್ಲಾ ಉತ್ತರಕ್ರಿಯೆಗಳನ್ನು ಮಾಡಿದ ತರು 


ನಾರದೆ 258 ನಾರದ 


ವಾಯ ನಾರದ ಅಲ್ಲಿಗೆ ಬಂದು ಯುಧಿಷ್ಠಿರನ ಕೋರಿಕೆಯ ಮೇರೆಗೆ ಕರ್ಣನ 
ವೃತ್ತಾಂತವನ್ನು ಆದ್ಯಂತವಾಗಿ ತಿಳಿಸಿದ [ಶಾಂತಿ. ೧]. ನಾರದ ವರ್ವತರ ಕಲಹ, 
ಶಾಸಗಳು (ಶ್ರೋ. ಸೆ ಶಾಂತಿ. ೩8೯]. ನಾರದ ಯುಧಿಷ್ಠಿರನಿಗೆ ಸ್ವರ್ಣಷ್ಮೀನವಿ 
ಚರಿತ್ರೆಯನ್ನು ಬಣ್ಣಿಸಿದ್ದು ಶಾಂತಿ. ೩೦]. ಶ್ರೀ ಕೃಷ್ಣ ಉಗುಸೇನಥಿಗೆ. ಸಸರ 
ಗುಣವನ್ನು ತಿಳಿಸಿದ್ದು [ಶಾಂತಿ. ೨೩೭]. ನಾರದ ಬದರೀ ಕ್ಷೇತ್ರದಲ್ಲಿ ನಾರಾಯಣ 
ನನ್ನು ಸಂದರ್ಶಿಸಿ, ಅತನ ಅವ್ರುಣೆಯ ಮೇರೆಗೆ ಶ್ವೇತ ದ್ವೀಪಳ್ಳೆ ಹೋದದ್ದು. ಅಲ್ಲಿ 
ಭಗವಂತನನ್ನು ಹೊಗಳಿದ್ದು ೯ ಅಲ್ಲಿದ್ದ ನಿಷ್ಣುವಿನ ಮೂಲಕ ನಾರದ ದಶಾವತಾರ 
ಚರಿತ್ರೆಯನ್ನು ಕೇಳಿ ತಿಳಿದದ್ದು [ಶಾಂತಿ. ೩೪೩-೩೪೮]. ಅಕಂಪನ ರಾಜನೊಂದಿಗೆ 
ಸಂವಾದ [ಶಾಂತಿ. ೨೬೨], ಜ್ಞಾನ ದುಃಖಾದಿಗಳನ್ನು ನಿನೃತ್ತಿ,ಮಾಡುವು 
ದೆಂಬ ನಿಷೆಯವಾಗಿ ಸಮಂಗ ಮುನಿಯೊಂದಿಗೆ ಸಂವಾದಮಾಡಿದ್ದು [ಶಾಂ. ೨೯೨]. 
ಮುಕಿ_್ತಿಸಾಧನೆಗಳನ್ನು ಬಣ್ಣಿಸಿ ಗಾಲವ ಮುನಿಯೊಂದಿಗೆ ಸಂವಾದ [ಶಾಂ. ೨೯೩], 
ವ್ಯಾಸ ಪುತ್ರನಾದ ಶುಕ ಮುನಿಗೆ ಮೋಕ್ಸಮಾರ್ಗ ಪ್ರದರ್ಶನಾರ್ಥವಾಗಿ ಹಿತೋಪ 
ದೇಶಮಾಡಿದ್ದು [ಶಾಂ. ೩೩೮]. ಇಂದ್ರಸಾರಧಿಯಾದ ಮಾತಲಿ ತನ್ನ ಮಗಳಾದ 
ಗುಣಕೇಶಿಯೆಂಬ ಕಕ್ಕೆಗೆ ತಕ್ಕು ವರನನ್ನು ಹುಡುಕುವುದಕ್ಕಾಗಿ ಹೊರಟಾಗ, 
ನಾರದ ಮಾತಲಿಯ' ಸಂಗಡ ವಾತಾಳ, ಸುಪರ್ಣ, ನಾಗ, ವರುಣ ಲೋಕಗಳಿಗೆ 
ಹೋದದ್ದು [ಉದೊ ಸ್ಯಾ. ೯೮-೧೦೪]. ಭೂಶಸೃಷ್ಟಿಯ ವಿಷಯವಾಗಿ ಸನತು ಮಾರ 
ಮುನೀಶ್ವ ರಕೊಂದಿಗೆ. ಸಂನಾದ (ಅನು. ೩೮]. “ಯರ ವಾತಿವ್ರತ್ಯ ವಿಷಯವಾಗಿ 
ಮಾರ್ಕಂಜೇಯನೊಂದಿಗೆ ಸಂವಾದ (ಅನು, ೫೭]... ಚತುರ್ಯುಗಧರ್ಮ ವಿಷಯ 
ವಾಗಿ ಮಾರ್ಕಂಡೇಯನೊಂದಿಗೆ ಸಂವಾದ [ಅನು. ೫೪]. ಕನ್ಯಾದಾನ ಕಾಲಾದಿ 
ಗಳ ವಿಚಾರವಾಗಿ ಸಂವಾದ [ಅನು. ೫೫]. ಮನುಷ್ಯರಿಗೆ ಪೂಜನೀಯಗಳಾದ ಗುಣ 
ಗಳಾವುವೆಂಬ ನಿಷಯವಾಗಿ ಶ್ರೀ ಕೃಷ್ಣನೊಂದಿಗೆ ಸಂವಾದ [ಅನು. ೬೬]. ಸ್ತ್ರೀಯರ 
ಸ್ವಭಾವ ನಿಷಯವಾಗಿ ಪಂಚಚೂಡೆಯೆಂಬ ಅಪ್ಸರಸಿಯೊಂದಿಗೆ ಸಂವಾದ [ಅನು. 
೭೩]. ನಾರಾಯಣನೇ ಸರ್ವೋತ ಮನೆಂಬ ವಿಚಾರವಾಗಿ ಪುಣ್ಣರೀಕನೊಂದಿಗೆ 
ಸಂವಾದ [ಅನು. ೧೮೩]. ಪುಷ್ಕರಾಸ್ತೇಯ ಶಪಥ [ಅನು. ೧೪೩]. ಮರುತ್ತ, ರಾಜ 
ಯಜ ಮಾಡತೊಡಗಿದಾಗ, ಮರುತ್ತನ ಯಾಗಕ್ಟೆ ಸಂವರ್ಶನೇ ಯೋಗ್ಯ ನೆಂದು 
ಹೇಳಿ, ಸಂವರ್ತ ವಾಸಮಾಡುವ ಸ ಎಳವನ್ನು ಮರುತ್ತನಿಗೆ ತಿಳಿಸಿದ್ದು [ಆಶ್ತ ky 

ಸೃಷ್ಟಿ ವಿಚಾರವಾಗಿ ಡೇವತನೆಂಬ ಮುನಿಯೊಂದಿಗೆ ಸಂವಾದ (ಅಶ್ವ. ೨೫]. 
ರಾಷ್ಟ್ರ ಆಶ್ರಮದಲ್ಲಿ ವಾಸಮಾಡುತ್ತಿ,ದ್ದಾಗ ನಾರದ ಅತನಲ್ಲಿಗೆ ಇ ಟೇ 
ಫಲವನ್ನು ತಿಳಿಸಿದ್ದು [ಆಶ್ರ. ೨೧, ಇ ವಾಲ್ಮೀಕಿ ಮಹರ್ಷಿಗೆ ರಾಮಾಯಣ 
ಕಥಾಸಾರವನ್ನು ತಿಳುಬ, ಹ ರಚಿಸಲು ವಾಲ್ಮೀಕಿಗೆ ಪ್ರೋತ್ಸಾಹ 


ನಾರದೆ 859 ನಾರದೆ 


ಕೊಟ್ಟದ್ದು [ರಾಮಾ.-ಬಾ. ೧]. ಅಕಾಲ ಮರಣದಿಂದ ಸತ್ತ ಮಗನನ್ನು ಎತ್ತಿ 
ಕೊಂಡು ಅರಮನೆಯ ಮುಂದೆ ಹಾಕಿ, ರಾಮನನ್ನು ದೂರುತ್ತಿದ್ದ ಬ್ರಾಹ್ಮಣನ 
ಮಗನ ಸಾವಿಗಾಗಿ ರಾಮ ಚಿಂತಿಸುತ್ತಿರುವಲ್ಲಿ ನಾರದ ಅಲ್ಲಿಗೆ ಬಂದು, ಶ್ರೀ 
ರಾಮನಿಗೆ ಯುಗಧರ್ಮಗಳನ್ನು ತಿಳುಹಿದ್ದು [ರಾ.-ಉತ್ತ. ೭೪]. ಸಮಸ್ತ ಧರ್ಮ 
ಗಳಿಗಿಂತಲೂ ಹರಿಕೀರ್ತನವೇ ಶ್ರೇಷ್ಠವೆಂಬುದಾಗಿ ನಾರದ ವ್ಯಾಸನಿಗೆ ಹೇಳಿದ್ದು 
[ಭಾಗ.-೧-೫]. ಕೃಷ್ಣನಾಮ ಸಂಕೀರ್ತನದಿಂದ ನಾರದನಿಗೆ ಲಭಿಸಿದ ವುಣ್ಯಾತಿಶಯ 
ವರ್ಣನೆ [ಭಾಗ.-೧-೬]. ದಕ್ಷ ನುತ್ರರೆ£ರೂ ನಾರದನ ಮಾತಿನಿಂದ ವೈರಾಗ್ಯವನ್ನು 
ತಳೆಯಲು, "" ನೀನು ಯಾವಾಗಲೂ ಅಲೆಯುತ್ತ ಲೇ ಇರು. ನಿನಗೆ ಎಲ್ಲಿಯೂ 
ಸ್ಥಾನವ್ನಿದೇ ಹೋಗಲಿ'' ಎಂಬುದಾಗಿ ದಕ್ಷ ನಾರದನಿಗೆ ಶಾಪ ಕೊಟ್ಟಿದ್ದು 
[ಭಾಗ.-೫-೩]. ಶೂರನೇನ ದೇಶದ ಅರಸನಾದ ಚಿತ್ರಕೇತು ರಾಜ ವುತ್ರ ಶೋಕ 
ದಿಂದ ಪೀಡಿತನಾಗಿದ್ದಾಗ, ನಾರದ ಆತನಿಗೆ ತತ್ತೋನವದೇಶಮಾಡಿದ್ದು (ಭಾಗ.-೬- 
೧೫-೧೬]. ಪ್ರಹ್ಲಾದ ಗರ್ಭದಲ್ಲಿರುವಾಗಲೇ ನಾರದ ಆತನಿಗೆ ತತ್ವವನ್ನು ಉಪಜೀಶ 
ಮಾಡಿದ್ದು [ಭಾಗ.-೭-೬, ೭]. ಕೃಷ್ಣನ ಮಹಿಮೆಯನ್ನು ತಿಳಿಯಲು ನಾರದ 
ದ್ವಾರಕೆಯಲ್ಲಿ ಒಂದೊಂದು ಮನೆಯನ್ನೂ ಹೊಕ್ಕಾಗ ಕೃಷ್ಣ ನಿಕ ಕಾಲದಲ್ಲಿ 
ಅನೇಕ ಮಂದಿ ಅರಸಿಯರ ಮನೆಯಲ್ಲಿ ಸಂಸಾರಮಾಡಿಕೊಂಡಿದ್ದು , ಎಲ್ಲಾ ಪಡೆ 
ಗಳಲ್ಲಿಯೂ ನಾರದನಿಗೆ ದರ್ಶನವನ್ನಿತ್ತು ತನ್ನ ಮಹಿಮೆಯನ್ನು ತೋರ್ಪಡಿಸಿದ್ದು 
[ಭಾಗ.-೧೦-೬೯]. ನಾರಾಯಣನೊಂದಿಗೆ ಸಂವಾದ (ಭಾಗ.-೧೦-೮೭]. ಮದ್ರ 
ದೇಶಾಧಿಸನಾದ ಅಶ್ವಪತಿ ರಾಜನ ಮಗಳಾದ ಸಾವಿತ್ರಿ ಸತ್ಯವಂತನನ್ನು ವರಿಸಿದ 
ಳಂಬ ವಾರ್ತೆಯನ್ನು ಕೇಳಿ, ಸತ್ಯವಂತ ಮದುವೆಯಾದ ಒಂದು ವರ್ಷಕ್ಕೆ ಸರಿ 
ಯಾಗಿ ಸಾಯುವನೆಂದು ತಿಳುಹಿ, ಆ ಮೂಲಕ ಸಾವಿತ್ರಿ ಜಾಗರೂಕಳಾಗಿದ್ದು ತನ್ನ 
ಪತಿಯನ್ನು ಬದುಸಿಸಿಕೊಳ್ಳುವುದಕ್ಕೆ ತಕ್ಟ ವ್ರತಾದಿಗಳನ್ನು ಆಚರಿಸಲು ಸೌಕರ್ಯ 
ಮಾಡಿಕೊಟ್ಟ [ಭಾರ.-ವನ. ೨೯೪. ಮತ್ಸ ಕ್ರಿತೆ೦ಲ], ಯುದ್ಧರಂಗದಲ್ಲಿ ಮಡಿದ 
ತನ್ನ ಮಗನಿಗಾಗಿ ಗೋಳಾಡುತ್ತಿದ್ದ ಅಕಂಪನ ರಾಜನಲ್ಲಿಗೆ ಹೋಗಿ, ಮೃತ್ಯುವಿನ 
ಮತ್ತು ಸೃಷ್ಟಿಯ ಕಥೆಯನ್ನು ವಿವರಿಸಿ, ಅಕಂಪನನ ಮನಸ್ಸಿಗೆ ಶಾಂತಿಯನ್ನುಂಟು 
ಮಾಡಿದ್ದು [ಜ್ರೋ. ೫೨. ಶಾಂತಿ. ೨೬೨], ಶೈೈಬ್ಯ ರಾಜನಾದ ಸೃಂಜಯನೆಂಬ ಅರ 
ಸನ ಮಗನಾದ ಸುವರ್ಣಷ್ಮೀನಿಯನ್ನು ಕಳ್ಳರು ಅಸಹರಿಸಿರಲಾಗಿ ನಾರದ ಸೃಂಜಯ 
ನಲ್ಲಿಗೆ ಬಂದು, ಸುವರ್ಣಷ್ಮೀನಿಯನ್ನು ಬದುಕಿಸಿ, ಸೃಂಜಯನಿಗೆ ನೋಡಶಮಹಾ 
ರಾಜ ಚರಿತ್ರೆಯನ್ನು ವರ್ಣಿಸಿ, ಸೃ೦ಜಯನ ಮಗಳಾದ ಸುಕುಮಾರಿಯನ್ನು ಮದುವೆ 
ಯಾದದ್ದು [ಶಾಂತಿ. ೨೯]. ಯುಧಿಸ್ಮಿರನಿಗೆ ದಿತಿ ವಂಶನರ್ಣನೆಯನ್ನೂ, ವರ್ಣಾ 
ಶ್ರಮಧರ್ಮಗಳನ್ನೂ, ಮೋಕ್ಷ್ಟಲಕ್ಷ್ಮಣವನ್ನೂ ವಿವರಿಸಿ ಹೇಳಿದ್ದು [ಭಾಗ-೭]. 


ನಾರದಿಃ 260 ನಾರಾಯಣ 


ನಾರದೀ.--ನಾರದ ಒಮ್ಮೆ ಶ್ವೇತದ್ದೀಪಷವನ್ನು ನೋಡಹೋದ ; ಅಲ್ಲಿ ಮನ್ಮದ 
ನನ್ನೂ ಅಲ್ಲಗಳೆಯುವಂತಹ ನವಂ ದರ್ಯ ಭರಿತರಾದ ಹಲವು ಮಂದಿ ತರುಣರನ್ನು 
ಕಂಡು ಭ್ರಾಂತನಾಗಿ, ಮಾಯಾಸ್ತ್ವರೂಪ ಎಂತಹುದೆಂದು ತಿಳಿಯುವ ಸಲುವಾಗಿ 
ವಿಷ್ಣುವನ್ನು ಬೇಡಿದ. ನಿಷ್ಣು ನಾರದನನ್ನು ಗರುಡನ ಮೇಲೆ ಕುಳ್ಳಿರಿಸಿಕೊಂಡು 
ಕನ್ಯಾಕುಬ್ಜದ ಬಳಿಯಲ್ಲಿ ಇಳಿದು, ತಾನು ದಡದಮೇಲೆಯೇ ನಿಂತು, ನಾರದನನ್ನು 
ಆ ಕೊಳದಲ್ಲಿ ಸ್ನಾನಮಾಡಹೇಳಿದ. ನಾರದ ಆ ಕೊಳದಲ್ಲಿ ಸ್ನಾನಮಾಡಿದ ಕೂಡಲೇ 
ನವಮೋಹಿನೀ ರೂವವನ್ನು ತಳೆದು ಲಜ್ಜಾಭರದಿಂದ ನಿಮುಖನಾದ. ಆಗ ವಿಷ್ಣು 
ನಾರದನ ವೀಣಾ ಕಮಂಡಲುಗಳನ್ನು ತೆಗೆದುಕೊಂಡು ಹೊರಟುಹೋದ. ಇಷ್ಟರಲ್ಲಿ 
ಕನ್ಯಾಕುಬ್ಜದ ಅರಸನಾದ ತಾಲದ್ವಜ ಅಲ್ಲಿಗೆ ಬಂದು ನಾರದಿಯನ್ನು ಕಂಡು, 
ಅನಾಧೆಯೆಂದು ತಿಳಿದು, ಕರೆದುಯ್ದು ಮದುವೆಯಾದ, ಬಳಿಕ ನಾರದಿ ತಾಲಧ ಸಜ 
ನಿಂದ ವೀರವರ್ಮ ಸುಧನ್ವ ಮೊದಲಾದ ಇನ್ಸತ್ತುು ಮಂದಿ ಪುತ್ರರನ್ನು ಸಡೆಯಲಾಗಿ, 
ಆ ಮಕೈಳ್ಳೊರೂ ಅಭಿನೃದ್ಧಿಯನ್ಲೈದಿ ವುತ್ರವೌತ್ರಸಂನನ್ನರಾದರು. ಇಂತಿರಲು 
ಕೆಲವು ಮಂದಿ ಹೆಗೆಗಳು ತಾಳಧ್ವಜನ ಮೇಲೆ ದಂಡೆತಿ,ಬಂದರು. ಆಗ ತಾಳಧ್ವಜ, 
ಪುತ್ರಸರಿವಾರದೊಂದಿಗೆ ಯುದ್ಧದಲ್ಲಿ ಮಡಿದ. ನಾರದಿ ಆ ವಾರ್ತೆಯನ್ನು 
ಕೇಳಿ ರಣರೆಂಗಳ್ಟೆ ಹೋಗಿ, ಸತ್ತ್ತುಬಿದ್ದಿದ್ದ ಪತಿ ವುತ್ರಾದಿಗಳಿಗಾಗಿ ಗೋಳಾಡು 
ತರುವಲ್ಲಿ ನಿಷ್ಣು ಮುದಿಬ್ರಾಹ್ಮಣ ವೇಷದಿಂದ ಅಲ್ಲಿಗೆ ಬಂದು ನಾರದಿಯನ್ನು 
ಸಂತನಿಸಿ, ತನ್ನ ಪತಿ ಪುತ್ರರಿಗೆ ತಿರೋದಕವನ್ನು ಕೊಡುವಂತೆ ಪ್ರೇರಿಸಿ, ಕರೆತಂದು 
ಪುಂತೀರ್ಥದಲ್ಲಿ ಸ್ತಾನಮಾಡಿಸಲಾಗಿ ನಾರದ ತನ್ನ ಸ್ರ್ರೀ ರೂಪವನ್ನು ಬಿಟ್ಟು ತನ್ನ 
ಪೂರ್ವರೂಪವನ್ನು ನಡೆದ [ದೇ ಭಾಗ -೬-೨೮, ೨೯]. 

ನಾರಸಿಂಹ.--ನೋಡು--ನೃಸಿಂಹ. 

ನಾರಸಿಂಹಕಲ್ಪ್ಬ.--ನೃಸಿಂಹಾವತಾರ ನಡೆದ ದಿನ. ಈಗ ನಡೆಯುತ್ತಿರುವ 
(ವೈವಸ್ವತ ಮನ್ವಂತರದ) ಚತುರ್ಮುಖನ ತಿಂಗಳಿನ ಹದಿನಾರನೆಯ ದಿನದಲ್ಲಿ 
ನೃಸಿಂಹಾವತಾರ ನಡೆದುದಾದುದರಿಂದ ಈ ದಿನಳ್ಟೆ ನಾರಸಿಂಹಕಲ್ಪವೆಂದು ಹೆಸರು. 
ಈಗ ಬ್ರಹ್ಮನ ತಿಂಗಳಿನಲ್ಲಿ ಇಪ್ಪತ್ತಾರನೆಯ ದಿನ ನಡೆಯುತ್ತಿದೆ. ಈ ದಿನಕ್ಕೆ 
ವಾರಾಹ (ಶ್ವೇತವಾರಾಹ) ಕಲ್ಪವೆಂದು ಹೆಸರು [ಮತ್ಸ ತೀರ್‌]. 

ನಾರಾಯಣ.--ಮಹಾ ವಿಷ್ಣು . ಇಂದ್ರನೂ ದೇವತೆಗಳೂ ನಾರಾಯಣನನ್ನು 
ಭೂ ಲೋಕದಲ್ಲಿ ಅವತರಿಸುವಂತೆ ಬೇಡಿದ್ದು [ಆದಿ. ೬೫]. ನಾರದ ವಿಷ್ಣುವನ್ನು 
ಹೊಗಳಿದ್ದು [ಶಾಂತಿ. ೨೧೦]. ನಾರಾಯಣ ಶಬ್ದನಿರ್ವಜನ [ಉದ್ಯೋ. ೬೯, ಶಾಂತಿ. 
೩೫೦]... ನಾರದನೊಂದಿಗೆ ದೇವ ಪಿತೃ ಕರ್ಮಗಳನ್ನು ಅವಶ್ಯವಾಗಿ ಮಾಡಿಯೇ 
ತೀರಬೇಕೆಂಬ ವಿಷಯದಲ್ಲಿ ಸಂವಾದ [ಶಾಂತಿ. ೩೪೨]. ನಾರಾಯಣನ ಸ ್ಟೀ 


ವಾರಾಯಣಿ 361 ನಾಲಾಯನೀ 


ತ್ರಮತ್ತವ್ನ ನ [ಅನು. ೧೮೬]. ನಾರಾಯಣಾಸ್ತ್ರವಪ್ರಯೋಗ. ನೋಡು--ಅಶ್ವತ್ಥಾಮ 
[ಹ್ರೋ. ೨೦೦]. 

ನಾರಾಯಣೀ.--(1) ಮೋಹಿನೀ ರೂಪವನ್ನು ಧರಿಸಿದ್ದ ನಿಷ್ಣು [ಆದಿ. ೧೮). 

(1) ಮುದ್ಗಲ ಸತ್ತಿಯಾದ ಇಂದ್ರಸೇನೆಯ ನಾಮಾಂತರ. ನೋಡು-- 

ಮುದ್ಗಲ. ಶಕ್ತಿಸ್ವರೂಪಿಣಿಯಾದ ಪಾರ್ವತಿಗೂ ಈ ಹೆಸರು ಸಭ್ಸುತ್ತದೆ. 

ನಾರೀಕವಚ.--ಒಬ್ಬ ಅರನು. ಸೂರ್ಯ ನಂಶದ ಇಕ್ಟ್ಸ್ಟ್ವಾಕು ಕುಲದಲ್ಲಿ 
ಜನಿಸಿದ ಅಶ್ಮಕ ರಾಜನ ಮಗೆ. ಸರಶುರಾಮ ಸ್ಸತ್ರಿಯನಿರ್ಮೂಲನಾರ್ಥವಾಗಿ ಜೈತ್ರ 
ಯಾತ್ರೆ ಹೊರಟಿದ್ದಾಗ ಈತ ಸ್ತ್ರೀ ವೇಷದಿಂದ ಹೆ೦ಗಸರ ನಡುವೆ ಅವಿತುಕೊಂಡಿದ್ದ 
ಕಾರಣ ಈ ಹೆನರು ಬಂತು. ನೂರ್ಯ ವಂಶದ ಏಳಿಗೆಗೆ ಇವನೇ ಕಾರಣಭೂತ 
ನಾದುದರಿಂದ ಇವನಿಗೆ ಮೂಲಕನೆಂದು ಹೆನರು [ಭಾಗ.-೯-೯]. 

ನಾರೀತೀರ್ಥ.--ನೌಭದ್ರ, ವೌಲೋಮ, ಆಗಸ್ತ_ $y ಕಾರಂಧಮ, ಭಾರ 
ಧ್ರಾಜ ಎಂಬುದಾಗಿ ಐದು ಕೊಳಗಳಿಗೂ ಈ ಹೆನರು ಸಲ್ಲುತ್ತದೆ ಒಮ್ಮೆ ಸಾರ 
ಭೇಯಾ, ವನ್ನಾ, ಸಮಾಚೀ, ಬುದ್ದುದಾ, ಲತಾ ಎಂಬ ಐನರು ಅಪ್ಸರಸಿಯರೂ 
ಒಟ್ಟುಗೂಡಿ ಮಣಿಪುರದ ಸಮಾನದಲ್ಲಿರುವ ವನದಲ್ಲಿ ಸ್ವೇಜ್ಮೆಯಾಗಿ ಗೀತಾದಿ 
ಗಳಿಂದ ನಿಹರಿಸುತ್ತಿ,ದ್ದರು. ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ವೇದಾಧ್ಯಯನ ಮಾಡು 
ತಿ_ದ್ದ ಒಬ್ಬ ಮುನಿ ಇವರ ಹಾವಳಿಯಿಂದ ಬೇಸತ್ತು ನೀವು ಐವರೂ ಮೊಸಳೆ 
ಗಳಾಗಿರಿ ಎಂಬುದಾಗಿ ಶಾವವಿತ್ತ.  ಅಪ್ಸರಸಿಯರು ಹೆದರಿ ಆ ಮುನಿಯನ್ನು 
ಮರೆಹೊಗಲಾಗಿ ನೂರು ವರ್ಷಗಳ ತರುವಾಯ ಒಬ್ಬ ಮಹಾ ವುರುಷ ನಿಮ್ಮ 
ಐದು ಮಂದಿಗೂ ಶಾಪವನ್ನು ಹೋಗಲಾಡಿಸುವನೆಂದು ಅನುಗ್ರಹಿಸಿದ. ಪಾಂಡು 
ಪುತ್ರನಾದ ಅರ್ಜುನ ತೀರ್ಥಯಾತ್ರೆಯೆ ಸಮಯದಲ್ಲಿ ಮೊತ್ತಮೊದಲು ಸೌಭದ್ರ 
ತೀರ್ಥದಲ್ಲಿ ಇಳಿಯಲಾಗಿ ಅಲ್ಲಿ ಒಂದು ಮೊಸಳೆ ಅರ್ಜುನನ ಕಾಲನ್ನು ಹಿಡಿದು 
ಕೊಂಡಿತು. ಅರ್ಜುನ ತನ್ನ ಸಾಮರ್ಥ್ಯದಿಂದ ಆ ಮೊಸಳೆಯನ್ನು ಎಳೆದು ದಡದ 
ಮೇಲೆ ಎಸೆಯಲಾಗಿ, ಆ ಮೊಸಳೆ ದಿವ್ಯಸುಂದರಿಯಾದುದನ್ನು ಕಂಡು, ಅರ್ಜುನ 
ಆಕೆಯ ಬೊರ್ತೋತ_ರವನ್ನು ನಿಚಾರಿಸಿ, ತಿಳಿದು ಮಿಕ್ಕ ನಾಲ್ಕು ತೀರ್ಥಗಳಲ್ಲಿಯೂ 
ಇಳಿದು ಅಂತೆಯೇ ನಾಲ್ಕು ಮೊಸಳೆಗಳನ್ನೂ ಈಚೆಗೆ ತೆಗೆದುಹಾಕಿದ. ಬಳಿಕ 
ಅವರೈವರು ಅಪ್ಸರಸಿಯರೂ ಅರ್ಜುನನನ್ನು ಕೊಂಡಾಡಿ ಕುಬೇರ ಲೋಕಕ್ಕೆ 
ತೆರಳಿದರು. ಇತ್ತ ಅರ್ಜುನನೂ ಮಣಿಪುರಕ್ಕೆ ಹೋದ [ಆದಿ. ೨೩೭. ಸ್ಟಾಂ.- 
ಕೌಮಾ. ೫]. 

ನಾ(ರಾ)ಲಾಯೆಶೀ.--ಮೌದ್ಧಲ್ಯಮುನಿಯ ಹೆಂಡತಿ. ಈಕೆ ತನ್ನ ಗಂಡನನ್ನು 
ಅನನ್ಯ ಭಾವನೆಯಿಂದ ಸೇವಿಸಿ, ಆತನ ಅನುಗ್ರಹವನ್ನು ಪಡೆಯಲಾಗಿ ಮೌದ್ಗಲ್ಯ 


ಸಾಲಿ 362 ಸಿಕುಂಭಿಲಾ 


ಐದು ದೇಹೆಗಳನ್ನು ಧರಿಸಿ ನಾಲಾಯನಿಯೊಂದಿಗೆ ಕ್ರೀಡಿಸಿ, ಆಕೆಯನ್ನು ಸಂತೋಷ 
ಗೊಳಿಸಿದ. ಈಕೆ ಮರುಜನ್ಮದಲ್ಲಿ ದೌೌ್‌ಸದಿಯಾಗಿ ಜನಿಸಿ ಐವರು ಪತಿಗಳನ್ನು 
ಮದುವೆಯಾದಳು. ದ್ರೌನದಿಯನ್ನು ಐವರಿಗೆ ಕೊಟ್ಟು ಮದುವೆಮಾಡುವ ವಿಷಯ 
ದಲ್ಲಿ ದ್ರುಪದ ಹಿ೦ಜರಿಯುತ್ತಿದ್ದಾಗ ವ್ಯಾಸ ಈ ಕಥೆಯನ್ನು ದ್ರುಪದನಿಗೆ ಹೇಳಿದ 
[ಭಾರ.-ಆದಿ ೨೧೨, ೨೧೩. 
ನಾಲಿ(ಲೀ) ಜಜ್ಜೃ.--ಒಂದು ಬಕ ವಕ್ಸಿ. ಮಾರ್ಕಂಡೇಯನರನಿಗಿಂತಲೂ ಹಳೆಯ 
ಕಾಲದ್ದು. ನೋಡು--ಅಕೂವಾರ, ಇಂದ್ರದ್ಯುವ್ನ [ಭಾರ.-ನನ. 304]. 
ನಾಸತ್ಯ.--ಅಶ್ವಿನೀದೇವತೆಗಳ ನಾಮಾಂತರ. 
ನಾಸ, ಕಮತ ಖಂಡನ.-[ಶಾಂತಿ. ೨೨೦]. 
ನಿರ್ಯತಿ.--(1) ಏಕಾದಶ ರುದ್ರರಲ್ಲಿ ಒಬ್ಬ ಆದಿ. ೬೭]. 
(11 ಅಷ್ಟದಿಕ್ಪಾಲಕರಲ್ಲಿ ಒಬ್ಬ. ಹೆಂಡತಿ ದೀರ್ಧಾದೇವಿ. 
(111) ಅಧರ್ಮನ ಹೆಂಡತಿ. ಭಯ, ಮಹಾಭಯ, ಮೃತ್ಯುಯೆಂಬ ತನಯ 
ರನ್ನು ಹೆತ್ತವಳು (ಆದಿ. ೬೭]. 
ನಿಕುಮ್ಚ.--(1) ಕುಂಭಕರ್ಣನ ಮೂಲಕ ವೃತ್ರಜ್ವಾಲೆಯಲ್ಲಿ ಜನಿಸಿದ ಇಬ್ಬ 
ರಲ್ಲಿ ಕೆರಿಯವ. ನೋಡು--ಕುಂಭ. ಇವನ ಅಣ್ಣ ನಾದ ಕುಂಭನನ್ನು ಸುಗ್ರೀವ 
ಸಂಹರಿಸಲಾಗಿ, ನಿಕುಂಭ ಯುದ್ಧಕ್ಕೆ ಬಂದು ಹನೂಮಂತಸನಿಂದ ಹತನಾದ. 
ಯುದ್ಧಕ್ಕೆ ಮೊದಲು ರಾವಣ ಒಡ್ಡೋಲಗವನ್ನು ಕೂಡಿಸಿದ್ದಾಗ ಇವ * ಸೀತೆ 
ಯನ್ನು ಹಿಂದಿರುಗಿ ಕೊಡುವುದು ತರವಲ್ಲ. ಯುದ್ಧವನ್ನು ಮಾಡಿಯೇತೀರಬೇಕು'' 
ಎಂದು ರಾವಣನಿಗೆ ಹೇಳಿದ. ಇವ ಅನೇಕ ಮಾಯೆಗಳನ್ನು ಬಲ್ಲವ [ರಾಮಾ.- 
ಯು. ೭೫]. 
(11) ಶಿನನ ಪ್ರಮಧಗಣಗಳಲ್ಲಿ ಒಬ್ಬ. 
(111) ದನುಪುತ್ರರಾದ ರಾಕ್ಸಸರಲ್ಲಿ ಒಬ್ಬ [ಆದಿ. ೬೬]. 
(iv) ಪ್ರಹ್ಲಾದನ ಮಗ. ಸುಂದೋಪಸುಂದರು ಇವನ ಮಕ್ತುಳು. 
ನೋಡು--ತಾಟಕಾ, ಸುಂದ, ಉಪಸುಂದ [ಭಾರೆ.-ಆದಿ. ೬೬, ೨೨೯], 
ನಿಕೆಮ್ಬಿಲಾ.- ಲಂಕೆಯಲ್ಲಿ ಒಂದು ಸ್ರಜೇಶ. ಇಂದ್ರಜಿತು ಲಂಕೆಯಲ್ಲಿ 
ಪಶ್ಚಿಮದ ಒಂದು ಭಾಗದಲ್ಲಿ ಕಾಳೀವಿಗ್ರಹವನ್ನು ಇರಿಸಿ ಆ ದೇವತೆಗೆ ನಿಕುಂಭಿಳೆ 
ಯೆಂದು ಹೆಸರಿಟ್ಟು ಪೂಜಿಸುತ್ತಿದ್ದ... ಶುಕ್ರಾಚಾರ್ಯನ ಉಪದೇಶಾನುಸಾರವಾಗಿ 
ಈ ಪ್ರದೇಶದಲ್ಲಿ ಆನೇಕ ಯಜ್ಞಗಳನ್ನೂ ಮಾಡಿದ [ರಾಮಾ.-ಉತ್ತ. ೨೫]. 
ರಾಮಾಯಣ ಯುದ್ಧದಲ್ಲಿ ಇಂದ್ರಜಿತ್ತು ನಿಕುಂಭಿಳೆಗೆ ಹೋಗಿ ಅಭಿಚಾರಕ್ರಿಯೆ 
ಗಳಿಂದ ರಾಮ ಲಕ್ಷ್ಮಣರನ್ನು ಕೊಲ್ಲಜೇಕೆಂದು ಯಾಗಮಾಡತೊಡಗಿದ. ಇದರ 


ಸಿಕೃತಿ 868 ನಿಮಿವಂಶವರ್ದ ನೆ 


ಸುಳಿವನ್ನು ತಿಳಿದ ನಿಭೀಸಣ ಕನಿಸೇನೆಯೆ ಸಂಗಡ ಲಕ್ಷ್ಮಣನನ್ನು ಅಲ್ಲಿಗೆ ಕರೆ 
ದುಯ್ಡ್ಚು, ಕನಿಗಳೆ ಮೂಲಕ ಅವನ ಯಾಗವನ್ನು ಹಾಳುಮಾಡಿಸಿ, ಇಂದ್ರಜಿತಿ_್ಮಗೆ 
ಸಿಟ್ಟೇರುವಂತೆ ಮಾಡಿ, ಅವನ ಯಜ ನನ್ನು ಹಾಳುಮಾಡಿದ [ರಾ.-ಯು. ೮೪, ೮೫], 

ನಿಕೃತಿ.-ಸುಬಲ ರಾಜನ ಮಗಳು. ಗಾಂಧಾರಿಯ ಒಡಹುಟ್ಟಿದವಳು. ಧೃತ 
ರಾಷ್ಟ್ರನನ್ನೇ ಮದುವೆಯಾಗಿದ್ದಳು. ನೋಡು--ಗಾಂಧಾರಿ. 

ಫಿದಾಘ.--ಸ್ರಲಸ್ತ ಬನ ಮಗ. ನೋಡು--ಖುಭು. 

ನಿಬನ್ನನ.--ವೈರಾಗ್ಯಭರಿತನಾಗಿದ್ದ ಒಬ್ಬ ಮಹರ್ಷಿ. ಈತ ತನ್ನ ಜನನಿ 
ಯಾದ ಭೋಗವತಿಯ ಸಂಗಡ ಅಧ್ಯಾತ್ಮನಿಚಾರವಾಗಿ ಸಂವಾದಮಾಡಿದ [ಶಾಂತಿ. 
೨೦೫], 

ನಿನಿ.- (1) ದತ್ತಾತ್ರೇಯ ಮುನಿಯ ಮಗ. ಈತನ ಮಗ ಶ್ರೀಮಂತನೆಂಬ 
ಮುನಿ. ಪಿತೃಪ್ರೀತ್ಯರ್ಧವಾಗಿ ಮಾಡುವ ಶ್ರಾದ್ಧಾದಿಗಳಲ್ಲಿ ಯೋಗ್ಯನ್ಲಾದ ಧಾನ್ಯ, 
ಶಾಕಾನಿಗಳ ವಿಚಾರವಾಗಿ ಅತ್ರಿ ಮುನಿಯೊಂದಿಗೆ ಸಂವಾದಮಾಡಿದ [ಭಾರ.-ಅನು. 
೧೩೮]. 

(1) ಒಬ್ಬ ಅರಸು. ಸೂರ್ಯ ವಂಶದ ಇಕ್ಸ್ಸಾ ಪ್ರಶ ರಾಜನ ಹನ್ನೆರಡನೆಯ 
ಮಗ. ವಿಜೇಹೆ ರಾಜವಂಶದ ಮೂಲನುರುಷ. ಈತ ಗೌತಮಾಶ್ರಮ ಸಮಾಷದಲ್ಲಿ 
ವೈಜಯಂತವೆಂಬ ಪಟ್ಟಣವನ್ನು ನಿರ್ಮಿಸಿ, ಅಲ್ಲಿ ರಾಜ್ಯಪಾಲನಮಾಡುತ್ತಿದ್ದ. 
ಒಮ್ಮೆ ಯಾಗವನ್ನು ಮಾಡಬೇಕೆಂಬ ಅಭಿಲಾಷೆಯಿಂದ ತನ್ನ ತಂಜೆಯಾದ 
ಇಕ್ಸ್ಟ್ರ್ವಾಕುವಿನೊಂದಿಗೆ ಯೋಚಿಸಿ ಯಜ್ಞ್ಜಮಾಡಬೇಕೆಂದು ಸಂಕಲ್ಪಿಸಿ, ತನ್ನ 
ಕುಲಗುರುವಾದ ವಸಿಸ್ಮನನ್ನು ಹೇಳಿದ. ಆಗ ವಸಿಷ್ಮ ತಾನು ಇಂದ್ರನಲ್ಲಿ ಯಜ ಹ 
ಕಾರ್ಯಗಳನ್ನು ನಡೆಯಿಸಲು ಒಪ್ಪಿಕೊಂಡಿರುವ ಕಾರಣ ಅದು ಮುಗಿದ ತರು 
ವಾಯ ಬರುವುದಾಗಿ ಹೇಳಿದ. ಬಳಿಕ ನಿಮಿ ಗೌತಮನನ್ನು ವೌರೋಹಿತ್ಯಳ್ಕೆ ನಿಯ 
ಮಿಸಿ ದೀಕ್ಷೆಯನ್ನು ಕೈಕೊಂಡು, ಹಿಮವತ್ಸುರ್ವತದೆ ತಪ್ಪಲಿನಲ್ಲಿ ಶಾಲೆಯನ್ನು 
ನಿರ್ಮಿಸಿ, ಯಜ್ಞಕ್ಕೆ ಮೊದಲುಮಾಡಿದ. ಇಷ್ಟರಲ್ಲಿ ವಸಿಷ್ಠ ಇಂದ್ರನ ಯಾಗವನ್ನು 
ಪೂರ್ತಿಗೊಳಿಸಿ ಬಂದು ನೋಡುವಲ್ಲಿ, ಗೌತಮನ ಮೂಲಕ ಯಜ್ಞ. ನಡೆದು 
ಮುಗಿಯುವ ಸ್ಥಿತಿಯಲ್ಲಿತ್ತು. ಅದೇ ಸಮಯದಲ್ಲಿ ಹೆಗಲುಹೊತ್ತಿ,ನಲ್ಲಿ ನಿಮಿ ನಿದ್ರಿಸು 
ತ್ತಿದ್ದ ಇವೆರಡು ಕಾರಣಗಳಿಂದ ಕ್ರುದ್ಧನಾದ ವಸಿಷ್ಠ ನಿಮಿ ದೇಹೆತ್ಯಾಗಮಾಡು 
ವಂತೆ ಶಾಸನಿತ್ತ. ಸಿದ್ರಿಸುತ್ತಿದ್ದವನನ್ನು ಶಪಿಸಿದುದಕ್ಕಾಗಿ ನಿಮಿ ವಸಿಷ್ಕನಿಗೂ 
ಅಡೇ ಶಾಸವನ್ನೇ ಕೊಟ್ಟ. ನೋಡು--ಜನಕ, ಮಿಧಿ [ರಾಮಾ.-ಉತ್ತ,. ೫೫-೫೭]. 

ನಿನಿವಂಶೆವರ್ಲ ನೆ.-[ರಾಮಾ.-ಉತ್ತ್ತ. ೫೫. ವಿಷ್ಣು.-೪-೫. ಭಾಗ.-೯-೧೩. 
ಧಾಯು.-೮೯], 


ನಿಮ್ಮ 964 ನಿಶಾಶರ 


ಚಿಲ್ಕ 


ನಿಮ್ಮ.--ಚಂದ್ರ ವಂಶದ ಯದುಕುಲದಲ್ಲಿ ಜನಿಸಿದ ಅನಮಿತ್ರ ರಾಜನ 
ಮಧ್ಯನು ಪುತ್ರ. ಈತನಿಗೆ ಸತ್ರಾಜಿತ, ಪ್ರನೇನಕೆಂಬ ಇಬ್ಬರು ಪುತ್ರರು ಜನಿಸಿದರು. 
ನೋಡು--ಸ್ಯಮಂತಕ. 

ನಿಯತಾಯುಂ---ಕಲಿಂಗ ದೇತಾಧಿನಕಿಯಾದ ಶ್ರುತಾಯು ರಾಜನ ಮಗ. 
ಭಾರತ ಯುದ್ಧದಲ್ಲಿ ದುರ್ಯೋಧನನ ಸರವಾಗಿ ಹೋರಾಡಿ ಹದಿನಾಲೃನೆಯ ದಿನದ 
ಯುದ್ಧ ದಲ್ಲಿ ಅರ್ಜುನನಿಂದ ಹತನಾದ [ದ್ರೋ. ೯೩]. 

ನಿರಮಿತ್ರ.- (1) ವಾಂಡು ಪುತ್ರನಾದ ನಕುಲನಿಂದ ಶಿಶುಪಾಲನ ಮಗಳಾದ 
ರೇಣುಮತಿಯಲ್ಲಿ ಜನಿಸಿದವ (ಆದಿ. ೬೩]. 

(11 ತ್ರಿಗರ್ತ ದೇಶಾಧಿವತಿಯಾದ ವೀರಧನ್ವನೆಂಬ ರಾಜನ ಮಗ. ಭಾರತ 
ಯುದ್ಧ ದಲ್ಲಿ ದುರ್ಯೋಧನ ವಕ್ಷದಲ್ಲಿ ಹೋರಾಡಿ ಹದಿನಾಲೃನೆಯ ದಿನದ ಯುದ್ಧ 
ದಲ್ಲಿ ಸಹದೇವನಿಂದ ಮಡಿದ [ದ್ರೋ. ೧೦೭). 

ನಿವಾತಕವಚ.- ಪ್ರಹ್ಲಾದನ ತಮ್ಮನಾದ ಸಂಹ್ಲಾದನ ಪುತ್ರರು. ಇವರು 
ಪರಿವಾರದೊಂದಿಗೆ ಇಂದ್ರನನ್ನು ಪೀಡಿಸುತ್ತ್ವ, ತಮ್ಮನ್ನು ಯಾರಾದರೂ ಇದಿರಿಸಿದಲ್ಲಿ 
ತಾವು ಪರಿವಾರದೊಂದಿಗೆ ಸಮುದ್ರದಲ್ಲಿ ಅವಿತುಕೊಳ್ಳುತಿ ದ್ದರು. ಹೀಗಿರಲು 
ಅರ್ಜುನ ವನವಾಸ ಸಮಯದಲ್ಲಿ ಇಂದ್ರಕೀಲ ವರ್ವತಕ್ಕೆ ಹೋಗಿ ತಪಸ್ಸುಮಾಡಿ, 
ಪಾಶುಪತಾಸ್ತ್ರವನ್ನು ಶಿವನಿಂದ ಪಡೆದ ತರುವಾಯ ಅಲ್ಲಿಗೆ ಬಂದಿದ್ದ ಇಂದ್ರನ ಸಂಗಡ 
ಸ್ವರ್ಗಲೋಕಕ್ಕೆ ಹೋಗಿ, ಅಲ್ಲಿಯೇ ಕಲವು ವರ್ಷಗಳವರೆಗೆ ವಾಸಮಾಡಿಕೊಂಡಿದ್ದ. 
ಆಗ ಇಂದ್ರ, ಇವರ ಹಾವಳಿಯನ್ನು ಅರ್ಜುನನಿಗೆ ತಿಳಿಸಲಾಗಿ ಅರ್ಜುನ ಇವರನ್ನು 
ಕೊಂದು, ಇಂದ್ರನಿಗೆ ನೆಮ್ಮದಿಯನ್ನುಂಟುಮಾಡಿ, ವಿಶೇಷವಾದ ಮನ್ನಣೆಯನ್ನು 
ಪಡೆದ [ಭಾರ.-ವನ. ೧೬೬-೧೭೭], 

ನಿವೃತ್ತಿಧರ್ಮ ಗಳು. ಧರ್ಮಗಳಲ್ಲಿ ಪ್ರವೃತ್ತಿ ,ಧರ್ಮಗಳೆಂತಲೂ, ನಿವೃತ್ತಿಧರ್ಕ್ಮ 
ಗಳೆಂತಲೂ ಎರಡು ಬಗೆ. ಪ್ರವೃತ್ತ್ವಿಧರ್ಮಗಳು ಕಾಮ್ಯಗಳೆನಿಸುವುವು. ನಿವೃತ್ತಿಧರ್ನ 
ಗಳು ಜ್ಞಾನವನ್ನು ಸಂಪಾದಿಸಿಕೊಡುತ್ತವೆ. ಇದರ ವಠ್ಚನೆ [ಭಾರ -ಅನು. ೨೧೧]. 

ನಿಶಾಕರ.--ದಕ್ಷಿಣ ಸಮುದ್ರತೀರದಲ್ಲಿ ವಾಸವಾಗಿದ್ದ ಒಬ್ಬ ಮಹರ್ಷಿ. ಸಂಪಾತಿ, 
ಜಟಾಯುಗಳು ತಮ್ಮ ವರಾಕ್ರಮವನ್ನು ಪರೀಕ್ಷಿಸುವುದಕ್ಕಾಗಿ ಹಾರತೊಡಗಿದಾಗ 
ಸೂರ್ಯನ ತಾಪವನ್ನು ತಡೆದುಕೊಳ್ಳಲಾರಜಿ ರೆಕ್ಕೆಗಳನ್ನು ಸುಟ್ಟುಕೊಂಡ ಸಂಪಾತಿ 
ಈತನ ಆಶ್ರಮದಲ್ಲಿ ಬಿದ್ದು, ಮೂರು ದಿನಗಳ ತರುವಾಯ ಚೇತರಿಸಿಕೊಂಡು, ಆಹಾರ 
ವಿಲ್ಲದೆ ಸೊಕ್ಕಿ ಸೊರಗಿದ್ದಾಗ ಈತ ಸಂವಾತಿಯನ್ನು ಕಂಡು, ಕನಿಕರದಿಂದ ಆದರಿಸಿ, 
ಮರಣೋನ್ಮುಖನಾಗಿದ್ದ ಸಂವಾತಿಗೆ ಥೆ ಪರ್ಯಹೇಳಿ, "" ಮುಂದೆ ತ್ರೇತಾಯುಗದಲ್ಲಿ 


ನಿಶುಂಭೆ 365 ನಿಷಧೆ 


ಕಫಿನೀರರು ಸೀತೆಯನ್ನು ಹುಡುಕುತ್ತ, ಬಂದಾಗ ನೀನು ಅವರಿಗೆ ವಾಬ್ಕಾತ್ರದಿಂದ 
ಒತ್ತಾ ಸೆಮಾಡಿದೆಯಾದರೆ ನಿನಗೆ ಎಂದಿನಂತೆ ರೆಕ್ಟೆಗಳು ಮೊಳೆಯೆಪ್ರೆವು. ನೀನೂ 
ಪರಾಕ್ರಮಶಾಲಿಯಾಗುವೆ'' ಎಂಬುದಾಗಿ ಅನುಗ್ರಹಿಸಿದ. ನೋಡು--ಸಂವಾತಿ, 
ಜಟಾಯು [ಅಧ್ಯಾ.-ಕಿಷ್ಟಿಂ. ೮. ವಾಲ್ಮೀ. ರಾಮಾ.-ಕಿಷ್ಟಿಂ. ೬೦]. 


ನಿಶುಂಭ.--ಒಬ್ಬ ರಾಕ್ಷಸ. ಇವನೂ ಇವನ ಅಣ್ಣ ನಾದ ಶುಂಭನೂ ಬ ಹ್ಮ 
ನನ್ನು ತಪಸ್ಸಿನಿಂದ ಮೆಚ್ಚಿಸಿ, ತಮಗೆ ಅಯೋನಿಜೆಯಾದ ಕನ್ಯೆಯಿಂದ್ದೂದೆ 
ಮತ್ತಾರಿಂದಲೂ ಸಾವು ಬಾರದಂತೆಯೂ ಇದೇ ವಿಧವಾದ ಇತರ ವರಗಳನ್ನೂ 
ಪಡೆದು ಲೋಕಕಂಟಕರಾಗಿದ್ದರು. ಇ೦ತಿರಲು ದೇವತೆಗಳು ಆದಿಶಕಿ,ಯನ್ನು 
ಹೊಗಳಲಾಗಿ ಆಕೆಯ ಜೀಹದಿಂದ ಹೊರಬಂದ ಕ್‌ಶಿಕಿಯೆಂಬ ಸ್ರೀ ವ್ಯಕ್ತಿ, ದೇವತೆ 
ಗಳಿಗೆ ಅಭಯನಿತ್ತುು, ತಾನು ದಿವ್ಯಸೌಂದರ್ಯಭರಿತವಾದ ಬಾಲೆಯ ರೂಪವನ್ನು 
ತಳೆದು ಹಿಮವತ್ಸರ್ರತದ ತಪ್ಪಲಿನಲ್ಲಿ ಉಯ್ಯಾಲೆಯಾಡುತ್ತ, ಸಖಿಯರೊಂದಿಗೆ 
ನಿನೋದವಾಗಿದ್ದಳು. ಶುಂಭ ನಿಶುಂಭರ ಸೇನಾವತಿಗಳಾದ ಚಂಡ, ಮುಂಡರೆಂಬವರು 
ಈಕೆಯನ್ನು ಕಂಡು ಬೆರಗಾಗಿ ತಮ್ಮ ಪ್ರಭುನಾದ ಶುಂಭನಲ್ಲಿ ಬಿನ್ನನಿಸಿದರು. 
ಶುಂಭ ಸುಗ್ರೀವನೆಂಬ ರಾಕ್ಷಸನನ್ನು ಈಕೆಯ ಬಳಿಗೆ ದೂತನನ್ನಾಗಿ ಕಳುಹಿ, 
ತನ್ನನ್ನಾಗಲಿ ಅಧವಾ ತನ್ನ ತಮ್ಮನಾದ ನಿಶುಂಭನೆನ್ನಾಗಲಿ ಮದುವೆಯಾಗುವಂತೆ 
ಹೇಳಿಕಳುಹಿದ. ದೇವಿ *" ನನ್ನನ್ನು ಯುದ್ಧ ದಲ್ಲಿ ಸೋಲಿಸಿದವರನ್ಷೇ ನಾನು 
ಮದುವೆಯಾಗುವೆನ್ನಾದೆ ಇತರರನ್ನು ನಾನು ಮದುವೆಯಾಗಲಾರೆನು. ಇದೊಂದು 
ನನ್ನ ಪ್ರತಿಜ್ಞೆ '' ಎನಲು, ಈ ಮಾತನ್ನು ಕೇಳಿ ತಿಳಿದ ಶುಂಭ ದೇವಿಯನ್ನು ಹಿಡಿ 
ಶರಲು ದೂತರನ್ನೂ, ಸೇನೆಯನ್ನೂ ಕಳುಹಿ, ಎಲ್ಲವೂ ವ್ಯರ್ಧವಾಗಲು ಕಡೆಗೆ 
ತಾನೂ ತನ್ನ ತಮ್ಮನೂ ಅವಾರಸೇನೆಯೊಂದಿಗೆ ದೇವಿಯನ್ನು ಇದಿರಿಸಿ ಯುದ್ಧ 
ಮಾಡಿದರು. ಮೊದಲು ನಿಶುಂಭ ಹತನಾದ. ಬಳಿಕ ಶುಂಭನೂ ಹೋರಾಡಿ 
ಮಡಿದ. ನೋಡು--ಚಂಡ, ರಕ್ತಬೀಜ, ಮುಂಡ, ಶುಂಭ, ಚಾಮುಂಡಾ, ಸಮಾಧಿ, 
ಸುರಥ [ದೇ.ಭಾಗ.-೫. ೨೧-೩೧. ಮಾರ್ಕಂ.-೮೦-೮೫. ಕಾಲಿಕಾ.-ಉತ್ತ,. ೬೦]. 

ನಿಶ್ಚೆ 4ನನ.-ಜೇವ ಗುರುವಾದ ಬೃಹಸ್ಪತ್ಯಾಚಾರ್ಯನಿಂದ ಚಂದ್ರ ಪತ್ನಿ 
ಯಾದ ತಾರಾದೇವಿಯಲ್ಲಿ ಜನಿಸಿದವ [ವನ. ೨೨೧]. 

ನಿಷಧ.--(1) ಮೇರು ಪರ್ವತದ ಸುತ್ತಲಿರುವ ಒಂದು ಪರ್ವತ. ಸಪ್ತಕುಲ 
ಪರ್ವತಗಳಲ್ಲಿ ಒಂದು (ಸಭಾ. ೨೯. ಭೀ. ೬]. 


(11) ಭಾರತವರ್ಷದ ಒಂದು ದೇಶ. ದಮಯಂತಿಯ ಪತಿಯಾದ ನಳ 
ಇದರ ಅರಸು [ಭೀ. ೯. ವನ. ೫೦]. 


ನೀತಿ ೨00 ನೀಲಕ ಲ್ಕ 


(111) ಜಂಬೂ ದ್ವೀನದೊಳೆಗಣ ಒ೦ದು ಮಹಾಸರ್ವತ. ಇದು ಹೆರಿವರ್ಷಕ್ಕೆ 
ಉತ್ತರದಿಕ್ಟಿನಲ್ಲಿ ಪೂರ್ವ ಪಶ್ಚಿಮ ಸಮುದ್ರಗಳನ್ನು ಹೊಕ್ಕಿರುತ್ತ,ದೆ. ಇದರಲ್ಲಿ 
ವಿಮ್ಮಪದವೆಂಬ ಸರೋವರನಿದೆ [ಭಾಗ.-೫-೧೬]. 

ನೀತಿ.--ಕಣಿಕ ಧೃತರಾಷ್ಟ್ರನಿಗೆ ಹೇಳಿದ್ದು [ಅದಿ. ೧೫೩]. ನಾರದ ಯುಧಿಷ್ಠಿರ 
ನಿಗೆ ಹೇಳಿದ್ದು [ಸಭಾ. ೫]. ಧೌಮ್ಯ ಪಾಂಡವರಿಗೆ ಹೇಳಿದ್ದು [ವಿರಾ. ೫]. ವಿದುರ 
ಧೃತರಾಷ್ಟ್ರನಿಗೆ ಹೇಳಿದ್ದು [ಉದ್ಯೋ. ೩೩-೪೦]. ಸಾಮಾನ್ಯ ನೀತಿಕಧನ (ಆದಿ. 
೮೧. ಸಭಾ. ೮೬. ವನ. ೩೨, ಶಾಂತಿ. ೮೧, ೧೬೬. ಅನು. ೩೫]. ಶ್ರೀರಾಮ ಭರತ 
ನಿಗೆ ಹೇಳಿದ್ದು [ರಾಮಾ.-ಅಯೋ. ೧೦೦]. 

ನೀಪ.--ಚಂದ್ರ ವಂಶದ ನಿಭ್ರಾಜ ರಾಜನ ಕಿರಿಯ ಮಗ. ಅಣುಹೆನೆಂಬುದು 
ಇವನ ನಾಮಾಂತರ. ಇವ ವ್ಯಾಸ ವುತ್ರನಾದ ಶುಕಾಚಾರ್ಯನ ಮಗಳಾದ ಸುತಿ ತ್ರ 
ಅಧವಾ ಕೀರ್ತಿಮತಿಯನ್ನು ಮದುವೆಯಾಗಿ ಬ್ರಹ್ಮ! ದತ್ತನೆಂಬ ಮಗನನ್ನು ನಡೆ 
[ಹರಿ.-೧-೧೯. ಮತ್ಸ್ಸ್ಯ.-೨೦, ೨೧]. 

ನೀಲ.— (1) ನೈಡೂರ್ಯಮಯನಾದ ಒಂದು ವರ್ವತ. ಇದು ರಮ್ಯಕ 
ವರ್ಷದ ಉತ್ತರಕ್ಕೆ ಲವಣಸಮುದ್ರದ ಈಚೆಗೆ ಇದೆ [ಸಭಾ. 8೯. ಭೀ. ೬]. 

(1) ಕುಬೇರನ ನವನಿಧಿಗಳಲ್ಲಿ ಎಂಟಿನೆಯದು. 

(11) ಸುಗ್ರೀವನ ಕಪಿನಾಯಕರಲ್ಲಿ ಒಬ್ಬ. ಕುಂಭಕರ್ಣನ ಮಗನಾದ 
ಕುಂಭನೇ ಮೊದಲಾದನರೊಂದಿಗೆ ಅನೇಕ ಬಾರಿ ಯುದ್ಧಮಾಡಿದ [ರಾಮಾ.- 
ಯು. ೪೩]. 

(1೪) ಒಬ್ಬ ಅರಸು. ಅನೂಪ ದೇಶದಲ್ಲಿ ರಾಜ್ಯಭಾರಮಾಡುತ್ತ್ವಿದ್ದ. 
ಕಾರ್ತನೀರ್ಯಾರ್ಜುನನ ವಂಶದಪ ([ಆದಿ. ೨೦೧. ಸಭಾ. ೩೨. ಉದ್ಯೋ. ೧೯]. 
ಏಕರಧ (ಉದ್ಯೋ. ೧೬೬]. ಇವ ಯುದ್ಧಮಾಡಿದ್ದು [ಭೀ. ೯೪]. ಇವ ವಾಂಡವರ 
ಪರವಾಗಿ ಹೋರಾಡಿ ಹನ್ನೆರಡನೆಯ ದಿನದ ಯುದ್ಧದಲ್ಲಿ ಅಶ್ವತ್ನಾಮನಿಂದ ಮಡಿದ 
[ಜ್ರೋ. ೩೧]. 

(wv) ಮಾಹಿಸ್ಕತೀ ನಗರದ ಅರಸು. ವಾಂಡವರ ರಾಜಸೂಯ ಯಾಗಕ್ಕೆ 
ಮೊದಲು ಸಹೆದೇವ ಜೈತ್ರಯಾತ್ರೆ ಹೊರಟಾಗ ಅವನನ್ನು ಮರೆಹೊಕ್ಳು ಕಪ್ಪ 
ಕಾಣಿಕೆಗಳನ್ನು ಒಪ್ಪಿಸಿದ [ಸಭಾ. ೩೧]. 

ನೀಲಕಣ್ಮ--ಶಿನನ ನಾಮಾಂತರ. ಕ್ಸೀರಸಮುದ್ರವನ್ನು ಜೀವ ದಾನವರು 
ಒಟ್ಟುಗೂಡಿ ಮಧನಮಾಡಿದಾಗ ಅದರಿಂದ ವಿಷ ಹೊರಬಂತು. ಆಗ ಶಿವ ಹೇವತೆ 
ಗಳ ಪ್ರಾರ್ಥನೆಯ ಮೇರೆಗೆ ಅದನ್ನು ವಾನಮಾಡಿ, ತನ್ನ ಕೊರಳಿನಲ್ಲಿಯೇ ನಿಲ್ಲಿಸಿ 
ಕೊಂಡ. ಅಂದಿನಿಂದ ಶಿವನಿಗೆ ನೀಲಕಂಠನೆಂದು ಹೆಸರು [ಆದಿ. ೧೮. ಭಾಗೆ.-೮-೭], 


ನೀಲಧ್ವಜ 867 ನೃಗ 


ಐ 


ನೀಲಥ್ಮ ಜ.--ಒಬ್ಬ ಅರಸು. ನರ್ಮದಾ ನದೀತೀರದಲ್ಲಿ ಮಾಹಿಸ್ಕತೀ ನಗ 
ಯನ್ನು ಆಳುತಿ_ದ್ಹ. ಈತನಿಗೆ ಸುನಂಜಿಯೆಂಬ ಹೆಂಡತಿಯಲ್ಲಿ ಪ್ರವೀರನೆಂ 
ಮಗ ಜನಿಸಿದ. ಜ್ವಾಲೆಯೆಂಬವಳು ಮತ್ತೊಬ್ಬ ಹೆಂಡತಿ. ಇವಳಲ್ಲಿ ಸ್ವಾ 
ಯೆಂಬ ಮಗಳು ಜನಿಸಿದಳು. ಅಗ್ನಿ ಸ್ವಾಹೆಯನ್ನು ಮದುವೆಯಾಗಿ ಮಾವನ ಮನೆ 
ಯಲ್ಲಿಯೇ ಇದ್ದು, ಆತನ ಸಟ್ಟಿಣವನ್ನು ಕಾಪಾಡುತ್ತಿದ್ದ. ಪಾಂಡವರ ಅಶ್ವಮೇಧದ 
ಕುದುರೆ ಮಾಹಿಷ್ಕತಿಯ ಬಳಿಯಲ್ಲಿ ನಡೆತಂದಾಗ ನೀಲಧ್ವಜನ ಮಗನಾದ ವ್ರವೀರ 
ತನ್ನ ಮಡದಿಯಾದ ಮದನಮಂಜರವಿಯೊಂದಿಗೆ ವನವಿಹಾರಮಾಡುತ್ತಿದ್ದು ಯಜ್ಞಾ. 
ಶ್ವವನ್ನು ಕಂಡು ಅಡ್ಡಗಿಸಿದ. ಕರ್ಣ ಪುತ್ರನಾದ ವೃಸಕೇತು ಯುದ್ಧಮಾಡಿ 
ಸೋತುಹೋದ. ಬಳಿಕ ಅನುನಾಲ್ವ ಯುದ್ಧಕ್ಕೆ ನಿಂತ. ಆಗ ನೀಲದಧ್ವಜ ಈ 
ಸಮಾಚಾರವನ್ನು ಕೇಳಿ ತಾನೇ ಬಂದು ಅರ್ಜುನನೊಂದಿಗೆ ಯುದ್ಧಮಾಡಿ, ಅಗ್ನಿಯ 
ಒತ್ತಾಸೆಯಿಂದ ಅರ್ಜುನನನ್ನು ಹಿಮ್ಮೆಟ್ಟಿಸಿದ. ಆಗ ಅರ್ಜುನ ಅಗ್ನಿಯನ್ನು 
ಪ್ರಾರ್ಥಿಸಿ ಒಲಿಸಿಕೊಂಡು, ನಾರಾಯಣಾಸ್ತ್ರದಿ೦ಂದ ನೀಲಥ್ವಜನ ಕೆಚ್ಚನ್ನು ಮುರಿದ. 
ಬಳಿಕ ಅಗ್ನಿ ಅರ್ಜುನನಿಗೂ ನೀಲಥ್ವಜನಿಗೂ ಸ್ನೇಹೆನನ್ನುಂಟುಮಾಡಲಾಗಿ ನೀಲ 
ಧ್ವಜ ಅರ್ಜುನನನ್ನು ಅನೇಕ ವಿಧವಾದ ಕಪ್ಪಕಾಣಿಕೆಗಳಿಂದ ಮನ್ನಿಸಿ, ಪಾಂಡವರ 
ಅಶ್ವಮೇಧಕ್ಕೆ ನೆರವಾದ (ಈ ಕಥೆ ಕನ್ನಡ ಜೈಮಿನಿ ಭಾರತದಲ್ಲಿ ಸ್ವಲ್ಪ ವ್ಯತ್ಯಸ್ತ 
ವಾಗಿದೆ) [ಜೈ.ಭಾ.-ಅಶ್ವ. ೧೫]. 

ನೀಲಲೋಹಿತಕಲ್ಪ.--ಚತುರ್ಮುಖನಿಗೆ ಈಗ ನಡೆಯುತ್ತಿರುವ ತಿಂಗಳಿನ 
ಎರಡನೆಯ ದಿನದಲ್ಲಿ ಶಿವ ನೀಲಲೋಹಿಶನೆಂಬ ಹೆಸರಿನಿಂದ ಅವತರಿಸಿದ ಕಾರಣ ಈ 
ಕಲ್ಪಕ್ಕೆ ನೀಲರೋಹಿತಕಲ್ಪನವೆಂದು ಹೆಸರು [ಮತ್ಸ್ಯ.-೨೮೯]. 

ನೀಲಾ. (1) ಭಾರತವರ್ಷದ ಒಂದು ನದಿ (ಭೀ. ೯]. 

(11) ಕೃಷ್ಣನ ಅಷ್ಟಮಹಿಷಿಯರಲ್ಲಿ ಒಬ್ಬಳು. ನೋಡು--ಕೃಷ್ಣ. 

ಸ್ಫಗ.--ಸೂರ್ಯ ವಂಶದ ಅರಸು. ಅನೇಕ ಗೋವುಗಳನ್ನು ದಾನಮಾಡಿದವ. 
ಒಮ್ಮೆ ಈತ ದಾನಮಾಡಿದ್ದ ಒಂದು ಆಕಳು ಹೇಗೋ ತನ್ಪಿಸಿಕೊಂಡು ಮರಳಿ 
ಇವನ ಆಕಳುಗಳ ಮಂದೆಯನ್ಟೇ ಸೇರಿತು. ಗುರುತಿಸಲಾರದೆ, ನೃಗ ಆ ಆಕಳನ್ನೇ 
ಮರಳಿ ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಕೊಟ್ಟ. ಮೊದಲನೆಯ ಬಾರಿ ಪ್ರತಿಗ್ರಹಿಸಿ 
ದವನ (ದಾನವನ್ನು ತೆಗೆದುಕೊಂಡವ) ತನ್ನ ಆಕಳನ್ನು ಹುಡುಕುತ್ತ ಬಂದು, 
ಎರಡನೆಯ ಬಾರಿ ಪ್ರತಿಗ್ರಹಮಾಡಿದವನ ಮನೆಯಲ್ಲಿದ್ದ ತನ್ನ ಆಕಳನ್ನು ಗುರುತಿಸಿ 
ಜೀಳಲಾಗಿ, ಆತ ತನಗೆ ಅದು ನೃಗನ ಮೂಲಕ ದಾನರೂಪವಾಗಿ ಬಂದಿತೆಂದ. 
ಇಬ್ಬರೂ ರಾಜನಲ್ಲಿಗೆ ಹೋಗಿ ಬಹಳ ಕಾಲ ಕಾದಿದ್ದರು. ರಾಜನ ದರ್ಶನ ದೊರೆಯ 
ಲಿಲ್ಲವಾಗಿ, ರಾಜ ಓತಿಯ ರೂಪ(ಕೃಕಲಾಸ ಜನ್ಮ) ನನ್ನು ಪಡೆಯುವಂತೆ ಶಾಪ 


{» 


ಟು ಜಿ 


ನೃಷಿ೦ಹ 368 ನ್ಯಗ್ರೋಧ 


ವಿತ್ತು, ಆ ಆಕಳನ್ನು ಇಬ್ಬರೂ ಸೇರಿ ಮೂರನೆಯವನಿಗೆ ದಾನಮಾಡಿಬಿಟ್ಟರು. ಆಗ 
ನೃಗ ಬ್ರಾಹ್ಮಣರ ಶಾಪವನ್ನು ಕೇಳಿ ಹೆದರಿ ಮರೆಹೊಕ್ಳು ಶಾವನಿಮೋಚನೆಗಾಗಿ 
ಬೇಡಿದ. ಆಗ ಅವರಿಬ್ಬರೂ ಕೃಷ್ಣಾವತಾರದಲ್ಲಿ ನಿನಗೆ ಶಾಸನಿಮನೋಚನೆಯಾಗುವು 
ದೆಂದು ಹೇಳಿ ಹೋದರು. ಬಳಿಕ ನೃಗ ತನ್ನ ಉದ್ಯಾನವನದಲ್ಲಿ ಒ೦ದು ಬಿಲವನ್ನು 
ಕಲ್ಪಿಸಿಕೊಂಡು, ರಾಜ್ಯವನ್ನು ತನ್ನೆ ಮಗನಾದ ವಸುವೆಂಬವನಿಗೆ ಒಪ್ಪಿಸಿ, ತಾನು 
ಓತಿಯ ರೂಪವನ್ನು ಧರಿಸಿ ಬಿಲದಲ್ಲಿ ವಾಸಮಾಡಿಕೊಂಡಿದ್ದ. ಒಮ್ಮೆ ಕೃಷ್ಣ ಇದರ 
ಬಳಿಗೆ ಬಂದಕೂಡಲೇ ಆ ಓತಿ ತನ್ನ ವೂರ್ವಜನ್ಮದ ಕಥೆಯನ್ನೆಲ್ಲ ತಿಳುಹಿ ಶಾಪ 
ದಿಂದ ವಿಮುಕ್ತಿಯನ್ನು ನಡೆಯಿತು [ರಾಮಾ.-ಉತ್ತ. ೫೩, ೫೪. ಭಾಗ.-೧೦-೬೪]. 
ಇವ ಇಕ್ಸ್ಸಾ ಪ್ರರ ರಾಜನ ಮಗ (ನಭಾ. ೮. ವಿರಾ. ೫೩]. 

ನೃಸಿಂಹ.--ವಿಷ್ಣ್ಯುವಿನ ಹತ್ತು ಅವತಾರಗಳಲ್ಲಿ ನಾಲ್ಕನೆಯದು. ಈಗ 
ನಡೆಯುತ್ತಿರುವ ವೈವಸ್ವತ ಮನ್ವಂತರದ ನಾಲ್ಕನೆಯ ಕೃತಯುಗದಲ್ಲಿ ಈ ಅನ 
ತಾರ ನಡೆಯಿತು. ಸಿಂಹದ ಮೋರೆಯಂತೆ ಮುಖವೂ ಮಿಕ್ಚು ಅಂಗಗಳೆಲ್ಲವೂ 
ಮನುಷ್ಯನ ಹಾಗೆಯೂ ಇದ್ದು ದರಿಂದ ನರಸಿಂಹನೆಂದು ಹೆನರು. ಹಿರಣ್ಯಕತಿವು 
ತನ್ನ ಮಗನಾದ ಪ್ರಹ್ಲಾದನನ್ನು ಬಗೆಬಗೆಯಾಗಿ ಹಿಂಸೆನಡಿಸುತ್ತಿದ್ದಾಗ ರಾಜಾ 
ಸ್ಥಾನದ ಕಂಭವನ್ನು ಸೀಳಿ ಹೊರಬಂದ [ಭಾರ.-ಸ. ೪೬. ವನ. ೨೭೩. ಭಾಗ.- 
೭-೮. ಸದ್ಮ-೬- ೨೬೫, ಮತ್ಸ್ಯ.-೪೭, ಹೆರಿ.-೩-೪೨. ದೇ. ಭಾಗ.-೪-೧೬] ನೋಡು 
ಪ್ರಹ್ಲಾದ. ಶಿವ ಶರಭಾವತಾರವನ್ನು ತಳೆದು ನೃಸಿಂಹೆನನ್ನು ಅಣಗಿಸಿದ್ದು [ಲಿಂಗ. 
೯೫]. ವೀರಭದ್ರ ನೃಸಿಂಹನನ್ನು ಅಣಗಿಸಿದ್ದು [ಲಿಂಗ. ೯೬]. 

ನೇಪಾಲ.- ಭರತಖಂಡದ ಒಂದು ದೇಶ. ವಿದೇಹ ಜೇಶಳ್ಳೆ ಉತ್ತರದಲ್ಲಿ 
ಹಿಮವತ್ಸರ್ವತದಿಂದ ದಕ್ಷಿಣಕ್ಕೆ ಇದೆ [ಭಾರ.-ವನ, ೨೫೫]. 

ನೈಮಿ ಶ(ಷ).--ಗೋಮತೀ ನದೀತೀರದಲ್ಲಿರುವ ಮಹಾ ಪವಿತ್ರವಾದ ಒಂದು 
ವನ [ಆದಿ ೧. ವನ. ೮೨. ಶಲ್ಯ. ೩೭]. ಅಯೋಧ್ಯೆ ಮತ್ತು ರೋಹಿಲ್ಲಖಂಡದ 
ರೈಲ್ವೆ ಮಾರ್ಗದಲ್ಲಿ ಸಾಂಡಿಲ (58816118) ಎಂಬ ಸ್ಟೇಷನ್ನಿನಿಂದ ೨೪ ಮೈಲುಗಳ 
ದೂರದಲ್ಲಿಯೂ, ಸೀತಾಪುರದಿಂದ ೨೦ ಮೈಲುಗಳ ದೂರದಲ್ಲಿದೆ. ಇದನ್ನು ಈಗ 
(Nimsar) ನಿಮ್ಸಾರವೆಂದು ಕರೆಯುತ್ತಾರೆ. ಹಿಂದೆ ದೇವತೆಗಳೆಲ್ಲರೂ ಇಲ್ಲಿ 
ಒಟ್ಟುಗೂಡಿ ಒಂದು ದೊಡ್ಡ ಯಜ್ಞವನ್ನು ಮಾಡಿದರು (ಆದಿ. ೨೧೪]. 

ನೈಷಧ--ನಿಷಧ ದೇಶದ ಅರಸನಾದ ನಲ (ವತ. ೫೧]. 

ನ್ಯಗೊ ್ರೀಧೆ.-ಒಂದು ಆಲದ ಮರ. ಅರಗಿನ ಮನೆಯಿಂದ ವಾರಾದ ಬಳಿಕ, ಆ 
ರಾತ್ರಿ ವಾಂಡವರು ಇದರ ಅಡಿಯಲ್ಲಿ ಕುಳಿತಿದ್ದರು. ಇಲ್ಲಿಯೇ ಹಿಡಿಂಬೆ ಭೀಮನನ್ನು 
ವರಿಸಿ ಮದುವೆಯಾದಳು (ಆದಿ. ೧೬೩]. ಭಾರತ ಯುದ್ಧದ ೧೮ ಫೆಯ ದಿನದ ರಾತ್ರಿ 


ಪಂಚಚೊಡಾ 869 ಪಂಚನದ 


ತಮ್ಮ ಮುಂದಣ ಕರ್ತವ್ಯವನ್ನು ಥಿಶ್ಚಯಿಸುವುದಕ್ಕೆ ಅಶ್ವತ್ಥಾಮ, ಕೃಪ, ಕೃತ 
ವರ್ಮರು ಇದರಡಿಯಲ್ಲಿ ೫ ಯೋಚಿಸಿದ್ದು |ಶಲ್ಯ. ನ ಹಾವು ಕಚ್ಚೆ ಸಾಯ 
ಲೆಂದು ಶಾಪಹೊಂದಿದೆ : ಪರೀಕ್ಷೆ ತನನ್ನು EN 085 ದ್ದ ಕಶ್ಯಪ ಪನ ಥ್ರ ಪರೀಕ್ಷೆ 
ಗಾಗಿ ತಕ್ಷಕ ಆಲದ ಮರವನ್ನು ಕಚ್ಚಿದ್ದು. ಕಶ್ಯಪ ತನ್ನ ಮಂತ್ರ ಸ ಆ 
ಮರವನ್ನು. ಮೊದಲಿನಂತೆ ಮಾಡಿದ್ದು [ಆದಿ. ೪೩]. 


ಇ 
೦೨ 


ಪಣ್ಣು ಚೂಡಾ.--ಒಬ್ಬ ಅಪ್ಸರಸಿ. ಸ್ತ್ರೀಯರ ಸ್ವಭಾವ, ಗುಣದೋಷಾದಿಗಳ 
ವಿಷಯವಾಗಿ ನಾರದನೊಂದಿಗೆ ಸಂವಾದಮಾಡಿದಳು [ಭಾರ.-ಅನು. ೭೩]. 

ಪಜ್ವೂಜನ. --(1) ಒಬ್ಬ ಬ್ರಹ್ಮ ಈತ ತನ್ನ ಮಗಳಾದ ಅಸಿಕ್ಷೆಯೆಂಬವಳನ್ನು 
ಚಾಕ್ಷುಷ | ಮನ್ತಂತರದ ದಕ ಕಸಿಗೆ ಕೊಟ್ಟು ಮದುನೆಮಾಡಿದ. ನೋಡು ದಕ್ಷ 
ಜಾ 

(i) ಪ್ರಹ್ಲಾದನ ತಮ್ಮನಾದ ಸಂಹ್ಲಾದ ದೈತ್ಯನ ಮಗ. ಇವ ಶ್ರೀ 

ಕೃಷ್ಣ ನ ಗುರುವಾದ ಸಾಂದೀಪಿನಿಯ ಮಗನನ್ನು ಕದ್ದು ಯ್ದು ಸಮುದ್ರದಲ್ಲಿ ಆಡಗಿ 
ಕೊಂಡಿದ್ದೆ. ಬಲರಾಮ ಕೃಷ್ಣರು ಸಾಂದೀಪಿನಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ 
ತರುವಾಯ, ""ಯಾವ ವಿಧವಾದ ಗುರುದಕ್ಷೆಣೆಯನ್ನು ಸಮರ್ಪಿಸಬೇಕು?'' 
ಎಂಬುದಾಗಿ ಸಾಂದೀಪಿನಿಯನ್ನು ಬೇಡಿದರು. ಆಗ ಗುರು ಪ್ರಭಾಸಕ್ಷೇತ್ರದಲ್ಲಿ 
ಮೃತನಾದ ತನ್ನ ಮಗನನ್ನೇ ತಂದೊಪ್ಪಿಸಬೇಕೆಂದು ಹೇಳಿದ. ರಾಮ ಕೃಷ್ಣರು 
ಸಮುದ್ರ ತೀರವನ್ನು ಸೇರಿಜೊಡಕೆಯೇ, ಸಮುದ್ರ ರಾಜ ಮೈದೋರಿ ಇವರಿಬ್ಬ ಕಣ್ಣೂ 
ಸತ್ಛರಿಸಿದ. ರಾಮ ಕೃಷ್ಣರು ತಮ್ಮ ಗುರುಪುತ್ರ ನನ್ನು ಜೊಡು ಎಂದು ಕೇಳಿದರು. 
ಸಮುದ್ರ "" ನಿಮ್ಮ ಗುರುಪುತ್ರನನ್ನು ಅಸಹರಿಸಿದವ ನಾನಲ್ಲ. ಪಂಚಜನನೆಂಬ 
ಅಸುರ ಅಪಹರಿಸಿದ್ದಾನೆ'' ಎನಲು, ಬಲರಾನು ಕೃಷ್ಣರು, ಸಮುದ್ರವನ್ನು ಹೊಕ್ಕು 
ಅಸುರನನ್ನು ಸಂಹರಿಸಿ, ಅವನ ದೇಹದಲ್ಲಿ ಗುರುಪುತ್ರನನ್ನು ಕಾಣದೆ, ಪಾಂಚಜನ್ಯ 
ವೆಂಬ ಶಂಖವನ್ನು ತೆಗೆದುಕೊಂಡು ಯಮಲೋಕಕ್ಕೆ ಹೋಗಿ, ಗುರುಪುತ್ರನನ್ನು 
ಕರೆತಂದು ನಾಂದೀಪಿನಿಗೆ ಒಪ್ಪಿಸಿದರು [ಭಾಗ.-೧೦-೪೫]. 

ಸಣ್ಣು ತೀರ್ಳೈ---ನೋಡು- -ನಾರೀತೀರ್ಥ. 

ಸಣ್ಣು ನದ.--ಐದು ನದಿಗಳುಳ್ಳ ಕ್ಷೇತ್ರ. ಶತದ್ರು, ವಿವಾಶಾ, ಇರಾವತಿ, 
ಚಂದ್ರಭಾಗಾ, ವಿತಸ್ತಾ_ ಎಂಬ ಐದು ನದಿಗಳೂ ಪಂಜಾಬಿನಲ್ಲಿ ಹರಿಯುವ ಕಾರಣ 
ಈ ದೇಶಕ್ಕೆ ಸಂಚನದನೆಂದು ಹೆಸರು [ಸಭಾ. ೩೫. ವನ. ೮೦]. 


24 


ಸಂಚನಳೀಯ 310 ಪಂಚಾಪ್ಸರಸ್ತೀರ್ಥ 


ಸಂಚನಳೇಯಚ.--ದಮಯಂತೀ ಸ್ವಯಂವರ ಸಮಯದಲ್ಲಿ ಲೋಕವಾಲರಾದ 
ಇಂದ್ರ, ಅಗಿ, ಯಮ, ವರುಣರು ನಾಲ್ವರೂ ದಮಯಂತಿಯನ್ನು ಬಯಸಿ, ಸಭಾ 
ಮಂಟಪದಲ್ಲಿ ನಳನಂತೆಯೇ ರೂನವನ್ನು ಧರಿಸಿ ಕುಳಿತಿದ್ದರು. ನಿಷಧ ದೇಶಾಧೀಶ್ವರ 
ನಾದ ನಳನೂ ಅಲ್ಲಿಯೇ ಇದ್ದ. ಅಂತೂ ಐವರೂ ಒಂದೇ ರೂಪದಿಂದ ಕುಳಿತಿದ್ದರು. 
ಆಗ ದಮಯಂತಿ ಇಂದ್ರಾದಿಗಳನ್ನು ಒಲಿಸಿಕೊಂಡು ನಳನನ್ನೇ ವರಿಸಿ ಮದುವೆ 
ಯಾದಳು [ಭಾರ.-ವನ. ೫೪]. 


ಪಲ್ಲು ಬಾಣ.-ಅರನಿಂದ, ಅಶೋಕ, ಚೂತ, ನವಮಲ್ಲಿಕಾ, ನೀಲೋತ್ಸಲ 
ಗಳೆಂಬ ಐದು ಬಾಣಗಳುಳ್ಳವ. ಮನ್ಮದ. 

ಪಳ್ತಾಭೂತಗಳು.- ಸ್ನ ಧಿನಿ, ಅವು, ತೇಜಸ್ಸು, ವಾಯು, ಆಕಾಶ ಎಂಬ 
ಈ ಐದನ್ನೂ ಸಂಚಭೂತಗಳೆಂದು ಕರೆಯುತ್ತಾರೆ. ಇವುಗಳ ಸೃಷ್ಟಿ [ಶಾಂತಿ. 
೩೧೫]. ಇವುಗಳ ಗುಣಗಳು (ವನ. ೨೧೫. ಭೀ. ೫. ಶಾಂತಿ. ೧೯೨, ೨೫೮, ೨೬೧, 
ಅನು. ೩೯, ೨೪೫. ಭಾಗ.-೩-೨೬, ವಿಷ್ಣು.-೧-೫]. 

ಸಣ್ಣ ವಟೀ,--ಗೋದಾವರೀ ನದಿಯ ಉತ್ತರದ ದಡದಲ್ಲಿ ನಾಸಿಕಾ (Nasik) 
ಕ್ಷೇತ್ರದ ಸಮಾಸದಲ್ಲಿರುನ ಒಂದು ಪ್ರದೇಶ. ಶ್ರೀರಾಮ ವನವಾಸಕಾಲದಲ್ಲಿ 
ಅಗಸ್ತ್ವ್ಯಾಶ್ರಮದಿಂದ ದಕ್ಷಿಣಕ್ಕೆ ಬರುವಾಗ, ಅಗಸ್ತ್ಯನ ಅಪ್ಪಣೆಯಂತೆ ಇಲ್ಲಿ 
ಪರ್ಣಶಾಲೆಯನ್ನು ಕಲ್ಪಿಸಿಕೊಂಡು ಸೀತಾ ಲಕ್ಷ್ಮಣರೊಂದಿಗೆ ವಾಸವಾಗಿದ್ದ. ಇಲ್ಲಿ 
ವಿಶಾಲವೂ ಉನ್ನತವೂ ಆಗಿರುವ ಐದು ಆಲದ ಮರಗಳಿರುವುದರಿಂದ ಈ ಪ್ರದೇಶಕ್ಕೆ 
ಪಂಚನಟಯೆಂದು ಹಸರು. ಶೂರ್ವಣಖೆಯ ವಿರೂಪಕರಣವೂ, ಖರಾದಿಗಳ 
ಸಂಹಾರವೂ, ಸೀತಾವಹರಣವೂ ಇಲ್ಲಿಯೇ ನಡೆದುವು [ರಾಮಾ.-ಅರ, ೧೩-೬೮. 
ಭಾರ.-ವನ. ೮೧]. 

ಸಣ್ಣುಶಿಖ.--ಕನಿಲೆಯೆಂಬವಳ ಮಗ. ಬ್ರಹ್ಮಜ್ಞಾನ ಸಂಪನ್ನನಾಗಿದ್ದ ಒಬ್ಬ 
ಮಹರ್ಷಿ. ಈತ ಜನಕ ರಾಜನೊಂದಿಗೆ ಸಂವಾದಮಾಡಿ, ನಾಸ್ತಿಕಾದಿ ದುಷ್ಪ ಕಮತ 
ಗಳನ್ನು ಖಂಡಿಸಿ, ಆತನಿಗೆ ತತೊ, ಎೀಪದೇಶಮಾಡಿದ [ಶಾಂತಿ. 33೦, ೬3೧, ೩3೪]. 
ಈ ಜನಕನಿಗೆ ಜನದೇವನೆಂದು ಹೆಸರು [ಬೃಹನ್ನಾರ.-೪೫], 

ಸಣ್ಣಶಿಖ ಶಬ್ದನಿರ್ವ ಚನ.--[ಶಾಂತಿ. ೬೨೦], 

ಪಳ್ಚಾಪ್ಸರೆಸ್ತಿರ್ಥ.--ಒಂದು ಸರೋವರ. ದಂಡಕಾರಣ್ಯದಲ್ಲಿದೆ. ಮಾಂಡಿ 
ಕರ್ಣಿಯೆಂಬ ಮುನಿ ಬಹಳ ಕಾಲದವರೆಗೆ ತವೋನಿರತನಾಗಿದ್ದಾಗ ಇಂದ್ರ ಇವನ 
ನಿಯಮವನ್ನು ಭಂಗಗೊಳಿಸುವುದಕ್ಕಾಗಿ ಐವರು ಅಪ್ಸರಸಿಯರನ್ನು ಕಳುಹಿದ. 
ಮುನಿ ಅವರ ನಿಲಾಸಗಳಿಗೆ ಮನಸೋತು, ಅವರೈದುಮಂಧಿಗೂ ಬೇರೆ ಬೇರೆ ಭವನ 


ಪಂಚಾಲ 571 ಪಂಚೇ ಂದ್ರೋನಾಖ್ಯುನ 


ಗಳನ್ನು ನಿರ್ಮಿಸಿ, ತನ್ನ ತಪೋಮಹಿಮೆಯಿಂದ ದಿವ್ಯತಾರುಣ್ಯವನ್ನು ಪಡೆದು, ಅವ 
ರೊಂದಿಗೆ ಅನುಗಾಲವೂ ನೃತ್ತ್ತಗೀತಾದಿಗಳಿಂದ ವಿಹರಿಸುತ್ತಿದ್ದ. ಸೀತಾ ರಾಮ 
ಲಕ್ಷ್ಮಣರು ಸುತೀಕ್ಷ್ಮ ಮುನಿಯ ಆಶ್ರಮದಿಂದ ಅಗಸ್ತ್ಯಾಶ್ರಮಳ್ಕೆ ಹೋಗುತ್ತಿ, 
ದ್ಹಾಗ, ನಿರ್ಮಾನುಷನಾದ ಒಂದು ಪ್ರದೇಶದಲ್ಲಿ ದಿವ್ಯಗೀತದ್ವನಿಯೂ ಪರಿಮಳವೂ 
ಇವರ ಮನಸ್ಸನ್ನು ಮೋಹಗೊಳಿಸಿದುವು. ಆಗ ರಾಮ ಇದರ ರಹಸ್ಯವೇನೆಂದು 
ಕೇಳಲಾಗಿ ಒಬ್ಬ ತಾಪಸ ರಾಮನಿಗೆ ಇದರ ವಿವರವನ್ನು ತಿಳಿಸಿದ [ರಾಮಾ.- 
ಅರ, ೧೧]. 

ಪಾ ಲ.--ಇಂದ್ರಪ್ರಸ್ಥಕ್ಕೆ ಬೊರ್ವ ದಿಕ್ಕಿನಲ್ಲಿರುವ ಒಂದು ದೇಶ. ಇದು 
ದ್ರುಪದನ ಆಳಿಕೆಗೆ ಒಳಪಟ್ಟಿತ್ತು. ದ್ರೋಣಾಚಾರ್ಯರು ದ್ರುಪದನಿಂದ ಅರ್ಧ 
ರಾಜ್ಯವನ್ನು ಕಸುಗೊಂಡ ಬಳಿಕ ಇದರಲ್ಲಿ ಉತ್ತರ ಪಂಚಾಲ, ದಕ್ಷಿಣ ಪಂಚಾಲ 
ವೆಂದು ಎರಡು ಭಾಗವಾದುವು. ದ್ರೋಣ ಅಪಹರಿಸಿದ ಉತ್ತರ ಪಂಚಾಲಕ್ಳೆ 
ಅಹಿಕ್ಸೇತ್ರ ರಾಜಧಾನಿಯಾಗಿ ಏರ್ವಟ್ಟ ತು. ದ್ರುಷದನಿಗೆ ಮಿಕ್ಕ ದಕ್ಷಿಣ ಪಂಚಾಲಕ್ಕೆ 
ಕಾಂಪಿಲ್ಯ ನಗರಿ ರಾಜಧಾನಿಯಾಯಿತು. ಇವೆರಡನ್ನೂ ಈಗ ರೋಹಿಲ್ಲಖಂಡ 
(Rohilkhand) ಎಂದು ಕರೆಯುತ್ತಾರೆ [ಭೀಷ್ಮ ೯]. 

ಪಣಕ್ಕೀನ್ನೊ ಅೀಪಾಖ್ಯಾನ.- ಹಿಂದೆ ದೇವತೆಗಳು ನೈಮಿಶಾರಣ್ಯದಲ್ಲಿ ಸತ್ರ 
ಯಾಗಮಾಡಿದಾಗ ಯಮನನ್ನು ಪಶುವಿಶಸನಕ್ಕೆ ನಿಯಮಿಸಿದರು. ಯಮ ಆ 
ಕಾರ್ಯವನ್ನು ಕೈಕೊಳ್ಳಲಾಗಿ ಭೂಲೋಕದಲ್ಲಿ ಮನುಷ್ಯರಿಗೆ ಮರಣವಿ್ಲವಾಯಿತು. 
ಆಗ ಇಂದ್ರಾದಿಗಳು ಬ್ರಹ್ಮನಲ್ಲಿಗೆ ಹೋಗಿ *" ಸ್ವಾಮಿ, ಭೂಲೋಕದಲ್ಲಿ ಸಾವೇ 
ಇಲ್ಲವಾಗಿದೆ. ನಮಗೂ ಮನುಷ್ಯರಿಗೂ ಭೇದವೇ ಇಲ್ಲವಾದುದರಿಂದ ನಮ್ಮ 
ದೊಡ್ಡಸ್ತಿಕೆ ಹಾಳಾಗಿದೆ'' ಎಂದರು. ಆಗ ಬ್ರಹ್ಮ "" ನೀವು ಹೆದರಬೇಡಿ. ಡೇವತೆ 
ಗಳೆ ಸಶ್ರಯಾಗ ಮುಗಿದಕೂಡಲೇ ಯಮ ತಕ್ಟ ರೀತಿಯಲ್ಲಿ ತನ್ನ ಕರ್ತವ್ಯ 
ವನ್ನು ನೆರವೇರಿಸುವರು. ಇಷ್ಟರಲ್ಲಿಯೇ ನೀವು ಹೆದರಕೆಲಸವ್ನ್ಲ'' ಎಂದೆ. ಬಳಿಕ 
ಇಂದ್ರಾದಿಗಳು ದೇವತೆಗಳ ಸತ್ರಯಾಗಕ್ಳೆ ಬಂದು ನೋಡುವಲ್ಲಿ, ಗಂಗೆಯಲ್ಲಿ 
ಒಂದು ಸುವರ್ಣಮಯನಾದ ಕಮಲವನ್ನು ಕಂಡು ಆಶ್ಚರ್ಯೆಭರಿತರಾದರು. 
ಅಷ್ಟರಲ್ಲಿ ಇಂದ್ರ ಇದು ಎಲ್ಲಿಂದ ಬಂತೆಂದು ಹುಡುಕುತ್ತ ಹೋಗಲಾಗಿ, ಗಂಗೆಯ 
ಉತ್ಪತ್ತಿಸ್ಥಾನದಲ್ಲಿ ಒಬ್ಬ ದಿವ್ಯಾಂಗನೆ ಅಳುತ್ತ್ವ ಸ್ಪಾನಮಾಡುತ್ತಿ_ದ್ದಳು. 
ಆಕೆಯ ಕಂಬನಿಗಳು ಒಂದೊಂದೂ ಒಂದು ಸ್ವರ್ಣಕಮಲಗಳಾಗುತ್ತಿದ್ದುವು. 
ಇಂದ್ರ "" ನೀನು ಯಾರು?'' ಎಂಬುದಾಗಿ ಆಕೆಯನ್ನು ಪ್ರಶ್ತೆಮಾಡಲಾಗಿ ಆಕೆ 
ಇಂದ್ರನನ್ನು ತನ್ನ ಸಂಗಡ ಕರೆದುಕೊಂಡು ಪರ್ವತಶಿಖರಕ್ಕೆ ಹೋದಳು. ಅಲ್ಲಿ ಪರ 
ಮೇಶ್ವರ ಸೌಂದರ್ಯಭರಿತನಾದ ಒಬ್ಬ ಯುವಕನಾಗಿ ತನ್ನ ಪತ್ನಿಯೊಂದಿಗೆ 


ಪಂಚೇಂದ್ರೋವಾಖ್ಯುನ 972 ಪಂಚೇಂದ್ರೋವಾಖ್ಯಾನ 


ಚದುರಂಗವನ್ನು ಆಡುತ್ತಿದ್ದ. ಆತ ಇಂದ್ರನನ್ನು ಲೆಕ್ಟಿಸಲಿಲ್ಲ. ತ್ರಿಲೋಕಾಧಿಪತಿ 
ಯಾದ ಇಂದ್ರನಿಗೆ ಅಭಿಮಾನಮೂಲಕವಾದ ಸಿಟ್ಟು ತಲೆಗೇರಿತು. ಆ ಯುವಕ 
ಇಂದ್ರನನ್ನು ಓರೆಗಣ್ಣಿನಿಂದ ನೋಡಲಾಗಿ ಇಂದ್ರ ಕಂಬದಂತೆ ಅತ್ತಿತ್ತ ಅಲುಗ 
ಲಾರದೆ ನಿಂತುಬಿಟ್ಟ. ಚದುರಂಗ ಮುಗಿದ ತರುವಾಯ ಆ ಯುವಕ ತನ್ನ 
ಮುಂದಿ ಅಳುತ್ತ ನಿಂತಿದ್ದ ಆ ತರುಣಿಯನ್ನು ಕರೆದು "" ಇಂದ್ರನನ್ನು ಇಲ್ಲಿಗೆ 
ಕರೆದುಕೊಂಡು ಬಾ'' ಎನಲು ಆ ತರುಣಿ ಇಂದ್ರನನ್ನು ಸೋಕಿದಕೂಡಲೇ 
ಅವ ಮೂರ್ಥಿಹೋಗಿ ನೆಲದಮೇಲೆ ಬಿದ್ದು ಬಿಟ್ಟಿ. ಆಗ ಯುವಕ ಇಂದ್ರನನ್ನು 
ಫೋಡಿ ""ಎಲೋ ಮರುಳ, ಇನ್ನು ನಿನ್ನ ಅಹಂಕಾರವನ್ನು ಸಾಕುಮಾಡು. ನೀನು 
ಬಲಶಾಲಿಯಾಗಿದ್ದ ಪಕ್ಷದಲ್ಲಿ ಈ ಪರ್ವತಶಿಖರದ ಮರೆಸುತ್ತನ್ನು ತಿರುಗಿಸಿ 
ನೋಡು. ಅಲ್ಲಿ ನಿನ್ನಂತಹನರು ಎಷ್ಟು ಮಂದಿ ಇದ್ದಾರೆಂಬುದು ತಿಳಿಯುತ್ತದೆ '' 
ಎಂದ. ಇಂದ್ರ ಶಿಖರವನ್ನು ತಿರುಗಿಸಿ ನೋಡುವಲ್ಲಿ ಅಲ್ಲಿ ನಾಲ್ವರು ಬಿದ್ದಿದ್ದರು. 
ನಾನೂ ಇವರಂತೆಯೇ ಇಲ್ಲಿ ಎಷ್ಟು ಕಾಲ ಬಿದ್ದಿರಬೇಕೋ! ಅಕಟಾ, ಎಂತಹ 
ದುರ್ಥಟಿನೆಯಿದು! ಎಂದು ಭೆಯಸಡುತ್ತರುವಲ್ಲಿ ಆ ಯುವಕ ಫಿಜರೂಪದಿಂದ 
ಅಲ್ಲಿಗೆ ಬಂದು "" ಐಶ್ವರ್ಯಮದಮೂಢನಾದ ಇಂದ್ರನೇ, ಬಾಲಿಶತನದಿಂದ ನೀನು 
ನನ್ನನ್ನು ತಿರಸ್ಕರಿಸಿದೆಯಾಗಿ ಈ ಗುಹೆಯನ್ನು ಹೊಕ್ಕು ಇವರೊಂದಿಗೆ ಬಿದ್ದು 
ಕೊಂಡಿರು '' ಎನಲು ಇಂದ್ರ, ಪರಶಿವನನ್ನು ಮರೆಹೊಕ್ಕು "" ಮಹಾಪ್ರ ಭೋ, ನನ್ನ 
ಅನರಾಧವನ್ನು ಮನ್ನಿಸಿ ಅನುಗ್ರಹಿಸು'' ಎಂದು ಬೇಡಿಕೊಂಡ. ಆಗ ಪರಮೇಶ್ವರ 
"" ನಿನ್ನಂತಹ ಗರ್ವಗ್ರಂಧಿಗಳಿಗೆ ಮೇಲ್ಮೆಯೆಂದರೇನು? ಈ ನಾಲ್ಕು ಮಂದಿಯೂ 
ನಿನ್ನಂತೆಯೇ ಗರ್ವಿಷ್ಠರಾದುದರಿಂದಲೇ ಇಲ್ಲಿ ಬಿದ್ದಿದ್ದಾರೆ. ಈ ತರುಣಿ ನಿಮ್ಮ 
ಐವರಿಗೂ ಪತ್ನಿಯಾಗತಕ್ಟುವಳು. ನೀವುಗಳೆಲ್ಲರೂ ಮನುಷ್ಯರಾಗಿ ಜನಿಸಿ, ಲೋಕೋ 
ತ್ತರ ಧೈರ್ಯ, ಶೌರ್ಯ, ಸಾಮರ್ಧ್ಯಗಳಿಂದ ಅದ್ಭುತಕಾರ್ಯಗಳನ್ನು ನಡೆಯಿಸಿ, 
ಕೀರ್ತಿವಂತರಾಗಿ ದಿವ್ಯಶಸ್ತ್ರಾಸ್ತ್ರಪ್ರಯೋಗಗಳಿಂದ ಲೋಕಕ್ಕೆಲ್ಲ ಆಶ್ಚರ್ಯವನ್ನುಂಟು 
ಮಾಡಿ ಪುನಃ ಇಂದ್ರಲೋಕಕ್ಕೆ ಬನ್ನಿ” ಎಂದ. ಆಗ ಆ ಐವರೂ (ವಿಶ್ವಭುಕ್‌, 
ಭೂತಧಾಮಾ, ಶಿಬಿ, ಶಾಂತಿ, ತೇಜಸ್ವಿಯೆಂಬ ಹೆಸರಿನ ಇಂದ್ರರು) "" ಸ್ವಾಮಿ, 
ಹಾಗಾದರೆ ಯಮ, ವಾಯು, ಇಂದ್ರ, ಅಶ್ವಿನೀದೇನತೆಗಳೇ ನಮಗೆ ಜನಕರಾಗು 
ವಂತೆ ಅನುಗ್ರಹಿಸು'' ಎಂದು ಬೇಡಿಕೊಳ್ಳಲಾಗಿ ಶಿವ "" ತಧಾಸ್ತು'' ಎಂದ. 
ಬಳಿಕ ಇವರೆನ್ಲರೂ ಶಿವನನ್ನು ಬೀಳ್ಕೊಂಡು ನಾರಾಯಣನಲ್ಲಿಗೆ ಹೋಗಿ ಈ 
ವೃತ್ತಾ೦ತವನ್ನು ಅರುಹಲಾಗಿ, ಆತ ಅದಕ್ಕೆ ಸಮ್ಮತಿಸಿ ಐದನೆಯ ಇಂದ್ರ ಅರ್ಜುನ 
ನಾಗಿ ಹುಟ್ಟುವಂತೆ ಮಾಡಿ, ತನ್ನ ಶರೀರದಿಂದ ಒಂದು ಬಿಳಿಯ ಕೂದಲನ್ನೂ 
ಒಂದು ಕಪ್ಪು ಕೂದಲನ್ನೂ ಕಿತ್ತು ಬಿಸುಟ, ಬಿಳಿಯ ಕೂದಲು ಕೋಹಿಣೇ 


ಸೆ೭ಬಾ 


ಪತಿವ್ರತಾಧರ್ಮಗಳು 973 


ದೇವಿಯ ಗರ್ಭವನ್ನು ಹೊಕ್ಕು ಬಲರಾಮನಾಗಿಯೂ, ಕರಿಯಕೂದಲು ದೇವ 
ಕೆಯ ಗರ್ಭವನ್ನು ಹೊಕ್ಕು ಕ್ಷ ಸ್ಥನಾಗಿಯೂ ಜನ್ಮಸಡೆದುವು. ಅಳುತ್ತಿದ್ದ ತರುಣಿ 
ದ್ರೌಸದಿಯಾಗಿ ಅವತರಿಸಿದಳು. ಐವರು ಇಂದ್ರರೂ ಐದು ಮಂದಿ ವಾಂಡವರು. 
ದೌೌಸದಿಯೇ ಅವರ ರಾಜ್ಯಲಕ್ಷ್ಮ್ಮಿ [ಭಾರ.-ಆದಿ. ೨೧೪, ಮಾರ್ಕೆಂ.-೫]. 

ಪತಿವ್ರತಾ ಧರ್ಮಗೆಳು.--[ವನ. ೨೩೪. ಅನು. ೧೮೫]. 

ಪತಿವ್ರತಾ ಮಾಹಾತ್ಮ .-[ವನ. ೨೦೮. ವಿರಾ. ೨೭], 

ಪದ್ಮ.- (1) ಕುಬೇರನ ನವನಿಧಿಗಳಲ್ಲಿ ಒಂದು. 

(11) ದಕ್ಷಬ್ರಹ್ಮನ ಪುತ್ರಿಯರಲ್ಲಿ ಒಬ್ಬಳಾದ ಕದ್ರುವೆಂಬವಳು ಕಾಶ್ಯಪ 
ಮುನಿಯಿಂದ ಪಡೆದ ಸರ್ವ ರಾಜರಲ್ಲಿ ಒಬ್ಬ. ಈತ ಕೇವಲ ಶಾಂತಸ್ವಭಾವ 
ದವನೂ ಆತ್ಮನಿದ್ಯಾಸಂಪನ್ನನೂ ಎನಿಸಿದ್ದ [ಭಾರ.-ಸಭಾ, ೯]. ಈತನಿಗೆ ಪದ್ಮ 
ನಾಭನೆಂಬುದು ನಾಮಾಂತರ [ಶಾಂತಿ. ೩೬೫], ಮಹಾಪದ್ಮವುರನಿವಾಸಿಯಾದ 
ಧರ್ಮಾರಣ್ಯನೆಂಬ ಬ್ರಾಹ್ಮಣ ಈತನಲ್ಲಿಗೆ ಹೋಗಿ ಅನೇಕ ಧರ್ಮರಹಸ್ಯಗಳನೂ ಕ್ಯ 
ಅತಿಥಿಸತ್ಸಾರಪ್ರಕಾರವನ್ನೂ, ಶ್ರೇಯಸ್ಸಾಧನಮಾರ್ಗವನ್ನೂ ತಿಳಿದ [ಶಾಂ. ೩೬೩- 
೩೭೧]. 

ಪದ್ಮವ್ಯೂ ಹ.- ಸೇನೆಯನ್ನು ಚಕ್ರಾಕಾರವಾಗಿ ಏರ್ವಡಿಸುವುದು. ಭಾರತ 
ಯುದ್ಧದ ಹದಿಮೂರನೆಯ ಯುದ್ಧದಲ್ಲಿ ದ್ರೋಣ ಕುರುಸೇನೆಯನ್ನು ಚಕ್ರಾಕಾರ 
ವಾಗಿ ಏರ್ಪಡಿಸಿದ್ದ. ಇದೇ ಚಕ್ರವ್ಯೂಹೆದಲ್ಲಿಯೇ ಅಭಿಮನ್ಯು ಹೆತನಾದುದು 
[ದ್ರೋ. ೩೪]. 

ಪದ್ಮಾ ಕ್ಸ. ಚಂದ್ರಹಾಸನಿಂದ ಕುಂತಲ ರಾಜನ ಮಗಳಾದ ಚಂಸಕಮಾಲಿನಿ 
ಯಲ್ಲಿ ಜನಿಸಿದ ಮಗ. ನೋಡು ಚಂದ್ರಹಾಸ [ಜೈ.-ಅಶ್ವ. ೫೮, ೫೯]. 

ಪದ್ಮಾವತಿ.--ಆಕಾಶರಾಯ ಪುತ್ರಕಾಮೇಷ್ಟ್ರಿಯಾಗ ಮಾಡಿದಾಗ ಭೂಮಿ 
ಯಲ್ಲಿ ದೊರೆತ ಮಗಳು. ತಿರುಪತಿ ವೇಂಕಟಿರಮಣನನ್ನು ಮದುವೆಯಾದಳು 
[ಸ್ಟಾಂ.-ನೇಂ.ಮಾಹಾ. ೩). 

ಪನಸೆ.--ಸುಗ್ರೀವನ ಕಸಿಸೇನಾನಾಯಕರಲ್ಲಿ ಒಬ್ಬ [ರಾಮಾ.-ಕಿ. ೩೯]. 

ಪಮ್ಪಾ ೨೨ (1 ಒಂದು ಸರೋವರ [ರಾಮಾ.-ಅರ. ೭೫]. ಇದರ ಬಳಿಯಲ್ಲಿ 
ರಾಮ ಲಕ್ಷ್ಮಣರು ನಡೆತರುವಾಗ ಹನೂಮಂತ ಇವರನ್ನು ಸಂಧಿಸಿ ಸುಗ್ರೀವನಲ್ಲಿಗೆ 
ಕರೆದುಯ್ದು ಅವರಿಗೆ ಸ್ನೇಹವನ್ನು ಕಲ್ಪಿಸಿದ. ಇದು ಬಳ್ಳಾರಿ ಜಿಲ್ಲೆಯ ಆನೆ 
ಗೊಂದಿಯಿಂದ ಎಂಟು ಮೈಲುಗಳ ದೂರನಿರುವ ಖಯಸ್ಯಮೂಕ ಪರ್ವತದ ಸಮಾಸ 


ದಲ್ಲಿದೆ [ಭಾರ.-ವನ. ೨೮೦, ೨೮೧]. 


ಪಯೋ ಸ್ಥಿ: 374 ಪರಳುರಾಮ 


(11) ಒಂದು ನದಿ. ಮೇಲೆ ಹೇಳಿದ ವಂವಾ ಸರೋವರದಿಂದ ಹುಟ್ಟ 

ತುಂಗ ಭದ್ರೆಗೆ ನೇರುತ್ತದೆ [ರಾಮಾ.-ಅರ ೬. ಭಾರ.-ವನ. ೮೨], 

ಪಯೋಷ್ಠಿ € --ಭಾರತ ವರ್ಷದ ಒಂದು ನದಿ. ಇದಕ್ಕೆ ವೂರ್ಣಾನದಿಯೆಂ 
ಬುದು ನಾಮಾಂತರ. ಇದು ಬಿರಾರಿನಲ್ಲಿ ಹೆರಿದು ತವತೀ ನದಿಯನ್ನು ಸೇರುತ್ತದೆ 
[ಭಾರೆ.-ವನ. ೮೩, ೮೬, ೧೨೧. ಭೀ. ೯]. ನಾಂಡವರು ತೀರ್ಥಯಾತ್ರೆಯ ಸಮಯ 
ದಲ್ಲಿ ಇಲ್ಲಿಗೂ ಹೋಗಿದ್ದರು [ವನ. ೧೬೧]. ಇದರ ತೀರದಲ್ಲಿ ಗಯ ರಾಜ ಯಜ್ಞ 
ಮಾಡಿದ [ವನ. ೧೨೨]. 

ಪರಪುರಣ್ಣು ಯ.--ಹೈಹಯ ವಂಶದ ಅರಸು. ಒಮ್ಮೆ ಈತ ಬೇಟಿಗೆ 
ಹೋಗಿದ್ದಾಗ ಮೃಗನೆಂಬ ಭ್ರಾಂತಿಯಿಂದ ಒಬ್ಬ ಖುಷಿಕುಮಾರನನ್ನು ಕೊಂದ. 
ಬಳಿಕ ಬ್ರಾಹ್ಮಣನೆಂದು ತಿಳಿದು ವತ್ಹಾತ್ತ್ವಾಸಯುಕ್ತ,ನಾಗಿ, ಯಾರ ಮಗನೆಂದು 
ವಿಚಾರಿಸಿ ತಿಳಿದು ಆ ಮುನಿಯ ತಂದೆಯಾದ ತಾರ್ಕ್ಯ್ಯನೆಂಬ ಖುಷಿಯ ಬಳಿ 
ಸಾರ್ದು ನಡೆದ ಸಮಾಚಾರವನ್ನು ಬಿನ್ನವಿಸಿದ. ಖುಷಿ ರಾಜನಿಗೆ ಅಭಯವಿತ್ತು, 
ತನ್ನ ಮಗನನ್ನು ಕರೆಯಲಾಗಿ ಮುಡಿದ ಮಗ ಒಡನೆಯೇ ಎದ್ದುಬಂದ. ಅರಸು 
ಇದನ್ನು ಕಂಡು ಆಶ _ರ್ಯಭರಿತನಾಗಿ ಇಂತಹ ಮಹಿಮೆ ಹೇಗೆ ಬರುವುದೆಂದು 
ಜೇಳಲಾಗಿ ತಾಕ ರ್ಗ ಸಚ ತನ್ನ ಮಗ ತನಗೆ ಇಚ್ಛಾ ಮರಣನಾಗುವಂತೆ ವರವನ್ನು 
ಪಡೆದಿದಾ ) ನೆಂತಲೂ, ಎಲ್ಲಕ್ಕೂ ಭಧ ನಿಕೃದ್ದೆ ೦ತಲೂ ತಿಳಿಸಿ, ಆ ರಾಜ 
ನನ್ನು ಕಳುಹಿಸಿಕೊಟ್ಟ. ನೋಡು--ತಾ ರ್ಸ್ಸ್ಟ್ಯ [ಭಾರ.-ವನ. ೧೮೭]. 

ಪರಭಾರ್ಯಾಪುತ್ನ | ರಂ..-ಸಾಮಾನ್ಯವಾಗಿ ಅನೇಕ ಮಂದಿ ಖುಹಿಗಳು ಪರ ಸ್ರೀ 
ಯರಲ್ಲಿ ಜನಿಸಿದವರಾಗಿಯೂ ಪರ ಸ್ತ್ರೀಯರಲ್ಲಿ ಮಕ್ಕಳನ್ನು ಸಡೆದವರೇಗಿಯೂ 
ಇರುತ್ತಾರೆ. ಇದರ ವಿಚಾರವಾಗಿ ಚರ್ಚೆ ಮತ್ತು ಖುಷಿಗಳ ದೊಡ್ಡಸಿ ಕೆಗೆ ಅವರ 
ತಪಸ್ಸು, ನಿದ್ಯೆ ಇವೇ ಮೂಲಕಾರಣ ಎಂಬ ಮುಂತಾದ ವಿವರಗಳು [ಅನು. ೫೩-೫೭]. 

ಪರಶು LON ಮಹರ್ಷಿ. ಭೃಗು ವಂಶದ ಜಮದಗ್ನಿ ಮಹರ್ಷಿಯಿಂದ 
ಪ್ರನೇನಜಿತನೆಂಬ ಅರಸನ ಮಗಳಾದ ರೇಣುಕೆಯೆಂಬವಳಲ್ಲಿ ಜನಿಸಿದವ. ಮಹಾ 
ವಿಷ್ಣುನಿನ ಹತ್ತು ಅವತಾರಗಳಲ್ಲಿ ಆರನೆಯ ಅವತಾರ. ಮಹಾಸರಾಕ್ರಮಶಾಲಿ 
[ಭಾರ.-ಆದಿ. ೬೭. ಸಭಾ. ೮. ವನ. ೧೧೭. ಉದ್ಯೋ. ೯೬. ಶಲ್ಯ. ೫೦]. ಉನ್ಮತ್ತ, 
ರಾದ ಕ್ಸತ್ರಿಯರನ್ನು ಧ್ವಂಸಗೊಳಿಸುವ ಉದ್ದೇಶದಿಂದ ವಿಷ್ಣು ಈಗ ನಡೆಯು 
ತ್ತಿರುವ ವೈವಸ್ವತ ಮನ್ವಂತರದ ಹತ್ತೊಂಬತ್ತನೆಯ ತ್ರೇತಾಯುಗದಲ್ಲಿ ಪರಶುರಾಮ 
ನಾಗಿ ಅವತರಿಸಿದ [ದೇ. ಭಾ.-೪-೧೬. ಮತ್ಸೃ ನಿತ" “೪೭, ಭಾಗ. -೯,೧೫. ಪದ್ಮ-೬-೨೬೮. 
ಬ್ರಹ್ಮೃ-೧೦.ವಾಯು.-೯೧]. ನೋಡು--ಕರ್ಣ, ಕಶ್ಯವ, ಕಾರ್ತವೀರ್ಯ, ಕೊಂಕಣ, 
ಚಿತ್ರರಥ, ಜಮದಗ್ನಿ, ದ್ರೋಣ, ನಾರೀಕವಚ, ಭೀಷ್ಮ ರೇಣುಕಾ, ಸ್ಕಮಂತ 


ಪರಶುರಾಮಾಸ್ತ್ರ ಪ್ರಯೋಗ ೩75 ಪರಾವಸು 


ವಂಚಕ. ಈತನಿಗೆ ರುಮಣ್ವಂತ, ಸುಷೇಣ, ವಸು, ವಿಶ್ವಾವಸು ಎಂಬುದಾಗಿ 
ನಾಲ್ವರು ಒಡಹುಟ್ಟಿ ದವರು [ಭಾರ.-ಆದಿ. ೬೭. ವನ. ೧೧೭]. ತಂದೆಯಾದ ಜಮ 
ದಗ್ನಿಯ ಅವ್ಬಣೆಯಮೇರೆಗೆ ತಾಯಿಯಾದ ರೇಣುಕೆಯ ಕೊರಳನ್ನು *ಡಿದು, 
ಮರಳಿ ತಂದೆಯ ನರದಿಂದ ಆಕೆಯನ್ನು ಬದುಕಿಸಿದ [ಭಾರೆ.-ವನ. ೧೧೭. ಭಾಗ.- 
೯, ೧೬]. ಕಾರ್ತನೀರ್ಯಾರ್ಜುನನ ಸಾವಿರ ತೋಳುಗಳನ್ನು ಕತ್ತರಿಸಿದ್ದು [ಭಾರ.- 
ಶಾಂತಿ. ೪೮]. ಇಪ್ಪತ್ತೊಂದು ಸಾರಿ ಕ್ಲೃತ್ರಿಯೆರನ್ನು ಕೊಂದು ಅವರ ರಕ್ತದಿಂದ 
ಪಿತೃಗಳಿಗೆ ತರ್ವಣಕೊಟ್ಟದ್ದು [ಭಾರ.-ಅದಿ. ೨, ೬೫, ೧೧೩. ಅಶ್ವ. ಒಂ]. ಶ್ರೀ 
ರಾಮನಿಂದ ಭಂಗಪಡೆದು, ತನ್ನಲ್ಲಿದ್ದ ವೈಸ್ಥ್ಯವತೇಜಸ್ಸನ್ನು ಕಳಕೊಂಡದ್ದು 
[ರಾಮಾ.-ಬಾಲ. ೭೫, ಭಾರ,-ವನ. ೧೧೭]. ವಾಂಡವರೊಂದಿಗೆ ಸಂಧಿಮಾಡಿಕೊಳ್ಳು 
ವಂತೆ ಪರಶುರಾಮ ದುರ್ಯೋಧನನಿಗೆ ತಿಳಿಯಹೇಳಿದ್ದು [ಭಾರ.-ಉದ್ಯೋ. ೯೬]. 
ಭೀಸ್ಮಾಚಾರ್ಯರೊಂದಿಗೆ ಯುದ್ಧ [ಉದ್ಯೋ. ೧೭೯, ೧೮೫]. ನೋಡು ಅಮ್ಮಾ, 
ಅಂಬಾಲಿಕಾ, ಅಂಬಿಕಾ. ಕರ್ಣ ಬ್ರಾಹ್ಮೆಣವೇಷದಿಂದ ಹೋಗಿ ವರಶುರಾಮನಲ್ಲಿ 
ಅಸ್ರ್ರವಿದ್ಯಾಭ್ಯಾಸಮಾಡಿದ್ದು [ಕಠ್ಣ. ೩೬]. ಪರಶುರಾಮನಿಂದ ಪಡೆದ ಅಸ್ತ್ರಗಳು 
ಯುದ್ದದಲ್ಲಿ ಫಲಿಸದಿರುವಂತೆ ಕರ್ಣ ಶಾಪಹೊಂದಿದ್ದು [ಕರ್ಣ. ೩೬. ಶಾಂತಿ. ೩]. 
ಪರಶುರಾಮ ಸುನರ್ಣಮಾಹಾತ್ಮ ತನನ್ನು ಕುರಿತು ವಸಿಷ್ಮ ನೊಂದಿಗೆ ಸಂವಾದ 
ಮಾಡಿದ್ದು. ವಸಿಷ್ಕನ ಪೂರ್ವಿಕರ ವೃತ್ತಾಂತವನ್ನು ಕೇಳಿ ತಿಳಿದದ್ದು [ಭಾರ.-ಅನು. 
೧೩೨]. ಪರಶುರಾಮ ದ್ರೋಣನಿಗೆ ಅಸ್ತ್ರನಿದ್ಯಾಭ್ಯಾಸಮಾಡಿಸಿದ್ದು [ಭಾರ.-ಆದಿ. 
೧೮೦]. ಪರಶುರಾಮ ಅಶ್ವಮೇಧಯಾಗ ಮಾಡಿ, ಭೂಮಂಡಲವನ್ನೆಲ್ಲ ಕಶ್ಯಪನಿಗೆ 
ದಾನಮಾಡಿದ್ದು [ಭಾರ.-ಶಾಂತಿ. ೪೮]. ಪರಶುರಾಮ ಈಗ ನಡೆಯುತ್ತಿರುವ ಏಳೆ 
ನೆಯದಾದ ವೈವಸ್ವತ ಮನ್ವಂತರ ಕಳೆದ ತರುವಾಯ ಎಂಟನೆಯ ಸಾವರ್ಣಿ 
ಮನ _೦ತರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬನಾಗುವನು [ಭಾಗ.-೮, ೧೩]. ಪರಶುರಾಮನ 
ಉತ್ಪತ್ತಿ, ಮತ್ತು ಕಥೆ [ಭಾರ.-ಆದಿ. ೨, ೮. ಸಭಾ. ೪೯. ವನ. ೧೧೬. ದ್ರೋ. ೭೦. 
ಕರ್ನ. ೨೮. ಶಾಂತಿ. ೪೮. ಅಶ್ವ. ೩೦]. 

ಸರಶುರಾಮಾಸ್ತ್ರಪ್ರಯೋಗ.--ಕರ್ಣ ಅರ್ಜುನನ ಸಂಗಡ ಹದಿನೇಳನೆಯ 
ದಿನ ಯುದ್ಧಮಾಡುವಾಗ, ಕರ್ಣ ಅರ್ಜು ನನನ್ನು ಕೊಬ್ಬುವುದಕ್ಕಾಗಿ ಈ ಅಸ್ತ್ರ 
ವನ್ನು ಪ್ರಯೋಗಿಸಿದ. ಆದರೆ ಅದು ಸಾರ್ಧಕವಾಗಲಿಲ್ಲ [ಭಾರ.-ಕಠ್ಕ. ೬೭]. 

ಪರಾವಸು.-ರೈಭ್ಯ ಮಹರ್ಷಿಯ ಮಗ. ಅರ್ವಾವಸುವೆಂಬವ ಇವನ ಸಹೋ 
ದರ [ಭಾರ.-ವನ. ೧೩೭1. ಇವನ ತಂಡೆಯಾದ ರೈಭ್ಯ ವಿಶ್ವಾಮಿತ್ರ ಮಹರ್ಷಿಯ 
ಮಗ [ಶಾಂತಿ. ೪೮]. , ಭರದ್ವಾಜ ಪುತ್ರನಾದ ಯವಕ್ರೀತ ಅಸೂಯೆಯಿಂದ ಪರಾ 
ವಸುವಿನ ಹೆಂಡತಿಯನ್ನು ಮಾನಭಂಗಗೊಳಿಸತೊಡಗಿ, ಥೈಭ್ಯನಿಂದ ಹತನಾದ. 


ಪರಾಶರ 876 ಪರಾಶರೆ 


ನೋಡು-ಯವಕ್ರೀತ [ಭಾರ.-ವನ. ೧೩೮]. ಈತ ಬೃಹೆದ್ದು ಮ್ಮ ರಾಜನಿಂದ 
ಯಜ್ಞ ಮಾಡಿಸಿದ್ದು [ಭಾರ.-ವನ. ೧೪೦]. 

ಸರಾಶರ.--ವಸಿಷ್ಕ ಪುತ್ರನಾದ ಶಕ್ತಿ, ಮಹರ್ಷಿಯಿಂದ ಅದೃಶ್ಯನಿ_ಯೆಂಬಾಕೆ 
ಯಲ್ಲಿ ಜನಿಸಿದವ. ಇವ ಗರ್ಭದಲ್ಲಿರುವಾಗಲೇ ಶಕ್ತಿ ಮುನಿಯನ್ನು ಒಬ್ಬ ರಾಶ್ಸಸ 
ಕೊಂದ. ನೋಡು--ಕಲ್ಮಾಷವಾದ. ಶಕ್ತಿ ಮಹರ್ಷಿಯನ್ನು ರಾಕ್ಷಸ ನುಂಗುವಾಗ್ಗೆ 
ಅದೃಶ್ಯಂತಿ ಗರ್ಭಿಣಿಯಾಗಿದ್ದಳು. ಈ ವಿಷಯವನ್ನು ತಿಳಿದಿರಲ್ಲೀವಾಗಿ ಸಂತತಿ 
ಹ NE ಖತಿಗೊಂಡ ವಸಿಷ್ಕ ದೇಹತ್ಯಾಗಮಾಡುವುದಕ್ಕಾಗಿ ಆನೇಕ ವಿಧ 
ದಿಂದ ವಾಡುಸ ಟ್ಟು ತನ್ನ ಪ್ರಯತ್ನ 188 ಅವೂ ವ್ಯ ೈರ್ಧವಾಗಲು ಕಡೆಗೆ ಆಶ್ರಮವನ್ನು 
ಹೊಕ್ಕು. ಅದೃಶ್ಯ ತಿ ನಡೆಯುವಾಗ ದಿವ್ಯ ರ ಮವೇದಾಧ ಯನ ಧ್ವನಿ ba 
ಅಕ್ಷರ್ಯಭರಿತನಾದ ಮುರಿ ಸೊಸೆಯನ್ನು ಕೇಳಲಾಗಿ, ಸೊಸೆ ಇದ್ದ ಸ ಸ್ಥಿತಿಯನ್ನು 
ಬಿನ್ನವಿಸಿದಳು. ಬಳಿಕ ವಸಿಷ್ಕನ ಆತ್ಮ ಶಾಂತಿಯಕ್ನೆ ಪಿದಿತು. ಜಲ ಕಾಲದಲ್ಲಿಯೇ 
ಆದೃಶ್ಯ೦ತಿ ಗಂಡು ಶಿಶುವನ್ನು ಪ್ರಸವಿಸಿದಳು. ವಸಿಷ್ಠ ಇವನಿಗೆ ಸರಾಶರನೆಂದು 
ನಾಮಕರಣಮಾಡಿದ. ಸಂತತಿವಿಜ್ಛೇದದಿಂದ ಸರಾಶನಾಗಿದ್ದ (ಜೀವಿತಾಶೆಯನ್ನು 
ತೊರೆದವ) ವಸಿಷ್ಠ ಮರಳಿ ನಂಜ ಗೃ ಹಸಾ ಶ್ರಮದಲ್ಲಿ, ನೆಲೆಗೊಂಡ ಕಾರಣ 
ಪರಾಶರನೆಂದು ಹೆಸ ರು (ಪರಾಸ್ತಾ ಜಾ ಯೆಸ್ಸ ಸಃ, ಪರಾಶಃ, ಪರಾಶಂ, ರಾತಿ, 
ಸ್ವಕಾರ್ಯತತ್ಸುರಂ ಕರೋತಿ ಇತಿ ಪರಾಶರಃ). 


ಪರಾಶ (ಸು) ಸ್ಸಯತನ್ಯೇನ ವಸಿಸ್ಮಃ ಸ್ಥಾಪಿತೋ ಮುನಿಃ । 
ಗರ್ಭಸ್ಥೆ "ನ ತತೋ ಲೋಕೇ ಸರಾಶರ ಇತಿ ಸ್ಮೃತಃ ॥ 

i ೧೯೪. ಸಭಾ. ೭]. 
ಪರಾಶರ ತನ್ನ ತಂದಿ ರಾಕ್ಸಸನಿಂದ ಹೆತನಾದನೆಂಬುದನ್ನು ತಿಳಿದು ಲೋಕವಿನಾ 
ಶಾರ್ಥವಾಗಿ ಯಜ್ಞ ಮಾಡತೊಡಗಿದ್ದು [ಆದಿ. ೧೯೪]. ವಸಿಷ್ಕನ ಉಪದೇಶಾನು 
ಸಾರವಾಗಿ, ಲೋಕನಿನಾಶಾರ್ಥವಾದ ಯಜ್ಞವನ್ನು ನಿಲ್ಲಸಿ, ರಾಕ್ಷಸವಿನಾಶಾರ್ಥ 
ವಾಗಿ ಯಜ ಓ.ಮಾಡತೊಡಗಿದ್ದು [ಭಾರ.-ಆದಿ. ೧೯೭. ಲಿಂಗ. -೬೪. ವಿಷ್ಣು.- ]. 
ಶಿವಮಾಹಾತ್ಮ್ಯವನ್ನು ವಿವರಿಸಿದ್ದು (ಅನು. ೪೯]. ಬ್ರಾಹ್ಮಣಾದಿ ನಾಲ್ಕು ವರ್ಣ 
ಗಳಿಗೂ, ಬ್ರಹ್ಮಚರ್ಯಾದಿ ನಾಲ್ಕು ಅಶ್ರಮಗಳಿಗೂ ಅನುಷ್ಕೇಯಗಳಾದ ಧರ್ಮ 
ಗಳನ್ನು ನಿರೂಪಿಸಿದ್ದು . ಯತಿಶುಶ್ರೂಷೆಯ ಪ್ರಶಂಸೆಯನ್ನು ವಿವರಿಸಿದ್ದು [ಅನು. 
೧೪೬-೧೪೯].  ಮರಣಸೂಚಕ ಚಿಹ್ನೆಗಳು, ಪುಣ್ಯ ವಾಸಗಳಿಗೆ ಅನುರೂಪವಾದ 
ರೋಕನ್ರಾಪ್ಲಿ,, ಮೋಕ್ಷಸಾಧನ ಪ್ರಯತ್ನಗಳನ್ನು ತಿಳಿಸಿದ್ದು [ಅನು. ೧೫೦-೧೫೨]. 
ಜನಕ ರಾಜನೊಂದಿಗೆ ಶ್ರೇಯಸ್ಸಾಧನೆಯ ನಿಸಷಯವಾಗಿ ಸಂವಾದಮಾಡಿದ್ದು. 


ಪರೀಶ್ಚಿತ್‌ 877 ಪರೀಕ್ಸಿತ್‌ 


ತಪಸ್ಸು, ಧರ್ಮ, ಮನುಷ್ಯ ಜನ್ಮ ಮುಂತಾದುವುಗಳ ಪ್ರಶಂಸೆಯನ್ನು ವಿವರಿಸಿದ್ದು 
[ಶಾಂತಿ. ೨೯೬-೩೦೪]. ಇದನ್ನೇ ಪರಾಶರಗೀತೆಯೆನ್ನುತ್ತಾಕೆ. 

ಈತ ತೀರ್ಥಯಾತ್ರಾ ವ್ಯಾಜದಿಂದ ಭೂ ಮಂಡಲನನ್ನೇ ಸುತ್ತುತ್ತ 
ಯಮುನಾ ನದಿಯ ಬಳಿಗೆ ಬರುವಲ್ಲಿ, ಬೆಸ್ತರ ಯಜಮಾನ ಊಟಮಾಡುತ್ತಿದ್ದ. 
ಖುಸಿ ಶಾಸ ಕೊಡುವನೆಂಬ ಹೆದರಿಕೆಯಿಂದ ತನ್ನ ಸಾಕುಮಗಳಾದ ಮತ್ರ ಗಂಧಿ 
(ಕಾಲಿ, ಅದೆವಾ ಸತ್ಯವತಿ) ಎ೦ಬವಳನ್ನು ದೋಣಿಯನ್ನು ನಡನಲು ಕಳುಹಿದ. 
ಆಗ ಪರಾಶರ ಆಕೆಯ ಸೌಂದರ್ಯದಿಂದ ಮೋಹಿತನಾಗಿ, ಆಕೆಯ ಕನ್ಯಾತ್ವಕ್ಕೆ 
ಭಂಗಬಾರದಿರುವಂತೆ ಅನುಗ್ರಹಿಸಿ, ಆಕೆಯ ಜೀಹೆದ ನಾತ ತೊಲಗಿ ದಿವ್ಯಪರಿಮಳ 
ಸೂಸುವಂತೆ ಅನುಗ್ರ ಹಿಸಿ, ದಿವ್ಯಾಭರಣಗಳನ್ನೂ ಉಡಿಗೆತೊಡಿಗೆಗಳನ್ನೂ ತನ್ನ 
ತಪವೋಮಹಿಮೆಯಿಂದ ಕಲ್ಪಿಸಿಕೊಟ್ಟು ಆಕೆಯೊಂದಿಗೆ ಕಲೆತ. ಬಳಿಕ ಸದ್ಯೋ 
ಗರ್ಭದಿಂದ ವ್ಯಾಸ ಜನಿಸಿದ. ನೋಡು--ಕೃಷ್ಣದ್ವೆ ಪಿನಾಯನ [ಆದಿ. ೬೪]. ಪರಾ 
ಶರ ಗೋತ್ರಪ್ರವರ್ತಕನಾದ ಮಹರ್ಷಿ [ಮತ್ಸ್ಯ್ಯ.-೨೦೦೫. 

ಪರಿ(ಲ) ಕಿತ್‌. (1) ಒಬ್ಬ ಅರಸು. ಚಂದ್ರ ವಂಶದ ಅನಶುಷನ ಮಗ. 
ಈತನ ಜನನಿ ಅಮೃತಾದೇನಿ. ಈತ ಸುವೇಷೆಯೆಂಬ ತರುಣಿಯನ್ನು ಮದುವೆಯಾಗಿ 
ಭೀಮಸೇನನೆಂಬ ಮಗನನ್ನು ಪಡೆದೆ [ಭಾರ.-ಅದಿ. ೬೩]. 

(11) ಚಂದ್ರ ವಂಶದ ಅವಿಕ್ಷಿತರಾಜನ ಮಗ, ಶಬಲಾಶ್ವ, ಆದಿರಾಜ, 
ವಿರಾಜ, ಶಾಲ್ಮಲಿ, ಉಜ್ಜ ಶ್ಚ್ರ್ರವ, ಭಂಗಾರಕ, ಜಿತಾರಿಯೆಂಬವರು ಇವನ ಒಡ 
ಹುಟ್ಟಿದವರು. ಕಕ್ಸಸೇನ ಮೊದಲಾದವರು ಇವನ ಮಕ್ಕಳು [ಆದಿ. ೧೦೧]. 

(11) ಸೂರ್ಯ ವಂಶದ ಅರಸು. ಈತ ಒಮ್ಮೆ ಬೇಟೆಗೆ ಹೋಗಿದ್ದಾಗ 
ಆಯುವೆಂಬ ಮಂಡೂಕ ರಾಜನ ಪುತ್ರಿಯಾದ ಸುಶೋಭನೆಯೆಂಬ ತರುಣಿಯನ್ನು 
ಕಂಡು ಮೋಹಿಸಿದ. ಆಗ ಆ ತರುಣಿ "" ಎಂದಿಗೂ ನನ್ನನ್ನು ನೀರಿನಲ್ಲಿ ಇಳಿಸದಂತೆ 
ಜಾಗರೂಕತೆಯಿಂದ ನೋಡಿಕೊಳ್ಳುವುದಾದರೆ ನಾನು ನಿನ್ನನ್ನು ವರಿಸುವೆನು'' 
ಎಂದಳು. ಪರೀಕ್ಷಿತ ಇದಕ್ಕೆ ಸಮ್ಮತಿಸಿದ. ಕೆಲಕಾಲ ಇಬ್ಬರೂ ಸುಖವಾಗಿದ್ದು 
ಶಲ, ಬಲ, ದಲ ಎಂಬ ಮೂವರು ಮಕ್ಕಳನ್ನು ಪಡೆದರು. ಒಂದು ದಿನ ಸರೀಕ್ಸಿತ 
ತಾನು ತನ್ನ ಸ್ರಿಯೆಗೆ ಕೊಟ್ಟದ್ದ ಭಾಷೆಯನ್ನು ಮರೆತು ಜಲಕೇಳಿಗಾಗಿ ಪ್ರಿಯೆ 
ಯೊಂದಿಗೆ ಸರೋವರದಲ್ಲಿ ಇಳಿದ. ಕೂಡಲೇ ಸುಶೋಭನೆ ಮಾಯವಾದಳು. ರಾಜ 
ತನ್ನ ದೂತರ ಮೂಲಕ ಕೊಳವನ್ನೆಲ್ಲ ಹುಡುಕೆಸಿ, ಕಡೆಗೆ ಅಲ್ಲಿದ್ದ ಕಪ್ಪೆಗಳೇ ತನ್ನ 
ಪ್ರಿಯೆಯನ್ನು ಅಪಹರಿಸಿರಬೇಕೆಂದು ನಿಶ್ಚಯಿಸಿ ಆ ಕೊಳದಲ್ಲಿದ್ದ ಕಸ್ಸೆಗಳಕ್ಷೆಲ್ಲ 
ಕೊಲ್ಲತೊಡಗುವಷ್ಟರಲ್ಲಿ ಮಂಡೂಕ ರಾಜನಾದ ಆಯು ಅಲ್ಲಿಗೆ ಬಂದು, ಸುಶೋಭನೆ 
ತನ್ನ ಮಗಳೆಂತಲೂ ಇಂತೆಯೇ ಅನೇಕ ಮಂದಿ ರಾಜಪುತ್ರರು ಆಕೆಯಿಂದ ಮೋಸ 


ಪರಿಣಿತ 9158 ಪರೀಸ್ಬೆತ್‌ 


ಹೋಗಿರುವರೆಂತಲೂ ತಿಳಿಸಿದ. ಬಳಿಕ ಪರೀಕ್ಷಿತನ ಬಲಾತ್ಕಾರದಿಂದ ಮರಳಿ 
ಸುತೋಭನೆಯನ್ನು ಆತನಿಗೆ ತಂದೊಪ್ಪಿಸಿದ [ಭಾರ.-ವನ. ೧೯೫). 

(iv) ಚಂದ್ರ ವಂಶದ ಅರ್ಜುನನ ಮೂಲಕ ಸುಭದ್ರೆಯಲ್ಲಿ ಜನಿಸಿದ ಅಭಿ 
ಮನ್ಯುವಿನಿಂದ ವಿರಾಟಪುತ್ರಿಯಾದ ಉತ್ತರೆಯಲ್ಲಿ ಜನಿಸಿದವ [ಭಾರ.-ಆದಿ. ೬೩]. 
ಈತ ಕೃವಾಚಾರ್ಯನಲ್ಲಿ ಅಸ್ತ್ರವಿದ್ಯಾಭ್ಯಾಸಮಾಡಿದ [ಆದಿ. ೪೯]. ಈತ ಉತ್ತರೆಯ 
ಗರ್ಭದಲ್ಲಿರುವಾಗ ಅಶ್ವತ್ಥಾಮ ಪ್ರಯೋಗಿಸಿದ ಬ್ರಹ್ಮಾಸ್ತ್ರದಿಂದ ಮೃತನಾಗಿ ಶ್ರೀ 
ಕೃಷ್ಣನ ಮಹಿಮೆಯಿಂದ ಮರಳಿ ಬದುಕಿಕೊಂಡ [ಅಶ್ವ. ೬೯]. ಈತನ ಉತ್ಪತ್ತಿ 
ಕಥೆ [ಆದಿ. ೬೮. ಭಾಗ.-೧-೧೨]. ಈತ ಉತ್ತರನ ಮಗಳಾದ ಭದ್ರವತಿ ಅಥವಾ 
ಇರಾವತಿಯೆಂಬ ತರುಣಿಯನ್ನು ಮದುವೆಯಾಗಿ ಜನಮೇಜಯ, ಶ್ರುತನೇನ, 
ಉಗ್ರಸೇನ, ಭೀಮಸೇನರೆಂಬ ನಾಲ್ವರು ತನಯರನ್ನು ನಡೆದ [ಭಾರ.-ಆದಿ. ೩, 
೬೩]. ಶ್ರೀ ಕೃಷ್ಣನಿರ್ಯಾಣಾನಂತರ ವಾಂಡವರು ಈತನಿಗೆ ರಾಜ್ಯದಲ್ಲಿ ಪಟ್ಟಗಟ್ಟ 
ಮಹಾಪ್ರನ್ಮಾನಕ್ಕೆ ಹೋದರು [ಮಹಾ. ೧]. 

ಪರೀಕ್ಷಿತ ಶಬ್ದನಿರ್ವಚನ :- ಈತ ಗರ್ಭದಲ್ಲಿರುವಾಗಲೇ ಸರ್ವವ್ಯಾಪಕನಾದ 
ಭಗವಂತ ಈತನಿಗೆ ದರ್ಶನವನ್ನಿತ್ತು ಸಲಹಿದ ಕಾರಣ, ಭಗವಂತ ಸರ್ವವ್ಯಾಸಕನು, 
ಸರ್ವಚರಾಚರಸ್ವರೂಪನೆಂಬ ಭಾವ ಇವನಿಗೆ ಜನ್ಮಸಿದ್ಧವಾಗಿದ್ದು ದರಿಂದ ಪರೀ 
ಕ್ಲಿತನೆಂದು ಹೆಸರು [ಭಾರ.-ಆದಿ. ೬೩]. ವಂಶ ಪರಿಶ್ಲೀಣವಾಗಿದ್ದಾಗ ಹುಟ್ಟಿ ದವ 
ನಾದುದರಿಂದಲೂ ಪರೀಕ್ಷಿತಕೆಂದು ಹೆಸರು. ಒಮ್ಮೆ ಈತ ರಥಾರೂಢನಾಗಿ 
ಅರಣ್ಯದಲ್ಲಿ ಸಂಚರಿಸುತ್ತಿ,ದ್ಹಾಗ, ಒಬ್ಬ ಶೂದ್ರ ರಾಜಚಿಹ್ನೆಗಳನ್ನು ಧರಿಸಿ, ಒಂದು 
ಗೋವನ್ನೂ ಒಂದು ವೃಷಭವನ್ನೂ ಹಿಂಸಿಸುತ್ತಿದ್ದುದನ್ನು ಕಂಡು, ಆ ಗೋವನ್ನು 
ಭೂದೇವಿಯೆಂತಲೂ ಆ ಪುರುಷನೇ ಕಲಿಪುರುಷನೆಂತಲೂ ಆ ವೃಷಭವೇ ಧರ್ಮ 
ವೆಂತಲೂ ತಿಳಿದು, ಆ ಶೂದ್ರನನ್ನು ಹಿಡಿದು ದಂಡಿಸತೊಡಗಲಾಗಿ, ಕಲಿ ಮರೆ 
ಹೊಕ್ಕು ಪ್ರಾಣಸಹಿತವಾಗಿ ಓಡಿಹೋದ [ಭಾಗ.-೧-೧೭]. ಈತ ಮೂರು ಸಲ ಅಶ್ವ 
ಮೇಧಯಾಗ ಮಾಡಿದ. ಪರೀಕ್ಷಿತ ಸಹಜವಾಗಿಯೇ ನೀತಿನಂತನೂ ಧಾರ್ಮಿಕನೂ, 
ಬ್ರಾಹ್ಮಣಭಕ್ತನೂ ಆಗಿದ್ದ. ಆದರೆ ಒಮ್ಮೆ ಈತನ ವ್ರಾರಬ್ಬಯೋಗದಿಂದ ಒಂದು 
ಅಚಾತುರ್ಯ ನಡೆದು ಪ್ರಾಣವನ್ನೇ ನೀಗಿಕೊಂಡ. ಈತ ಬೇಟಿಗೆ ಹೋಗಿದ್ದಾಗ 
ಶಮಾಕ ಮುನಿಯ ಆಶ್ರಮವನ್ನು ಹೊಕ್ಕ. ಸಮಾಧಿಸ್ಥನಾದ ಮುನಿ ಈತನನ್ನು 
ಗೌರವಿಸಲಿಲ್ಲ. ಮತ್ತೆ ಯಾರೂ ಆಶ್ರಮದಲ್ಲಿರಲಿಲ್ಲ. ಸಿಟ್ಟುಗೊಂಡ ಪರೀಕ್ಷಿತ 
ಸಮಾಪದಲ್ಲಿ ಸತ್ತುಬಿದ್ದಿದ್ದ ಒಂದು ಹಾವನ್ನು ತೆಗೆದು ಬಿಲ್ಲಿನ ತುದಿಯಿಂದ ಆ 
ಮುನಿಯ ಕೊರಳಿಗೆ ಮಾಲೆಹಾಕ ಹೋದ. ಸ್ವಲ್ಪಹೊತ್ತಿನಲ್ಲಿಯೇ ಶಮಾಕ ಪುತ್ರ 
ನಾದ ಶೃಂಗಿ ಅಲ್ಲಿಗೆ ಬಂದು ನೋಡಿ ಕ್ರೋಧಪರನಶನಾಗಿ "" ನಮ್ಮ ತಂದೆಯ 


ಪರೀಕ್ಷಿತ್‌ 979 ಪರಿಶ್ರವ 


ಕೊರಳಿಗೆ ಸತ್ತಹಾವನ್ನು ಹಾಕಿ ಬ್ರಾಹ್ಮಣಸಂತತಿಗೇ ಅಸಮಾನವನ್ನು ಮಾಡಿ 
ದವ ಇಂದಿಗೆ ಏಳು ದಿನಗಳೊಳಗಾಗಿ ಸರ್ಪದಂಶದಿಂದ ಸಾಯಲಿ'' ಎಂಬುದಾಗಿ 
ಶಾಪನಿತ್ತ್ವ [ಭಾಗ.-೧-೧೬. ಭಾರ.-ಆದಿ. ೪೦, ೪೧, ೪೯, ೫೦]. ಬಳಿಕ ಸಮಾಧಿ 
ಯಿಂದ ಎಚ್ಚತ್ತ ಶಮಾಕ ಮುನಿ ತನ್ನ ಮಗನ ಅನಿವೇಕಕ್ಕೆ ಚಿಂತಿಸಿ, ತನ್ನ ಶಿಷ್ಯ 
ನನ್ನು ವರೀಕ್ಷಿತನಲ್ಲಿಗೆ ಕಳುಹಿ, ಶೃಂಗಿಯೆ ಶಾಹವನ್ನು ಆತನಿಗೆ ತಿಳಿಸಿ, ಅದಕ್ಕೆ 
ತಕ್ತು ವ್ರತೀಕಾರವನ್ನು ಮಾಡಿಕೊಳ್ಳುವಂತೆ ಹೇಳಿಕಳುಹಿದ. ಪರೀಕ್ಷಿತ ಒಡನೆಯೇ 
ತನ್ನ ದುಷ್ಟಾರ್ಯಕ್ಕೆ ಮನಮರುಗಿ, ಜನಮೇಜಯವನನ್ನು ರಾಜ್ಯದಲ್ಲಿ ನಿಲ್ಲಿಸಿ, 
ಸರ್ಪಗಳಿಗೆ ಅಗಮ್ಯವಾದ ರೀತಿಯಲ್ಲಿ ಸಮುದ್ರದ ನಡುವೆ ಒಂದು ಎತ್ತರವಾದ 
ಸೌಧವನ್ನು ಕಲ್ಪಿಸಿ ವ್ರಾಯೋಪವಿಷ್ಯ ನಾಗಿ, ವ್ಯಾಸ ಪುತ್ರನಾದ ಶುಕ ಮುನಿಯಿಂದ 
ಭಾಗವತ ಕಥೆಯನ್ನು ಶೃವಣಮಾಡಿದ. ಕಡೆಗೆ ಏಳನೆಯ ದಿನದಲ್ಲಿ ಈತನ 
ಸಂದರ್ಶನಾರ್ಥವಾಗಿ ಬಂದ ಬ್ರಾಹ್ಮಣರು ತಂದುಕೊಟ್ಟ ಹಣ್ಣಿನಲ್ಲಿ ಸರ್ವ ರಾಜ 
ನಾದ ತಕ್ಷಕ ಸೂಕ್ಷ್ಮ್ಮರೂವದಿಂದ ಹೊಕ್ಕು, ಆ ಹಣ್ಣನ್ನು ಬ್ರಾಹ್ಮಣ ಕೊಟ್ಟಿ 
ಕೂಡಲೇ ಪರೀಕ್ಷಿತ ಅದನ್ನು ಮೂಸಿನೋಡುವಾಗ ಅದರಿಂದ ತಕ್ಷಕ ಹೊರಬಂದು 
ಇವನನ್ನು ಕಚ್ಚ ಲಾಗಿ ಪರೀಕ್ಷಿತ ಮೃತನಾದ [ಭಾರೆ.-ಆದಿ. ೪೨, ೫೧. ದೇ.ಭಾ.- 
೨-೧೦. ಭಾಗ.-೧-೧೮, ೧೯]. ವಾಂಡವರು ಮಹಾಪ್ರಸ್ಥಾನಮಾಡಿದ ತರುವಾಯ 
ಪರೀಕ್ಷಿತ ಭರತಖಂಡನನ್ನು ಏಕಚ್ಚತ್ರಾಧಿಸತ್ಯದಿಂದ ರಾಜ್ಯಭಾರಮಾಡಿದ. 
ಭಾರತಯುದ್ಧ ಮುಗಿಯುವಾಗ್ಗೆ ಇವ ಗರ್ಭದಲ್ಲಿದ್ದ. ಭಾರತಯುದ್ಧಾನಂತರ 
ಮೂವತ್ತಾರು ವರ್ಷಗಳಿಗೆ ಕೃಷ್ಣ ನಿರ್ಯಾಣವಾಯಿತು. ನೋಡು-ಕೃಷ್ಣ, 
ಗಾಂಧಾರಿ. ಕೃಷ್ಣ ನಿರ್ಯಾಣಾನ೦ತರ ಪಾಂಡವರು ಮಹಾಪ್ರಸ್ಥಾನಮಾಡಿದರು. 
ಪರೀಕ್ಷೆ ತ ಅರುವತ್ತು ವರ್ಷಕಾಲ ಅಂದರೆ ತನ್ನ ಮೂವತ್ತಾರನೆಯ ವರ್ಷದಲ್ಲಿ 
ರಾಜ್ಯಕ್ಕೆ ಬಂದು ತನ್ನ ತೊಂಬತ್ತಾರನೆಯ ವರ್ಷದಲ್ಲಿ ದೇಹೆತ್ಯಾಗಮಾಡಿದ (ದೇ. 
ಭಾ.-3-೧೬]. 

ಪರಿಶೃವ.--ಪಾಂಡವರಿಗಿಂತಲೂ ಹಳೆಯವನಾದ ಪರೀಕ್ಷಿತ ರಾಜನ ಮಗ 
ನಾದ ಭೀಮಸೇನನ ಮಗ. ಜನನಿ ಸುಕುಮಾರಿಯೆಂಬವಳು. ಈತನಿಗೆ ಪ್ರತೀಪ 
ನೆಂಬುದು ನಾಮಾಂತರ. ಈತ ತೈಬ್ಯ ರಾಜಪುತ್ರಿಯಾದ ಸುಂದರಿಯೆಂಬವಳನ್ನು 
ಮದುವೆಯಾಗಿ ದೇವಾಪಿ, ಶಂತನು, ಬಾಹ್ಲೀಕ ಎಂಬ ಮೂವರು ಪುತ್ರರನ್ನು 
ಪಡೆದೆ [ಭಾರ.-ಆದಿ. ೬೩]. ಗಂಗೆ ಈತನನ್ನು ಮದುವೆಯಾಗಲು ಬಯಸಿದ್ದು. 
ಆ ನಿಸಯೆನಾಗಿ ಸರಿಶ್ರವನಿಗೂ ಗಂಗೆಗೂ ಸಂವಾದ. ಪರಿಶ್ರವ ತಪಸ್ಸುಮಾಡು 
ತ್ರಿದ್ದಾಗ ಗಂಗೆ ಅನನ ತೊಡೆಯಮೇಲೆ ಬಂದು ಕುಳಿತು ತನ್ನನ್ನು ಮದುವೆಮಾಡಿ 


ಕೊಳ್ಳಹೇಳಲಾಗಿ ಪರಿಶ್ರವ ""ನೀನು ನನ್ನ ಬಲತೊಡೆಯಮೇಲೆ ಕುಳಿತೆಯಾಗಿ ನೀನು 


ಫರ್ಣಾದ 380 ವಾಂಸುರಾಷ್ಟ್ರ 


ನನ್ನ ಮಗಳಂತಾಗಿರುವೆ. ಆದುದರಿಂದ ನಾನು ನಿನ್ನನ್ನು ಮದುವೆಯಾಗಬಾರದು. 
ನೀನು ನನ್ನ ಮಗನನ್ನು ಮದುನವೆಯಾಗುವೆಯಂತೆ'' ಎಂದುಹೇಳಿದ [ಭಾರ.- 
ಆದಿ. ೧೦೩]. 

ಪರ್ಮಾ ದ.--ವಿದರ್ಭ ದೇಶಾಧಿಸತಿಯಾದ ಭೀಮ ರಾಜನ ಆಸ್ಥಾನದಲ್ಲಿದ್ದ ಒಬ್ಬ 
ಬ್ರಾಹ್ಮಣ. ದಮಯಂತಿ ನಳನನ್ನು ಅಗಲಿದ ಬಳಿಕ ವಿದರ್ಭ ದೇಶವನ್ನು ಸೇರಿದ 
ತರುವಾಯ ನಳನನ್ನು ಹುಡುಕುವುದಕ್ಕಾಗಿ ಇವನನ್ನು ಗೂಢಚಾರನನ್ನಾಗಿ ಕಳು 
ಹಿದಳು [ಭಾರ.-ವನ. ೬೮]. 

ಪರ್ದಾ ಶಾ.--ಭಾರತವರ್ಷದ ಒಂದು ನದಿ. ಇದು ವಾರಿಯಾತ್ರ ವರ್ವತದಿಂದ 
ಹರಿಯುತ್ತದೆ. ಈಗಣ ರಾಜಸ್ರತ್ರಸ್ಥಾನದಲ್ಲಿ (881೩0೬6೩78) ಪ್ರವಹಿಸಿ 
ಚರ್ಮಣ್ಣತೀ ನದಿಗೆ (08೩17೩1) ಸೇರುತ ದೆ [ಭಾರ.-ಸಭಾ. ಭೀ. ೯]. ಈ ನದಿಗೆ 
ತೀತತೋಯಾ ಎಂಬುದು ನಾಮಾಂತರ. ವರುಣ ಈ ನದಿಯಲ್ಲಿ ಶ್ರುತಾಯುಧ 
ನೆಂಬ ತನಯನನ್ನು ಪಡೆದ. ಶ್ರುತಾಯುಧ ಶ್ರೀ ಕೃಷ್ಣನೊಂದಿಗೆ ಯುದ್ಧಮಾಡು 
ವಾಗ ಗದಾಯುಧವನ್ನು ಪ್ರಯೋಗಿಸಲಾಗಿ ಆ ಗಡೆ ಕೃಷ್ಣನ ಮೇಲೆ ಬೀಳಲಾರದೆ 
ಹಿಂದಿರುಗಿ ಶ್ರುತಾಯುಧನ ಮೇಲೆ ಬಿದ್ದು ಅವನನ್ನೇ ಕೊಂದಿಕ್ಕೆತು [ದ್ರೋ. ೯೨]. 

ಪರ್ವತ. ಒಬ್ಬ ಮಹರ್ಷಿ. ನಾರದನ ಸೋದರಳಿಯ. ನೋಡು ಅಂಬರೀಷ, 
ನಾರದ [ಸಭಾ. ೪, ೭, ೧೦]. ಪರ್ವತ ನಾರದನನ್ನು ಕನಿಮುಖನಾಗುವಂತೆ ಶಾಪ 
ವಿತ್ತದ್ದು [ಶಾ೦ತಿ. ೨೯]. ಈತ ತಾನು ವುಸ್ಸುರವನ್ನು ಕದಿಯಲಿಲ್ಲವೆಂದು ಮಾಡಿದ 
ಶನಥ [ಅನು. ೧೪೩]. 

ಪರ್ವ ತೆಗಳು.- ಭಾರತದಲ್ಲಿ ವರ್ಣಿತವಾಗಿರತಕ್ಕುವು [ಭೀ. ೬. ಅನು. ೨೭೧]. 

ಪರ್ವ ಸಂಗ್ರಹ.-ಭಾರತದೊಳಗಣ ಎಲ್ಲಾ ಪರ್ವಗಳಲ್ಲಿ ವರ್ಣಿತವಾಗಿರುವ 
ವಿಷಯವನ್ನೂ ಸಂಗ್ರಹವಾಗಿ ಬಣ್ಣಿಸಿರುವ ಭಾಗ [ಭಾರ.-ಅದಿ. ೨], 

ಪಶುಪತಿ. ಶಿನನ ನಾಮಾಂತರ [ಲಿಂಗ.-ಉತ್ತ_. ೯]. ನೋಡು--ಶಿವ. 

ಪಶುಸಖ.--ಸನರ್ಷಿಗಳ ಭೃತ್ಯನಾದ ಒಬ್ಬ ಶೂದ್ರ. ಹೆಂಡತಿ ಗಂಡೆ 
ಯೆಂಬವಳು. ಮಹಾಧಾರ್ಮಿಕನೂ ಸತ್ಯಸಂಧನೂ ಆಗಿದ್ದ [ಭಾರ.-ಅನು. ೧೪೧-೧೪೩]. 

ಸಶ್ಚಾ ತ್ತಾಪ.--ಇದರಿಂದ ಪಾಪ ತೊಲಗುತ್ತದೆ [ಭಾರೆ.-ಅನು. ೧೭೪]. 

ಪಶ್ಚಿಮದಿ ಗ್ದ ರ್ಕ ನ.--[ಉದ್ಯೋ. ೧೧೦. ರಾಮಾ -ಕಿಸ್ಕಿಂ. ೪೨]. ರಾಜಸೂಯ 
ಯಾಗ ಸಮಯದಲ್ಲಿ ನಕುಲ ಪಶ್ಚಿಮ ದಿಕ್ಕನ್ನು ಜಯಿಸಿದ್ದು [ಸಭಾ. ೩೫]. 

ಷಾಂಸುರಾಷ್ಟ್ರ್ರ.--ಭಾರತವರ್ಷದ ಒಂದು ದೇಶ. ಪಾಂಡವರ ರಾಜಸೂಯ 
ಯಾಗ ಸಮಯದಲ್ಲಿ ಈ ದೇಶವನ್ನು ವಸುದಾನನೆಂಬವ ವಾಲಿಸುತ್ತಿದ್ದ. ಅನೇಕ 


ನಾಂಚಜನ್ಯ 381 ನಾಂಡವ 


ವಾಗಿ ಕಪ್ಪಕಾಣಿಕೆಗಳನ್ನು ತಂದೊಪ್ಪಿಸಿ, ರಾಜಸೂಯ 
ಸಭಾ. ೭೮]. 

ಷಾಣ್ಹು ಜನ್ಯ.--ಶ್ರೀ ಕೃಷ್ಣನ ಶಂಖದ ಹೆಸರು. ನೋಡು--ಪಂಚಜನ 
[ಭಾರ.-ಉದ್ಯೋ. ೧೫೧. ಭೀ. ೨೫]. 

ಪಾಇಾ ಲ.-ಪಂಜಾಲ ದೇಶಾಧಿಪತಿಯಾದ ಅರಸರಿಗೆಲ್ಲ ಈ ಹೆಸರು ಸ 
ತ್ತದೆ. ಆದರೆ ಭಾರತದಲ್ಲಿ ಈ ಶಬ್ದ ದ್ರುಪದ, ಅಧವಾ ಆತನ ಮಗನಾದ ಧ್ಯ 
ದ್ಯುಮ್ನನನ್ನು ಮಾತ್ರವೇ ಬೋಧಿಸುತ್ತದೆ. 

ಪಾಣ್ಲಾಲಿ.- ದ್ರೌಪದಿ. 

ಪಾಳಾಲ್ಯ.-- ಆರುಣಿ ಮುನಿಯ ನಾಮಾಂತರ. ನೋಡು ಆರುಣಿ [ಭಾರ.- 
ಆದಿ. ೩]. 

ಪಾಟಲಾವೆತೀ ಒಂದು ನದಿ. ಪಾರಿಯಾತ್ರ ಪರ್ವತದಿಂದ ಹುಟ್ಟಿ ಅನೂಪ 
ದೇಶದಲ್ಲಿ ಪ್ರವಹಿಸಿ, ಚರ್ಮಣ್ವತೀ ನದಿಯಲ್ಲಿ ಸೇರುತ್ತದೆ (The River Kali- 
Scind) [ಭೀ. ೯]. 

ಪಾಣ್ಮನ.--ವಾಂಡು ಪುತ್ರರಾದ ಧರ್ಮ, ಭೀಮ, ಅರ್ಜುನ, ನಕುಲ, ಸಹ 
ದೇವರೆಂಬ ಐವರಿಗೂ ಈ ಹೆಸರು ಸಲ್ಲುತ್ತದೆ. ನೋಡು--ವಂಚೇಂದ್ರೋವಾಖ್ಯಾನ. 
ವಾಂಡನರ ಉತ್ಪತ್ತಿಕಥೆ [ಅದಿ. ೬೩, ೬೪]. ಇವರು ದೇವಾಂಶಸಂಭೂತರು [ಆದಿ. 
೬೮]. ಇವರ ನಾಮಕರಣ, ಉವನಯನ, ಶುಕ್ರನೆಂಬ ಖುಷಿಯಲ್ಲಿ ಧನುರ್ವಿದ್ಯಾ 
ಭ್ಯಾಸಮಾಡಿದ್ದು ಮುಂತಾಗಿ [ಆದಿ. ೧೩೩]. ಪಾಂಡು ಮರಣಾನಂತರ ಇವರು 
ಹೆಸ್ತಿನಾವತಿಗೆ ಬಂದದ್ದು, ಇವರ ಆಯುಃಪ್ರಮಾಣನರ್ಣನೆ (ಆದಿ. ೧೩೪]. 
ಪಾಂಡವರು ಧೃತರಾಷ್ಟ್ರನ ಅಪ್ಪಣೆಯಮೇರೆಗೆ ವಾರಣಾವತಕ್ಕೆ ಹೋದದ್ದು 
[ಆದಿ. ೧೫೫]. ಅರಗಿನ ಮನೆಯಲ್ಲಿ ವಾಸಮಾಡಿದ್ದು [ಆದಿ. ೧೫೯]. ಅರಗಿನ ಮನೆ 
ಯನ್ನು ಬಿಟ್ಟು ಹೊರಬಂದು ರಾತ್ರಿಯಲ್ಲಿ ಗಂಗೆಯನ್ನು ದಾಟದ್ದು [ಆದಿ. ೧೬೧]. 
ಹಿಡಿಂಬನ ವನವನ್ನು ಪ್ರವೇಶಿಸಿದ್ದು [ಆದಿ. ೧೬೩]. ಶಾಲಿಹೋತ್ಪಾಶ್ರಮದಲ್ಲಿ 
ವಾಸಮಾಡಿದ್ದು, ಅಲ್ಲಿಗೆ ವ್ಯಾಸರು ಬಂದು ಅವರನ್ನು ನೆಂತನಿಸಿದ್ದು, ಅಲ್ಲಿಂದ 
ಎಕಚಕ್ರನಗರಕ್ಕೆ ಬಂದದ್ದು [ಆದಿ. ೧೬೮, ೧೭೦]. ಬ್ರಾಹ್ಮಣನಚನಾನುಸಾರ 
ದೌೌವದೀ ಸ್ವಯಂವರಕ್ಕೆ ಹೊರಟದ್ದು [ಆದಿ. ೧೮೩]. ನಡುದಾರಿಯಲ್ಲಿ ಚಿತ್ರರಧ 
(ಅಂಗಾರಪರ್ಣ) ಗಂಧರ್ವನ ಮಾತಿನಂತೆ ಉತ್ಕೋಚತೀರ್ಧಳ್ಲೆ ಹೋಗಿ ಧೌಮ್ಯ 
ಮುನಿಯನ್ನು ತಮ್ಮ ಪುರೋಹಿತನಾಗಿರುವಂತೆ ವರಿಸಿದ್ದು [ಆದಿ, ೧೯೯]. ದ್ರುಪದ 
ನಗರವನ್ನು ಹೊಕ್ಕು ಕುಂಬಾರನ ಮನೆಯಲ್ಲಿ ವಾಸಮಾಡಿದ್ದು [ಅದಿ. ೨೦೦]. ದ್ರೌಪದಿ 
ಯನ್ನು ಮದುವೆಯಾದದ್ದು (ಆದಿ, ೨೧೫]. ಕುಂತೀ, ದೌೌಸದಿಯರೊಂದಿಗೆ ಇಂದ್ರ 


ಜತ್ತಾಸೆಮಾಡಿದ ಭಾರ. ಷ್‌ 


ae 


ದಗ 
‘et ರ್‌ 


ಸಾ; 


ಸಾಂಡವಪ್ರ ವೇಶಪರ್ವ 282 ಪಾಂಡು 


ಪ್ರಸ್ಥಳ್ಕೆ ಬಂದದ್ದು [ಆದಿ. 33೭]. ದೌೌಸದಿಯಲ್ಲಿ ಅವರು ಹೇಗೆ ನಡೆದುಕೊಳ್ಳ 
ಬೇಕೆಂಬುದನ್ನು ತಿಳಿಸಲು ನಾರದರು ಅವರಲ್ಲಿಗೆ ಬಂದದ್ದು (ಆದಿ. ೨೨೮). ದೌೌಸ 
ದಿಯ ವಿಚಾರವಾಗಿ ಅವರು ವ್ರತಿಜೆ ಮಾಡಿದ್ದು [ಆದಿ. ೩೨]. ಪಾಂಡವರು 
ಸಾಮವೇದಿಗಳು [ಸಭಾ. ೧೦೨]. ಜೂಜಿನಲ್ಲಿ ಸೋತು ಕಾಡಿಗೆ ಹೊರಟಾಗ ಅವರ ನಡೆ 
ವಳಿಗಳು [ಸಭಾ. ೧೦೨]. ಅವರು ಕಾಮ್ಯಕವನದಲ್ಲಿ ವಾಸಮಾಡಿದ್ದು [ವನ. ೫]. 
ಅಲ್ಲಿಂದ ದ್ರೈತನನವನ್ನು ಪ್ರವೇಶಿಸಿದ್ದು [ವನ. ೨೪]. ಲೋಮಶ ಮುರಿ ಅವರನ್ನು 
ಕೈಲಾಸಪರ್ವತಕ್ಕೆ ಹೋಗುವಂತೆ ಪ್ರೇರಿಸಿದ್ದು [ವನ. ೧೪೧]. ಅವರು ಬದರಿಕಾಶ್ರ 
ಮಕ್ಳೆ ಹೋದದ್ದು (ವನ. ೧೪೭]. ಗಂಧರ್ವರಿಂದ ಬದ್ಧನಾದ ದುರ್ಯೋಧನನನ್ನು 
ಅವರು ಬಿಡಿಸಿದ್ದು [ನನ. ೨೪೭]. ಗಂಧಮಾದನ ಪರ್ವತಕ್ಕೆ ಹೋದದ್ದು ವನ. 
೧೫೯]. ಅಜ್ಜಾ ತವಾಸಕ್ಕಾಗಿ ವಿರಾಟನಗರಕ್ಕೆ ಬಂದದ್ದು [ವಿರಾ. ೬], ಶ್ಮಶಾನ 
ವೃಕ್ಸದಲ್ಲಿ ತನ್ಮು ಆಯುಧಗಳನ್ನು ಇರಿಸಿದ್ದು [ವಿರಾ. ೭]. ಅಜ್ಞಾತವಾಸ ಸಮಯ 
ದಲ್ಲಿ ಅವರ ಹೆಸರು [ನಿರಾ. ೨-೪]. ಅಜ್ಞಾತವಾಸ ಸಮಯದಲ್ಲಿ ಅವರ ಗೂಢವಾದ 
ಹೆಸರು [ನಿರಾ. ೨೭]. ಅವರ ರಥ, ಅಶ್ವ, ಧ್ವಜಾದಿಗಳ ವರ್ಣನೆ (ಉದ್ಯೋ. ೫೬]. 
ಯುದ್ಧಕ್ಕೆ ಕುರುಕ್ಸೇತ್ರವನ್ನು ಆರಿಸಿದ್ದು [ಉ. ೧೫೧]. ವಾಂಡುಸೇನೆಯಲ್ಲಿ 
ರಥಿಕ, ಅತಿರಧಿಕರ ವಿವರ [ಉ. ೧೬೯]. ಕರ್ಣ ಅವರನ್ನು ಹೊಗಳಿದ್ದು [ಜ್ರೋ. 
೨೨]. ವಾಂಡುಸೇನೆಯಲ್ಲಿ ಮಡಿದವರ ಹೆಸರುಗಳು [ಕರ್ಣ. ೩]... ದುರ್ಯೋ 
ಧನನನ್ನು ಕೊಂದ ಬಳಿಕ ಅವರು ಓಘವತೀ ನದೀತೀರದಲ್ಲಿ ಕುಳಿತುಕೊಂಡದ್ದು 
(ಶಲ್ಯ, ೬೩]. ತೊಡೆಮುರಿದು ಬಿದ್ದಿದ್ದ ದುರ್ಯೋಧನನ ಬಳಿಯಲ್ಲಿ ನಿಂತ ಅಶ್ವ 
ತ್ನಾಮ ವಾಂಡವರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಮಾಡಿದ್ದು [ಶಲ್ಯ. ೬೬]. ವಾಂಡ 
ವರಮೇಲೆ ಅಶ್ವತ್ಥಾಮ ಐಸೀಕಾಸ್ತ್ರವನ್ನು ಪ್ರಯೋಗಮಾಡಿದ್ದು (ಸೌ. ೧೩]. 
ಅವರು ರಾಜ್ಯಭಾರಮಾಡಿದ ರೀತಿ [ಅಶ್ವ. ೧೫]. ಶ್ರೀ ಕೃಷ್ಣನಿರ್ಯಾಣಾನಂತರ 
ಪರೀಕ್ಷಿತನಿಗೆ ರಾಜ್ಯದಲ್ಲಿ ವ ಗಟ್ಟಿ ಮಹಾಪ್ರಸ್ಥಾನಕ್ಕೆ ಹೋದದ್ದು ಮಹಾ. 
೧]. ಅವರೆಲ್ಲರೂ ಸ್ವರ್ಗವನ್ನು ಸೇರಿ ಅಲ್ಲಿ ಸುಖನಾಗಿ ವಾಸಮಾಡಿಕೊಂಡಿದ್ದದ್ದು 
[ಸ್ವರ್ಗಾ. ೩]. 

ಪಾಂಡವ ಪ್ರವೇಶಪರ್ವ.--ವಾಂಡವರು ಅಜ್ಜಾ ತವಾಸಕ್ಕಾಗಿ ವಿರಾಟನಲ್ಲಿಗೆ 
ಹೋದದ್ದು [ನಿರಾ. ೧-೧೪]. 

ಪಾಜ್ಣು.- (1 ಚಂದ್ರ ನಂಶದ ವಿಚಿತ್ರವೀರ್ಯ ರಾಜನ ಹೆಂಡತಿಯಾದ 
ಅಂಜಾಲಿಕೆಯಲ್ಲಿ ವ್ಯಾಸ ಮುನಿಯಿಂದ ಜನಿಸಿದವ. ನೋಡು--ಕೃಷ್ಣ ದ್ರೆ ಸಾಯನ 
[ಆದಿ. ೧. ಸಭಾ. ೮. ವಿರಾ. ೫೩]. ಪಾಂಡು ರಾಯನ ಜನ್ಮಕಥೆ [ಭಾರ.-ಆದಿ. ೬೩]. 
ಈತನ ರಾಜ್ಯಾಭಿಷೇಕ [ಆದಿ. ೧೧೮]. ವಾಂಡು ರಾಯನ ದಿಗಿ ಜಯ ವಠ್ಯನೆ [ಆದಿ, 


ಪಾಂಡ್ಯ 288 ಪಾತಾಳಲೋಕೆವರ್ಣನೆ 


೧೬೨]. ಕುಂತಿಯೊಂದಿಗೆ ವಿವಾಹ [ಆದಿ. ೧೬೧]. ಮಾದ್ರಿಯನ್ನು ಮದುವೆ 
ಯಾದದ್ದು [ಆದಿ. ೧೨೨]. ಬೇಟೆಗಾಗಿ ಕಾಡಿಗೆ ಹೋದದ್ದು [ಆದಿ. ೧೨೩]. ಆ 
ಕಾಲದಲ್ಲಿ ಕಿಂದನುನೆಂಬ ಮುನಿ ಮೃಗರೂಪವನ್ನು ಧರಿಸಿ, ತನ್ನ ಪ್ರಿಯೆಯೊಂದಿಗೆ 
ನಿಹರಿಸುತ್ತಿರುವಲ್ಲಿ ನಾಂಡು ಸಾಮಾನ್ಯವಾದ ಹುಲ್ಲೆಯೆಂಬ ಭ್ರಾಂತಿಯಿಂದ ಅವು 
ಗಳಲ್ಲಿ ಗಂಡು ಜಿಂಕೆಯನ್ನು ಕೊಂದ. ಆ ಜಿಂಕೆ ಒಡನೆಯೇ ನರದೇಹವನ್ನು (ಕೆಂದಮ 
ಮುನಿರೂಪ) ಧರಿಸಿ, "ಸ್ತ್ರೀ ಸಂಪರ್ಕಮಾಡಿದೆಯಾದರೆ ನೀನೂ ಸಾಯುವೆ'' 
ಎಂದು ಶಾಪಕೊಟ್ಟತು. ಅದರಿಂದ ಖಿನ್ನನಾದ ವಾಂಡು ಸಟ್ಟಣವನ್ನು ಬಿಟ್ಟು 
ಶತಶೃಂಗ ಪರ್ವತದ ಬಳಿಯಲ್ಲಿಯೇ ತಾಸಸನಾಗಿದ್ದ ಆದಿ. ೬೩, ೧೨೩]. ತಾನು 
ಸಂತಾನಹೀನನಾಗಿರುವುದನ್ನು ಕುಂತಿಯಲ್ಲಿ ಬಣ್ಣಿಸಿ, ಪ್ರತ್ರೋತ್ಸತ್ತಿಗಾಗಿ ಆಳೆ 
ಯನ್ನು ಪ್ರೋತ್ಸಾಹಗೊಳಿಸಿದ್ದು . ಕುಂತಿ ಧರ್ಮ, ಭೀಮಾರ್ಜುನರನ್ನೂ, ಮಾದ್ರಿ 
ನಕುಲ ಸಹದೇವರನ್ನೂ ಪಡೆದದ್ದು [ಆದಿ. ೬೩]. ಕೆಲಕಾಲದ ತರುವಾಯ ಪಾಂಡು 
ಮಾದ್ರಿಯೊಂದಿಗೆ ವಿಹರಿಸಿ ದೇಹೆತ್ಯಾಗಮಾಡಿದ್ದು [ಆದಿ. ೬೩, ೧೩೪]. ವಾಂಡವರು 
ಈತನಿಗೆ ಉತ್ತರಕ್ರಿಯೆಗಳನ್ನು ಮಾಡಿದ್ದು [೧೩೬]. 

(1 ಒಬ್ಬ ಅರಸು. ಇದೇ ಚಂದ್ರ ವಂಶದ ಕುರು ರಾಜನ ಮಗನಾದ ಜನ 
ಮೇಜಯನೆಂಬ ಅರಸನ ಮಗ. ಈತನಿಗೆ ಧೃತರಾಷ್ಟ್ರನೇ ಮೊದಲಾದ ಏಳು ಮಂದಿ 
ಸಹೋದರರು [ಆದಿ. ೧೦೧]. 

ಪಾಣ್ತ ್ಯ---(1) ಭರತಖಂಡದ ದಕ್ಷಿಣ ಭಾಗದಲ್ಲಿರುವ ಒಂದು ದೇಶ. (ಭೀ. 
೯]. ಈಗಣ ತಿರುನೆಪ್ರೇಲಿ ಮತ್ತು ಮಧುರೆಯ ಜಿಲ್ಲೆಗಳಿಗೆ ಈ ಹೆಸರು ಸಲ್ಲುತ್ತದೆ. 
ಕೆಲಕಾಲ ಉರಗಪುರವೂ (ಈಗಣ ನಾಗಸಟ್ಟಣ) ಕೆಲಕಾಲ ದಕ್ಷಿಣ ಮಧುರೆಯೂ 
ಇದರ ರಾಜಧಾನಿಗಳಾಗಿದ್ದುವು. 

(11) ದ್ರವಿಡ ದೇಶಾಧೀಶ್ವರನಾದ ಪ್ರನೀರನೆಂಬ ಅರಸನಿಗೆ ಈ ಹೆಸರು ಭಾರತ 
ದಲ್ಲಿ ರೂಢವಾಗಿದೆ. ಈತನಿಗೆ ಮಲಯಧ್ವಜ, ಚಿತ್ರವಾಹನ ಎಂಬ ನಾಮಾಂತರ 
ಗಳು. ಈತನ ಮಗಳಾದ ಚಿತ್ರಾಂಗದೆ ಅರ್ಜುನನಿಂದ ಬಳ್ರುವಾಹೆನನೆಂಬ ಮಗ 
ನನ್ನು ಪಡೆದಳು. ನೋಡು--ಚಿತ್ರಾಂಗದೆ. ಈತ ಭಾರತ ಯುದ್ಧದಲ್ಲಿ ವಾಂಡವರೆ 
ಪರವಾಗಿ ಹೋರಾಡಿ, ಹದಿನೇಳನೆಯ ದಿನದಲ್ಲಿ ಅಶ್ವತ್ಥಾಮನಿಂದ ಹತನಾದ 
[ಭಾರ.-ಕರ್ಲ. ೫೫, ೫೬]. 

ಪಾತಾಳೆಕೇತು.--ಒಬ್ಬ ರಾಕ್ಸಸ. ನೋಡು--ಕುವಲಾಶ್ವ, ಮದಾಲಸಾ. 
ಪಾತಾಳೆಲೋಕವರ್ನ ನೆ.--[ಭಾರ.-ಉ. ೯೯. ಭಾಗ.-೫-೨೪. ದೇ.ಭಾಗ.-೮, 
೧೯, $0]. 


ಪಾಪ 384 ವಾರ್ವತಿ 


ಪಾಪ.- ಅದರ ಫಲಾನುಭವನರ್ಲನ [ವನ. ೧೮೬. ಅನು. ೨೨೦-೨೨೩]. ಪಾಪ 
ಪರಿಹಾರಕ ಪ್ರಾಯತ್ಚಿತ್ತಗಳು [ಶಾಂತಿ. ೩೩, ೩೪, ೧೬೩ ಅನು. ೧೭೪]. ಹನ್ನೆರಡು 
ವರ್ಷ ವಯಸ್ಸಿನವರೆಗೆ ಪಾಪಫಲ ತಂಜಿತಾಯಿಗಳಿಗೆ ನೇರಿದ್ದೆಂಬುದಾಗಿ [ಆದಿ. ೧೧೭). 

ಪಾರಿಜಾತ. ಕ್ಲೀರಸಮುದ್ರ ಮಧನಕಾಲದಲ್ಲಿ ವಾಲ್ಗಡಲಿಂದ ಹುಟ್ಟದ 
ಐದು ಕಲ್ಪವೃಕ್ಸಗಳಲ್ಲಿ ಒಂದು [ಆದಿ. ೧೮]. ಶ್ರೀ ಕೃಷ್ಣ ಇದನ್ನು ಅಪಹರಿಸಿ 
ತಂದು ದ್ವಾರಕೆಯಲ್ಲಿ ನಟ್ಟದ್ದು. ನೋಡು ಕೃಷ್ಣ [ಭಾರ.-ಸಭಾ.-೫೭. ಭಾಗ.- 
೧೦-೫೯. ಹರಿ.- ೨-೬೪], 

ಪಾರಿಯಾತ್ರ.--ಏಳು ಕುಲಸರ್ವತಗಳಲ್ಲಿ ಒಂದು. ವಿಂಧ್ಯಪರ್ವತದ ಪಶ್ಚಿಮ 
ಭಾಗದಿಂದ ನರ್ಮದೆಯ ಉತ್ಪತ್ತಿನ್ಹ್ದಾನದನರೆಗೂ ಹೆಬಿಿ, ಆರಾವಳಿ ಬೆಟ್ಟಗಳಲ್ಲಿ 
ಸೇರಿಕೊಂಡಿದೆ (ಭೀಷ್ಮ ೯]. ನೇದಸ್ಮ ತಾ, ವೇತ್ರವತೀ, ವೃತ್ರಫ್ನೀ, ಸಿಂಧು, 
ನರ್ಣಾಶಾ, ನರ್ಮದಾ, ಕಾವೇರೀ, ಮಹತೀ, ಪಾರಾ, ಧನ್ವತೀ, ರೂವಾ, ವಿದಿಶಾ, 
ವೇಣುಮತೀ, ಸಿವ್ರಾ, ಅವಂತೀ ಮುಂತಾದ ನದಿಗಳು ಇದರಿಂದ ಹುಟ್ಟುತ್ತವೆ 
[ಮತ್ಸ್ಸ್ಯ.-೧೧೩]. 

ಸಾರ್ಥ.--ಕುಂತಿಗೆ ಪೃಥೆಯೆಂದು ಹೆಸರು. ಸೃಧೆಯ ಮಕ್ಕಳಾದ ಐವರು 
ಸಾಂಡವರಿಗೂ ಈ ಹೆಸರು ಅನ ಸಯಿಸುತ್ತದೆ. ಆದರೆ ಸಾಮಾನ್ಯವಾಗಿ ವಾರ್ಧ ಶಬ್ದ 
ಅರ್ಜುನನನ್ನೇ ಬೋಧಿಸುತ್ತ_ದೆ ಒಟ್ಟನಮೇಲೆ ಈ ಶಬ್ದಕ್ಕೆ ಅರ್ಧವನ್ನು ಸಂದರ್ಭಾ 
ನುಸಾರ ಗೊತ್ತುಸಡಿಸಬೇಕು. 

ಪಾರ್ವತಿ. -ಸರ್ವತ ರಾಜನಾದ ಹಿಮವಂತನಿಂದ ಮೇನೆಯೆಂಬಾಕೆಯಲ್ಲಿ ಜನಿ 
ಸಿದ ಮೂವರು ಪುತ್ರಿಯರಲ್ಲಿ ಹಿರಿಯಳು. ಏಕಪರ್ಣಾ, ಏಕವಾಟಲಾ ಎಂಬವರು 
ಈಕೆಯ ತಂಗಿಯರು. ಪಾರ್ವತಿಗೆ ಅಸರ್ಣಾ ಎಂಬ ಹೆಸರೂ ಉಮಾ ಎಂಬ 
ನಾಮಾಂತರವೂ ರೂಢಿಯಲ್ಲಿವೆ. ಈ ಮೂವರೂ ದೇವ ದಾನವರಿಂದ ಚರಿಸಲು ಶಕ್ಯ 
ವಲ್ಲದ ತಪಸ್ಸನ್ನು ಮಾಡತೊಡಗಿದರು. ವಾರ್ವತಿ ಪರ್ಣಾಹಾರವನ್ನು ಕೂಡ 
ಪರಿತ್ಯಾಗಮಾಡಿದುದರಿಂದ "" ಅಸರ್ಣೆ ''ಯೆಂಬುದಾಗಿ ಸ್ರಖ್ಯಾತಿಗೊಂಡಳು. ಅದೇ 
ಸಮಯದಲ್ಲಿಯೇ ಪಾರ್ವತಿಯ ಜನನಿಯಾದ ಮೇನೆ, ತನ್ನ ಮಗಳನ್ನು ಉ (ಎಲ್‌) 
ಮಾ (ಬೇಡ. ಕಷ್ಟ ಸಾಧ್ಯವಾದ ತಪಸ್ಸಿನಿಂದ ದೇಹವನ್ನು ಕೃಶಪಡಿಸಬೇಡ) ಎಂಬು 
ದಾಗಿ ಬಾರಿಬಾರಿಗೂ ಅಡ್ಡಗಿಸಿದ ಕಾರಣ ""ಉಮಾ '' ಎಂಬ ಮತ್ತೊಂದು 
ಹೆಸರೂ ವಾರ್ವತಿಗೆ ರೂಢಿಯಲ್ಲಿ ಬಂದಿತು. ಏಕಪರ್ಣೆ ತಪೋನಿರತಳಾಗಿದ್ದಾಗ 
ಒಂದೇ ಒಂದು ಎಲೆಯನ್ನು ಮಾತ್ರ ತಿಂದು ದೇಹಧಾರಣಮಾಡಿಕೊಂಡಿದ್ದಳು. 
ಎಕಪಾಟಲೆ ಒಂದು ಪಾಟಲ (ಪಾದರಿ) ಪುಷ್ಪದಿಂದ ದೇಹಧಾರಣಮಾಡಿಕೊಂಡಿದ್ದ 


ಕಾರಣ ಈ ಮೂವರಿಗೂ ಈ ಹೆಸರುಗಳು ಬಂದುವು. ಬಳಿಕ ಈ ಮೂವರೂ ಬ್ರಹ್ಮ 


ಹಾರ್ವತಿ 285 ನಾರ್ವತಿ 


ವಾದಿನಿಯಕೆಫಿಸಿ ಇಂದ್ರಿಯ ವಿಕಾರಗಳನ್ನು ದೊರಮಾಡಿ, ಯೋಗಬಲಯುಕ್ತರಾಗಿ 
ತಸಶೈರೀರದಿಂದ ಕಂಗೊಳಿಸುತಿ,ರುವಲ್ಲಿ ಹಿಮವಂತ ವಾರ್ವತಿಯನ್ನು ಮಹಾದೇವ 
ನಿಗೂ, ವಿಕವರ್ಣೆಯನ್ನು ಮಹಾನುಭಾನನೂ ಯೋಗಾಚಾರ್ಯನೂ ಎನಿಸಿದ 
ಅಸಿತದೇವಲ ಮುನಿಗೂ,  ಮೂರನೆಯನಳಾದ ವಏಕನಾಟಿಲೆಯನ್ನು ಜೈಗೀಷವ್ಯ 
ಮುನಿಗೂ ಕೊಟ್ಟು ಮದುವೆಮಾಡಿದ. ಮೈನಾಕ ಹಿಮವಂತನ ಹಿನಿಯ ಮಗ. 
ನೋಡು--ದಕ್ಷ, ದಾಕ್ಸಾಯಣೀ [ಹೆರಿ.-೧-೧೮]. ತಾರಕಾಸುರನ ಬಾಧೆಯಿಂದ 
ದಿಕ್ಕುತೋರದ ದೇವತೆಗಳು ಬ್ರಹ್ಮವಿಷ್ಣು ಗಳೊಂದಿಗೆ ತಮ್ಮ ಗೋಳನ್ನು ಹೇಳಿ 
ಕೊಂಡರು. ಆಗ ಬೃಹೆಸ್ಪತಿ ಮೇರು ಶಿಖರವನ್ನು ಹೊಂದಿ ಮನ್ಮಥನನ್ನು ಬ 
ಮಾಡಿಸಿ ""ಗಿರಿಜೆಯನ್ನು ಶಂಕರ ಮದುವೆಯಾಗುವಂತೆ ಮಾಡು. ಅವರಿಬ್ಬರಿಂ 
ಜನಿಸಿದ ಕುಮಾರನೇ ದೇವತೆಗಳ ನೇನಾಪತಿತ್ವವನ್ನು ಕ್ಲ ಕೊಂಡು ತಾರಕನನ್ನು 
ಕೊಲ್ಲುವ'' ಎಂದ. ಬಳಿಕ ಮನ್ಮಥ ರತಿವಸಂತರ ಸಂಗಡ ಶಿವನ ಆಶ್ರಮವನ್ನು 
ಹೊಕ್ಕು ಆತನನ್ನು ಕೆಣಕಿ ಮುಕ್ಕಣ್ಣನ ಮೂರನೆಯ ಕಣ್ಣಿ ಗೆ ಆಹುತಿಯಾಗಿ 
ದೇಹತ್ಯಾಗಮಾಡಿದ. ಆಗ ರತಿಯ ಪ್ರಲಾಪವನ್ನು ಕೇಳಿ ಮರುಕಗೊಂಡ ಶಿವ 
"" ಎಲ್‌ ನಿನ್ನ ಪತಿ ಅನಂಗನಾಗಿಯೇ ಇದ್ದು ಕೃತಕಾರ್ಯನಾಗುವ. ವಿಷ್ಣು 
ಭೃಗು ಮಹರ್ಷಿಯ ಶಾಪದಿಂದ ವಸುದೇವ ತನಯನಾಗಿ ಜನಿಸಿದಾಗ ನಿನ್ನ ಪತಿ 
ಅವನಿಗೆ ಮಗನಾಗಿ ಜನಿಸುವ'' ಎಂದು ಕರುಣಿಸಿದ [ರ೦ಗೆ.-ವೊರ್ತ. ೧೦೧]. 
ಬಳಿಕ ವಾರ್ವತಿ ಶಿವನನ್ನು ಮೆಚ್ಚಿ ಸುವುದಕ್ಕಾಗಿ ತೀವ್ರವಾದ ತವವನ್ನು ಕೈಕೊಂಡಿರ 
ಲಾಗಿ, ಚತುರ್ಮುಖ ಗಿರಿಜೆಯಲ್ಲಿಗೆ ಬಂದು, ಅಡ್ಡಬಿದ್ದು , ಹೊಗಳಿ, "" ಮಹಾ 
ದೇವ ತಪ್ಪದೆ ನಿನ್ನನ್ನು ವರಿಸುವನು. ನಾವೆಸರೂ ಆತನ ಕಿಂಕರರು'' ಎಂದು 
ಹೇಳಿ ಕಣ್ಮರೆಯಾದ. ಬಳಿಕ ಶಿವ ಬ್ರಾಹ್ಮಣರೂವದಿ೦ದ ವಾರ್ವತಿಯನ್ನು ಮೋಹೆ 
ಗೊಳಿಸಬಂದ. ಗಿರಿಜೆ ತನ್ನ ತಪೋಮಹಿಮೆಯಿಂದೆ ಆತನನ್ನು ಗುರುತಿಸಿ ಹೊಗಳ 
ಲಾಗಿ, ವರಮೇಶ್ವರ ""ಎಲೌ ಸರ್ವಮಂಗಳೆಯೇ, ನಿನ್ನ ಸ್ವಯಂವರ ಸಮಯ 
ದಲ್ಲಿ ನಾನು ನನ್ನ ಮಹಿಮೆಯನ್ನು ತೋರಿ, ಸೌಮ್ಯರೂಪದಿಂದ ನಿನ್ನನ್ನು ಮದುವೆ 
ಯಾಗುವೆನು'' ಎಂದು ಅನುಗ್ರಹಿಸಿ ಹೋದ. ಬಳಿಕ ಈ ಸುದ್ದಿಯನ್ನು ಅರಿಯದ 
ಹಿಮವಂತ ತನ್ನ ಮಗಳ ಸ್ವಯಂವರವನ್ನು ಎಲ್ಲ ಲೋಕಗಳಲ್ಲಿಯೂ ಡಂಗುರ 
ಹೊಡಿಸಿದ. ಬ್ರಹ್ಮ ವಿಷ್ಣು ಮೊದಲಾದ ಸಕಲ ದೇವತೆಗಳೂ ಕೂಡಿದರು. ಬಳಿಕ 
ಗಿರಿಜೆ ದಿವ್ಯಾಭರಣಭೂಷಿತೆಯಾಗಿ ರತ್ನಖಚಿತವಾದ ವಲ್ಲಕ್ಕೆಯನ್ನೇರಿ ಸ್ವಯಂವರ 
ಮಂಟಿನಕ್ಕೆ ಬಂದಳು. ಆಕೆಯ ಸಖಿಯಾದ ಜಯೆಯೆಂಬವಳು ವೂ ಮಾಲೆಯನ್ನು 
ಹಿಡಿದು ನಿಂತಿದ್ದಳು. ನಿಜಯೆಯೆಂಬ ಮತ್ತೊಬ್ಬ ಸಖಿ ಚಾಮರವನ್ನು ಹಿಡಿದಿದ್ದಳು. 
ಅಷ್ಟರಲ್ಲಿ ಪರಮೇಶ್ವರ ಶಿಶುರೂಪವನ್ನು ದರಿಸಿ ವಾರ್ವತಿಯ ತೊಡೆಯಮೇಲೆ 


28 


೭ ೧ 


ಪಾರ್ವತಿ ೩86 ನಾರ್ವತಿ 


ಮಲಗಿದ. ಆಗ ಇದಾವುದು ಈ ಕೂಸು? ಎಂದು ಅದನ್ನು ಹೊಡೆಯಲು ಇಂದ್ರ 
ವಜ್ರವನ್ನು ಎತ್ತಿ, ಸ್ತಬ್ಧನಾಗಿ ನಿಂತುಬಿಟ್ಟ. ಅಂತೆಯೇ ಅಷ್ಟದಿಕ್ಪಾಲಕರೇ 
ಮೊದಲಾದವಕೆಲ್ಲರೂ ತಮ್ಮ ತಮ್ಮ ಆಯುಧಗಳನ್ನು ಹಿಡಿದೆತ್ತಿ, ಸ್ಲಬ್ದ್ಬರಾದರು. 
ವಿಷ್ಣು ಚಕ್ರವನ್ನು ಹಿಡಿದು ನಿಶ್ಚಲನಾದ. ಪೊಸ ಹೆಲ್ಲುಕಡಿಯಲಾಗಿ ಅವನ 
ಹಲ್ಲುಗಳು ಉದುರಿಬಿದ್ದುವು. ಇಂತು ಸ್ತ ರಾದವರ್ಲರೂ ದಿಕ್ಬುತೋರಣೆ ಕೋಪ 
ದಿಂದ ಬುಸುಗುಟ್ಟುತ್ತ, ನಂತಿರಲಾಗಿ ಚತುರ್ಮುಖ ಧ್ಯಾನದೃಷ್ಠಿ ಯಿಂದ ನಿಜಾಂಶ 
ವನ್ನು ತಿಳಿದು ಆತನನ್ನು ನಾನಾ ವರಿಯಿಂದ ಹೊಗಳಿ, ಮಿಕ್ಕು ದೇವತೆಗಳಿಗೆಲ್ಲ 
ತಿಳಿಯಹೇಳಿದ. ಬಳಿಕ ನಾರಾಯಣನೇ ಮೊದಲಾದ ದೇವತೆಗಳೆಲ್ಲರೂ ಮಹಾ 
ಜೀವನನ್ನು ಶರಣುಹೊಕ್ಕರು. ಆಗ ಶಿವ ಪ್ರಸನ್ನನಾಗಿ ಸೌಮ್ಯವಾದ ನಿಜರೂಪ 
ವನ್ನು ಪ್ರಕಟಿಗೊಳಿಸಿ, ಅವರಿಗೆಲ್ಲ ದಿವ್ಯಚಕ್ಷುಸ್ಸನ್ನು ಅನುಗ್ರಹಿಸಿದ. ಆಗ ಅವ 
ರೆಲ್ಲರೂ ಜಯಧ್ವನಿಯಿಂದೆ ಶಿವನನ್ನು ಹೊಗಳಿ ಪೂ ಮಳೆಗರೆದರು. ಆಗ ಗಿರಿಜೆ 
ಆನಂದಾತಿಶಯದಿಂದ ಹಿಗ್ಗಿ, ವೂ ಮಾಲೆಯನ್ನು ಶಿವನ ಅಡಿದಾವರೆಯಲ್ಲಿ ಭಕ್ತಿ 
ವುರಸ್ಸರವಾಗಿ ಸಮರ್ಪಿಸಿ ತಲೆವಾಗಿ ನಿಂತಳು. ಆಗ ಅಲ್ಲಿ ನೆರೆದಿದ್ದವರೆ್ಲರೂ ಶಿವ 
ನನ್ನು ಕೊಂಡಾಡಿದರು. ಆಗ ವಿಷ್ಣು ಅಲಂಕೃತೆಯಾದ ಗಿರಿಜೆಯನ್ನು ತಾನೇ 
ಕರೆತಂದು ಶಿವನ ನಿಜಸ್ಪರೂಸವನ್ನು ವಿವರಿಸಿ, ಆತನ ಕಾಲುಗಳನ್ನು ತೊಳೆದು 
" ಸ್ವಾಮಿ, ನಿನ್ನವಳಾಗಿದ್ದ ಈ ನನ್ನ ತಂಗಿಯನ್ನು ಮರಳಿ ಪರಿಗ್ರಹಿಸಬೇಡುವೆನು'' 
ಎಂದು ಉದಕಧಾರಾವೂರ್ವಕವಾಗಿ ಗಿರಿಜೆಯನ್ನು ಶಿವನಿಗೆ ಧಾರೆಯೆರೆದುಕೊಟ್ಟಿ. 
ಬಳಿಕ ಎಲ್ಲರೂ ಕಾಣಿಕೆಗಳನ್ನು ಒಪ್ಪಿಸಿ ಶಿವನನ್ನು ಬೀಳ್ಕೊಂಡು ತೆರಳಿದರು. ಬಳಿಕ 
ವಾರ್ವತಿ ಶಿವನಿಂದ ಗಣಪತಿಯನ್ನು ಪಡೆದಳು [ಲಿಂಗ.-ವೊರ್ವ. ೧೦೨, ೧೦೩]. 
ಹಿಮುವಂತನಿಂದ ಮೇನೆಯಲ್ಲಿ ಗಂಗೆ, ವಾರ್ವತಿಯೆಂಬ ಇಬ್ಬರು ಪುತ್ರಿಯರು 
ಜನಿಸಿದರು. ಗಂಗೆಯನ್ನು ದೇವತೆಗಳು ಲೋಕಹಿತಾರ್ಥವಾಗಿ ಹಿಮವಂತನನ್ನು ಬೇಡಿ 
ಪಡೆದರು. ವಾರ್ವತಿ ಈಶ್ವರನನ್ನು ಕುರಿತು ತಸಸ್ಸುಮಾಡಿ, ಆತನನ್ನು ಮೆಚ್ಚಿಸಿ 
ಮದುವೆಯಾದಳು [ರಾಮಾ.-ಬಾಲ. ೩೫. ಶಿವ.- ಪಾರ್ವತೀಖಂ. ೫-೫೫]. ಪಾರ್ವತೀ 
ಪರಮೇಶ್ವರರು ಕ್ರೀಡಾಸಕ್ತರಾಗಿದ್ದಾಗ, ದೇವತೆಗಳೆಲ್ಲರೂ ಹೆದರಿ ಭೂದೇವಿಯ 
ಸಂಗಡ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಶಿವನಲ್ಲಿಗೆ ಬಂದು "" ಸ್ವಾಮಿ, ಮಾರ್ರತಿ 
ಯಲ್ಲಿ ಪಿಂಡೋತ್ಸುತ್ತಿಯಾದರೆ ಯಾರೂ ತಡೆದುಕೊಳ್ಳಲಾರರು. ಈ ಕಾರ್ಯವನ್ನು 
ಸಾಕುಮಾಡಿ, ನಿನ್ನ ತೇಜವನ್ನು ನಿನ್ನ ಲ್ಲಿಯೇ ಅಡಗಿಸಿಕೊಳ್ಳ ಬೇಕು'' ಎಂದು ಬೇಡಿ 
ದರು. ಆಗ ಪಾರ್ವತಿ ತನಗೆ ಪುತ್ರಸಂತಾನವಾಗದಂತೆ ಭಂಗಗೊಳಿಸಿದ ದೇವತೆ 
ಗಳನ್ನು ಕುರಿತು "" ನಿಮಗೆ ನಿಮ್ಮ ಮಡದಿಯರಲ್ಲಿ ಸಂತಾಕವಾಗಬೇಡ'' ಎಂದು 


ಶಾಪನಿತ್ತು, ಭೂಮಿಯನ್ನು ಕುರಿತು "" ನನಗೆ ಸಂತಾನವಾಗಧಂತೆ ಭಂಗಪಡಿಸಿಥೆ 


ದಾರ್ಷದೆ 387 ಪಿತೃಗಳು 


ಯಾಗಿ ನೀನು ಅನೇಕ ರೂಪಗಳನ್ನು ಧರಿಸಿ, ಹಲವು ಮಂದಿಗೆ ಹೆಂಡತಿಯಾಗು. 
ನಿನಗೆ ಮಕ್ತುಳಲ್ಲಿ ಮಮತೆಯಿರಬೇಡ '' ಎಂಬದಾಗಿ ಶಸಿಸಿದಳು [ರಾಮಾ.-ಬಾಲ 
೬1. ಒಮ್ಮೆ ಜಲಂಧರನೆಂಬ ರಾಕ್ಚಸ ಈಕೆಯ ವಾತಿವ್ರತ್ಯವನ್ನು ಕೆಡಿಸತೊಡಗಿ, 
ವನಿಂದ ಹತನಾದ. ನೋಡು--ಜಲಂಥರ. ದಕ್ಷನಿಂದ ತಿರಸ್ಕೃತೆಯಾದ ಸತೀದೇವಿ 
ತನ್ನ ದೇಹವನ್ನು ತ್ಯಜಿಸಿ, ಹಿನುವಂತನಿಂದ ಮೇನೆಯೆಲ್ಲಿ ಜನಿಸಿ ವಾರ್ವತಿಯೆಂಬ 
ಹೆಸರನ್ನು ಪಡೆದು, ಶಿವನನ್ನು ಮದುವೆಯಾದಳು [ಭಾಗ.-೪ ೭]. ನೋಡು-- 
ದಾಕ್ಸ್ಮಾಯಜೇ, ತಾರಕ, ಕುಮಾರಸ್ವಾಮಿ. 

ಪಾರ್ಷದ.--ಸೃಷದ ರಾಜನ ಮಗನಾದ ದ್ರುಷದನ ನಾಮಾಂತರ. 

ಪಾರ್ಷದೀ.-ದೌೌಸದಿಯ ನಾಮಾಂತರ. 

ಪಾವನೀ.--ಭಾರತ ದೇಶದ ಒಂದು ನದಿ. ಇದು ಬರ್ಮಾ ದೇಶದಲ್ಲಿ ಇರಾವತಿ 
ಯೆಂದು ಪ್ರಸಿದ್ಧವಾಗಿದೆ [ಭಾರ.-ಭೀ. ೬]. 

ಪಾ ಶುಸತಾಸ್ತ್ರ.--ಅರ್ಜುನ ಸರಮೇಶ್ವರನಿಂದ ಪಡೆದದ್ದು. ನೋಡು 
ಅರ್ಜುನ [ಭಾರ.-ವನ.೪೦, ೧೬೭. ದ್ರೋ. ೮೧]. 

ಪಿಜ್ಞಲಾ.- (1) ಮಿಧಿಲಾ ನಗರಿಯಲ್ಲಿದ್ದ ಒಬ್ಬ ಸೊಳೆ. ಅತ್ಯಂತ ಸುಂದರಿ 
ಯಾದ ಈಕೆ ಅನುದಿನವೂ ತನ್ನ ಕುಲಧರ್ಮಾನುಸಾರವಾಗಿ ಶೃಂಗಾರಮಾಡಿ 
ಕೊಂಡು ಬಾಗಿಲಬಳಿ ನಿಂತು, ತನಗೆ ಅನುರೂಸನಾದ ಪುರುಷನೊಬ್ಬನೂ ಬಾರ 
ದಿದ್ದುದೆನ್ನು ಕಂಡು, ಬೇಸತ್ತು, ತನ್ನ ಹಿಂದಣಜನ್ಮದ ಪರಿವಾಕದಿಂದ ವೈರಾಗ್ಯ 
ವನ್ನು ತಳದು, ಪುರುಷಸಂಗವನ್ನು ಅಲ್ಲಗಳೆದು, ಜನ್ಮಜರಾಮರಣಶೂನ್ಯನಾದ 
ಪರಮಾತ್ಮನು ನನ್ನಲ್ಲಿಯೇ ಇರುವಾಗ ಹೀನಪುರುಸರನ್ನು ವರಿಸಬಾರದೆಂದು ತಿಳಿದು, 
ಬಾಗಿಲು ಮುಚ್ಚಿ ಮಲಗಿಕೊಳ್ಳು ತ್ತಿದ್ದಳು. ಈಕೆ ಕ್ರಮವಾಗಿ ಪರಮಾತ್ಮಸ್ತರೂಪ 
ವನ್ತರಿತು ಧನ್ಯೆಯಾದಳು [ಭಾರ.-ಶಾಂತಿ. ೧೭೩. ಭಾಗ.-೧೧-೮]. 

(11) ದೇಹದಲ್ಲಿರುವ ಮುಖ್ಯವಾದ ನಾಡಿಗಳಲ್ಲಿ ಒಂದು, ಇದು ಗುದ 
ಸ್ಥಾನದಿಂದ ಬೆನ್ನುಮೂಳೆಯ ಮೂಲಕ ತಲೆಯ ಮೇಲಿಂದ ಹುಬ್ಬುಗಳ ನಡುವೆ 
ಹೊರಟು ಕಣ್ಣಿಗೆ ಸೇರಿದೆ. 

ಪಿತೃಗಳು.--ದೇವತೆಗಳಲ್ಲಿ ಒಂದು ಪಂಗಡದವರು. ಇವರು ಅನುಗಾಲವೂ 
ಸ್ವರ್ಗದಲ್ಲಿಯೇ ಇರತಕೃವರು. ಮಹಾತೇಜಸ್ವಿಗಳೂ, ಕಾಮರೂಪಧಾರಿಗಳೂ ಎನಿಸಿ 
ದವರು. ಇವರಲ್ಲಿ ಅಗ್ನಿಷ್ವಾತ್ತರು, ಬರ್ಜಿಷದರು, ಸೋಮಪರು, ಆಜ್ಯಸರು, 
ಕಾವ್ಯರು, ಹನಿಸ್ಕಂತರು, ಸಾಗ್ನಿಗಳು, ನಿರಗ್ನಿಗಳು ಎ೦ದು ಮುಂತಾಗಿ ಅನೇಕ 
ಪ್ರಭೇದಗಳಿವೆ. ಸ್ವಾಯಂಭುವ ಮನ್ವಂತರದಲ್ಲಿ ದಕ್ಷ ತನ್ನ ಮಕ್ಕುಳಲ್ಲಿ ಒಬ್ಬಳಾದ 
ಸ್ವಧಾ ದೇವಿಯನ್ನು ಇವರಿಗೆ ಕೊಟ್ಟು ಮದುವೆಮಾಡಿದ [ಭಾರ.-ಸಭಾ. ೮. ಹೆರಿ.- 


"23 


Gw 


ಪಿತೈಕಲ್ಪ 888 ಪಿತೈ ವರ್ರಿ 


೧-೧೮. ಮತ್ಸ್ಯ.-೧೩-೧೫]. ಇವರ ವಂತೋತ್ಸತ್ತಿವರ್ಣನ [ಮತ್ಸ್ಯ.-೩-೧೯೬). 
ವಿತೃಯಣವನ್ನು ತೀರಿಸುವ ಬಗೆ [ಶಾಂತಿ. ೧೨೯]. ಇವರಿಗೆ ನಿಂಡನಂಜ್ಞೆ ಬಂದದ್ದು 
[ ಶಾಂತಿ. ೩೫೫]. 

ಪಿತೃ ಕಲ್ಪ.- ಚತುರ್ಮುಖನ ಈಗ ನಡೆಯುತಿರುವ ತಿಂಗಳ ಮೂವತ್ತನೆಯ 
ದಿನದಲ್ಲಿ ನಡೆಯುತ್ತ ದೆ. ಅಂದರೆ ಚತುರ್ಮುಖನ ಅಮಾವಾಸ್ಯೆ ಯ ದಿನಕ್ಕೆ 
ನಿತೃಕಲ್ಪವೆಂದು. ಹೆಸರು. ನೋಡು--ಕಲ್ಪ [ಮತ್ಸ್ಸ್ಯ. ಕ ಇವರಿಗೆ 
ವಯುನಾ, ಧಾರಿಣಿಯೆ೦ಬ ಇಬ್ಬರು ಬ್ರಹ್ಮನಾದಿನಿಯರಾದ ಕುವರಿಯರು ಜನಿಸಿ 
ದರು [ಮತ್ಸ 5-೧೩-೧೫]. 

ಪಿತೃ ವಕ್ರಿ .--ಕುರುಕ್ಸೇತ್ರ ದಲ್ಲಿದ್ದ ಕೌಶಿಕನೆಂಬ ಮ.ನಿಯೆ ಏಳು ಮಂದಿ ಮಕ್ತು 
ಲಲ್ಲಿ BEN ಸ್ವಸ್ಫಸ, ಕೊ (ದನ. ಹಂಸ, ಪಿಶುನ, ಕನಿ, ವಾಗ್ಗು ಸ್ಪರೆಂಬುವರು 
ಭಕ ಅಣ್ಣ ೦ದಿರು. ಈ ಏಳು ಮಂದಿಯೂ ಗರ್ಗ ಮುನಿಯಲ್ಲಿ ವಿದ್ಯಾಭ್ಯಾಸ 
ಮಾಡುತ್ತಿ ದ್ದು, ಕ್ಸಾಮಕಾಲದಲ್ಲಿ ಹೊಟ್ಟಿ ಗೆ ಗತಿಯಿಲ್ಲದೆ ಗರ್ಗ ಮುನಿಯ ಗೋವನ್ನು 
ಜೊಂದು ತಿನ್ನುವಂತೆ ನಿಶ್ಚಯಿಸಿದರು. ಆಗ ಪಿತೃವರ್ತಿ ತನ್ನ ಒಡಹುಟ್ಟಿದನ 
ರಲ್ಲಿ ಇಬ್ಬರನ್ನು ನಿಶ್ಚೇದೇನಸ್ಥಾನದಲ್ಲಿಯೂ, ಮತ್ತೆ ಮೂವರನ್ನು ನಿತೃಸ್ಥಾನ 
ದಲ್ಲಿಯೂ, ಮತ್ತೊ _,ಬೃನನ್ನು ಅತಿಥಿಯನ್ನಾಗಿಯೂ ನಿಯಮಿಸಿ, ವಿಧ್ಯುಕ್ತ ವಾಗಿ 
ಪಿತೃಪ್ರೀತಿಯಾಗುವಂತೆ ಶ್ರಾದ್ಧಮಾಡಿ ಆ ಗೋವಿನ ಮಾಂಸವನ್ನು ತಿಂದು, 
| ಆಕಳನ್ನು ಹುಲಿ ತಿಂದುಬಟ್ಟಿ: ತು'' ಎಂದು ಗರ್ಗ ಮುನಿಗೆ ಹೇಳಿದರು. ಇಂತು 
ಸುಳ್ಳು ಹೇಳಿದ ಕಾರಣ ಕಾಲಾಂತರದಲ್ಲಿ ಇವರ್ಲರೂ ದಶಾರ್ಣ ದೇಶದಲ್ಲಿ ಬೇಡರಾಗಿ 
ಹುಟ್ಟಿದರು. ಆದರೆ ಗೋಮಾಂಸವನ್ನು ಪಿತೃಸ್ರೀತಿಗಾಗಿ ಉವಯೋಗಿಸಿದುದರಿಂದ 
“ಆ! ಪೂರ್ವಜನ್ಮಸ್ಮ! ರಣೆಯಿದ್ದಿ ಶಾಗಿ ಜೀಗನೆ ಆ ಜನ್ಮನನ್ನು ಕಳೆದುಕೊಂಡು, 
ಮರುಜನ್ಮದಲ್ಲಿ ಜಿಂಕೆಗೆಳಾಗಿ ಕಾಲಾ೦ಜನ ಪರ್ವತದಲ್ಲಿ ಜನಿಸಿ, ಮೂರನೆಯ ಬಾರಿ 
ಶರದ್ದೀಪ ಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಜನ್ಮವೆತ್ತಿ, ನಾಲ್ವನೆಯ ಸಲ ಮಾನಸ 
ಸರೋವರದಲ್ಲಿ ಹಂಸಪಕ್ಷಿ ಗಳಾಗಿ ಜನಿಸಿದರು. ಈ ಸಮಯದಲ್ಲಿ ಪುರು ವಂಶದ 
ನಿಭ್ರಾಜನೆಂಬ ಅರಸು ತನ್ನ ಪರಿವಾರದೊಂದಿಗೆ ಅಲ್ಲಿಗೆ ಬಂದು ಕ್ರೀಡಿಸುತಿ_,ದ್ದ. 
ಆದನ್ನು ಕಂಡು ಪಿತೃವರ್ತಿ ತಾನು ರಾಜನಾಗಬೇಕೆಂದು ಬಯಸಿದ. ಅವನ ಇಬ್ಬರು 
ಒಡಹುಟ್ಟಿದವರು ಮಂತಿ)ನದನಿಯನ್ನು ಬಯಸಿದರು. ಪಿತೃವರ್ತಿ ವಿಭ್ರಾಜ ರಾಜನ 
ಮಗನಾಗಿ ಬ್ರಹ್ಮದತ_ನೆಂಬ ಹೆಸರಿನಿಂದ ಹುಟ್ಟದ. ಮತ್ತಿಬ್ಬರು ಮಂತ್ರಿವುತ್ರ 
ರಾಗಿ ಜನಿಸಿದರು. ನಿಷ್ಠಾಮರಾಗಿದ್ದ ಮಿಕ್ಕ ನಾಲ್ವರು ಬ್ರಾಹ್ಮಣಶ್ರೇಷ್ಮರಾಗಿ 
ಅದೇ ಪಟ್ಟಣದಲ್ಲಿಯೇ ಜನಿಸಿದರು. ಬ್ರಹ್ಮೆದತ್ತ ರಾಜ್ಯಾಧಿಕಾರವನ್ನೂ ಇನ್ನಿಬ್ಬರು 
ಮಂತ್ರಿಸದನಿಯನ್ನೂ ಪಡೆದು ಸೃಸಿದ್ಧಿ ಹೊಂದಿದರು, ಇವರಿಂದ ಸಂಹೃತವಾಧ 


ಪಿನಾಕ 9609 ಸೀವರೀ 
ಆಕಳು ಸಂನತಿಯೆಂಬ ಹೆಸರಿನಿಂದ ದೇವಲ ಮುನಿಯ ಮಗಳಾಗಿ ಹುಟ್ಟಿ ಬ್ರಹ್ಮ 
ದತ್ತನನ್ನೇ ಮದುವೆಯಾದಳು. ಬಳಿಕ ಬ್ರಾಹ್ಮಣವ್ರತ್ರರಾದ ಆ ನಾಲ್ವರೂ ತನಸ್ಸಿ 
ಗಾಗಿ ಅರಣ್ಯಕ್ಕೆ ಹೊರಟಾಗ ಮುದುಕನಾದ ತಂದೆ, ತನಗೆ ಗತಿ ಯಾರೂ ಇಲ್ಲ 
ವೆಂದು ಗೋಳಾಡತೊಡಗಲಾಗಿ, ಆ ನಾಲ್ವರೂ ಒಂದು ಶ್ಲೋಕವನ್ನು ಬರೆದು 
ವೃದ್ಧ ನಾದ ಜನಕನಿಗೆ ಕೊಟ್ಟು ಪ ಅಯ್ಯಾ, ಹೆದರಬೇಡ. ಈ ಶ್ಲೋಕವನ್ನು 
ಕೊಂಡುಹೋಗಿ ಈ ದೇಶದ ಅರಸನಿಗೆ ತೋರಿಸಿದರೆ ಆತ ನಿನಗೆ ಪ್ರಷ್ಟಲವಾಗಿ 
ಧನವನ್ನು ಕೊಡುತ್ತಾ ನೆ'' ಎಂದು ಹೇಳಿ ತವಸ್ಸಿಗೆ ಹೋದರು. ಬಳಿಕ ಮುದುಕ 
ಮರುದಿನ ಅರಸನಲ್ಲಿಗೆ ಹೋಗಿ-- 
ಯೇ ವಿಪ್ರಮುಖ್ಯಾಃ ಕುರುಜಾಂಗಲೇಷು 
ದಾಶಾಸ್ತ್ಯಧಾ ದಾಶವ್ರರೇ ಮೃಗಾಶ್ಚ | 
ಕಾಲಂಜರೇ ಸನ್ನ, ಚ ಚಕ್ರವಾಕಾಃ 
ಯೇ ಮಾನಸೇ ತೇ ವಯಮತ್ರಸಿಷ್ಲಾಃ॥ 
ಎಂಬ ಶ್ಲೋಕವನ್ನು ಓದಲಾಗಿ, ಬ್ರಹ್ಮದತ್ತ, ಅದನ್ನು ಕೇಳಿ, ಮಂತ್ರಿಪ್ರತ್ರರೊಂದಿಗೆ 
ಮೂರ್ಛಿಬಿದ್ದು ಮರಳಿ ಚೇತರಿಸಿಕೊಂಡು, ಆ ಬ್ರಾಹ್ಮಣನಿಗೆ ಬೇಕಾದಷ್ಟು ಗ್ರಾಮ 
ಗಳನ್ನೂ ಧನವನ್ನೂ ಕೊಟ್ಟುಕಳುಹ, ತನ್ನ ಮಗನಾದ ವಿಸ್ತ್ರಕ್ಸೇಕನೆಂಬವನಿಗೆ 
ರಾಜ್ಯದಲ್ಲಿ ಪಟ್ಟ ಗಟ್ಟ, ನನ್ನತಿಯನ್ನೂ ಮಂತ್ರಿಪುತ್ರರನ್ನೂ ಸಂಗಡ ಕರೆದುಕೊಂಡು, 
ತನ್ನ ಮಿಕ ನಾಲ್ವರು ಅಣ್ಣಂದಿರು ತಪಸು ಇಮಾಡುತ್ತಿದ್ದಲ್ಲಿಗೆ ಬಂದು ಸೇರಿದ. 
ಬಳಿಕ ಕೆಲ ಕಾಲದವರೆಗೆ ಇವರೆಐ್ಬರೂ ಯೋಗವರಾಯಣರಾಗಿದ್ದು ಕಡೆಗೆ ಜೀಹ 
ತ್ಯಾಗಮಾಡಿ ಶಾಶ್ವತಸುಖವನ್ನು ಪಡೆದರು [ಮತ್ಸ 3-೨೦, ೨೧. ಶಿವ.-ಉಮಾ. 
೪೦, ಹೆರಿ.-೧-೬೦, ೨೪]. 
ಪಿನಾಕ. ಶಿವನ ಬಿಲ್ಲಿನ ನಾಮಾಂತರ (ಮತ್ಸ 3-೩]. 
ಸಿನಾಕಿ.--ಪಿನಾಕವೆಂಬ ಬಿಲ್ಲನ್ನು ತಳೆದವ. ಶಿವನ ನಾಮಾಂತರ. 
ಪಿಪ್ಪೇಲಾದ.- ದಧೀಚಿ ಮುನಿಯ ಮಗ. ನೋಡು--ದಧೀಚ [ಭಾರ.-ಶಾಂ.೪೬], 
ಹೀವರೀ.--ನಿಭ್ರಾಜರೆಂಬ ಪಿತೃದೇವತೆಗಳ ಮಗಳು. ಈಕೆ ವಿಷ್ಣುವನ್ನು 
ತಪಸ್ಸಿನಿಂದ ಮೆಚ್ಚಿಸಿ, ಜಿತೇಂದ್ರಿಯನೂ ರೂಪಸೌಂದರ್ಯಶಾಲಿಯೂ ಆದ ಪತಿ 
ತನಗೆ ದೊರೆಯೆಬೇಕೆಂದು ಬೇಡಿದಳು. ಬಳಿಕ ನಿಷ್ಣುನಿನ ಅನುಗ್ರಹದಿಂದ ವ್ಯಾಸ 
ಪುತ್ರನಾದ ಶುಕ ಮುನಿಯನ್ನು ಮದುವೆಯಾಗಿ ಕೃಷ್ಣ, ಗೌರಪ್ರಭ, ಶಂಭು, ಭೂರಿ 
ಶ್ರುತ, ಜಯ ಎಂಬ ಐವರು ಪುತ್ರರನ್ನೂ ಕೃತ್ತಿಯೆಂಬ ಕನ್ಯೆಯನ್ನೂ ಪಡೆದಳು. 
ಈ ಕೃತಿ ಸಿಯನ್ನು ಚಂದ್ರ ವಂಶದ ಅಣುಹನೆಂಬ ಅರಸು ಮದುವೆಯಾದ [ಮತ್ಸ ತ್ರೀ 
೧೫. ಭಾಗ-೯, ೨೧. ದೇ.ಭಾ.-೧-೧೯]. 


ಫುಜರ್ಚಿಕೆಸ್ಟಲಾ 890 ಪುರಜ್ಯುಯ 


ಬ 
ಶಾಪದಿಂದ ಕನಿಜನ್ಮನನ್ನು ಸಡೆದು ಕುಂಜರನೆಂಬ ಕಫಿನಾಯಕನರಿಗೆ ಮಗಳಾಗಿ 


ಅಂಜನೆಯೆಂಬ ಹೆಸರಿನಿಂದ ಹುಟ್ಟಿದಳು. ಒಮ್ಮೆ ಈಕೆ ದಿವ್ಯವಸ್ರ್ರಾಭರಣಭೂಷಿತೆ 
ಯಾಗಿ ಸಂಚರಿಸುತ್ತಿದ್ದಾಗ, ವಾಯುಜೀವ ಈಕೆಯ ಸಂದರ್ಯಕ್ಕೆ ಬೆರಗಾಗಿ, 
ಈಳೆಯೊಂದಿಗೆ ಕಲೆಯಲು, ಆಂಜನೇಯನನ್ನು ಪಡೆದಳು. ನೋಡು--ಆಂಜನಾ, 
ಆಂಜನೇಯ, ಕೇಸರಿ, ಹನೂಮಂತ [ರಾಮಾ.-ಕೆಷ್ಟಿಂ೦. ೬೩. ತತ್ವಸಿಂ.ರಾಮಾ. 
ಕಿಷ್ಟಿ೦. ೧೨. ಶಿವೆ.-ಶತರುದ್ರಸಂ. 5೦]. 

ಪುಣ್ಣರೀಕ.- (1) ಅಸ್ಕದಿಗ್ಗ ಜಗಳಲ್ಲಿ ಒಂದು. ಆಗ್ದೇಯ ದಿಕ್ಸೈನಲ್ಲಿದೆ. 

(11) ಸಕಲಶಾಸ್ತ್ರ WE ಒಬ್ಬ ಬ್ರಾಹ್ಮಣ. ನಾರಾಯಣನ ಸರ್ವೊಃ 
ತ,ಮತ್ತ ವಿಷಯವಾಗಿ ನಾರದ ಮುನಿಯ ಸಂಗಡ ಸಂನಾದಮಾಡಿದನ [ಭಾರ.- 
ಅನು. ೧೮೩). 

(111) ವನಾತಾಳೆ ಲೋಕದಲ್ಲಿರುವ ಸರ್ವರಾಜರಲ್ಲಿ ಒಬ್ಬ. ಯುಧಿಷ್ಠಿರನ 
ಅಶ್ವಮೇಧಕ್ಕೆ ಮೊದಲು ಬಭುವಾಹೆನನು ಅರ್ಜುನನನ್ನು ಯುದ್ಧದಲ್ಲಿ ಜೊಂದು, 
ಮರಳಿ ಆತನನ್ನು ಬದುಕಿಸುವ ಸಲುವಾಗಿ ಸಂಜೀವನಮಣಿಯನ್ನು ತರುವುದಕ್ಕಾಗಿ 
ಪಾತಾಳ ಲೋಕಕ್ಕೆ ಹೋಗಿದ್ದಾಗ ಈತನಲ್ಲಿಗೆ ಹೋದ [ಜೈ. ಭಾ.-ಅಶ್ವ. ೨೫-೪೦]. 

ಪುಣ್ಣ ---(1) ಒಬ್ಬ ಅರಸು. ಬಲಿಯೆಂಬ ರಾಜನ ಹೆಂಡತಿಯಾದ ಸುಜೀಷ್ಣೆ 
ಯೆಂಬವಳಲ್ಲಿ ದೀರ್ಫ್ಥತಮನೆಂಬ ಮುನಿಯಿಂದ ಜನಿಸಿದ ಐವರು ಪುತ್ರರಲ್ಲಿ ಮೂರನೆ 
ಯವ. ಅಂಗ, ವಂಗ, ಕಲಿಂಗರು ಇವನ ಅಣ್ಣಂದಿರು. ಸುಹ್ಮನೆಂಬವನು ಇವನ 
ತಮ್ಮ ನೋಡು--ದೀರ್ಥತಮ, ಬಲಿ [ಭಾರ.-ಆದಿ. ೧೧೩]. 

(1 ಒಂದು ದೇಶ. ಪಾಂಡವರ ಕಾಲದಲ್ಲಿ ಮೌಂಡ್ರಕನಾಸುದೇವನೆಂಬ 
ಅರಸು ಇಲ್ಲಿ ರಾಜ್ಯಭಾರಮಾಡುತ್ತಿದ್ದು ಕೃಷ್ಣನ ಮೇಲೆ ದಂಡೆತ್ತಿ ಮಡಿದ 
[ಭಾರ.-ಸಭಾ. ೧೪, ೩೧]. 

ಪುನರ್ವಸು.--(1 ದಕ್ಷನ ಪುತ್ರಿಯರಲ್ಲಿ ಒಬ್ಬಳು. ಚಂದ್ರನ ೨೭ ಮಂದಿ 
ಪತ್ನಿಯರಲ್ಲಿ ಇವಳೂ ಒಬ್ಬಳು ([ಭಾರ.-ಆದಿ. ೬೭. ವಿಷ್ಣು.-೧, ೧೫]. ಒಂದು 
ನಕ್ಸತ್ರ. 

(11) ಯೆದು ವಂಶದ ಅರಿದ್ಯೋತನೆಂಬ ಅರಸನ ಮಗ. ಈತನಿಗೆ ಆಹುಕ 
ನೆಂಬ ಮಗನೂ ಆಹುಕಿಯೆಂಬ ಪುತ್ರಿಯೂ ಜನಿಸಿದರು. ಕಂಸನ ತಂದೆಯಾದ 
ಉಗ್ರಸೇನ ಈ ಆಹುಕನ ಮಗ (ಭಾಗ೯, ೨೪. ವಿಷ್ಣು ,-೪, ೧೪]. 

ಪುರಣ್ಣ್ನು ಯೆಂ.--ಒಬ್ಬ ಅರಸು. ಸೂರ್ಯ ವಂಶದ ನಿಕುಕ್ಸಿಯೆಂಬ ಅರಸನ 


ಬ 
ಮಗ. ನೋಡು-ಕ ಕುತ್‌ಸ್ಮ. 


ಪುಳಿ ಕಸ್ಸ ಲಾ ಒಬ್ಬ ಅಪ್ಸರಸಿ [ಭಾರ.-ಆದಿ. ೧೧೩. ಸಭಾ. ೧೦]. ಈಕೆ 


ಪ್ರರನ್ಮರ 891 ಪ್ರರಾಜ 


ಪುರಸ್ನರ.- ಈಗಣ ವೈವಸ್ವತ ಮನ್ವಂತರದ ಇಂದ್ರನ ಹೆಸರು. ಇವ ಕಶ್ಯಸ 
ಮುನಿಯಿಂದ ಅದಿತಿ ದೇನಿಯಲ್ಲಿ ಜನಿಸಿದವ... ಈತ ಒಂದು ನೂರು ಅಶ್ವಮೇಧ 
ಯಾಗಗಳನ್ನು ಮಾಡಿ ಇಂದ್ರಸದವಿಯನ್ನು ಪಡೆದ. ವಿಷ್ಣು ಈತನ ಸಹಾಯಾರ್ಥ 
ವಾಗಿ ವಾಮನ ರೂಪದಿಂದ ಅವತರಿಸಿದ. ನೋಡು--ಇಂದೃ್ರ, ಜಯಂತ, ನೌಲೋಮಿ 
[ಭಾಗ.-೪, ೧೬], 

ಪುರಲಕ್ಷಣ.-ಸಟ್ಟಣ ನಿರ್ಮಾಣಕ್ರಮ ಮುಂತಾದ್ದು [ಶಾಂತಿ. ೮೬]. 

ಪುರಾಣ.--ವೇದದಲ್ಲಿ ವರ್ಣಿತನಾಗಿರುವ ಅರ್ಧವನ್ನೇ ವಿವರವಾಗಿ ಬೋಧಿಸ 
ತಕ್ಕ ಗ್ರಂಥಗಳು. ಇವುಗಳಲ್ಲಿ ಮಹಾಪುರಾಣಗಳೆಂತಲೂ ಉಪಪುರಾಣಗಳೆಂತಲೂ 
ಎರಡು ಭೇದ. ಇವುಗಳನ್ನು ಅನೇಕ ಮಂದಿ ಮಹರ್ಷಿಗಳು ಬೇಕೆ ಜೀರೆ ಕಾಲಗಳಲ್ಲಿ 
ರಚಿಸಿದರು [ಭಾರ.-ಆದಿ. ೧]. 

ಮಹಾವುರಾಣಗಳು ಮತ್ತು ಅವುಗಳ ಗ್ರಂಥಸನಿಮಾಣ*, 


೧. ಬ್ರಾಹ್ಮನ್ರರಾಣ ೧೦೦೦೦ ೧೦. ಬ್ರಹ್ಮನೈ ವರ್ತಪುರಾಣ ೧೮೦೦೦ 
ಈ ವಾದ ಹ ೫೫೦೦೦ 23. ಲೈಂಗ ಚ ೧೧೦೦೦ 
೩. ವೈಷ್ಣವ ,, ೨೩೦೦೦ ೧೨. ವಾರಾಹ ಫೀ ೨೪೦೦೦ 
ಲ್ಲ, ಶೈವ yk ೨೪೦೦೦ ೧೩. ಸ್ಟಾಂದ ಕ ೮೦೧೦೦ 
೫. ಭಾಗವತ ,, * ೧೮೦೦೦ ೧೪. ಮಾಮನ ys ೧೦೦೦೦ 
೬. ನಾರದೀಯನುರಾಣ ೨೫೦೦೦ ೧೫. ಕೌರ್ಮ ತ ೧೭೦೦೦ 
೭. ಮಾರ್ಕಂಡೇಯವುರಾಣ ೯೦೦೦ ೧೬. ಮಾತೃ ,, ೧೪೦೦೦ 
೮. ಆಗ್ನೇಯ ೬» ೧೫೪೦೦ ೧೭. ಗಾರುಡ ಟ್ಟ ೯೮೦ 
೯, ಭವಿಷ್ಯ 1 ೧೪೫೦೦ ೧೮. ಬ್ರಹ್ಮಾಂಡ ,, ೧೨೦೦೦ 

ಒಟ್ಟು ಗ್ರಂಧ ಸಂಖ್ಯೆ ೪೦೦೦೦೦ -- ೨೦ ಜಾರ್ಷ೯೯೯೮೦ [ದೇ.ಭಾ.-೧, ೩. 
ಮತ್ಸ 3°5೩]. 


ಮೇಲೆ ಹೇಳಿದ ಸಂಖ್ಯೆಗೆ ಭಾರತ ಗ್ರಂಥದ ಒಂದು ಲಕ್ಷ್ಮನನ್ನೂ ಸೇರಿಸಿ 
ದರೆ ಪುರಾಣ ಸಂಖ್ಯೆ ಒಟ್ಟು ೫ ಲಕ್ಷ್ಮ [ವದ್ಮ-ವಾತಾಳಖಂಡ. ೭೧]. ಮಹಾ 




















ಒಂದು ಅನುಷ್ಟುಪ್‌ ಶ್ಲೋಕ ಅಥವಾ ೩೨ ಅಕ್ಣೆರಗಳಿಗೆ ಒಂದು ಗ್ರಂಥವೆಂದು ಸಂಜ್ಞೆ. 

1 ಭಾಗವತಗಳು_ (ಶ್ರೀ ಕೃಷ್ಣನ ಮಹಿಮೆಯನ್ನು ಬೋಧಿಸುವ) ಶ್ರೀ ಭಾಗವತ್ತ (ದೇವಿಯ 
ಮಹಿಮೆಯನ್ನು ತಿಳಿಸುವ) ದೇವೀಭಾಗವತ ಎಂಬದಾಗಿ ಎರಡು ವಿಭವಾಗಿವೆ. *ೆಲವರು ಶ್ರೀ 
ಭಾಗವತನೇ ಮಹಾಪುರುಜಗಳಕ್ಲಿ ಸೇರತೆಕ್ಕೆದ್ದೆಂತಲೂ ಮತ್ತೆ ಕೆಲವರು ದೇವೀಭಾಗವತವೆಃ ಮಹಾ 
ಪುರಾಣಗಳಲ್ಲಿ ನೇರತಕ್ಕೆಬ್ಬೆಂತೆಲೂ ವಿಶೇಷವಾಗಿ ಪ್ರತಿಪಾದಿಸಿರುತ್ತಾರೆ. ಮತ್ತೆ ಕೆಲವರು ಶ್ರೀ ಭಾಗವತ 
ವಿಷ್ಣು ಪುರಾಣದ ಆಧಾರದೆ ಮೇಲೆ ಬರೆದ ನನೀನ ಗ್ರಂಥನೆಂತಲೇ ವಾದಿಸುತ್ತಾರೆ. 


ಫುರಾಜ 392 ಪುರುಕುತ್ಸೆ 
ವುರಾಣಗಳಲ್ಲಿ- ಸರ್ಗ, ವಿಸರ್ಗ, ವೃತ್ತಿ, ರಕ್ಷಾ, ಅಂತರ, ವಂಶ, ವಂಶಾನುಚರಿತ, 
ಚಕ ಹೇತು, ಅವಾಶ್ರಯ ಎಂಬದಾಗಿ ಹತ್ತು ಲಕ್ಷ್ಮಣಗಳಿರಬೇಕು. ಉಪ 


ರಾಣಗಳಲ್ಲಿ--ಸರ್ಗ, ಪ್ರತಿಸರ್ಗ, ವಂಶ, ಮನ್ನ ೈಂತರವರ್ಣನ, ವಂಶಾನುಚರಿತ 
. ಐದು ಲಕ ಕ್ಷ್ಮಣಗಳರಬೇಕು [ಕೂರ್ಮ. ಮಲಮಾಸತತ್ವ pss 

ಹದಿನೆಂಟು" ಮಹಾನುರಾಣಗಳನ್ನೂ ವ್ಯಾಸ ಸ ಮಹರ್ಷಿಯೇ (ಕೃ ದ್ರ ದ್ರೈನಾಯ 
ನನೇ) ರಜಿಸಿ ತನ್ನ ಮಗನಾದ ಶುಕ ಮನಿಗೆ ೬ 44 ಅಲ್ಲಲ್ಲಿ 
ಆಧಾರಗಳಿವೆ. ಆದರೆ ಸೂಕ್ಷ್ಮ್ಮನಾಗಿ ನಿವೇಚಿಸಿದಲ್ಲಿ ಈ ಮಾತು ಸಮರ್ಪಕವಾಗಿ 
ತೋರುವುದಿಲ್ಲ. 

4 ಇತಿಹಾಸವುರಾಣಾಭ್ಯಾಂ ವೇದಂ ಸಮುವಬೃಂಹಯೇತ್‌ i 

ಎಂಬ ವನವಚನಾನುನಾರ ವೇದದಲ್ಲಿ ಪ್ರತಿವಾದಿತವಾಗಿರುವ ರಹಸ್ಯಾರ್ಥಗಳನ್ನು 
ವಿವರಿಸುವ ಸಲುವಾಗಿ ಪುರಾಣಗಳು ಹೊರಬಿದ್ದುವು. ಇವುಗಳನ್ನು ಅನೇಕ ಮಂದಿ 
ಮಹರ್ಷಿಗಳು ಬೇರೆಬೇರೆ ಕಲ್ಪಗಳಲ್ಲಿ ರಚಿಸಿದರೆಂತಲೇ ಹೇಳಬೇಕಾಗುತ_ದೆ. ಆದಿ 
ಯಲ್ಲಿ ನೂರು ಕೋಟ ಗ್ರಂಧಸರಿಮಿತವಾದ ಪುರಾಣರಾಶಿ ಚತುರ್ಮುಖನ ಬಾಯಿಂದ 
ಹೊರಬಂತು. ತ್ರಿವರ್ಗಸಾಧವೇ ಇದಕ್ಕೆ ಫಲ. ವೇದಗಳು ಬ್ರಹ್ಮನ ನಾಲ್ಕು 
ಬಾಯಿಗಳಿಂದಲೂ ಹೊರಡುವುದಕ್ಕಿಂತಲೂ ಮುಂಚಿತವಾಗಿಯೇ ಇವು ಹೊರಬಂದ 
ಕಾರಣ ಇವುಗಳಿಗೆ ಪುರಾಣಗಳೆಂದು ಹೆಸರು (ವುರಾ--ನೀಯತೇ ಇತಿಹಾವುರಾಣಂ). 
ಪ್ರಳಯಕಾಲದಲ್ಲಿ ಶತಕೋಹಿಗ್ರಂಧ ಪರಿಮಿತವಾದ ಈ ಪುರಾಣರಾತಿ ಸುಟ್ಟುಹೋಗ 
ಲಾಗಿ ವಿಷ್ಣು ಮತ್ಸ್ಸ್ಯರೂವದಿಂದ ಅವತರಿಸಿ, ಅವುಗಳನ್ನೆಲ್ಲ ಚತುರ್ಮುಖನಿಗೆ 
ಉಪದೇಶಿಸಿದ. ಕಾಲಕ್ರಮದಲ್ಲಿ ಈ ಪುರಾಣಗಳು ಶಿಧಿಲವಾಗುತ್ತ ಬಂದವು. ಅದ 
ಕ್ಪಾಗಿ ವಿಷ್ಣು ಒಂದೊಂದು ಚತುರ್ಯುಗದ ದ್ವಾಸರಯುಗದಲ್ಲಿಯೂ ವ್ಯಾಸರೂಪ 
ದಿಂದ ಅವತರಿಸಿ, ಆ ಪ್ರರಾಣರಾಶಿಯ ಸಾರವನ್ನು ನಾಲ್ಕು ಲಕ್ಷ ಗ್ರ೦ಧ ಪರಿಮಿತಿಗೆ 
ಇಳಿಸಿ, ಲೋಕದಲ್ಲಿ ಪ್ರ ಜಾರಗೊಳಿಸುತ್ತಾ_್ತನೆ [ಮತ್ಸ ಹ 

ಈ ಮೇಲಣ ಆಧಾರದಿಂದ ಹದಿನೆಂಟು ವುರಾಣಗಳನ್ನೂ ವ್ಯಾ ಸರೇ ಬರೆದ 
ರೆಂಬುದು ಉಸಚಾರೋಕಿ_ ಎಯಲ್ಲ ಐದೆ ವಾಸ್ತವವಲ್ಲವೆಂದು ವ್ಯಕ್ತ, ಆ: ದೆ. 

ಪುರಾಣಗಳ ಮಾಹಾತ್ಮ 3 ಅವುಗಳಲ್ಲಿ ವರ್ಮಿತವಾಗಿರುವ ವಿಷಯಗಳು, 
ಯಾವ ಕಾಲದಲ್ಲಿ ಯಾರಿಂದ ಯಾರಿಗಾಗಿ ಹೊರಬಿದ್ದವು ಎಂಬ ಮುಂತಾದ 
ವಿಷಯಗಳು ಗ[ಮತ್ಸ ಕ್ರಿ. ಭಾಗ,-೧೨, ೧೩. ದೇ. ಭಾ.-೧, ೩. ಲಿಂಗ.-೨. ಶಿವ.- 
ಉಮಾಖಂ. ೪೫]. 

ಪುರುಕಂತ್ಸ.---ಸೂರ್ಯ ವಂಶದ ಮಾಂಧಾತೃ ರಾಜನಿಂದ ಬಿಂದುಮತಿಯೆಂಬ 

ರಾಣಿಯಲ್ಲಿ ಜನಿಸಿದವ. ನೋಡು--ನರ್ಮದಾ, ಅನರಣ್ಯ [ಭಾಗ-೯-೬]. ಈತ 


ಪುರುಜಿತ್‌ 998 ಪುಲಸ್ತ , 


೨ 


ವಿಸ್ಟ 


ನಾಗಕ್ಕಲದ ನರ್ಮದೆಯೆಂಬವಳ ನ್ನು ಮದುವೆಯಾಗಿ ನಾಗಕುಲವನ್ನು ಹಿಂಸಿ 
ತ್ತಿದ್ದ ಗಂಧರ್ವರನ್ನು ಸೋಲಿಸಿದ. ಅನರಣ್ಯ ಈತನ ಮಗ [ಭಾರ.-ಸಭಾ. ೮ 
ಅನು. ೧೭೭]. 

ಪುರುಜಿತ್‌. ಕುಂತಿ ದೇಶದ ಅರಸನಾದ ಭೋಜ ರಾಜನ ಮಗೆ. ಕುಂತಿಯ 

ಒಡಹುಟ್ಟದವ. ಅತಿರಧ [ಭಾರ.-ಉ. ೧೭೨. ಭೀಷ್ಮ ೨೫]. ಭಾರತ ಯುದ್ಧದಲ್ಲಿ 
ಭಳ. ವರವಾಗಿ ಹೋರಾಡಿ ಜೊ ೀಣನಿಂದ ಮಡಿದ [ದ್ರೋ. ೨೩]. 

ಪುರೂರನಸ್‌.--ಚಂದ್ರ WC ಬುಧನಿಂದ ಇಲೆಯಲ್ಲಿ ಜನಿಸಿದವ. ಈತ 
ದೇವನಿಲಾಸಿನಿಯಾದ ಊರ್ವಶಿಯಲ್ಲಿ ಆಯು, ಧೀಮಂತ, ಅಮಾವಸು, ದೃಢಾಯು, 
ವನಾಯು, ಶತಾಯು ಎಂಬ ಪುತ್ರರನ್ನು ಪಡೆದ [ಭಾರ.-ಆ. ೬೩, ೬೯]. 

ಪುರೂರವನ ಚರಿತ್ರೆ i ರ್ತ-೧೪. ಹೆರಿ -೧-೨೬, ಮತ್ಸ್ಯ.-೨೪. 
ನಾಯು,-೯೧. ಡೇ.ಭಾಗ.-೧-೧೩]. 

ಪುರೂರವನ ನಂ ಕನಕ ನ ೨ ಭಾರ್ಗ-೧೫, ಹರಿ.-೧-೨೭. ವಾಯು.- 
ಮತ್ಸ್ಯ. -೧೧೫]. ಬಸ್ತು ರವನ್ನು ಕದಿಯಲ್ಲಿವೆಂಬ ನಿಷಯದಲ್ಲಿ ಈತ ಆಣೆಯಿಟ್ಟು 
ಕೊಂಡದ್ದು [ಅನು. ೧೪೩]. 

ಪುಕರೋಚನ.- ದುರ್ಯೋಧನನ ಮಂತ್ರಿಗಳಲ್ಲಿ ಒಬ್ಬ. ಪಾಂಡವರನ್ನು 
ರಿರ್ಮೂಲಗೊಳಿಸುವ ಉಡಿ ಸ ೀಶದಿಂದ ದುರ್ಯೋಧನನ ಸೂಚನೆಯ ಮೇರೆಗೆ ಇಂದ್ರ 

ಪ್ರಸ್ಟದಲ್ಲಿ ಅರಗಿನ ಮನೆಯನ್ನು ಕಟ್ಟಿಸಿ ಅದರಲ್ಲಿಯೇ ವಾಸವಾಗಿದ್ದ [ಭಾರ.-ಆದಿ. 
೧೫೬]. ವಿದುರನ ಮೂಲಕ ಈ ಒಳಸಂಚನ್ನು ತಿಳಿದಿದ್ದ ಭೀಮ ರಾತಿ; ಹೊತ್ತಿನಲ್ಲಿ 
ತನ್ನ ಜನನಿಯನ್ನೂ ಸೋದರರನ್ನೂ ಕರೆದುಕೊಂಡು 440 ಅರಗಿನ ಮನೆಗೆ 
ಬೆಂಕಿಯನ್ನು ಹೊತ್ತಿಸಲಾಗಿ ಪುರೋಚನ ಅಲ್ಲಿಯೇ ಬೆಂಕಿಗೆ ಆಹುತಿಯಾದ [ಭಾರ.- 
ಆದಿ. ೧೬೦]. 

ಪುಲಸ್ತ ಕೃತಯುಗದ ಅಂತ್ಯಭಾಗದಲ್ಲಿ ಚತುರ್ಮುಖನ ಮಾನಸವುತ್ರ. 
ಮೇರು ಪರ್ವತದ ತಪ್ಪಲಿನಲ್ಲಿ ತಪಸ್ಸುಮಾಡಿಕೊಂಡಿದ್ದು » ತೃಣಬಿಂದು ಮುನಿಯ 
ಮಗಳಾದ ಗೋ ಎಂಬವಳನ್ನು ಮದುವೆಯಾಗಿ ವಿಶ್ರವಸನೆಂಬ ಮಗನನ್ನು ಪಡೆದ 
[ರಾಮಾ.-ಉತ್ತ. 3]. ರಾವಣ ಕಾರ್ತವೀರ್ಯಾರ್ಜುನನ ಮೇಲೆ ಯುದ ಕ್ಸ 
ಹೋಗಿ ಸೆರೆಸಿಕ್ಸೆದಾಗ ಪುಲಸ್ತ, ತ್ಯೊ ಕಾರ್ತನೀರ್ಯನಲ್ಲಿಗೆ ಹೋಗಿ ರಾವಣನನ್ನು ಬಿಡಿ 
ಸಿದ [ರಾಮಾ.-ಉತ್ತ. ೩೩]. ಈತ ಕರ್ದಮ ಬ್ರಹ್ಮನ ಮಗಳಾದ ಹವಿರ್ಭುಕ್‌ ಎಂಬನ 
ಳನ್ನು ಮದುವೆಯಾಗಿ ಅಗಸ್ತ್ಯ ಮಹರ್ಷಿಯನ್ನು ಪಡೆದೆ. ಇಲಬಿಲೆಯೆಂಬವಳಲ್ಲಿ 
ಕುಬೇರನನ್ನೂ *ಕೇಶಿನಿಯೆಂಬವಳಲ್ಲಿ ರಾವಣಾದಿಗಳನ್ನೂ ಪಡೆದ [ಭಾಗ.-೪-೧]. 
ಪ್ರೀತಿಯೆಂಬ ಹೆಂಡತಿಯಲ್ಲಿ ದಂಭೋಳಿಯೆಂಬ ಮಗನನ್ನು ನಡೆದ [ನಿಷ್ಣು.-೧-೧೦]. 


ಫೆಲಹ 894 ಪುಷ್ಕರ 


ಈತನಿಗೆ ಸಂಧ್ಯಾ, ಪ್ರತೀಜ್ಯಾ ಎಂಬ ಬೇರೆ ಇಬ್ಬರು ಹೆಂಡತಿಯರಿದ್ದರು [ಭಾರ.- 
ಉ. ೧೧೭]. ಭೂ ಪ್ರದಕ್ಷಿಣೆಯ ವಿಷಯವಾಗಿ ಭೀಷ್ಮನೊಂದಿಗೆ ಸಂನಾದಮಾಡಿದ 
[ಭಾರ.-ವನ. ೭೯]. ಪರಾಶರ ಮುನಿ ತನ್ನ ತಂದೆಯಾದ ಶಕ್ತಿ ಮುನಿಯನ್ನು 
ರಾಕ್ಷಸನ ನುಂಗಿದ ಕಾರಣ, ರಾಕ್ಸಸಕುಲ ನಿನಾಶಾರ್ಧವಾಗಿ ಪರಾಶರ ಯಜ್ಞ 
ಮಾಡತೊಡಗಿದಾಗ ಪುಲಸ್ತ್ಯ ಸರಾಶರನಲ್ಲಿಗೆ ಹೋಗಿ, ಆತನನ್ನು ಬೇಡಿ, ಯಜ್ಞ 
ವನ್ನು ನಿಲ್ಲಿಸಿದ [ಭಾರ.-ಆದಿ. ೧೯೭]. ಪುಲಸ್ತ್ಯ ನಂಶವರ್ಣಸೆ [ಭಾರ.-ಅದಿ. ೬೭]. 
ತೀರ್ಧಮಹಿಮೆಯನ್ನು ವರ್ಣಿಸಿದ್ದು [ಭಾರ.-ವನ. ೮೦]. 

ಪುಲಹ.--ಚತುರ್ಮುಖನ ಹೊಕ್ಕುಳಿನಿಂದ ಜನಿಸಿದ ಒಬ್ಬ ಬ್ರಹ್ಮರ್ಷಿ. ಈತ 
ಕರ್ದಮ ಬ್ರಹ್ಮನ ಮಗಳಾದ ಗತಿಯೆಂಬವಳೆನ್ನು ಮದುವೆಯಾಗಿ ಕರ್ಮಶ್ರೀಷ್ಠ, 
ವರೀಯನ್‌, ಸಹಿಷ್ಣು ಎ೦ಬ ಮೂವರು ಪುತ್ರರನ್ನು ಪಡೆದ (ಭಾರ.-ಆದಿ. ೬೬, 
೬೭, ಸಭಾ. ೭]. 

ಪುಲಿನ್ನ.() ಒಂದು ಜೇಶ. ಇದು ಇಂದ್ರಪ್ರಸ್ಥಕ್ಕೆ ದಕ್ಷಿಣ ಭಾಗವಾಗಿ 
ಸಾಗರ ಜಿಲ್ಲೆಗೆ ಸೇರಿ ಬುಂದೇಲ ಖಂಡಕ್ಕೆ ಸಶ್ಚಿ ಮದಲ್ಲಿದೆ [ಭಾರ.-ಸಭಾ. ೩೧. ಭೀ. 
೯]. ಪಾಂಡವರ ಕಾಲದಲ್ಲಿ ಸುಕುಮಾರ, ಸುಮಿತ್ರರೆಂಬ ಅರಸರು ಈ ರಾಜ್ಯವನ್ನು 
ಆಳುತ್ತಿದ್ದರು. [ಭಾರ.-ನಭಾ. 8೯]. 

(i) ಚಂದ್ರಹಾಸನ ಸಾಕು ತಂಜೆ. ಜೇಡರ ಅರಸು ನೋಡು--ಚಂದ್ರಹಾಸ. 

ಪುಲೋಮು.--ಒಬ್ಬ ರಾಕ್ಷಸ. ಇವ ಭೃಗುಮಹರ್ಷಿಯ ಪತ್ನಿಯಾದ ಪುಲೋಮೆ 
ಯೆಂಬವಳನ್ನು ಅಪಹರಿಸಿದ. ನೋಡು--ವುಲೋಮಾ, ಚ್ಯವನ [ಭಾರ.-ಆದಿ. ೫]. 

ಪುಲೋಮಾ.--(1) ವೈಶ್ವಾನರನೆಂಬ ರಾಕ್ಷಸನ ಮಗಳು. ಮಾರೀಚನೆಂಬ 
ರಾಕ್ಷಸನನ್ನು ಮದುವೆಯಾಗಿ ಅನೇಕ ಮಂದಿ ಪುತ್ರರನ್ನು ಸಡೆದಳು. ಇವಳ ಸಂತತಿ 
ಯವರಿಗೆ ಪೌಲೋಮರೆಂದೇ ಹೆಸರು. ಅರ್ಜುನ ಇಂದ್ರಲೋಕಕ್ಕೆ ಹೋಗಿದ್ದಾಗ 
ಇವರನ್ನು ಕೊಂದ. ನೋಡು-ನಿವಾತಕವಜಚ [ಭಾರ.-ವನ. ೧೭೫]. 

(11) ಭೃಗ ಮಹರ್ಷಿಯ ಹೆಂಡತಿ. ಈಕೆ ಚ್ಯವನ, ವಜ್ರಶೀರ್ಷ, ಶುಚಿ, 
ಕರ್ವ, ಶುಕ್ರ, ವರೇಣ್ಯ, ಸವನ ಎಂಬ ಏಳುಮಂದಿ ಪುತ್ರರನ್ನು ಪಡೆದಳು. 
ಇವಳನ್ನು ಪುಲೋಮನೆಂಬ ರಾಕ್ಸಸ ಅಪಹರಿಸಿದ [ಭಾರ.-ಆ. ೫, ಅನು. ೧೩೨], 

ಪುಷ್ಕರ.._(1) ಒಂದು ಪರ್ವತ [ಭಾರ.-ಭೀ. ೧೨]. 

(11) ಏಳು ಮಹಾದ್ವೀಪಗಳಲ್ಲಿ ಒಂದು [ವಿಷ್ಣು.-೨, ೪. ಮತ್ಸ 5-೧೬೩]. 
ನೋಡು ಪುಷ್ಕರ ದ್ವೀಪ. 

(1) ವರುಣನ ಮಗ. ಇವ ಚಂದ್ರನ ಮಗಳಾದ ಜ್ಯೋತ್ಸ್ನಾಕಾಲಿ 
ಯೆಂಬವಳನ್ನು ಮದುವೆಯಾದ [ಭಾರ.-ಉ. ೯೮]. 


ಫುಸ್ಕರದ್ವೀಪ 205 ಪುಷ್ಪದನ್ತ 


(1೪) ಒಂದು ಕ್ಷೇತ್ರ. ಅಜನಿನಾಢವುರಕ್ಕೆ (Ajmer) ಆರು ಮೈಲುಗಳ 
ದೂರದಲ್ಲಿದೆ. [ಭಾರ.-ವನ. ೮೦]. ತ್ರೇತಾಯುಗದಲ್ಲಿ ಈ ಸರೋವರ ಅತ್ಯಂತ 
ಪವಿತ್ರ ತಮನಾಗಿ ಪ್ರಸಿದ್ಧವಾಗಿತ್ತು [ಭಾರ.-ವನ, ೮೩, ಅನು. ೬೪]. 

(೪) ಒಬ್ಬ ಅರಸು. ನಿಷಧ ದೇಶಾಧಿಪತಿಯಾದ ನಲ ರಾಜನೊಂದಿಗೆ 
ಜೂಜಾಡಿ, ಅವನನ್ನು ನೋಲಿಸಿ, ಆತನ ರಾಜ್ಯವನ್ನು ಕನುಗೊಂಡ [ಭಾರ.-ವನ. 
೫೬1. ಪುನಃ ನಳನಿಂದ ಫುಷ್ಪರ ಸೋತದ್ದು [ಭಾರ.-ನನ. ೭೬]. 

(೪1 ದಶರಥ ಪುತ್ರನಾದ ಭರತನಿಂದ ಮಾಂಡನಿಯಲ್ಲಿ ಜನಿಸಿದ ಇಬ್ಬರು 
ಮಕ್ಕಳಲ್ಲಿ ಕೆರಿಯವ. ತಕ್ಷ್ನನೆಂಬನ ಹಿರಿಯವ, ಭರತ ಗಂಧರ್ವ ದೇಶವನ್ನು 
ಜಯಿಸಿ, ತಕ್ಷಶಿಲಾ, ವುಷ್ಕರಾವತನೆಂಬ ಎರಡು ಪಟ್ಟಣಗಳನ್ನು ತನ್ನ ಇಬ್ಬರು 
ಮಕ್ಕಳ ಹೆಸರಿನಿಂದಲೇ ನಿದ್ಧಿಸಿ ಆ ಪಟ್ಟಣಗಳಲ್ಲಿ ತನ್ನ ಮಕ್ಳಳಿಗೆ ವಟ್ಟಿಗಟ್ಟಿದ 
[ರಾಮಾ,-ಉತ್ತ್ತ, ೧೦೦], 

ಪುಸ್ತ ರದ್ದೀಸ.--ಇದರ ಸುತ್ತಲೂ ದಧಿ ಸಮುದ್ರವಿಜಿ. ಇದರ ವಿಸ್ತಾರ ೬೪ 
ಲಕ್ಷ್ಮ ಯೋಜನ. ಪ್ರಿಯವ್ರತ ರಾಜನ ಮಗನಾದ ವೀತಿಹೋತ್ರ ಇದನ್ನು ಪಾಲಿಸು 
ತ್ತಿದ್ದ ತನ್ನ ಅನಂತರ ಈ ದ್ವೀಪವನ್ನು ಎರಡು ಭಾಗಮಾಡಿ ರಮಣಕ, ಧಾತಕಿ 
ಯೆಂಬ ತನ್ನ ಇಬ್ಬರು ಮಕ್ಕಳಿಗೂ ಹಂಚಿಕೊಟ್ಟ. ಈ ದೇಶಗಳು ಅವುಗಳನ್ನು 
ಪಾಲಿಸಿದ ಅರಸರ ಹೆಸರಿನಿಂದಲೇ ಪ್ರಖ್ಯಾತಿಗೊಂಡಿವೆ. ಈ ದ್ವೀಪದಲ್ಲಿ ಮಾನಸ 
ವೆಂಬ ಪರ್ವತವಿದೆ [ವಿಷ್ಣು. ೨-೪]. 

ಪುಷ್ಪಕ. ಕುಬೇರನ ವಿಮಾನ. ಇದು ಎಷ್ಟು ಮಂದಿಯನ್ನಾದರೂ ಒಳಗೆ 
ಕೂಡಿಸಿಕೊಳ್ಳುವ ಮಹಿಮೆಯುಳ್ಳದ್ದು ಇದನ್ನು ಕುಬೇರ ಬ್ರಹ್ಮನಿಂದ ಪಡೆದ. ಇದು 
ಸ್ವತಂತ್ರವಾಗಿ ಸಂಚರಿಸುವ ಮಹಿಮೆಯುಳ್ಳದ್ದು [ವಾ.-ರಾ.-ಉತ್ಸ,.೩. ಭಾರ. -ಸ. 
೫]. ರಾವಣ ಕುಬೇರನನ್ನು ಸೋಲಿಸಿ ಅವನಿಂದ ಲಂಕಾ ರಾಜ್ಯವನ್ನೂ ಪುಷ್ಪಕ 
ವಿಮಾನವನ್ನೂ ಕಸುಗೊಂಡ [ರಾ.-ಉತ್ತೆ. ೧೧. ಭಾರ.-ವನೆ. 3೭೬]. ರಾನಣವಧಾ 
ನಂತರ ಶ್ರೀ ರಾಮ ತನ್ನ ಸರಿವಾರಸಮೇತನಾಗಿ ಈ ವಿಮಾನದಲ್ಲಿ ಕುಳಿತು ಅಯೋಧ್ಯೆಗೆ 
ಬಂದು, ಪುಷ್ಪಕವನ್ನು ಕುಬೇರನಲ್ಲಿಗೆ ಕಳುಹಿದ. ಆದರೆ ಕುಬೇರ ರಾವಣನನ್ನು 
ಕೊಂದುದಕ್ಕಾಗಿ ವಿಮಾನವನ್ನು ಶ್ರೀ ರಾಮನಿಗೆ ಕಾಣಿಕೆಯಾಗಿ ಕಳುಹಿಸಿದ. ಬಳಿಕ 
ಪುಸ್ಪಕ ರಾಮನ ಅಪ್ಪಣೆಯಂತೆ ಸ್ವೇಚ್ಛೆಯಾಗಿ ಸಂಚರಿಸುತ್ತಿದ್ದು, ಶ್ರೀ ರಾಮ 
ಸ್ಮರಿಸಿದಕೂಡಲೇ ಆತನಲ್ಲಿಗೆ ಬಂದು ಸೇರುತ್ತಿತ್ತು [ಭಾರ.-ವನ. ೨೯೨, ರಾಮಾ.- 
ಉತ್ತ, ೪೧]. 

ಪುಸ್ಪದನ್ತ.--(1 ಅಷ್ಟದಿಗ್ಗಜಗಳಲ್ಲಿ ಒಂದು. ವಾಯವ್ಯ ದಿಕ್ಕಿನಲ್ಲಿದೆ. 


ಪುಷ್ಬೋತ್ಕಟಾ 896 ಪೂರು 


(11) ಒಬ್ಬ ಗಂಧರ್ವ. ಮಹಾಶಿವಭಕ್ತ್‌ನಾಗಿದ್ದು ಒಮ್ಮೆ ತನ್ನ ಮಹಿಮೆಯನ್ನು 
ಹೋಗಲಾಡಿಸಿಕೊಂಡು, ಮರಳಿ ನುಹಿಮ್ಮಸ್ತೋತ್ರವನ್ನು. ರಚಿಸಿ, ಶಿವನನ್ನು 
ಹೊಗಳಿ, ತನ್ನ ವೂರ್ವಸ್ಲಿ ತಿಯನ್ನು ಪಡೆದ [ಜೀ. dd - ೯-೨5೦]. 

ಪುಷ್ಬೋತ್ಕಟಾ.--ಸುಮಾಲಿಯೆಂಬ ರಾಕ್ಷಸನ ಮಗಳು. ವುಲಸ್ತ್ಯ್ಯೈನುತ್ರ 
ನಾದ ವಿಶ್ರನಸನನ್ನು ಮದುವೆಯಾಗಿ Mel ಕುಂಭಕರ್ಣರನ್ನು ಪಡೆದಳು 
[ಭಾರ.-ವನ. 3೭೬], 

ವುಷ್ಕ(ನಿಸಾ).--ದಕ್ಸನ ಮಗಳು. ಚಂದ್ರನ 5೭ ಮಂದಿ ಪತ್ನಿಯರಲ್ಲಿ 
ಒಬ್ಬಳು [ವಿಷ್ಣು.-೧-೧೫. ಭಾರ.-ಆದಿ. ೬೭]. ಒಂದು ನಕ್ಸತ್ರ 

ಪೂಜನಿ.-ಒಂದು ಹಕ್ಕು. ಇದು ಬ್ರಹ್ಮದತ್ತ ರಾಜನ ಅರಮನೆಯಲ್ಲಿ 
ಗೂಡುಮಾಡಿಕೊಂಡಿತ್ತು. ಬ್ರಹ್ಮದತ್ತನಿಗೆ ಸರ್ವನೇನನೆಂಬ ಮಗ ಹುಟ್ಟದ. 
ಅದೇ ಸಮಯದಲ್ಲಿಯೇ ಆ ಹಕ್ಳಿಯೂ ಒಂದು ಮೊಟ್ಟೆಯಿಟ್ಟು ಮರಿಮಾಡಿತು. 
ವೂಜನಿ ಅನುದಿನವೂ ಆಹಾರಕ್ಕೆ ಹೋಗಿ ಸಂಜೆಗೆ ಹಿಂದಿರುಗುವಾಗ ಅಮೃತ 
ತುಲ್ಯಗಳಾದ ಎರಡು ಹಣ್ಣು ಗಳನ್ನು ತಂದು, ಒಂದನ್ನು ತನ್ನ ಮರಿಗೆ ಕೊಟ್ಟು 
ಮತ್ತೊಂದನ್ನು ರಾಜಪುತ್ರನಿಗೆ ಕೊಡುತ್ತಿತ್ತು. ಇಬ್ಬರೂ ಅದನ್ನು ತಿಂದು 
ಸುಖದಿಂದ ಆಡುತ್ತಿದ್ದರು. ಒಂದು ದಿನ ಸರ್ವಸೇನನಿಗೆ ಆಡಿಕೊಳು ವುದಕ್ಕಾಗಿ 
ದಾದಿ ಆ ಮರಿಯನ್ನು ಗೂಡಿನಿಂದ ತೆಗೆದು ಮಗುವಿನ ಕೈಗೆ ಕೊಟ್ಟಳು. ಸರ್ವ 
ಸೇನನು ಅದರ ಕತ್ತನ್ನು ಹಿಸುಕಿ ಕೊಂದ. ಸಂಜೆಗೆ ಹಣ್ಣು ಗಳನ್ನು dios: 
ಬಂದ ಪೂಜಫಿ ತನ್ನ ಮರಿಯ ದುರವಸೆ ಎಯನ್ನು ಕಂಡು 10೫8 ರಾಜನನ್ನು 
ಹೀಯಾಳಿಸಿ, ಸರ್ವಸೇನನ ಕಣ್ಣು ಗಳನ್ನು ತನ್ನ ಕೊಕ್ಳಿನಿಂದ ತಿನಿದು ಕುರುಡು 
ಮಾಡಿ ಅಲ್ಲಿಂದ ಹಾರಿಹೋಯಿತು [ಹುರಿ.-೧-೬೦. ಶಾಂತಿ. ೧೩೯]. 

ಪೂತನಾ.--ಬಾಲಗ್ರಹಗಳಲ್ಲಿ ಒಂದು ದೇವತೆ [ಭಾರ.-ವನ. ೨೩೦]. ಒಬ್ಬ 
ರಕ್ಕಸಿ, ಕಂಸನ ಪ್ರೇರಣೆಯ ಮೇರೆಗೆ ಬಾಲಕೃಷ್ಣನನ್ನು ಕೋಬಂದು ಮಡಿದಳು 
[ಭಾಗ.-೧೦-೬. ಹೆರಿ.-೨-೬. ನಿಷ್ಣು.-೫-೫]. 

ಪೂರು.- (1) ಚಂದ್ರ ವಂಶದ ಯಯಾತಿ ರಾಜನಿಂದ ವೃಷಪರ್ವ ರಾಜಪುತ್ರಿ 
ಯಾದ ಶರ್ಮಿಸ್ಕೆ ಯಲ್ಲಿ ಜನಿಸಿದ ನಾಲ್ವರಲ್ಲಿ ಕೆರಿಯವ. ಅನು, ದ್ರುಹ್ಮು, ಯದು 
ಎಂಬವರು ಇನನ ಅಣ್ಣಂದಿರು. ಈತ ತನ್ನ ತಂಡೆಯಾದ ಯಯಾತಿ ರಾಜನ 
ಮುದಿತನವನ್ನು ಕೈಕೊಂಡು ತನ್ನ ಯೌವನವನ್ನು ಆತನಿಗೆ ಒಪ್ಪಿಸಿದ ಕಾರಣ 
ರಾಜ್ಯಾಧಿಕಾರವನ್ನು ಪಡೆದು. ಈತ ಕೋಸಲ ರಾಜಪುತ್ರಿಯನ್ನು ಮದುವೆಯಾಗಿ 
er ಮಗನನ್ನು ನಡೆದ [ಭಾರ.-ಆದಿ. ೬೩. ಸಭಾ. ೮. ಮತ್ಸ ನಿಕಿ” 
೪೬]. ಸ್ಟಿಯೆಂಬ ಮತ್ತೊಬ್ಬ ಹೆಂಡತಿಯಲ್ಲಿ ಪ್ರವೀರ, ಈಶ್ವರ, ರ ್‌ದ್ರಾಶ್ವ 


ಪೊರೈಚಿತ್ತಿ 897 ಪೃಥು 


ಲ್ಲಿ ಪ್ರವೀರನಿಂದಲೇ ಇವನ ವಂಶ 
ಅಭಿವೃದ್ಧಿಗೆ ಬಂತು [ಭಾರ.-ಆದಿ. ೮೮1. ವೂರುವಿಗೆ ರಾಜ್ಯಾಭಿಷೇಕವಾದದ್ದು 
[ಭಾರ,-ಆದಿ. ೬೯, ೭೯]. ಪೂರು ನಂಶವರ್ಣನ [ಮತ್ಚ್ಯ.-೪೯. ಭಾಗ-೯. ೨೦. 
ಹರಿ.-೧-೩೨. ವಿಷ್ಣು.-೪-೧೯].  ನೋಡು--ದೇವಯಾನೀ. 

(11 ಅರ್ಜುನನ ಸಾರಧಿ [ಭಾರ.-ಸಭಾ. ೩೬]. 

ಪೂರ್ವಚಿತ್ತಿ. ಬ್ಬ ಅನ್ಸರಸಿ. ಪ್ರಿಯವ್ರತ ರಾಜನ ಪುತ್ರನಾದ ಆಗ್ನೀದ್ರನ 
ತಪಸ್ಸನ್ನು ಭಂಗಗೊಳಿಸುವುದಕ್ಕಾಗಿ ಬ್ರಹ್ಮನಿಂದ ವ್ರೇರಿತಳಾಗಿ, ಆತನಲ್ಲಿಗೆ ಬಂದು, 
ಆತನನ್ನು ಕಾಮವಿಕಾರಕ್ಟೆ ಗುರಿಪಡಿಸಿದಳು. ಬಳಿಕ ಆಗ್ನೀದ್ರನಿಂದ ನಾಭಿ, 
ಕೆ೦ಪುರುಷ, ಹರಿವರ್ಷ, ಇಲಾವೃತ, ರಮ್ಯ, ಹಿರಣ್ಮಯ, ಶುರು, ಭದ್ರಾಶ್ವ, ಭೇತು 
ಮಾಲರೆಂಬ ಒಂಬತ್ತು, ಮಂದಿ ಪುತ್ರರನ್ನೂ ಕ್ರಮವಾಗಿ ವರ್ಷಕ್ಕೆ ಒಬ್ಬೊಬ್ಬರಂತೆ 
ಸಡೆದಳು. ಬಳಿಕ ಈ ಒಂಬತ್ತು, ಮಂದಿ ಪುತ್ರರೂ ಜಂಬೂ ಮೊದಲಾದ ಒಂಬತ್ತು 
ಖಂಡಗಳಿಗೆ ಅಧಿಸತಿಗಳಾದರು [ಭಾರ.-ಆದಿ. ೧೩೨. ಭಾಗ.-೫-೨]. 

ಪೂರ್ವಘಲ್ಲುನೀ.-ದಕ್ಸನ ಮಗಳು. ಚಂದ್ರನ ೨೭ ಮಂದಿ ಪತ್ನಿಯರಲ್ಲಿ 
ಒಬ್ಬಳು. ಒಂದು ನಕ್ಸ್ಪತ್ರ [ಭಾರ.-ಆದಿ. ೬೭. ನಿಷ್ಣು.-೧-೧೫]. 

ಪೂರ್ವಾಭಾದ್ರ.- | ಡಿ 

ಪೂರ್ವಾಷಾಢ. My | 

ಪೂಷಾ.- ಹನ್ನೆರಡು ಮಂದಿ ಆದಿತ್ಯರಲ್ಲಿ ಒಬ್ಬ. ಪಾರ್ವತಿಯ ವಿವಾಹಸಮಯ 
ದಲ್ಲಿ ಹಲ್ಲು ಮುರಿದುಕೊಂಡ. ನೋಡು--ದಕ್ಷ, ದಾಕ್ಸಾಯಣೀ, ಪಾರ್ವತಿ. 

ಪೃಥಾ,__ಕುಂತಿಭೋಜನ ಮಗಳಾದ ಕುಂತಿಯ ಹೆಸರು. ನೋಡು-ಕುಂತಿ. 

ಪ್ರಥಿನೀ.- ಭೂಮಿ. ನೋಡು- ಕಶ್ಯಪ, ಪರಶುರಾಮ. 

ಪೃಥಿನೀ ಗ್ರಹಮಂಡಲನರ್ವ ನ.-.[ಮತ್ಸ್ಯ್ಯ. ೧೨೪]. 

ಪೃಥಿನೀ ವಾಸುದೇವ ಸಂವಾದ.--[ಭಾರ -ಅನು. ೬೯, ೧೫೪]. 

ಪೃ ಘು. (1) ಯದು ವಂಶದ ಅರಸು. [ಆದಿ. ೨೦೧, ೨೩೯], 

(11) ಅಷ್ಟ್ರವಸುಗಳಲ್ಲಿ ಒಬ್ಬ [ಆದಿ. ೧೦೬]. 

(111) ವೇನ ರಾಜನ ಮಗ. ವೇನ ನಾಸ್ತಿಕನಾಗಿದ್ದುದರಿಂದ ಭೂಮಿಯಲ್ಲಿ 
ಬೆಳೆಯಾಗದೆ ಬಿತ್ತಿದ ಬೀಜಗಳನ್ನೆಲ್ಲ ಭೂಮಿಯೇ ನುಂಗಿತ್ತು. ಆಗ ಪ್ರಜೆಗಳೆಲ್ಲರೂ 
ಒಟ್ಟುಗೂಡಿ ವೇನ ರಾಜನ ಶರೀರವನ್ನು ಮಧನಮಾಡಿ ಪೃಧುವನ್ನು ಸೃಜಿಸಿದರು. 
ಸೃಧು ಪ್ರಜೆಗಳ ಕಷ್ಟವನ್ನು ನೋಡಿ ಮನಮರುಗಿ ಭೂಮಿಯನ್ನು ನಿಗ್ರಹಿಸಿ, ಅದು 
ವರೆಗೆ ನುಂಗಿದ್ದ ವಸ್ತುಗಳನ್ನೆಲ್ಲ ಕೊಡಿಸಿ ಪ್ರಜೆಗಳಿಗೆ ಸುಖವನ್ನುಂಟುಮಾಡಿದ 
ಕಾರಣ ಅಂದಿನಿಂದ ಭೂಮಿಗೆ ಪೃಥಿವೀ (ವೃಥು ರಾಜನ ಮಗಳು) ಎಂಬ ವ್ಯವಹಾಥ 


ರೆಂಬ ಮೂವರು ಮಕ್ಕಳನ್ನು ಪಡೆದ. ಇವರಲ್ಲಿ 
ರ 


ಪೃಧು 898 ಪೃಥೂದಕ 


ವುಂಟಾಯಿತು [ನಿಷ್ಣು ೧-೧೩]. ಇದು ಚಾಸ್ಸುಷ ಮನ್ವಂತರದ ಕಥೆ [ಭಾಗ.- 
೪-೧೩. ಹರಿ.-೧-೨. ವಾಯು.-೬೨. ಮತ್ಸ್ಯ್ಯ.-೧೦.ಪದ್ಯ೧-೨೭. ಭಾರ.-ಜ್ರೋ. ೬೯. 
ಶಾಂತಿ. ೨೮, ೫೮]. ಈತ ಅರ್ಚಿಸ್‌ ಎಂಬವಳೆನ್ನು ಮದುವೆಯಾಗಿ ಅಂತರ್ಧಾನ 
ನೆಂಬ ಮಗನನ್ನು ಪಡೆದ | ಭಾಗ.-೪-೧೫. ವಿಷ್ಣು.-೧-೧೪]. ಪ್ರಾಚೀನಬರ್ಜಿಯೆಂಬವ 
ಇವನ ಮೊಮ್ಮಗ [ಭಾಗ.-೪-೨೪. ಹರಿ.-೧-೨. ವಿಷ್ಣು.- ೧-೧೪]. 

(iv) ಸೊರ ವಂಶದ ಅನೇನಸ ರಾಜನ ಮಗ. ಈತ ವೈವಸ್ವತ ಮನ್ವಂತರ 


ಬ] 
ದವ. ಈತನ ಮೊದಲು ರಾಜ್ಯ ಅನಾಯಕನವಾಗಿರಲಾಗಿ ನೃಧು ಭೂಮಂಡಲದ 


ಅರಸರನ್ತೆ ಲ್ಲ ಗೆದ್ದು ವೂರ್ವಾದಿ Wes, ದಿಕ್ಕುಗಳಲ್ಲಿಯೂ ಕ್ರಮವಾಗಿ ಸುಧರ್ಮ, 
ಶಂಖಸದ, ಕೇತುಮಂತ, ಹಿರಣ್ಯರೋಮರೆಂಬ ಅರಸರನ್ನು ತನ್ನ ಪ್ರತಿನಿಧಿಯಾಗಿ 
ನಿಯಮಿಸಿ, ತಾನು ಮಧ್ಯರಾಷ್ಟ್ರದಲ್ಲಿ ಚಕ್ರವರ್ತಿಯಾಗಿದ್ದು ರಾಜ್ಯವಾಲನಮಾಡು 
ತ್ತಿದ್ದ. 

ವೊರ್ರೇಣ ದಿಕ್ಟುಲಮಥಾಭ್ಯಸಿಂಚತ್‌ 

ನಾಮ್ನಾ ಸುಧರ್ಮಾಣಮರಾತಿ ಕೇತುಂ | 

ತತೋಧಿಸಂ ದಕ್ಷಿಣತಶ್ಚ ಕಾರ 

ಸರ್ವೇಶ್ವರಂ ಶಂಖಪದಾಭಿಧಾನಂ ॥ 

ಸ ಕೇತುಮಂತಂ ಚ ದಿಶಾಮಧೀಶಃ 

ಚಕಾರ ಕಶ್ಚಾದ್ದಿಶಿಧರ್ಮರಕ್ಷಂ 

ಹಿರಣ್ಯರೋಮಾಣಮುದಗ್ನಿಗೀಶಂ 

ಪ್ರಜಾಪತಿಕ್ಟೇವಸುತಂ ಚಕಾರ ॥ 

ಅದ್ಯಾಪಿ ಕುರ್ರಂತಿ ದಿಶಾಮಧೀಶಾಃ 

ಶರ್ತ್ರೂ ದಹನ್ನೆಸ್ತು ಭುವೋಭಿರಕ್ಷಾಂ । 

ಚತುರ್ಭಿರೇಭಿಃ ಪೃಧುನಾಮಥೇಯೋ 

ನೃಪೋಭಿಷಿಕ್ಷಃ ಪ್ರಧಮಂ ಪೃಧಿವ್ಯಾಂ ॥ 

ಗತೇಂತರೇ ಚಾಕ್ಸು ಷನಾಮಥೇಯೇ 

ವೈವಸ್ತ್ರತಾಖ್ಯೇ ಚ ಪುನಃ ಪ್ರವೃತ್ತೆ_ ॥ 

ಪ್ರಜಾಪತಿಸ್ಫೋಸ್ಯ ಚರಾಚರಸ್ಯ 

ಬಭೂವ ಸೂರ್ಯಾನ್ಹಯವಂಶಚಿಹ್ನಃ ॥ [ಮತ್ಸ್ಸ್ಯ.-೯. ವನ. ೨೦೫]. 

ಪೃಥೂದಕ.- ಒಂದು ತೀರ್ಥ. ವಸಿಷ್ಠನಿಂದ ಸೋತ ವಿಶ್ವಾಮಿತ್ರ ಇದರ 

ಬಳಿ ಕೆಲಕಾಲ ತನಸ್ಸುಮಾಡಿದ. ಇದು ಬ್ರಹ್ಮಯೋನಿ ತೀರ್ಥದ ಬಳಿ ಇಡೆ [ಭಾರ.- 
ವನ, ೮೧, ಶ. ೪೦1. ಈ ತೀರ್ಥ ಧಾನೇಶ್ವರಕ್ಕೆ ೧೪ ಮೈಲುಗಳ ದೂರದಲ್ಲಿದೆ, 


ಪೃಷತೆ 399 ಮೌಷ್ಯ 


ಪೃಷತ(ದ).--ವಾಂಚಾಲ ದೇಶದ ಸೋಮಳ ರಾಜನ ಮಗ. ಈತನ ಮಗ 
ದ್ರುಸದ ರಾಜ [ಭಾರ.-ಅದಿ. ೧೮೦. ಭಾಗ.-೯-೨೨. ಹರಿ.-೧-೩೨], 

ಪ್ರಷಥ್ರ-- (1) ವೈವಸ್ವತ ಮನುನಿನ ಹೆತ್ತು ಮಂದಿ ಮಕ್ತಳಲ್ಲಿ ಎಂಟನೆ 
ಯವ. ಇವ ತನ್ನ ಕುಲಗುರುವಾದ ವಸಿನ್ಠನ ಆಕಳುಗಳನ್ನು ಕಾಪಾಡುತ್ತಿದ್ದ. 
ಮಳೆಗಾಲದ ಒಂದು ಕಾಳರಾತ್ರಿಯಲ್ಲಿ ಹುಲಿ ಕೊಟ್ಟಿಗೆಗೆ ನುಗ್ಗಲು ಆಕಳುಗಳು 
ಹೆದರಿ ಕೂಗಾಡತೊಡಗಿದುವು. ಇವ ಖಡ್ಲವನ್ನು ಧರಿಸಿ ಹುಲಿಯೆಂಬ ಭ್ರಾಂತಿ 
ಯಿಂದ ಹುಲಿ ಹಿಡಿದಿದ್ದ ಆಕಳನ್ನು ಕೊಂದು, ವಸಿಸ್ಮಶಾಪದಿಂದ ಶೂದ್ರನಾಗಿ, 
ಅರಣ್ಯವನ್ನು ಹೊಕ್ತು ಮುನಿವ್ರತವನ್ನು ಕೈಕೊಂಡು ಜೀವಿಸುತ್ತಿದ್ದು, ಕಡೆಗೆ 
ಕಾಳ್ವಿಚ್ಚನ್ನು ಹೊಕ್ತು ದೇಹತ್ಯಾಗಮಾಡಿದ (ಭಾಗ.-೯-೨]. 

(11) ಪಾಂಡನ ಪಕ್ಷದ ಒಬ್ಬ ಅರನು. ಭಾರತ ಯುದ್ಧದಲ್ಲಿ ಹದಿನೈದನೆಯ 

ದಿನ ಅಶ್ವತ್ನಾಮೆನಿಂದ ಮಡಿದ (ದಜ್ರೋ. ೧೫೭]. 

ಸೈ ಲ.--ನಿಲಿಯೆಂಬ ಮುನಿಯ ವಂಶದಲ್ಲಿ ಜನಿಸಿದ ಒಬ್ಬ ಮಹರ್ಷಿ [ಭಾರ.- 
ಆದಿ. ೬೪. ಸಭಾ. ೪. ಶಾಂತಿ. ೪೬]. ಸಮಸಿ ರೂಪದಿಂದಿದ್ದ ವೇದವನ್ನು ವ್ಯಾಸ 
ಮುನಿ ನಿಭಾಗಮಾಡಿದ ತರುವಾಯ ಅಂತು ವಿಭಕ್ತವಾದ ವೇದದಲ್ಲಿ ಖುಗ್ರೇದ 
ವನ್ನು ಈ ಪೈಲ ಮುನಿಗೆ ಹೇಳಿಕೊಟ್ಟ (ವಿಷ್ಣು.-೩, ೪]. 

ಪೌಂಡ್ರ.- ಭೀಮಸೇನನ ಶಂಖ [ಭಾರ.-ಭೀ. 32]. 

ಪೌಂಡ್ರಕ.--ಪುಂಡ್ರ ವಂಶದ ವಸುದೇವನೆಂಬ ರಾಜನ ಮಗ. ವಸುಜೀವ 
ವುತ್ರನಾದ ಶ್ರೀ ಕೃಷ್ಣನಂತೆಯೇ ತಾನೂ ಕೀರ್ತಿವಂತನಾಗಬೇಕೆಂಬ ದುರಾಶೆಯಿಂದ 
ಕೃಷ್ಣನಂತೆಯೇ ಶಂಖ ಚಕ್ರಗಳನ್ನು ಧಂಸಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗಿ 
ಸೋತು, ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ, ಅನೇಕ ಶಸ್ತ್ರಾಸ್ತ್ರಗಳನ್ನು ವಡೆದು 
ಎಲ್ಲವೂ ವ್ಯರ್ಥವಾಗಲು, ಕಡೆಗೆ ಕೃಷ್ಣನನ್ನು ಕೊನ್ಲುವುದಕ್ಕಾಗಿ ಕ್ಸುದ್ರಶಕ್ಕಿ, 
ಯನ್ನು ಕಳುಹಿ ಆ ಶಕ್ತಿಯೂ ಕುಂಠಿತವಾಗಲು, ಕಾಶೀ ರಾಜನನ್ನು ಮರೆಹೊಕ್ಕು 
ಆತನೊಂದಿಗೆ ತಾನೂ ಕೃಷ್ಣನಿಂದ ಹತನಾದ [ಭಾರೆ.-ಆ. ೨೦೧. ಸ. ೧೪, ೩೧. 
ಭಾಗ.-೧೦-೬೬]. 

ಪೌಲಸ್ತ್ಯ.--ಪುಲಸ್ತ್ವ್ಯ್ಯನ ವಂಶದಲ್ಲಿ ಹುಟ್ಟಿದವ. ಮುಖ್ಯವಾಗಿ ರಾವಣನಿಗೆ 
ಅನ್ವಯಿಸುತ್ತದೆ. ನೋಡು--ಪುಲಸ್ತ ನೆ 

ಪೌಲೋಮ.--ಪುಲೋಮೆಯ ಮರಠ್ತುಳು. ಅರ್ಜುನನಿಂದ ಹತರಾದರು. 
ನೋಡು--ಪುಲೋಮಾ [ಭಾರ.-ವನ. ೧೭೫]. 

ಪೌಸ್ಯ.-ಸೂರ್ಯ ವಂಶದ ಅರಸು. ಧ್ರುವಸಂಧಿಯೆಂಬುದು ಇವನ ನಾಮಾಂ 
ತರ, ಉತ್ಸಂಕ ಮುನಿ ಗುರುದಕ್ಷಿ ಣಾರ್ಧವಾಗಿ ಪೌಷ್ಯ ರಾಜನ ರಾಣಿ ಧರಿಸಿದ್ದ 


ಪ್ರಚೇತೆಸ 400 ಪ್ರಶರ್ಜಿನ 


ಕುಂಡಲಗಳನ್ನು ರಾಣಿಯಿಂದ ಪಡೆದು ಹಿಂದಿರುಗುವಾಗ್ಗೆ ವೌಷ್ಯ ಉತ_ಂಕನಿಗೆ 
ಔತಣವನ್ನು ಮಾಡಿದ. ಊಟಮಾಡುವಾಗ ಉತ್ತಂಕನಿಗೆ ಅನ್ನದಲ್ಲಿ ಕೂದಲು 
ಸಿಕ್ಕುಲಾಗಿ, ಉತ್ತಂಕ ವೌಷ್ಯ ರಾಜನನ್ನು ಕುರುಡನಾಗುವಂತೆ ಶಾವನಿತ್ತ.. ಮೌಷ 
ಉತ್ತಂಕನನ್ನು ಪುತ್ರಹೀನನಾಗುವಂತೆ ಶಾಪವಿತ್ತ್ವ. ಉತ್ತಂಕನಿಗೆ ಕೊಟ್ಟ ಶಾಪ 
ನನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ವುಷ್ಯ ರಾಜನಿಗೆ ಹೇಳಿದ. ಆದರೆ ಅದು ಸಾಧ್ಯ 
ವಾಗಲಿಲ್ಲ. ಉತ್ತಂಕ ಮಾತ್ರ ತಾನು ಕೊಟ್ಟಿ ಶಾಪವನ್ನು ಹಿಂದಕ್ಕೆ ತೆಗೆದು 
ಕೊಂಡು ಅಲ್ಲಿಂದ ಹಿಂದಿರುಗಿದ [ಭಾರ.-ಆ. ೩]. 

ಸ್ರಚೇತಸ.--ವೃಧು ಚಕ್ರವರ್ತಿಯ ವಂಶಸ್ಥನಾದ ಪ್ರಾಚೀನಬರ್ಜಿಯಿಂದ 
ಶತದ್ರುತಿಯೆಂಬವಳಲ್ಲಿ ಜನಿಸಿದವ [ಭಾಗ.-೪, ೨೪]. ವೃಕ್ಸಗಳ ಕನ್ಕೆಯಾದ 
ಮಾರಿಷೆಯೆಂಬನಳನ್ನು ಮದುವೆಯಾಗಿ ದಕ್ಷ ಪ್ರಜಾನತಿಯನ್ನು ಪಡೆದ [ಭಾಗ.- 
೪-೩೦. ಭಾರ.-ಆ. ೨೧೧. ನಿಷ್ಣು.-೧-೧೫]1. ಇವರು ಹನ್ನೊಂದು ಮಂದಿ. ಇವರು ಶಿವ 
ನನ್ನು ತವಸ್ಸಿನಿಂದ ಮೆಚ್ಚಿಸಿ ಪ್ರಜಾಧಿಸತ್ಯವನ್ನು ಬಯಸಿದರು. ಆಗ ಶಿವ " ನಿಮಗೆ 
ಪ್ರಜಾಧಿನತ್ಯ ದೊರೆಯಲಾರದು. ನಿಮ್ಮ ಪ್ರತ್ರನಾದ ದಕ್ಷ ಪ್ರಜಾಧಿಪತ್ಯನನ್ನು 
ಪಡೆಯುನ'' ಎಂದು ಕಣ್ಮರೆಯಾದ. ಬಳಿಕ ವ್ರಜೇಶಸರು ತಪಸ್ಸಿನಿಂದ ಹಿಂದಿರು 
ಗುವ ವೇಳೆಗೆ ಲೋಕದಲ್ಲೆಲ್ಲಾ ವೃಕ್ಷಗಳು ತುಂಬಿದ್ದುದನ್ನು ಕಂಡು, ಅವುಗಳನ್ನು 
ಸಡಿಯತೊಡಗಿದರು. ಆಗ ವೃಕ್ಸಗಳ ಮೊರೆಯನ್ನು ಕೇಳಿ ಓಷಧೀಶನಾದ ಚಂದ್ರ 
ಪ್ರಜೇಶಸರಲ್ಲಿಗೆ ಬಂದು, ಮರಗಳನ್ನು ಕಡಿಯದಂತೆ ಹೇಳಿ, ವೃಕ್ಸ ಪುತ್ರಿಯಾದ 
ಮಾರಿಷೆಯನ್ನು ಅವರಿಗೆ ಕೊಡಿಸಿದ. ಬಳಿಕ ಪ್ರಜೇತಸರು ವಾರ್ಕ್ಷಿಯಾದ ಮಾರಿಷೆ 
ಯಲ್ಲಿ ದಕ್ಷನನ್ನು ಪಡೆದರು [ವಿಷ್ಣು.- ೧-೧೫]. 

ಪ್ರಜಾಪತಿ.--ಚತುರ್ಮುಖನಿಗೂ, ಆತನ ತರುನಾಯ ಕಶ್ಯಪ, ಮರೀಚಿ, 
ಕರ್ದಮ ಮುಂತಾದವರಿಗೂ ಅನ್ವಯಿಸುತ್ತದೆ. ಈತ ತನ್ನಲ್ಲಿಗೆ ತತ್ತೊ ಎೀನದೇಶಾ 
ರವಾಗಿ ಬಂದ ದೇವತೆಗಳಿಗೂ ಅಸುರರಿಗೂ ಮುನಿಗಳಿಗೂ ಅವರವರ ಯೋಗ್ಯ 
ತಾನುಸಾರವಾಗಿ ಉಪದೇಶಮಾಡಿದ [ಭಾರ.-ಅಶ್ವ. ೨೭. ಛಾಂದೋಗ್ಯ. ೮]. ಈತನ 
ದೇಹೆದಿಂದ ಮೃತ್ಯುದೇವತೆ ಉತ್ಪನ್ನವಾದದ್ದು. ಬ್ರಹ್ಮ ಆ ಮೃತ್ಯುದೇವಿಯನ್ನು 
ಪ್ರಜಾಸಂಹಾರದಲ್ಲಿ ನಿಯಮಿಸಿದ್ದು. ಬ್ರಹ್ಮ ಪರಮೇಶ್ವರರ ಸಂವಾದ [ಭಾರ.-ಶಾಂತಿ. 
ಟಿ 

ಪ್ರತರ್ದನ.--ಕಾಶಿ ದೇಶಾಧಿನನಾದ ದಿವೋದಾಸನಿಂದ ಯಯಾತಿ ಪುತ್ರಿ 
ಯಾದ ಮಾಧವಿಯೆಂಬವಳಲ್ಲಿ ಜನಿಸಿದ [ಭಾರ.-ಆದಿ. ೮೬. ಉ. ೧೧೭. ಸಭಾ. 
೮. ವನ. ೨೦೧. ಆನು. 3೭೧]. ನೋಡು--ಕುವಲಾಶ್ವ, ಕೃತದ್ದ ಿಜ, ಗಾಲವ. 
ಹೈಹಯ ದೇಶಾಧಿಪತಿಯಾದ ನೀತಹವ್ಯ ದಿವೋದಾಸನ ಮೇಲೆ ದಂಡೆತ್ತಿ ಬಂದು, 


ಪ್ರತಿವಿ೦ಧ್ಯ 401 


ದಿವೋದಾಸನನ್ನು ಸೋಲಿಸಿ, ರಾಜ್ಯದಿಂದ ಅಟ್ಟ ಅವನ ತಂದೆಯಾದ ಸುಡೇವನನ್ನು 
ಕೊಂದ. ಪ ನ್ರತರ್ದನ ರೋಸಭರಿತನಾಗಿ ವೀತಹವ್ಯನ ಮಕ್ತುಳನ್ನೆ ಲ ಕೊಂದ. 
ಅಷ್ಟರಲ್ಲಿ ವೀತಹವ್ಯ ಅರಣ್ಯಕ್ಕೆ ಒಡಿಹೋಗಿ ತನ್ನೆ ತಂಗಿಯ ಗಂಡನಾದ ಚ್ಯವನ 
ಮುನಿಯ ಆಶ್ರಮದಲ್ಲಿ ಅವಿತುಕೊಂಡ. ಪ ್ರಿ ತರ್ದನ ಹಿಂದಟ್ಟಿಹೋಗಿ ಆ ಮುಫೀ 
ಶ್ವರನನ್ನು ಸತ್ಕರಿಸಿ "" ಸ್ವಾಮಿ, ಇಲ್ಲಿ ಯಾರಾದರೂ ಕ್ಟೃತ್ರಿಯೆರು ಬಂದಿದ್ದಲ್ಲಿ 
ನನಗೆ ಒಪ್ಬಿಸಿರ'' ಎಂದ. ಆಗ ಚ್ಯವನ "" ಅಯ್ಯಾ ರಾಜಶ್ರೇಸ್ಮನೆ, ಇಲ್ಲಿ 
ಕ್ಲೈಕ್ರಿಯರಾರೂ ಇರುವುದಿಲ್ಲ. ಇಲ್ಲಿರುವವರೆಲರೊ ಬಾ se x ಎಂದ. ಆ 
ಮಾತಿಗೆ ಪ್ರತರ್ದನ ನಗುತ್ತ "" ತುಂಬ ಸಂತೋಷವಾಯಿತು. ನನ್ನ ಹಗೆಯನ್ನು 
ಭಿನ್ನಜಾತಿಯವನನ್ನಾಗಿ ಮಾಡಿದಿರ್ಲವೇ ! ಇದಕ್ಟಿಂತಲೂ ನಾಚಿಕೆಗೇಡಿತನವಿರು 
ವುದೇ! ತಮ್ಮ ಮಾತು ದಿಟವಾಗಲಿ '' ಎಂದು ಹೇಳಿಹೋದ. ಇಂತು ನೀತಹವ್ಯ 
ಬ್ರಾಹ್ಮಣನಾದ [ಭಾರ.-ಅನು. ೮]. 

ಪ ತಿನಿಂಧ್ಯ. —ನವಾಂಡು ಪುತ್ರನಾದ ಯುಧಿಷ್ಠಿ ರನಿಂದ ದ್‌್‌ ಷದಿಯಲ್ಲಿ ಜನಿಸಿ 
ದವ ಗಂ. ೬೩, ೬೪, ೬೮]. ಮಹಾಭಾರತ ಯುದ್ಧ ಮುಗಿದ ರಾತ್ರಿ ಅಶ್ವತ್ಥಾಮ 
ನಿಂದ ಮಡಿದ [ಭಾರ.-ನೌಪ್ಲಿ. ೮]. 

ಪ್ರೈತಿಷ್ಮಾನಪುರ.-ಹಸಿ_ಿನಾವತಿಯ ಸವಿಶಾಪದಲ್ಲಿರುವ ಒಂದು ಪುರಾತನ 
ಪಟ್ಟಣ, ಇದನ್ನು ವರ್ಧಮಾನಪುರವೆಂದು (Burdwan) ಕರೆಯುತ್ತಾರೆ. 
ಪುರೂರವನ ಕಾಲದಲ್ಲಿ ಇದು ರಾಜಧಾನಿಯಾಗಿತ್ತು [ಭಾರೆ.-ಆದಿ. ೯೬]. ಇದನ್ನು 
ಈಗ 810000, ಎಂದು ಕರೆಯುತ್ತಾರೆ. ಉತ್ಪಾನವಾದ ರಾಜನ ಕಾಲದಲ್ಲಿದ್ದ 
ಕೋಟಿಯ ಕಟ್ಟಡವೆಂಬುದಾಗಿ ತೋರಿಸುವ ಕೆಲವು ಕೋಟಿಯ ಗೋಡೆಗಳು 
ಈಗಲೂ ಇಲ್ಲಿ ಕಂಡುಬರುತ್ತಿವೆ. 

ಪ್ರತಿಸ್ಮೃ ತಿ.--ಅತ್ಯ ದ್ದು ಶ ಮಹಿಮೆಯುಳ್ಳ ಒಂದು ವಿದ್ಯೆ. ಇದನ್ನು ವ್ಯಾಸ 
ಮುನಿಯಿಂದ “ಯುಧಿಷಿ ವ ಯುಧಿಸ್ಮಿ ಹ MRT, ಪಡೆದರು [ಭಾರ.- 
ವನ. ೩೬, ೩೭]. 

ಪ್ರತೀಪ.--(1) ಚಂದ್ರ ವಂಶದ ಅವಿಕ್ಸಿತ ರಾಜನ ವಂಶದಲ್ಲಿ ಜನಿಸಿದ ಧೃತ 
ರಾಷ್ಟ್ರನೆಂಬ ಅರಸನ ಮಗ. ಈತನಿಗೆ ದೇವಾಪಿ, ಶಂತನು, ಬಾಹ್ಲೀಕರೆಂಬ ಮೂನರು 
ಪುತ್ರರು [ಭಾರ.-ಆದಿ. ೧೦೧]. 

(11) ಚಂದ್ರ ವಂಶದ ಪರೀಕ್ಷಿತನೆಂಬ ಅರಸನ ಮಗನಾದ ಭೀಮಸೇನ ರಾಜ 
ನಿಂದ ಸುಕುಮಾರಿಯೆಂಬವಳಲ್ಲಿ ಜನಿಸಿದವ. ಈತ ಶೈಬ್ಯ ರಾಜಪುತ್ರಿಯಾದ ಸುನಂದಿ 
ಯೆಂಬವಳನ್ನು ಮದುವೆಯಾಗಿ ದೇವಾಪಿ, ಶಂತನು, ಬಾಹ್ಲೀಕ ಎಂಬ ಮೂವರು 
ಪುತ್ರರನ್ನು ಪಡೆದ [ಭಾರ,-ಆದಿ. ೬೩]. ಈತನಿಗೆ ಪರಿಶ್ರವನೆಂಬುದು ನಾಮಾಂತರ. 


26 


ಪ್ರದ್ಯುಮ್ನ 402 ಪ್ರಭಳ್ಞಾ ನ 


ಈತ ಗಂಗಾ ತೀರದಲ್ಲಿ ತನಸ್ಸುಮಾಡುತ್ತಿದ್ದಾಗ ಈತನ ಸೌಂದರ್ಯಕ್ಕೆ ಮರುಳಾದ 
ಗಂಗೆ ದಿನ್ಯಸ್ತ್ರೀ ರೂಪದಿಂದ ಬಂದು ಈತನ ಬಲತೊಡೆಯ ಮೇಲೆ ಕುಳಿತಳು. ಆಗ 
ಪ್ರತೀನ '"ಎಲ್‌ೌ, ನಾನು ಏಕವತ್ತೀವ್ರತ. ಅದೆ ನೀನು ಮಗನು ಕೂರುವುದಕ್ಕೆ 
ಯೋಗ್ಯವಾದ ಬಲತೊಡೆಯ ಮೇಲೆ ಕುಳಿತುಕೊಂಡೆಯಾಗಿ, ನೀನು ನನ್ನ 
ಮಗಳಾಗಿರುವೆ. ಆದುದರಿಂದೆ ನೀನು ನನ್ನ ಮಗನನ್ನು ಮದುವೆಯಾಗು '' ಎಂದ. 
ಗಂಗೆ ಅಂತೆಯೇ ಶಂತನು ರಾಜನನ್ನು ವರಿಸಿದಳು. [ಭಾರ.-ಆದಿ. ೧೦೨, ೧೦೩]. 


೫ ಕ ದ್ಯು ಮೃ.ತಶ್ರಿ! ಕೃಷ್ಣ ನಿಂದ ರುಕ್ಮಿಣಿಯಲ್ಲಿ ಜನಿಸಿದವ. ಮನ್ಮಥನ ಅವತಾರ. 
ಸನತ್ಪುಮಾರಾಂಶನಂಭೂತ, ಈತ ಜನಿಸಿದಕೂಡಲೇ ಶಂಬರಾಸುರ ಮಾಯಾ 
ರೂಪದಿಂದ ಬಂದು ಮಗುವನ್ನು ಎತ್ತ್ವಿಕೊ೦ಡು ಹೋಗಿ ಸಮುದ್ರದಲ್ಲಿ ಹಾಕಿದ. 
ಆ ಮಗುವನ್ನು ಒಂದು ದೊಡ್ಡ ಮಾನು ನುಂಗಿತು. ಅ ವಿಶಾನನ್ನು ಬೆಸ್ತರು 
ಹಿಡಿದು ಶಂಬರಾಸುರನ ಅರಮನೆಗೆ ಒಪ್ಪಿಸಿದರು. ಅಡುಗೆಯವರು ನಿಶಾನನ್ನು 
ಕೊಯ್ಯಲಾಗಿ ಅದರಲ್ಲಿ ಕಂಡುಬಂದ ಮಗುವನ್ನು ರಾಣಿಯಾದ ಮಾಯಾವತಿಗೆ 
ಕೊಟ್ಟರು. ಅಷ್ಟರಲ್ಲಿ ನಾರದ ಅಲ್ಲಿಗೆ ಬಂದು ಈ ಮಗು ಮನ್ಮಥನೆಂತಲೂ, ಶಂಬರ 
ನನ್ನು ಇವನೇ ಕೊಲ್ಲತಕೃವನೆಂತಲೂ ಹೇಳಿದ. ಬಳಿಕ ಮಾಯಾವತಿ ಆ ಮಗು 
ವನ್ನು ಅಕ್ರರೆಯಿಂದ ಸಾಕಿ, ಪ್ರಾಸ್ತನಯಸೃ್ಪನಾದ ತರುವಾಯ ಶಂಬರನ ಮಾಯಾ 
ನಿದ್ಯೆಗಳನ್ನೂ ಅದಕ್ಕಿಂತಲೂ ಅತಿಶಯವಾದ ಮಹಾಮಾಯಾವಿದ್ಯೆಯನ್ನೂ ಆತನಿಗೆ 
ಉಪದೇಶಿಸಿ, ಅಶನ ಮೂಲಕ ಶಂಬರನನ್ನು ಕೊಲ್ಲಿಸಿ, ಅನನನ್ನು ರುಕ್ಮಿಣಿಯಲ್ಲಿಗೆ 
ಕರೆತಂದು ಒಪ್ಪಿಸಿದಳು. ಅಷ್ಟರಲ್ಲಿ ನಾರದ ಅಲ್ಲಿಗೆ ಬಂದು ನಡೆದ ಸಮಾಚಾರವಕ್ಷೆಲ್ಲ 
ವಿವರಿಸಲು ರುಕ್ಮಿಣಿ ಆನಂದದಿಂದ ತನ್ನ ಪುತ್ರನನ್ನು ಸ್ವೀಕರಿಸಿದಳು [ಭಾಗ.-೧ಂ೦- 
೫೫. ನಿಷ್ಣು ೫-೨೭. ಹರಿ.-೨-೧೦೪, ೧೦೭]. ಈತ ರುಕ್ಮಿಣಿಯ ಅಣ್ಣನಾದ 
ರುಕ್ಮಿಯ ಪುತ್ರಿಯಾದ ರುಕ್ಮವತಿಯನ್ನು ಮದುವೆಯಾಗಿ ಅನಿರುದ್ದ ನೆಂಬ ಮಗನನ್ನು 
ನಡೆದ [ಭಾಗ.-೧೦, ೬೧. ಭಾಕೆ.-ಸಭಾ. ೬೦]. 


ಪ ಚ ದ್ವೇಷಿಣಿ.--ದೀರ್ಫ್ಥತನು ಮಹರ್ಷಿಯ ಪತ್ನಿ. ನೋಡು--ದೀರ್ಥತಮ. 


ಪ್ರಭಇ್ಚಾ ನ.--ಮಣಿಪುರದ ಅರಸು. ಈತ ಸಂತಾನಾರ್ಥವಾಗಿ ಶಿವನನ್ನು 
ಕುರಿತು ತಪಸ್ಸುಮಾಡಿದೆ. ಶಿವ ಪ್ರತ್ಯಕ್ಷನಾಗಿ "" ಥಿನಗೆ ಫುತ್ರಸಂತಾನ ಹೆಚ್ಚಿಗೆ 
ಆಗಲಾರದು. ವಂಶೋದ್ಧಾರಕ್ಕಾಗಿ ಒಬ್ಬ ಮಾತ್ರವೇ ಜನಿಸುವ'' ಎಂದು 
ಹೇಳಿದ. ಅಂತೆಯೇ ಬಹಳ ಕಾಲದವರೆಗೂ ನಡೆದುಬಂದು ಮಲಯಧ ಸಜನ ಕಾಲ 
ದಲ್ಲಿ ಗಂಡು ಹುಟ್ಟದೆ ಚಿತ್ರಾಂಗಡೆಯೆಂಬ ಹೆಣ್ಣು ಹುಟ್ಟಲಾಗಿ, ಮಲಯದ್ವಜ 
ಆಕೆಯನ್ನು ಪುತ್ರಿಕಾಧರ್ಮದಿಂದ ಅರ್ಜುನನಿಗೆ ಕೊಟ್ಟು ಮದುವೆಮಾಡಿ, ಆಕೆಯ 


ಪ್ರಭಾವತಿಃ 4083 ಪ್ರಮತಿ 


ಹೊಟ್ಟೆಯಲ್ಲಿ ಹುಟ್ಟದ ಬಬ್ರುನಾಹನನಿಗೆ ಪಟ್ಟಗಟ್ಟ ಮಗಳನ್ನೂ ಮುಮ್ಮಗನನೂ 
ಮನೆಯಲ್ಲಿಯೇ ಇಟ್ಟುಕೊಂಡ [ಭಾರ.-ಅದಿ. ೨೩೫). 

ಪ್ರಭಾವತೀ.- (1) ದೇವಶರ್ಮನೆಂಬ ಬ್ರಾಹ್ಮಣನ ಹೆಂಡತಿಯಾದ ರುಚಿ 
ಯೆಂಬಾಕೆಯೂ ಇವಳೂ ಅಕ್ಪತಂಗಿಯರು. ಇವಳು ಅಂಗ ದೇಶಾಧಿಸನಾದ ಚಿತ್ರರಧ 
ನನ್ನು ಮದುವೆಯಾದಳು [ಭಾರ.-ಅನಮು. ೭೭]. 

(11) ಶಾಂಡಿಲ್ಯ ಖುಷಿಯ ಮಗಳು. ಖುಷಭಕೂಟ ಪರ್ವತದ ಗುಹೆಯಲ್ಲಿ 
ತಪಸ್ಸುಮಾಡಿಕೊಂಡಿದ್ದಳು. ಇವಳನ್ನೇ ಸ್ವಯೆಂವ್ರಭೆಯೆಂತಲೂ ಶಾಂಡಿಲಿ 
ಯೆಂತಲೂ ಕರೆಯುವರು [ಭಾರ.-ಉ. ೧೧೩, ಭೀ. ೮]. ಸೀತೆಯನ್ನು ಹುಡುಕುವುದ 
ಕ್ಕಾಗಿ ಹನೂಮದಾದಿಗಳು ದಕ್ಷಿಣ ದಿಕ್ಕಿಗೆ ಹೊರಟಾಗ ದಾರಿತಪ್ಪಿ ಈಕೆ ವಾಸವಾಗಿದ್ದ 
ಗುಹೆಯನ್ನು ಹೊಕ್ಕುರು. ಆಗ ಪ್ರಭಾವತಿ ಅವರನ್ನು ಸತೃರಿಸಿ, ಆ ಗುಹೆಯಿಂದ 
ಹೊರಗೆಡಹಿದಳು [ಕಿಷ್ಟಿಂ. ೫೨]. ಈಕೆಗೆ ಕೇಡುಬಗೆದು ಗರುಡನಿಗೆ ರೆಕ್ಕೆಗಳು 
ಉಡುರಿ, ಮರಳಿ ಈಕೆಯ ಅನುಗ್ರಹದಿಂದ ರೆಕ್ಕೆಗಳು ಹುಟ್ಟದು [ಭಾರ.-ಉ. ೧೧೩, 
ಸ್ಟಾಂ.-ನಾಗರ. ೮೧, ೮೨]. 

(111) ಹಂಸಧ್ವಜನ ಮಗನಾದ ಸುಧನ್ವನ ಹೆಂಡತಿ. 

ಪ್ರಭಾಸ.- (1) ಅಷ್ಟವಸುಗಳಲ್ಲಿ ಒಬ್ಬ. ಈತ ಬೃಹಸ್ಪತಿಯ ತಂಗಿಯಾದೆ 
ಯೋಗಸಿದ್ದಿಯೆಂಬವಳನ್ನು ಮದುವೆಯಾಗಿ, ದೇವಶಿಲ್ಪಿಯಾದ ವಿಶ್ವಕರ್ಮನೆಂಬ 
ತನಯನನ್ನು ಸಡೆದ. ನೋಡು--ಅಷ್ಟವಸು [ಭಾರ.-ಆದಿ. ೬೭]. 

(11) ಒಂದು ಕ್ಲೇತ್ರ. ಗುಜರಾತಿನಲ್ಲಿದೆ. ಇಲ್ಲಿ ಸುಪ್ರಸಿದ್ಧವಾದ ಸೋಮ 
ನಾಧ ದೇವಾಲಯವಿದೆ [ಭಾರ.-ವನ. ೧೧೯. ಶಲ್ಯ. ೩೬], ಅರ್ಜುನ ತೀರ್ಮಯಾತ್ಸಾ ು) 
ಸಮಯದಲ್ಲಿ ಇಲ್ಲಿಗೆ ಬಂದಾಗ ಸುಭಪ್ರೆಯ ವಿವಾಹ ವೃತ್ತಾಂತವನ್ನು ಜೀಳಿ, 
ಶ್ರೀ ಕೃಷ್ಣನನ್ನು ತನ್ನಲ್ಲಿಗೆ ಬರಮಾಡಿಕೊಂಡ [ಭಾರ.-ಆದಿ. ೨೩೮. ವನ. ೧೧೯]. 
ಪಾಂಡವರು ವನವಾಸ ಸಮಯದಲ್ಲಿ ತೀರೃಯಾತ್ರೆಗೆ ಹೊರಟಾಗ ಇಲ್ಲಿಗೆ ಬಂದಿದ್ದರು 
[ಭಾರ.-ವನ. ೧೯೯]... ಯಾದವರು ಸ್ಹಯೂಧಕಲಹದಿಂದ ಒಬ್ಬರನ್ನೊಬ್ಬರು 
ಹೊಡೆದು ಇದರ ತೀರದಲ್ಲಿ ಮಡಿದರು [ಭಾರ.-ಮೌಸಲ, ೪]. 

ಪ ಮತಿ. (1) ಒಬ್ಬ ಮಹರ್ಷಿ. ಚ್ಯವನ ಮಹರ್ಷಿಯಿಂದ ಸುಕನ್ಯೆಯಲ್ಲಿ 
ಜನಿಸಿದವ. ಈತ ದೇವವಿಲಾಸಿನಿಯಾದ ಫೃತಾಚಿಯಲ್ಲಿ ರುರುವೆಂಬ ಮಗನನ್ನು 
ಪಡೆದ [ಭಾರ.-ಆದಿ. ೮ ೫೮]. ಈತ ವಾಗಿಂದ್ರಿಯದ ಮಗ ([ಭಾರ.-ಅನು. ೮]. 

(1) ಚಾಕ್ಷುಷ ಮನ್ವಂತರದ ಕಡೆಯ ಕಲಿಯುಗದಲ್ಲಿ ನಡೆದ ವಿಷ್ಣುವಿನ 
ಅವತಾರ [ಮತ್ಸ್ಸ್ಯ.-೧೪೩]. 

(111) ವಿಭೀಷಣನ. ಮಂತ್ರಿಗಳಲ್ಲಿ ಒಬ್ಬ [ರಾಮಾ,-ಯು. ೩೭]. 


ಪ್ರಮಥಗಣ 404 ಪ್ರಮ್ಲೋಚೆನಾ 


ಪ್ರಮಥೆಗಣ.--ಪರಮೇಶ್ವರನ ಮತ್ತು ಕುಮಾರಸ್ವಾಮಿಯ ಪರಿವಾರದವರು. 
ಇನಂರಂದ ಲೋಕಕೆ ಉಂಟಾಗುವ ತೊಂದರೆಗಳು ; ಅವುಗಳನ್ನು ತಪ್ಪಿಸಿಕೊಳ್ಳುವ 
ಉವಾಯೆಗಳು [ಭಾರ.-ಅನು. ೧೯೪]. 

ಪ್ರಮದ್ದರಾ.--ನಿಶ್ವಾನಸುವೆಂಬ ಗಂಧರ್ವನಿಂದೆ ಮೇನಕೆಯೆಂಬ ಅಪ್ಸರಸಿ 
ಯಲ್ಲಿ ಜನಿಸಿದವಳು. ಮೇನಕೆ ಮಗುವನ್ನು ಬಿಟ್ಟುಹೋದ ತರುವಾಯ ಸ್ಥೂಲ 
ಕೇಶನೆಂಬ ಮುನಿ ಈಕೆಯನ್ನು ಕಾವಾಡಿದ. ಈಕೆ ವ್ರಾನ್ತೊವಯನ್ಸೆಳಾದ ಬಳಿಕ 
ವ್ರಮತಿ ಪುತ್ತ ನಾದ ರುರು ಮಹರ್ಹಿಯನ್ನು ಮದುವೆಯಾಗಬೇಕೆಂದಿದ್ದಳು. ಒಮ್ಮೆ 
ಅರಣ್ಯದಲ್ಲಿ ಸಖಿಯರೊಂದಿಗೆ ಸಂಚರಿಸುತ್ತಿದ್ದಾಗ ಹಾವು ಕಚ್ಚಿ ಸತ್ತಳು. 
ಸುತ್ತಮುತ್ತಣ ಮುನಿಗಳು ಅವಳ ಶವವನ್ನು ಸ್ಥೂಲಕೇಶನಲ್ಲಿಗೆ ತಂದರು. ಆಗ 
ರುರು ತನ್ನ ಆಯುಷ್ಯದಲ್ಲಿ ಅರ್ಧ ಭಾಗವನ್ನು ಇವಳಿಗೆ ಕೊಟ್ಟು ಬದುಕಿಸಿ, ಇವ 
ಳನ್ನು ಮದುವೆಯಾದ ([ಭಾರ.-ಆದಿ. ೮. ಅನು. ೮], 

ಪ್ರಮಾಣ ಕೋಟ.--ಗಂಗೆಯ ಒಡ್ಡಿ ನಲ್ಲಿರುವ ಒಂದು ಮಡು. ದುರ್ಯೋಧ 
ನಾದಿಗಳು ಭೀಮನಿಗೆ ವಿಷಮಿಶ್ರವಾದ ಆಹಾರವನ್ನು ತಿನ್ನಿಸಿ ಈ ಮಡುವಿನಲ್ಲಿ 
ಜಡಹಿದರು [ಭಾರ.-ಆ. ೬೧, ೧೩೭, ೧೩೮]. 

ಪ್ರ ಮಾಥಿ.--ವನಿಶ್ರವನನಿಂದ ಬಲಾಳೆಯೆಂಬ ರಾಕ್ಸಸಿಯಲ್ಲಿ ಜನಿಸಿದವು. ದೂಷ 
ಣನ ಒಡಹುಟ್ಟದವ. ಕಪಿ ಸೇನಾನಾಯಕನಾದ ನೀಲನಿಂದ ಹತನಾದ [ಭಾರ,-ವನ. 
ಲೂ 

ಪ್ರವಿಸಾಲಾ.--ಸ್ರ್ರೀರಾಜ್ಯದ ರಾಣಿ. ಯುಧಿಷ್ಠಿರನ ಅಶ್ವಮೇಧದ ಕುದುರೆಯನ್ನು 
ಈಕೆಯ ಪರಿವಾರದವರು ಕಟ್ಟಹಾಕಲಾಗಿ ಅರ್ಜುನ ಪ್ರೀಯರೊಂದಿಗೆ ಯುದ್ಧ 
ಮಾಡಲೊಲ್ಲಜೆ, ತನ್ನ ಕುದುರೆಯನ್ನು ಹಿಂದಕ್ಕೆ ಕೊಡುವಂತೆ ಹೇಳಿಕಳುಹಿ, 
ಅದಕ್ಕೆ ಅವರು ಸಮ್ಮತಿಸದಿರಲು, ಆಕೆಯೊಡನೆ ಯುದ್ಧಮಾಡತೊಡಗಿ ಕಡೆಗೆ ಆಕೆ 
ಯನ್ನು ಮದುವೆಯಾಗಿ, ಶನ್ನ ಕುದುರೆಯನ್ನು ಬಿಡಿಸಿಕೊಂಡು ಹೋದ [ಜೈ. ಭಾರ.- 
ಪದತ 

ಪ್ರನ್ನೋಚಾ(ಚನಾ).--ಒಬ್ಬ ಅಸ್ಸರಸಿ. ಕಂಡುವೆಂಬ ಮುನಿ ತಪೋನಿರತ 
ನಾಗಿರಲು ಇಂದ್ರ ಈಕೆಯನ್ನು ಕಂಡುವಿನ ಬಳಿಗೆ ಕಳುಹಿದ. ಕಂಡು ಈಕೆಯೊಂದಿಗೆ 
ಅನೇಕ ಕಾಲದವರೆಗೆ ಸಂಸಾರಮಾಡಿಕೊಂಡಿದ್ದು , ಒಮ್ಮೆ ತನ್ನ ಹಿಂದಣಸ್ಥಿತಿ 
ಯನ್ನು ಸ್ಮರಿಸಿಕೊಂಡು ಕೋಪಭರಿತನಾದ. ಆಗ್ಗೆ ಪ )ನ್ಲೋಚೆ ಗರ್ಭವತಿಯಾಗಿದ್ದಳು. 
ಕಂಡುವಿನ ಸಿಟ್ಟಿನಿಂದ ಹೆದರಿದ ಪ್ರನ್ನೋಚನೆಯ ಗರ್ಭ ಕರಗಿ ನೀರಾಗಿ ಹೊರ 
ಬಂತು. ಆಕೆ ಅಲ್ಲಿಂದ ದೇವಲೋಕಕ್ಕೆ ಹೋಗುತ್ತ, ತನ್ನ ಮೈ ಜಿವರನ್ನು ಮರಗಳ 
ಎಲೆಗಳಿಗೆ ಒರಸಿಹೋದಳು. ಆ ಬೆನರೆಲ್ಲವೂ ಗಾಳಿಯಿಂದ ಒಟ್ಟುಗೂಡಿ ಒಂದು 


ಪ್ರಯಾಗ 405 ಪ್ರಸೇನಜಿತ್‌ 


ಕನ್ಯೈಯಾಯಿತು. ವೃಕ್ಸಗಳೆವೂ ಆ ಮಗುವನ್ನು ಬಹಳ ಅಕ್ಕರೆಯಿಂದ ಕಾವಾಡಿ 
ದುವು. ಬಳಿಕ ಪ್ರಜೇತಸರು ಈಕೆಯನ್ನು ಮದುವೆಯಾದರು. ನೋಡು--ಪ್ರಜೇತಸ 
[ಭಾಗ.-೪-೨೪, ೩೦. ಭಾರ.-ಆದಿ. ೧೩೨. ಸಭಾ. ೧೦. ವಿಷ್ಣು.-೧-೧೫]. 

ಪ್ರಯಾಗೆ.--ಗಂಗಾ ಯಮುನಾ ಸಂಗಮಸ ಎಳೆದಲ್ಲಿರುವ ಒಂದು ಪಟ್ಟಣ. 
ದೊಡ್ಡ ಯಾತ್ರಾಸ್ಥಳ. ಬ್ರಹ್ಮೆ ಈ ಪ್ರದೇಶದಲ್ಲಿ ಅನೇಕ ಯಾಗಗಳನ್ನು ಮಾಡಿದ 
ಕಾರಣ ಇದಕ್ಕೆ ಪ್ರಯಾಗವೆಂದು ಹೆಸರು. ಇದನ್ನು ಈಗ ಅ್ತಹಾಬಾದ್‌ 
(Allahabad) ಧಾರಾಗಂಜ ಎಂದು ಕರೆಯುತ್ತಾರೆ [ಭಾರ.-ವನ. ೮೩]. 

ಪ್ರಯಾಗಮಾಹಾ ತ್ಮ್ಯ---[ಮತ್ಸ್ಯ್ಯ.-೧೦೩-೧೧೨]. 

ಪ್ರಲಮ್ಬ.--ಒಬ್ಬ ರಾಕ್ಷಸ [ಭಾರ.-ಆದಿ. ೬೬. ಸಭಾ. ೫೧]... ಬಲರಾಮ 
ಕೃಷ್ಣರು ನಂದಗೋಕುಲದಲ್ಲಿ ಕ್ರೀಡಿಸುತ್ತಿದ್ದಾಗ, ಇವ ಕಂಸನ ಪ್ರೇರಣೆಯಿಂದ 
ಗೊೊ್ಬನ ವೇಷವನ್ನು ಧರಿಸಿ, ಅವರಲ್ಲಿಗೆ ಬಂದು, ಅವರೊಡನೆ ಆಡುತ್ತ, ಬಲರಾಮ 
ನನ್ನು ಹೆಗಲಮೇಲೆ ಕುಳ್ಳಿರಿಸಿಕೊಂಡು ಹಾರಿದ. ಇವನ ದುರುಜ್ಹೇಶವನ್ನು ತಿಳಿದ 
ಬಲರಾಮ ಇವನನ್ನು ನೆಲಕ್ಟೆ ಕೆಡಹಿ ಕೊಂದ [ಭಾಗ.-೧೦-೧೮. ಹರಿ.-೨-೧೪. 
ವಿಷ್ಣು .-21-೯]. 

ಹೆ 3 ಳಯವರ್ನೆ ನ.--[ಭಾರ.-ವನ. ೧೯೧. ಶಾಂತಿ. ೩೧೭. ಅನು. ೩೯. ಭಾಗ.- 
೧3-೪]. 

ಪ್ರವೀರೆ.--ಚಿತ್ತಾ _೦ಗದೆಯ ತಂದೆಯಾದ ಮಲಯಧ ಎ ಜನ ನಾಮಾಂತರ, 
ನೋಡು--ಚಿತ್ರಾಂಗದಾ. ಈತ ಭಾರತ ಯುದ್ಧದಲ್ಲಿ ಅಶ್ವತ್ಥಾಮನಿಂದ ಮಡಿದ 
[ಕಠ್ಣ. ೫೩]. 

ಫೆ 3 ಸನ್ನ.- ಮತಂಗ ಮುನಿಯ ಮಗ. ಧರ್ಮವ್ಯಾಧನ ಮಗಳಾದ ಆಅರ್ಜುಸಿಕಿ 
ಯನ್ನು ಮದುವೆಯಾಗಿದ್ದ. ನೋಡು--ಆರ್ಜುಸಿಕಿ, ಧರ್ಮವ್ಯಾಧ. 

ಪ್ರಸೇನ.--ನೋಡು--ಸ್ಯಮಂತಕ, ಪ್ರಸೇನಜಿತ್‌. 

ಪ್ರಸೇನಜಿತ್‌.--() ಒಬ್ಬ ಅರಸು. ಇವನಿಗೆ ರೇಣುವೆಂಬುದು ನಾಮಾಂತರ. 
ಈತ ತನ್ನ ಮಗಳಾದ ರೇಣುಕೆಯನ್ನು ಜಮದಗ್ನಿ ಮಹರ್ಷಿಗೆ ಕೊಟ್ಟು ಮಡುವೆ 
ಮಾಡಿದೆ [ಭಾರ.-ವನ. ೧೧೭]. 

(11) ಯಾದವರಲ್ಲಿ ಒಬ್ಬ. ಸತ್ರಾಜಿತನ ಸಹೋದರ. ಸತ್ರಾಜಿತ ಸೂರ್ಯ 
ನಿಂದ ಪಡೆದಿದ್ದ ಸ್ಕಮಂತಕಮಣಿಯನನಕ್ನಿ ಇವ ತನ್ನ ಕೊರಳಲ್ಲಿ ಹಾಕಿಕೊಂಡು 
ಬೇಟಿಗೆ ಹೋಗಿದ್ದಾಗ ಒಂದು ಸಿಂಹ ಇವನನ್ನು ಕೊಂದು ಆ ರತ್ನವನ್ನು ಅಸಹರಿ 
ಸುತ್ತ್ವಿರಲಾಗಿ, ಜಾಂಬವಂತ ಆ ಸಿಂಹವನ್ನು ಕೊಂದು ರತ್ನವನ್ನು ಕೊಂಡುಯ್ದ. 
ಇವನಿಗೆ ಪ್ರಸೇನನೆಂಬುದು ನಾಮಾಂತರ [ಭಾರ.-ಸಭಾ. ೧೪. ಭಾಗ.-೧೦-೫೬]. 


ಹಸ್ತ 406 ವ್ರಾಚೀನಬರ್ಹಿ 


ಜಿ 


ಪ್ರ ಹಸ್ತ.-ಸುಮಾಲಿಯೆಂಬ ರಾಕ್ಷಸನ ಮಗ. ರಾವಣನ ಮಂತ್ರಿ. ಇವ 
ರಾಮಾಯಣ ಯುದ್ಧದಲ್ಲಿ ನೀಲನೆಂಬ ಕಪಿನಾಯಕನಿಂದ ಹತನಾದ [ರಾಮಾ.- 
ಯುದ್ಧ ೫೭-೫೮]. ಇವ ರಾವಣನ ಸೋದರಮಾವ. ವಿಭೀಷಣನಿಂದ ಹತನಾದ 
[ಭಾರ.-ವನ. 3೮೭]. 

ಪ್ರಹ್ಲಾದ.- ಹಿರಣ್ಯಕತಿಪುನಿನಿಂದ ಕಯಾಧು ಎಂಬವಳಲ್ಲಿ ಜನಿಸಿದವ. ಇವ 
ನಿಗೆ ಸಂಹ್ರಾದ, ಅನುಹ್ರಾದ, ಶಿಜಿ, ಬಾಸ್ಟಲರೆಂಬ ನಾಲ್ವರು ತಮ್ಮಂದಿರು 
[ಭಾಗ.-೬-೧೮]. ಇವನಿಗೆ ವಿರೋಚನ, ಕುಂಭ, ನಿಕುಂಭ ಎಂಬ ಮೂವರು 
ಪುತ್ರರೂ, ರಚನೆ(ವಿರೋಚನೆ) ಯೆಂಬ ಪುತ್ರಿಯೂ ಜನಿಸಿದರು [ಭಾಗ.-೭-೪, ಭಾರ.- 
ಆದಿ. ೬೬. ಸಭಾ. ೧೧. ವಾಯುು.-೮೪]... ಕೋಪವನ್ನೂ ಕ್ಷ ಫ್ಲಮೆಯನ್ನೂ ಯಾವ 
ಯಾವ ಸಮಯದಲ್ಲಿ ಉವಯೋಗಿಸಬೇಕೆಂಬ ಚ ಎ ಪ್ರಹ್ಲಾದನಿಗೂ 
ಮಹಾಬಲಿ ಚಕ್ರವರ್ತಿಗೂ ಸಂವಾದ [ಭಾರ.-ವನ. 3೮]. ಮೆಕ್ತುಳ ವಿಷಯದಲ್ಲಿ ಹೇಗೆ 
ನಡೆದುಕೊಳ್ಳ ಬೇಕೆಂಬ ವಿಷಯವಾಗಿ ಹೆಂಸನೊಂದಿಗೆ ಸಂವಾದ [ಭಾರ.-ಉ. ೩೫]. 

ಮನುಷ್ಯನ ಸ್ವಭಾವವೇ ಧರ್ಮಾರ್ಥಕಾಮಗಳಿಗೆ ಮುಖ್ಯ ಕಾರಣವೆಂಬ ವಿಷಯ 
ವಾಗಿ ಇಂದ್ರನೊಂದಿಗೆ ಸಂವಾದ (ಶಾಂತಿ. ೧೨೪]. ಜ್ಞಾನವೇ ಶ್ರೇಯಸ್ಸಾಧನೆಗೆ 
ಮುಖ್ಯವಾದುಜಿಂಬ ವಿಷಯವಾಗಿ ಇಂದ್ರ ಸ್ರಹ್ಲಾದರ ಸಂವಾದ [ಶಾಂತಿ. ೨೨೯], 
ಪ್ರಸಂಚ ಅನಿತ್ಯನೆಂಬುದಾಗಿ ತಿಳುಯುನಿಕೆಯೇ ವೈರಾಗ್ಯಕ್ಕೆ ಮೂಲಕಾರಣ 
ವೆಂತಲೂ ಸುಖಕಾರಿಯೆಂತಲೂ ಆಜಗರ ಮುನಿಗೂ ಪ್ರಹ್ಲಾದನಿಗೂ ಸಂವಾದ 
[ಶಾಂತಿ. ೧೭೭]. ಪ್ರಹ್ಲಾದಚರಿತ್ರೆ [ಭಾಗ.-೭-೪-೮. ವಿಷ್ಣು.-೧-೧೭]. ಹಿರಣ್ಯಕಶಿಪು 
ಪ್ರಹ್ಲಾದನಿಗೆ ಯಾವ ಉನದ್ರವವನ್ನು ಮಾಡದಿದ್ದರೂ ಹಿರಣ್ಯಕಶಿಪುವಿನ ದೌರಾತ್ಮ 
ವನ್ನು ಮುರಿಯುವ ಸಲುವಾಗಿ ನೃಸಿಂಹೆರೂಪದಿಂದ ವಿಷ್ಣು ಹಿರಣ್ಯಕಶಿಪುವಿನ 
ಆಸ್ಥಾನವನ್ನು ಹೊಕ್ಕು, ಅವನೊಂದಿಗೆ ಯುದ್ಧಮಾಡಿ, ತ ಬ್ರಹ್ಮಾದಿಗಳಿಂದ 
ಹೊಗಳಿಸಿಕೊಂಡು, ಎಂಟು ಚಕ)ಗಳುಳ್ಳ ರಧದಿಂದ ವೈಕುಂಶಕ್ಕೆ ತೆರಳಿದ [ಮತ್ಸ್ಯೃ.- 
೧೬೧-೧೬೩]. 

ಪ್ರಾಗ್ಜೊ ತಿಷ (1) ಒಂದು ಪಟ್ಟಣ. ಇದನ್ನು `ಕಾಮರೂಪವೆಂತಲೂ 
ಕರೆಯುತ್ತಾರೆ. ಇದು ಈಗ ಅಸ್ಸಾಂ ದೇಶದಲ್ಲಿದೆ. ವಾಂಡವರ ಕಾಲದಲ್ಲಿ ನರಕಾ 
ಸುರನ ಮಗನಾದ ಭಗದತ್ತ, ಇಲ್ಲಿ ರಾಜ್ಯಭಾರಮಾಡುತಿ_್ತದ್ದ [ಭಾರ.-ಸಭಾ. 
೨೭, ೫೫]. 

(1) ಮುದ್ರ ದೇಶಾಧಿಪನಾದ ಶಲ್ಯನ ರಾಜಧಾನಿ [ಭಾರ.-ಉ. ೫೫]. 

ಪ್ರಾಚೀನಬರ್ಹಿ.--ಒಬ್ಬ ಅರಸು. ಅತ್ರಿ ವಂಶದಲ್ಲಿ ಜನಿಸಿದವ. ಪ್ರ ಚೇತಸರು 

ಇವನ ಮಕ್ಕಳು [ಭಾರ.-ಶಾಂತಿ. ೨೦೭]. ಇವ ಸೃಥು ಚಕ್ರವರ್ತಿಯ ಮರಿಮಗ. 


ಪ್ರಾಂತ 407 ಪ್ರಿಯವ್ರತೆ 


ಶತದ್ರುತಿಯೆಂಬವಳು ಇವನ ಹೆಂಡತಿ [ಭಾಗ.-೪-೨೪ ಹರಿ.-೧-೨. ವಿಷ್ಣು ೧-೧೪]. 
ನಾರದ ಇವನಿಗೆ ಅಜಾಮಿಳನ ಚರಿತ್ರೆಯನ್ನು ವರ್ಣಿಸಿದ್ದು [ಭಾಗ.-೪-೨೫-೨೯]. 
ಪ್ರಾಚೀನ್ವನ್ಹ ಬ್ಬ ಅರಸು. ಚಂದ್ರ ವಂಶದ ಪೂರು ರಾಜನ ಮಗನಾದ 
ಜನಮೇಜಯನೆಂಬ ರಾಜನ ಮಗ. ಇವ ಯದು ವಂಶದ ಆಶ್ಮಾಕಿಯೆಂಬವಳನ್ನು 
ಮದುವೆಯಾಗಿ ಶರ್ಯಾತಿಯೆಂಬ ಮಗನನ್ನು ಪಡೆದ [ಭಾರ.-ಆದಿ. ೬೩]. 
ಪ್ರಾಚೇತಸ.--ನೋಡು--ಪ್ರಜೇತಸ, ದಕ್ಷ, ವಾಲ್ಮೀಕಿ. 
ಪ್ರಾಣನಿವಾದ.--ವ್ರಾಣ ಮುಂತಾದ ಐದು ವಾಯುಗಳಿಗೂ ಮಿಕ್ಕು ಇಂದ್ರಿಯ 
ಗಳಿಗೂ ತಾನು ಹೆಚ್ಚು, ನಾನು ಹೆಚ್ಚು ಎ೦ಬ ವಿಷಯದಲ್ಲಿ ನಡೆದ ವಿವಾದ 
ಮತ್ತು ಪ್ರಾಣದ ಉತ್ಕೃಷ್ಠ ತೆ [ಭಾರ.-ಶಾಂತಿ. ೧೩. ಅಶ್ವ. ೨೪]. 
ಪ್ಪೂತಿಕಾಮಿಖಾ.- ದುರ್ಯೋಧನನ ಸಾರಧಿಯ ಮಗ. ವಾಂಡವರು ಜೂಜಿನಲ್ಲಿ 
ಸೋತ ತರುನಾಯ ದೌ ನದಿಯನ್ನು ಸಭೆಗೆ ಕರೆತರಲು ದೌೌಸದಿಯ ಬಳಿಗೆ ಹೋಗಿದ್ದ 
[ಸಭಾ. ೮೯]. ಇನ ಭಾರತ ಯುದ್ಧ ದಲ್ಲಿ ಮಡಿದ [ಭಾರ.-ಶಲ್ಯ. ೩೩]. 
ಪ್ರಾಧಾ.- ದಕ್ಷಬ್ರಹ್ಮನ ಮಗಳು. ಕಶ್ಯಪ ಮುನಿಯ ಹದಿಮೂರು ಮಂದಿ 
ಪತ್ತಿಯರಲ್ಲಿ ಒಬ್ಬಳು. ಪೂಜೆ ಸಿದ್ಧ, ವರ್ಸ , ಬರ್ಹ್ಜಿ, ಪೂರ್ಣಾ ಯು, ಬ್ರಹ್ಮಚಾರಿ, ರತಿ 
ಗುಣ, ಸುನ, ವಿಶ್ವಾಯು, ಭಾನು, ಸುಚಂದ್ರಕೆಂಬ ಹೆತ್ತು ಮಂದಿ ಪ್ರತ್ರರನ್ನೂ, 
ಅನವದ್ಯಾ, ಮನು, ವಂಶಾ, ಅಸುರಾ, ಮಾರ್ಗಣಪ್ರಿಯಾ, ಅರೂಪಾ, ಸುಭಗಾ, 
ಭಾಸೀ ಎಂಬ ಎಂಟು ಮಂದಿ ಪುತ್ರಿಯೆರನ್ನೂ ಪಡೆದಳು [ಭಾರ.-ಆದಿ. ೬೬]. 
ಪ್ರಾಯಶ್ಚಿ ತ್ತಯೋಗ್ಯಗಳಾದ ಪಾಪಗಳು.--[(ಭಾರ.-ಶಾ೦ತಿ. ೩೩,೧೬೩. 
ಅನು. ೧೯೯]. 
ಪ್ರಾವಾರಕ ರ್ಡ.--ಹಿಮವತ್ಪರ್ನ ೈತದಲ್ಲಿ ವಾಸವಾಗಿದ್ದ ಉಲೂಕ ರಾಜ. ನೋಡು 
--ಇಂದ್ರದ್ಯುವ್ನ [ಭಾರ.-ನನ. ೨೦೨]. 
ಪ್ರ ಸಿ, ಕಂಸನ ಹೆಂಡತಿ. ಜರಾಸಂಧನ ಮಗಳು [ಭಾರ.-ಸಭಾ. ೧೪]. 
ಪ್ರಿಯದರ್ಶನ.--ದ್ರುನದ ರಾಯನ ಮಗ. ದ್ರೌಪದೀ ಸ್ವಯಂವರಾನಂತರ 
ನಡೆದ ಯುದ್ಧದಲ್ಲಿ ಇವ ಜಯದ್ರಧನಿಂದ ಮಡಿದ [ಭಾರ.-ಆದಿ. ೨೧೮]. 
ಪ್ರಿಯವು ತ.--ಸ್ವಾಯಂಭುವ ಮನುನಿನಿಂದ ಶತರೂಪಾಯೆಂಬವಳಲ್ಲಿ ಜನಿಸಿದ 
ಹಿರಿಯ ಮಗ.  ಉತ್ತ್ವಾನಪಾದ ರಾಜನ ಅಣ್ಣ. ಈತ ವಿಶ್ವಕರ್ಮನ ಮಗಳಾದ 
ಬರ್ಹಿಷ್ಮತಿಯನ್ನು ಮದುವೆಯಾಗಿ, ಆಗ್ನೀದ್ರ, ಇಧ್ಮಜಿಹ್ವೆ, ಯಜ ಶ್ವ ಬಾಹು, ಮಹಾ 
ವೀರ, ಹಿರಣ್ಯರೇತ, ಘೃತಪೃ್ಪಷ್ಠ, ಸವನ, ಮೇಧಾತಿಧಿ, ವೀತಿಹೋತ್ರ, ಕನಿ ಎಂಬ 
ಹತ್ತು, ಮಂದಿ ಪುತ್ರರನ್ನೂ ಊರ್ಜಸ್ವೃತಿಯೆಂಬ ಕನ್ಕೆಯನ್ನೂ ಪಡೆದ. ಆ ಪುತ್ರರಲ್ಲಿ 
ಕನಿ, ಮಹಾನೀರ, ಸವನರೆಂಬನರು ವೈರಾಗ್ಯವನ್ನು ತಳೆದು ಅರಣ್ಯಕ್ಕೆ ಹೋದರು, 


ಪ್ರಕ್ಸೆದ್ದೀಪ 408 ಫೇನಪ 


ಊರ್ಜಸ್ವತಿಯೆಂಬ ಕನ್ಯೆ ಶುಕ್ರಾ ಚಾರ್ಯನನ್ನು ಮದುವೆಯಾದಳು. ಈ ಪ್ರಿಯವ್ರತ 
ರಾಜ ವಿಶ್ವಕರ್ಮನ ಮಗಳಾದ ಬರ್ಹಿಷ್ಮತಿಯೆಂಬ ಮತ್ತೊಬ್ಬ ತರುಣಿಯನ್ನು 
ಮದುವೆಯಾಗಿ ಉತ್ತಮ, ತಾಮಸ, ರೈವತರೆಂಬ ಮೂವರು ಪುತ್ರರನ್ನು ನೆಡೆದ. 
ಈ ಮೂವರೂ ಕಾಲಾಂತರದಲ್ಲಿ ಮನ್ತಂತರಾಧಿಪತಿಗಳಾದರು. ಬಳಿಕ ಪ್ರಿಯವ್ರತ 
ತನ್ನ ರಥದ ಚಕ್ರೆದ ರೇಖೆಯಿಂದ ಸಪ್ತ ಸಮುದ್ರಗಳನ್ನೂ ಸಪ್ತ ದ್ವೀವಗಳನ್ನಾಗಿ 
ಕಲ್ಪಿಸಿ, ತನ್ನ ಹಿರಿಯ ಹೆಂಡತಿಯ ಏಳು ಮಂದಿ ಮಕ್ಕಳಿಗೂ ಹಂಚಿಕೊಟ್ಟು, ತಾನು 
ನಾರದ ಮುನಿಯಂದ ತತ್ತ್ರೋಸದೇಶವನ್ನು ಹಡೆದು ಮುಕ್ತನಾದ [ಭಾಗ.-೫-೧]. 
ಪ್ರಿಯವ್ರತ ಮಹಾರಾಜ ಕರ್ದಮ ಮಹರ್ಹಿಯ ವುತಿ ಯಾದ ಕುಕ್ಸಿಯೆಂಬವ 
ಳನ್ನು ಮದುವೆಯಾಗಿ ಆಗ್ನೀದ್ರ, ಅಗ್ನಿಬಾಹು, ವವುಷ್ಮಂತ, ದ್ಯುತಿಮಂತ, 
ಮೇಧಾ, ಮೇಧಾತಿಧಿ, ಭವ್ಯ, ಸವನ, ಪುತ್ರ, ಜ್ಯೋತಿಷ್ಮ೦ತರೆಂಬ ಹತ್ತು 
ಮಂದಿ ಪುತ್ರರನ್ನೂ ಸಮ್ರಾಟ್‌, ಕುಕ್ಸಿ ಎಂಬ ಇಬ್ಬರು ಪುತ್ರಿಯರನ್ನೂ ಷಡೆದ. 
ಮೇಧಾ, ಅಗ್ನಿಬಾಹು, ಪುತ್ರ ಎಂಬ ಮೂವರೂ ಬಾಲ್ಯದಲ್ಲಿಯೇ ಯೋಗನರಾಯಣ 
ರಾಗಲು, ಸ್ರಿಯಪ್ರತ ತನ್ನ ರಾಜ್ಯವನ್ನು ಏಳು ಭಾಗಮಾಡಿ ತನ್ನ ಏಳು ಮಂದಿ 
ಮಕ್ಕಳಿಗೂ ಹಂಚಿಕೊಟ್ಟಿ [ವಿಷ್ಣು.-೨-೧]. ಪ್ರಿಯವ್ರತ ಮಹಾರಾಜ ಹನ್ನೊಂದು 
ಅರ್ಬುದ ವರ್ಷಗಳ ಕಾಲ ಅಖಂಡವಾದ ಭೂಮಂಡಲವನ್ನು ಮಹಾವೈ ಭವದಿಂದ 
ಪರಿಪಾಲಿಸಿದ. ಬರ್ಹಿಷ್ಮತಿಯನ್ನು ಈತ ಪ್ರಾಣಾಧಿಕಳೆಂದು ಭಾವಿಸಿದ್ದು, ಕಡೆಗೆ 
ವೈರಾಗ್ಯವನ್ನು ತಳೆದು ಆಕೆಯನ್ನು ಪರಿತ್ಯಜಿಸಿ, ನಾರದನಿಂದ ತತ್ತೋಪದೇಶವನ್ನು 
ಪಡೆದ [ಭಾಗ.-೫, ೧]. 

ಪ್ಲಕ್ಸದ್ಧೀಪ.--ಇದು ಸಪ್ತ, ಮಹಾದ್ವೀಪಗಳಲ್ಲಿ ಎರಡನೆಯದು. ಇದರ 
ಸುತ್ತಲೂ ಲವಣ ಸಮುದ್ರ ಸುತ್ತಿಕೊಂಡಿದೆ. ಇದನ್ನು ಪ್ರಿಯವ್ರತನ ಎರಡನೆಯ 
ಮಗನಾದ ಇಧ್ಮಜಿಹ್ವೆ ಕಾವಾಡುತ್ತಿದ್ದ ಇದರ ವರ್ಣನೆ [ಭಾಗ.-೫-೨೦. ಲಿಂಗ,-೫೩. 
ದೇ. ಭಾಗ.-೮-೧೨]. 


ಇತ್ತ 
ಚ 
ಫಲ್ಲು.- ಒಂದು ನದಿ. ಗಯಾ ಕ್ಲೇತ್ರದಲ್ಲಿದೆ [ಭಾರ.-ವನ. ೮೨, ೮೫]. 
ಫಲ್ಲುನ.- ಅರ್ಜುನ. ಉತ್ತರಾ (ಫಲ್ನುನೀ) ನಕ್ಷತ್ರದಲ್ಲಿ ಜನಿಸಿದವನಾದುದೆ 
ರಿಂದ ಈ ಹೆಸರು [ವಿರಾ. ೪೩]. 


ಫೇಸಸ.--ಭಾರ್ಗವ ವಂಶದ ಸುಮಿತ್ರನೆಂಬ ಮುನಿಯ ನಾಮಾಂತರ. ಈತ 
ತ್ರಿಕೂಟಿಗಿರಿಯಲ್ಲಿ ವಾಸವಾಗಿದ್ದ [ಭಾರ.-ಅನು. ೧೨೦]. 


ಬಿಕೆ 409 ಬದರಿ 


ಬ 


ಬಕ.--(1) ಒಬ್ಬ ರಾಕ್ಷಸ. ಏಕಚಕ್ರ ನಗರದ ಸಮಾಸದಲ್ಲಿ ವಾಸವಾಗಿದ್ದ 
(ಆದಿ. ೧೭೪]... ಭೀಮನಿಂದ ಮಡಿದ [ಆದಿ. ೬೧, ೧೭೭]. ಇವನ ತಮ್ಮನಾದ 
ಅಲಾಯುಧನನ್ನು ಹದಿನಾಲ್ಕನೆಯ ದಿನದ ರಾತ್ರಿ ಯುದ್ಧದಲ್ಲಿ ಘೆಟೋತ್ಪಚ ಕೊಂದ 
(ದ್ರೋಣ. ೧೭೯]. 

(11) ಒಬ್ಬ ಖುಷಿ. ದಾಲ್ಫ್ಯ್ಯ ಮುನಿಯ ಅಣ್ಣ "ಸಭಾ. ೪. ವನ, ೨೬, ೧೯೬], 
ವ್ರಾಣಿಗಳಿಗೆ ಸುಖದುಃಖಗಳು ಸ್ಟಿರವವೆಂಬ ವಿಷಯವಾಗಿ ಇಂದ್ರನೊಂದಿಗೆ 
ವಾದಮಾಡಿದ [ವನ. ೧೯೬]. ಧೃತರಾಷ್ಟ್ರನೆಂಬ ಪಾಂಚಾಲ ರಾಜನ ರಾಜ್ಯವನ್ನು 
ಹಾಳುಮಾಡುವುದಕ್ಕಾಗಿ ಸತ್ತ್ವ ಪಶುಮಾಂಸದಿ೦ದ ಹೋಮಮಾಡಿದ [ಶಲ್ಯ. ೪೨]. 

(111) ಕಂಸ ಪರಿನಾರದ ಒಬ್ಬ ರಾಕ್ಷನ. ಬಲರಾಮ ಕೃಷ್ಣ ರು ಗೋಪ 

ಇಲಕರೊಂದಿಗೆ ಕರುಗಳನ್ನು ಮೇಯಿಸುತ್ತಿ,ದ್ಹಾಗ ಇವ ಬಕರೂಪದಿಂದ ಕೃಷ್ಣ 
ನನ್ನು ನುಂಗಿ ತನ್ನ ದವಡೆಗಳ್ಲಿ ಅಗಿದು ನೆಲಜ್ವಿ ಉಗುಳಿದ. ಕೃಷ್ಣನಿಗೆ 
ಸ್ವಲ್ಪವೂ ಗಾಯವಾಗದಿರುವುದನ್ನು ಕಂಡು ಕೋಪದಿಂದ ಅವನನ್ನು ತನ್ನ ಕೊಳ್ಳಿ 
ನಿಂದ ಕಚ್ಚಹೋಗಲಾಗಿ, ಕೃಷ್ಣ ಆ ಬಕ ವಕ್ಷಿಯ ಎರಡು ಕೊಕ್ಬುಗಳನ್ನೂ ಎರಡು 
ಕೈಗಳಿಂದ ಹಿಡಿದು ಸೀಳಿ ಕೊಂದ [ಭಾಗ.-೧೦-೧೨]. 

(1೪) ಪುರಾತನ ಕಾಲದ ಒಬ್ಬ ಮಹರ್ಷಿ. ವಾಂಡವರ ಅಶ್ವಮೇಧದ 
ಕುದುರೆ ಈತನ ಆಶ್ರಮದ ಬಳಿ ಹೋಯಿತು. ಕೃಷ್ಣಾರ್ಜುನರು ಈತನನ್ನು 
ಸಂದರ್ಶಿಸಿ ಮಾತನಾಡತಕ್ಕ ಸಂದರ್ಭದಲ್ಲಿ ಅರ್ಜುನ "" ತಮಗೆ ಎಷ್ಟು ವಯಸ್ಸು ಕೆ 
ಎಂದು ಕೇಳಲಾಗಿ, ಆ ಮುನಿ ನಾನು ಚತುರ್ಮುಖನ ೨೦ ಅಹೋರಾತ್ರಗಳನ್ನು 
ಕಂಡಿಜ್ದೇನೆ'' ಎಂದ. . ಆಶ್ಚರ್ಯಭರಿತನಾದ ಕೃಷ್ಣ ಆತನನ್ನು ಪಲ್ಲಕ್ಕಿಯಲ್ಲಿ 
ಕುಳ್ಳಿರಿಸಿಕೊಂಡು ಯುಧಿಷ್ಠಿರನ ಯಜ್ಞ ಶಾಲೆಗೆ ಕರೆತಂದ [ಜೈ. ಭಾರ.-೬೦]. 

ಬಡಬಾಗ್ನಿ.--ಬೃಹಸ್ಪತಿಯ ಮಗ. ಅಗ್ನಿದೇವತೆಗಳಲ್ಲಿ ಒಬ್ಬ. ಈತನಿಗೆ 
ಊರ್ಧ್ದ್ವಭಾಕ್‌ ಎಂಬುದು ನಾಮಾಂತರ [ಭಾರ.-ವನ. ೨೨೧]. 

ಬದರೀ.--ಒಂದು ಪುಣ್ಯಕ್ಷೇತ್ರ. ಹಿಮವತ್ಸರ್ವತದ ಉತ್ತರಕ್ಕೆ ಇದೆ. ನರ 
ನಾರಾಯಣರು ಇಲ್ಲಿ ಬಹಳಕಾಲ ತಪಸ್ಸುಮಾಡುತ್ತಿದ್ದರು. ಪಾಂಡವರು ತೀರ್ಥ 
ಯಾತ್ರಾಸಮಯದಲ್ಲಿ ಇಲ್ಲಿಗೆ ಬಂದಿದ್ದರು. ವ್ಯಾಸ ಮುನಿಯ ಆಶ್ರಮ [ಭಾರ.- 
ವನ. ೧೪೭]. ಇದು ಅಲಕನಂದಾ (Bhisen-Ganga) ತೀರದಲ್ಲಿದೆ. ಇದರ ತೀರ 
ದಲ್ಲಿಯೇ ನಾರಾಯಣಸ್ವಾಮಿಯ ಮಂದಿರವೂ ಇಡೆ. ಸುಪ್ರಸಿದ್ಧವಾದ ಯಾತ್ರಾ 
ಸ್ಥಳ. ನೋಡು--ಗರುಡ [ಭಾರ.-ಅನು. ೪೧]. 


ಬಂದಿ 410 ಬಲರಾಮ 


ಬನ್ನಿ ವರುಣನ ಮಗ. ಈತ ವಾದದ ನೆವದಿಂದ ಅನೇಕರನ್ನು ನೀರಿನಲ್ಲಿ 
ಮುಳುಗಿಸಿರಲಾಗಿ ಅಷ್ಟಾವಕ್ರ ಬಂದಿಯನ್ನು ಸೋಲಿಸಿ, ಅವರನ್ನೆಲ್ಲ ಉದ್ಧರಿಸಿದ. 
ನೋಡು--ಅಸ್ಟ್ರಾವಕ್ರ. 

ಬಭು---(1) ಒಬ್ಬ ಅರಸು. ಯದು ನಂಶದ ಸಾತ್ವತ ರಾಜನ ಮಗನಾದ 
ದೇವಾವೃಥ ರಾಜನ ಮುಗ. ನೋಡು ದೇವಾವೃಧ [ಭಾಗ.-೯-೨೪]. 

(1 ಅಕ್ರೂರನ ನಾಮಾಂತರ (ಆದಿ. ೨೩೯. ಸಭಾ. ೧೪]. ಒಮ್ಮೆ ಶಿಶು 
ವಾಲ ಇವನ ಹೆಂಡತಿಯನ್ನು ಅಪಹರಿಸಿದ್ದ [ಸಭಾ. ೬೮]. 

ಬಭ್ರುವಾಹನ.--ಮಣಲೂರು ಪುರಾಧೀಶ್ವರನಾದ ಚಿತ್ರವಾಹನ ಅಧವಾ 
ಪ್ರವೀರನೆಂಬ ರಾಜನ ಮಗಳಾದ ಚಿತ್ರಾಂಗಡೆಯಲ್ಲಿ ಪಾಂಡು ಪುತ್ರನಾದ ಅರ್ಜುನ 
ನಿಂದ ಜನಿಸಿದವ. ಪ್ರವೀರ ರಾಜನಿಗೆ ಪುತ್ರಸಂತಾನವಿಲ್ಲವಾಗಿ ಆತ ಬಬ್ಬು 
ವಾಹನನನ್ನು ನುತ್ರಿಕಾಪುತ್ರ ಧರ್ಮದಿಂದ ತನ್ನ ಮಗನನ್ನಾಗಿ ಮಾಡಿಕೊಂಡ. 
ಹೀಗಾಗಿ ಬಭ್ರುವಾಹನ ಪ್ರವೀರನ ತರುವಾಯ ಆತನ ರಾಜ್ಯಕ್ಕೆ ಉತ್ತರಾಧಿಕಾರಿ 
ಯಾದ (ಭಾರ.-ಆದಿ. ೬೩, ೨೩೭]. ಪಾಂಡವರ ರಾಜಸೂಯಯಾಗ ಸಮಯದಲ್ಲಿ 
ದಕ್ಷಿಣ ದಿಕ್ಸಿಗೆ ವಿಜಯಯಾತ್ರೆ ಹೊರಟಿದ್ದ ನಹದೇವನಿಗೆ ಕಪ್ಪವನ್ನು ಕೊಟ್ಟಿ 
[ಭಾರ.-ಸಭಾ. ೩೩]: ಅಶ್ವಮೇಧಯಾಗ ಸಮಯದಲ್ಲಿ ಯಜ್ಞಾಶ್ವವನ್ನು ತಡೆದು 
ಅರ್ಜುನನನ್ನು ಯುದ್ಧದಲ್ಲಿ ಕೊಂದು, ಮರಳಿ ಸಂಜೀವಕಮಣಿಯ ಮೂಲಕ ಆತ 
ನನ್ನು ಬದುಕಿಸಿದ... ನೋಡು--ಉಲೂಪಿ, ಚಿತ್ರಾ೦ಗದೆ [ಭಾರ.-ಅಶ್ವ. ೭೯]. 
ಸಾಂಡವರ ಅಶ್ವಮೇಧಕ್ಕಾಗಿ ಹಸ್ತಿನಾವತಿಗೆ ಬಂದಿದ್ದ [ಭಾರ.-ಅಶ್ವ. ೮೯]. 

ಬರ್ಹಿಷದ.--ಸಿತೃದೇವತೆಗಳಲ್ಲಿ ಒಂದು ಪಂಗಡದವರಿಗೆ ಈ ಹೆಸರು ಸಲ್ಲು 
ತ್ತದೆ [ಭಾರ.-ಆದಿ. ೬೪. ಸಭಾ. ೮. ಹರಿ.-೧, ೧೮. ಮತ ನಕ್ರ ೧೪೦]. 

ಬರ್ಜಿಸ್ಮತಿ.- (1) ಸ್ವಾಯಂಭುವ ಮನುಪುತ್ರನಾದ ಪ್ರಿಯವ್ರತ ರಾಜನ 
ಹೆಂಡತಿ. ವಿಶ್ವಕರ್ಮನ ಮಗಳು. ನೋಡು--ಪ್ರಿಯವ್ರತ. 

(11) ಒಂದು ಪಟ್ಟಣ. ಬ್ರಹ್ಮಾನರ್ತ ದೇಶದಲ್ಲಿದೆ. ವಿಷ್ಣು ವರಾಹಾವತಾರ 
ನನ್ನು ತಳದಿದ್ದಾಗ, ಒಂದೆಡೆಯಲ್ಲಿ ನಿಂತು ತನ್ನ ದೇಹೆನನ್ನು ಕೊಡವಿದ. ಆತನ 
ದೇಹದಿಂದ ಉದುರಿದ ರೋಮಗಳೆಲ್ಲವೂ ಹಸುರಾದ ದರ್ಭೆಗಳಾದವು (ಬರ್ಹಿಸ್‌). 
ಇಂತು ಬರ್ಜಿಸ್ಸುಗಳಿಂದ ತುಂಬಿದ ಪ ಪ್ರದೇಶಕ್ಕೆ ಬರ್ಹ್ಜಿಸ್ಮತಿಯೆಂದು ಹೆಸರಾಯಿತು. 
ಸ್ವಾಯಂಭುವ ಮನು ಈ ಬರ್ಹಿಷ್ಮತಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿ 
ಕೊಂಡ (ಭಾಗ-೩, ೨೨ 

ಬಲ, ಬಲದೇವ್ಕ ಬರಾ 6 ದೇವಕಿಯ ಗರ್ಭವನ್ನು 
ಸೇರಿ, ಬಳಿಕ ಮಾಯೆಯಿಂದ ರೋಹಿಣಿಯ ಗರ್ಭಕ್ಕೆ ಸಂಕ್ರಮಿಸಿ ಶೋಹಿಣಿಯಿಂದ 


ಬಲದುಮ 411 ಬಲರಾಮ 


ಜನಿಸಿದವ. ಬಲಾಧಿಕನಾದುದರಿಂದೆ, ಬಲ ಅಧವಾ ಬಲಡೇವನೆಂತಲೂ, ಬಲಾ 
ಧಿಕನೂ ಮನೋಹರನೂ ಆದುದರಿಂದ ಬಲರಾಮನೆಂತಲೂ, ಇವನ ಆಯುಧಗಳು 
ಮುಸಲ (ಒನಕೆ) ಹಲ(ನೇಗಿಲು) ಗಳಾಗಿದ್ದುದರಿಂದ ಮುಸಲೀ, ಹಲೀ ಎಂತಲೂ 
ಒಂದು ಗರ್ಭದಿಂದ ಮತ್ತೊಂದು ಗರ್ಭಕ್ಕೆ ಸಂಕ್ರಮಿಸಿದ ಕಾರಣ ಸಂಕರ್ಷಣ 
ನೆಂತಲೂ, ನೀಲಿಯ ನಟ್ಟಿನಸ್ತ್ರ ಇವನಿಗೆ ಅತ್ಯಂತ ಸ್ರೀತಿವಾತ್ರವಾದುದರಿಂದ 
ನೀಲಾಂಬರನೆಂತಲೂ, ರೋಹಿಣಿಯ ಮಗನಾದುದರಿಂದ ರೌಹಿಣೇಯನೆಂತಲೂ 
ಅನೇಕ ಹೆಸರುಗಳು. ಆದಿಶೇಷನ ಅವತಾರ. ಶ್ರೀ ಕೃಷ್ಣನ ಅಣ್ಣ, ಬಲತಾಯ 
ಮಗ. ಶ್ರೀ ಕೃಷ್ಣನೊಂದಿಗೆ ಗೋಕುಲದಲ್ಲಿಯೇ ಬೆಳೆದು ಒಡನೆಯೇ ಇದ್ದವ [ಭಾರ.- 
ಆದಿ. ೬೮]. ಬಲರಾಮ ದೇವಕಿಯ ಏಳನೆಯ ಮಗ [ಭಾಗ.-೯-೨೪]1. ಗೋಕುಲ 
ದಲ್ಲಿದ್ದಾಗ ಧೇನುಕನೆಂಬ ಅಸುರನನ್ನು ಕೊಂದ [ಭಾರ.-ಸಭಾ. ೫೩. ಭಾಗ.-೧೦- 
೧೫]. ಭೇನುಕಾಸುರನನ್ನು ಕೃಷ್ಣನೇ ಕೊಂದ [ನಿಷ್ಣು ೫-೧೫]. ಪ್ರಲಂಬಾಸುರನ 
ವಥೆ [ಭಾಗ.-೧೦-೧೨. ವಿಷ್ಣು 5೫೨೯. ಹರಿ.-೨-೬೧], ಕೆಂಸವಧಾನಂತರ ವನು 
ದೇನ ಬಲರಾಮನು ಕೃಷ್ಣರಿಗೆ ಉಪನಯೆನಮಾಡಿ ಸಾಂದೀಸಿನಿಯ ಬಳಿ ವಿದ್ಯಾ 
ಭ್ಯಾಸಕ್ಕೆ ಬಿಟ್ಟಿದ್ದು. ಸುದಾಮ(ಕುಜೇಲ) ನೊಂದಿಗೆ ಸ್ನೇಹ [ಭಾಗ.-೧೦-೪೫]. 
ಕಕುದ್ಮಿಯ (ರೈವತಕನ) ಮಗಳಾದ ರೇವತಿಯನ್ನು ಮದುವೆಯಾದದ್ದು [ಭಾಗ.-೯- 
೩]. ನೋಡು- ಕಕುದ್ವಿ ವ್ರದ್ಯುಮ್ನುನ ಮದುವೆಯ ಸಂದರ್ಭದಲ್ಲಿ ರುಕ್ಮಿಯೂ 
ಬಲರಾಮನೂ ಜೂಜಾಡಿದಾಗ, ವಾಗ್ವಾದ ನಡೆದು, ಬಲರಾಮ ರುಕ್ಮಿಯನ್ನು 
ಕೊಂದದ್ದು [ಭಾಗ.-೧೦-೬೧. ಹರಿ.-೨-೬೧]... ಜಾಂಬವತೀ ಪುತ್ರನಾದ ಸಾಂಬ 
ಕುಮಾರ ದುರ್ಯೋಧನನ ಮಗಳಾದ ಲಕ್ಷ್ಮಣೆಯನ್ನು ಅಪಹರಿಸಲಾಗಿ ಕೌರವರು 
ಸಾಂಬನನ್ನು ಬಂಧಿಸಿ ಸೆರೆಯಿಲ್ಲಿಟ ರು. ಆಗ ಕ್ರುದ್ಧನಾದ ಬಲರಾಮ ನಾರದ ಮುನಿ 
ಯಿಂದ ಈ ವೃತ್ತಾಂತವನ್ನು ಜೀಳಿ, ಉದ್ಧವನನ್ನು ಕೌರವರಲ್ಲಿಗೆ ಕಳುಹಿ, ವ ರ 
ಮಾಗಲು, ಕ್ರುದ್ಧನಾಗಿ ಹೆಸ್ತಿನಾವತಿಯನ್ನು ಗಂಗೆಯಲ್ಲಿ ಕೆಡಹುವುದಕ್ಕಾಗಿ ತನ್ನ 
ನೇಗಿಲಿನ ತುದಿಯನ್ನು ದಕ್ಷಿಣ ಭಾಗದ ಕೋಟೆಯ ಬುಡದಲ್ಲಿ ಹಾಕಿ ಮಾಹಿದ್ದು. 
ಕೌರವರು ಶರಣುಬಂದದ್ದು [ಭಾಗ.-೧೦-೬೮. ವಿಷ್ಣು ೫-೩೫]. ನರಕಾಸುರನ ಮಿತ್ರ 
ನಾದ ದ್ವಿವಿದನೆಂಬ ವಾನರ ದ್ವಾರಕೆಯ ಮೇಲೆ ಕಲ್ಲು ಮಳೆ ಸುರಿಸಿ ಹಾಳುಮಾಡು 
ತ್ರ್ವಿದ್ಧಾಗ ಅವನನ್ನು ಬಲರಾಮ ಕೊಂದದ್ದು [ಭಾಗ.-೧೦-೬೭. ವಿಷ್ಣು.-೫-ಒ೬], 
ಮದ್ಯಪಾನದಿಂದ ಮತ್ತನಾದ ಬಲರಾಮ ಗೋಪಿಯರೊಡನೆ ಯಮುನಾ ತೀರದಲ್ಲಿ 
ವಿಹರಿಸುತ್ತಿರುವಾಗ, ಜಲಕ್ರೀಡೆಗಾಗಿ ಯಮುನಾ ಪ್ರವಾಹವನ್ನು ತನ್ನ ಹತ್ತಿರಳ್ಳೆ 
ಕರೆದು, ಅದು ಬಾರದಿರಲಾಗಿ ತನ್ನ ನೇಗಿಲ ತುದಿಯಿಂದ ಭೇದಿಸತೊಡಗಿದ್ದು. 
ಯಮುನೆ ಮರೆಹೊಕ್ಕದ್ದು. ಬಲರಾಮನಿಗೆ ನೀಲದುಕೂಲ, ಮಾಲ್ಯ, ಭೂಷಣಗಳನ್ನು 


ಬಲರಾಮ 412 ಬಲಾಕ 


ಕಾಣಿಕೆ ಕೊಟ್ಟಿದ್ದು [ಭಾಗ.-೧೦-೬೫]. ಸುಭದ್ರೆಯನ್ನು ದುರ್ಯೋಧನನಿಗೇ ಕೊಡ 
ಬೇಕೆಂಬ ಸಂಕಲ್ಪ. ಅರ್ಜುನ ಸನ್ಯಾಸಿ ವೇಷದಿಂದ ರೈವತಕ ಪರ್ವತದಲ್ಲಿದ್ದಾಗ ಅವ 
ನನ್ನು ಚಾತುರ್ಮಾಸ್ಯವ್ರತಕ್ಕಾಗಿ ದ್ವಾರಕೆಗೆ ಕರೆತಂದು, ಅಂತಃಪುರದಲ್ಲಿ ಸುಭದ್ರೆಯನ್ನು 
ಶುಶ್ರೂಷೆಗೆ ನೇಮಿಸಿ ನಿಲ್ಲಿಸಿದ್ದು, ಸುಭದ್ರಾಹರಣ ಮುಂತಾಗಿ [ಭಾಗ.-೧೦-೮೬, 
ಭಾರ.-ಆದಿ. ೨೩೯-೨೪೪]. ಸ್ಯಮಂತಕಮಣಿಯ ಮೂಲಕ ಬಲರಾಮ ಕೃಷ್ಣರಲ್ಲಿ 
ವೈಮನಸ್ಯವುಂಟಾದದ್ದು. ಬಲರಾಮ ವಿದೇಹ ದೇಶಕ್ಕೆ ಹೋದದ್ದು. ಅಲ್ಲಿ ದುರ್ಯೋ 
ಧನನಿಗೆ ಗದಾ ವಿದ್ಯೆಯನ್ನು ಕಲಿಸಿದ್ದು [ಭಾಗ.-೧೦-೫೭. ನಿಷ್ಣ್ಯು.-೪-೧೩]. ಇವ 
ನಿಗೆ ದುರ್ಯೋಧನನ ಮೇಲೆ ವಿಶೇಷವಾದ ಅಭಿಮಾನವಿತ್ತು. ಭಾರತ ಯುದ್ಧದಲ್ಲಿ 
ವಾಂಡವರೇ ಗೆಲ್ಲುವರೆಂಬುದನ್ನೂ ತಿಳಿದಿದ್ದ ಕಾರಣ ಆ ಯುದ್ಧದಲ್ಲಿ ಯಾರಿಗೂ 
ಸಹಾಯಮಾಡಲೊಲ್ಲದೆ ತೀರ್ಥಯಾತ್ರೆ ಹೊರಟು ನೈಮಿಶಾರಣ್ಯಷನ್ನು ಹೊಕ್ಕು 
ಖುಷಿ ಸಮೂಹದಲ್ಲಿ ಪ್ರರಾಣಶ್ರವಣಮಾಡಿಸುತ್ತಿ,ದ್ದ ರೋಮಹರ್ಷಣ ಮುನಿ ತನಗೆ 
ಮರ್ಯಾದೆ ಮಾಡಲಿಲ್ಲವೆಂಬ ಕೋಪದಿಂದ ತನ್ನ ಕೈಯಲ್ಲಿದ್ದ ದರ್ಭೆಯಿಂದ ಆತನನ್ನು 
ಕೊಂದ. ಬಳಿಕ ಅಲ್ಲಿ ನೆರೆದಿದ್ದ ಮುನಿಗಳ ಮಾತಿನಂತೆ ಆತನನ್ನು ಬದುಕಿಸಿ, 
ಬ್ರಾಹ್ಮಣನನ್ನು ತಿರಸ್ಫರಿಸಿದ ನಾಪವನ್ನು ನೀಗಿಕೊಳ್ಳುವುದಕ್ಕಾಗಿ ಆ ಮುನಿಗಳಿಗೆ 
ನೀಡೆಯನ್ನುಂಟುಮಾಡುತ್ತಿದ್ದ ಬಲ್ವಲನೆಂಬ ರಕ್ಕಸನನ್ನು ಕೊಂದದ್ದು. ಒಂದು 
ಸಂವತ್ಸೃರಕಾಲ ಭೂಸ್ರದಕ್ಷಿಣೆ ಮಾಡಿದ್ದು ಮುಂತಾಗಿ [ಭಾಗ.-೧೦-೭೮, ೭೯. ಭಾರ.- 
ಉದ್ಯೋ. ೧೫೭. ಶಲ್ಯ. ೩೫, ಮಾರ್ಕಂ.-೬]. ಬಲರಾಮ ಇಂತು ಭೂಪ್ರದಕ್ಷಿಣೆ 
ಮಾಡುತ್ತ ಭೀಮಾರ್ಜುನರ ಯುದ್ಧವನ್ನು ನಿಲ್ಲಿಸುವ ಸಲುವಾಗಿ ಕುರುಶ್ಲೇತ್ರಕ್ಕೆ 
ಬಂದ. ಅವರಿಬ್ಬರಿಗೂ ತಿಳಿಯಹೇಳಿದ. ತನ್ನ ಮಾತು ನಡೆಯದೆ, ಯುದ್ಧನಡೆದು, 
ದುರ್ಯೋಧನ ಸಾಯಲಾಗಿ, ಬಲರಾಮ ಭೀಮನನ್ನು ಕೊಲ್ಲುವ ಪ್ರಯತ್ನಮಾಡಿದ. 
ಕೃಷ್ಣ ಆತನನ್ನು ಸಂತವಿಸಿ, ದ್ವಾರಕೆಗೆ ಕಳುಹಿದ್ದು ಮುಂತಾಗಿ [ಭಾಗ.-೧೦-೭೯. 
ಭಾರ.-ಶಲ್ಯ ೬೧]. ಭಾಗವತದಲ್ಲಿ ಭೀಮ ದುರ್ಯೋಧನರು ತನ್ನ ಮಾತನ್ನು ಲೆಕ್ಕಿಸ 
ದಿರುವುದನ್ನು ಕಂಡು "" ಅವರ ಪ್ರಾರಬ್ಧ ''ವೆಂದು ಹೇಳಿ ದ್ವಾರಕೆಗೆ ಬಂದಂತಿದೆ 
[ಭಾಗ.-೧೦-೭೯]. ಧರ್ಮನಿಶೇಷಗಳನ್ನು ವಿವರಿಸಿದ್ದು [ಭಾರ.-ಅನು. ೧೮೯]. ಪ್ರಭಾಸ 
ಕ್ಷೇತ್ರದಲ್ಲಿ ಯಾದವರು ಹೊಡೆದಾಡಿ ಮಡಿದದ್ದನ್ನು ಕಂಡು, ಬಲರಾಮ ಸರ್ಪಶರೀರ 
ವನ್ನು ಧರಿಸಿ ಸಮುಪ್ರದಲ್ಲಿ ಮುಳುಗಿದ [ಭಾರ.-ನತೌ, ೫. ಭಾಗ.-೧೧-೩೦]. 
ಬಲಾಕ.-ಒಬ್ಬ ಬೇಡ. ಈತ ಮಾತಾನಿತೃಭಕೆ ; ಯುಕ್ತೊನಾಗಿ, ಅನುದಿನವೂ 
ಒಂದು ಮೃಗವನ್ನು ಕೊಂದು ತಾಯ್ತಂಜೆಗಳನ್ನು ಕಾಪಾಡುತ್ತಿದ್ದ. ಹೀಗಿರಲು 
ಒಂದು ದಿನ ಕಾಡಿನಲ್ಲಿ ಸಂಜೆಯವರೆಗೂ ಸುತ್ತಿದರೂ ಒಂದು ಮೃಗವೂ ಸಿಕ್ಕದೆ 
ಕಡೆಗೆ ಕತ್ತಲಾದ ಮೇಲೆ ಒಂದು ಮೃಗ ದೊರೆಯಲಾಗಿ ಅದನ್ನು ಕೊಂದು 


ಬಲಾಕಾ £15 ಬಲಿ 


ಮನೆಗೆ ತಂದು ನೋಡುವಲ್ಲಿ ಅದು ಕುರುಡಾಗಿತ್ತು. ಇಂತು ಕುರುಡವ್ರಾಣಿ 
ಯನ್ನು ಕೊಂದದ್ದು ಅಧರ್ಮವಾಗಿದ್ದರೂ ಆ ಮೃಗ ಅನೇಕ ಮಂದಿಗೆ ಪೀಡೆ 
ಯನ್ನುಂಟುಮಾಡುತ್ತಿ,ದ್ದು ದರಿಂದ ಆದನ್ನು ಕೊಂದ ಬಲಾಕಸನಿಗೆ ಸ್ವರ್ಗವೇ 
ದೊರೆಯಿತು [ಭಾರ.-ಕಠ್ಣ. ೭೨]. 

ಬಲಾಕಾ.--ಒಂದು ಕೊಕ್ಕರೆ ನೋಡು-- ಕೌಶಿಕ. 

ಬಲಾನೀಕ. (1) ದ್ರುಪದ ರಾಜನ ಮಗ. ಹೆದಿನಾಲ್ವನೆಯ ದಿವಸದ ರಾತ್ರಿ 
ಯುದ್ಧದಲ್ಲಿ ಅಶ್ವತ್ಥ್ವಾಮನಿಂದ ಮಡಿದ [ಭಾರ.-ದ್ರೋ. ೧೫೭]. 

(1) ಮತ್ತೊಬ್ಬ ಅರಸು. ವಿರಾಟ ರಾಜನ ತಮ್ಮ [ದ್ರೋ. ೧೫೯]. 

ಬಲಿ. (8) ಒಬ್ಬ ಕ್ಷತ್ರಿಯ. ಚಂದ್ರ ವಂಶದ ಶಿಬಿರಾಜನ ಮಗ. ಈತನಿಗೆ 
ಸುದೇಷ್ಮೈೆಯೆಂಬವಳು ಹೆಂಡತಿ [ಭಾಗ.-೯-೨೩, ಹರಿ.-೧-೩೧]. ನೋಡು--ದೀರ್ಥ 
ತಮ [ಮತ್ಸ ತ್ರಲು ಭಾರ.-ಆದಿ. ೧೧೩]. 

(11) ಪ್ರಹ್ಲಾದ ಪ್ರತ್ರನಾದ ವಿರೋಚನನ ಮಗ. ಇವನ ಮಗ ಬಾಣಾಸುರ 
[ಭಾರ.-ಆದಿ. ೬೬. ಸಭಾ. ೯]. ಇವನಿಗೆ ಇಂದ್ರನೇನನೆಂಬುದು ನಾಮಾಂಶರ 
[ಭಾಗ.-೮-೨೨1. ಈತನ ಹೆಂಡತಿ ವಿಂಧ್ಯಾವಳಿ [ಭಾಗ.-೮-೨೦]. ಬಲಿ ಇಂದ್ರನಿಂದ 
ಸಂಹೃತನಾಗಿ, ಮರಳಿ ಶುಕ್ರಾಚಾರ್ಯನ ಮೃತಸಂಜೀವಿನೀ ಪ್ರಭಾವದಿಂದ ಬದುಕಿ 
ವಿಶ್ವಜಿತ್ತೆ೦ಂಬ ಯಾಗವನ್ನು ಮಾಡಿ, ಅಗ್ನಿದೇವನ ಮೂಲಕ ರಧಾಶ್ವಧ್ವಜಗಳನ್ನೂ, 
ತನ್ನ ಪಿತಾಮಹನಾದ ವ್ರಹ್ಲಾದನಿಂದ ದಿವ್ಯಧನುಸ ಇನ್ನೂ ಅಕ್ಸಯತೂಣೀರ 
ಗಳನ್ನೂ ಪಡೆದು ಇಂದ್ರನ ಮೇಲೆ ಯುದ್ಧಮಾಡಿ ಅವನನ್ನು ಸೋಲಿಸಿ, ಸ್ವರ್ಗರಾಜ್ಯ 
ವನ್ನು ವಶಪಡಿಸಿಕೊಂಡ [ಭಾಗ.-೮-೧೬]. ನರ್ಮದಾ ತೀರದಲ್ಲಿ ಬಲಿ ಅಶ್ವಮೇಧ 
ಯಾಗ ಮಾಡತೊಡಗಿದ. ಬಳಿಕ ಬ್ರಹ್ಮಾದಿಗಳ ಮೊರೆಯನ್ನು ಕೇಳಿ ನಿಷ್ಣು ಅದಿತಿ 
ದೇವಿಯಲ್ಲಿ ನಾಮನರೂಪದಿಂದ ಅವತರಿಸಿ ಉಪನಯನಾನಂತರ ಬಲಿ ಚಕ್ರವರ್ತಿಯ 
ಬಳಿಗೆ ಬಂದ. ಬಲಿ ಚಕ್ರವರ್ತಿ ವಾಮನನನ್ನು ಆದರದಿಂದ ಬರಮಾಡಿಕೊಂಡು 
ಪೂಜಿಸಿದ್ದು [ಭಾಗ.-೮-೧೭]. ಬಲಿಯನ್ನು ಮೂರಡಿ ಭೂಮಿಯನ್ನು ಬೇಡಿದ್ದು ಸ 
ಶುಕ್ರಾಚಾರ್ಯ ಕೊಡಬೇಡವೆಂದು ಅಡ್ಡಗಿಸಿದ್ದು. ದಾನವನ್ನು ಪಡೆದೆ ವಾಮನ 
ಭೂಮ್ಯಂತರಿಕ್ಸ್ಸಗಳನ್ನು ಎರಡು ಅಡಿಗಳಿಂದ ಅಳೆದು ಮೂರನೆಯ ಅಡಿಯನ್ನು 
ಬಲಿಯ ತಲೆಯಮೇಲಿಟ್ಟು ಆತನನ್ನು ವಾತಾಳಕ್ಕೆ ಮೆಟ್ಟದ್ದು [ಭಾಗ.-೮-೧೮-3 ೬. 
ಭಾರ.-ಸಭಾ. ೪೭]. ತಾಳ್ಮೆಯೇ ಶ್ರೇಷ್ಮವಾದುಡೆಂಬ ವಿಷಯವಾಗಿ ಪ್ರಹ್ಲಾದ 
ನೊಡನೆ ಸಂವಾದಮಾಡಿದ್ದು [ಭಾರ.-ವನ. ೨೮]. ಧೂಪ ದೀಪಾದಿಗಳನ್ನು ಅರ್ಪಿ 
ಸುವ ನಿಷಯಧಾಗಿ ಶುಕ್ರಾಚಾರ್ಯರೊಂದಿಗೆ ಸಂವಾದ [ಭಾರ.-ಅನು. ೧೩೫]. 
ಶ್ರೇಯೆಸ್ಸಾಧನೆಯ ವಿಷಯವಾಗಿ ಗರ್ದಭ ರೂಪವನ್ನು ಧರಿಸಿದ್ದ ಇಂದ್ರ ನೊಂಧಿಗೆ 


ಬಲಿ 414 ಬಲಿ 


ಸಂವಾದ [ಭಾರ.-ಶಾಂತಿ. ೨೩೦]. ಬಲಿ ಚಕ್ರವರ್ತಿಗೆ ಕೋಟರೆಯೆಂಬ ಮತ್ತೊಬ್ಬ 
ಹೆಂಡತಿಯಿದ್ದಳು. ಈತನಿಗೆ ಬಾಣ, ಧೃತರಾಷ್ಟ್ರ, ಸೂರ್ಯ, ಚಂದ್ರ, ಚಂದ್ರಾಂಶು 
ತಾಪನ, ಬಾ ಗುರ್ವಕ್ಸ, ಕುಕ್ಷಿ. ಭೀಮ, ನಿಭೀಷಣ ಮೊದಲಾದ ಅನೇಕ 
ಮಂದಿ ಮಕ್ಕಳಿದ್ದರು. ನಿಷ್ಣು ಈತನನ್ನು 'ಕನಾಶಲಕ್ಕೆ ಕಳುಹುವಾಗ ಖನ್ನನಾದ ಬಲಿ 
ಯನ್ನು ಕಂಡು "" ಶ್ರೋತ್ರಿಯನಿಲ್ಲದ ಶ್ರಾದ್ಧ, ಶ್ರದ್ಧೆಯಿಲ್ಲದ ದಾನ, ವಿಧಿಹೀನ 
ವಾದ ಯಜ್ಞ, ಶೌಚವನ್ನಿದ ದೇನ ಬ್ರಾಹ್ಮಣ ನೊಜಾವ್ರತಗಳು, ಗುರುಭಕ್ಕಿ,ಯ್ಗ್ನೀಿದೆ 
ಮಾಡಿದ ಕರ್ಮ--ಈ ಐದು ವಿಧದಿಂದಲೂ ಬರತಕ್ಕ ಪುಣ್ಯಾಂಶ ಆಯಾ ಕಾರ್ಯ 
ಗಳನ್ನು ಮಾಡಿದವರಿಗೆ ಸಲ್ಲುವುದಿಲ್ಲ. ಆ ಫಲ ಸಂಪೂರ್ಣವಾಗಿ ನಿನಗೇ ಸಲ್ಲುವುದು '' 
ಎಂಬುದಾಗಿ ಬಲಿ ಚಕ್ರವರ್ತಿಗೆ ವರವಸ್ಸಿತ್ತ್ವ [ದೇ.ಭಾಗ.-೯-೪೫]. ದೇವತೆಗಳ 
ವ್ರಾರ್ಧನಾನುಸಾರ ನಿಷ್ಣು ಫಾಮನನಾಗಿ ಜನಿಸುವುದಕ್ಕೆ ಅದಿತಿಯ ಗರ್ಭವನ್ನು 
ನೇರಿದಕೂಡಲೇ ದೈತ್ಯ ರೆಲ್ಲರೂ ತೇಜೋಹೀನರಾದರು. ಅನೇಕವಾಗಿ ಉತ್ಪಾತಗಳು 
ತಲೆದೋರಿದವು. ಇದಕ್ಕೆ ಕಾರಣವೇನೆಂದು ಬಲಿ ತನ್ನ ತಾತನಾದ ಪ್ರಹ್ಲಾದನನ್ನು 
ಪ್ರಶ್ನೆಮಾಡಿದ. ಧ್ಯಾನದ್ಭ ಸ್ಟಿಯಿಂದ ಸ ಸಕಲವನ್ನೂ ತಿಳಿದು ಪ್ರಜ್ಞಾದ ಬಲಿಗೆ 
ವಿವರಿಸಿದ. ಬಲಿ ವಿಷ್ಣು ವನ್ನು ನಿಂದಿಸಲು, ಪ್ರಹ್ಲಾ ದ ಕುಪಿತನಾಗಿ ಬಲಿಯನ್ನು 
ಹೀಯಾಳಿಸಿ, "" ನನ್ನನ್ನು ಶಿರಜೆ ಮಾಡಿದ್ದ. ;ಕೈಿಂತಲೂ ಪ ಪಾತಕಕರವಾದ ಭಗವ 
ನ್ಲಿಂದಾಭರಿತವಾದ ಮಾತನ್ನು ಹೇಳಿನೆಯಾಗಿ, ರಾಜ್ಯಭ್ರಷ್ಟನಾಗಿ ಉರುಳು'' 


" ಯಥಾ ಮೇ ಶಿರಸತ್ಟ್ರೇದಾದಿದಂ ಗುರುತರಂ ವಚಃ | 
ತ್ವಯೋಕ್ತಮಚ್ಯುತಾಕ್ಸೇಪಿ ರಾಜ್ಯಭ್ರಷ್ಟಸಧಾ ವತ > | 
ಎಂಬುದಾಗಿ ಶಾಪನಿತ್ತ. ಬಲಿ ಪ್ರಹ್ಲಾದನನ್ನು ಬೇಡಿಕೊಂಡ. ಪ್ರಹ್ಲಾದ ಬಲಿಗೆ 
ಶ್ರೇಯಸ್ಸು ದೊರೆಯುವಂತೆ ಮಾಡುವುದಾಗಿ ಅಭಯಕೊಟ್ಟಿ. ವಾಮನಾನತಾರ 
ಸಮಯದಲ್ಲಿ ತಲೆದೋರಿದೆ ಉತ್ಪ್ಸಾತಗಳನ್ನು ಕಂಡು, ಬಲಿ ಶುಕ ನನ್ನು ಪ್ರಶ್ನೆಮಾಡಿದ. 
ವಾಮನಮೂರ್ತಿ ದಾನ ಬೇಡುವ ಸಲುವಾಗಿ ನಿನ್ನ ಬಳಿಗೆ ಬರುವನೆಂಬುದಾಗಿ ಶುಕ್ರಾ 
ಚಾರ್ಯ ವಿವರಿಸಿದ. ಶುಕ್ರ ಬಲಿ ಸಂವಾದ. ಬಲಿಯಿಂದ ದಾನವನ್ನು ಪಡೆದ ನಾಮನ 
ಬಲಿಚಕ್ರವಕ್ತಿಗೆ ಒಂದು ಕಲ್ಪಪ್ರಮಾಣದ ಆಯುಷ್ಯವನ್ನೂ, ಈ ವೈವಸ್ಟತಮನ್ವಂತರ 
ಕಳೆದು ಮುಂದೆ ಸಾವರ್ಣಿಕ ಮನ್ವಂತರದಲ್ಲಿ ಇಂದ್ರಪದನಿಯನ್ನೂ, ಅದುವರೆಗೂ 
ಸುತಲ ಲೋಕದಲ್ಲಿ ಮುನ್ನೂರು ಮಂದಿ ಅಲಲನೆಯರೊಡನೆ ಸಕಲ ಭೋಗಗಳನ್ನೂ 
ಅನುಗ್ರಹಿಸಿ, "" ನೀನು ದಾರಿತಪ್ಪಿ ನಡೆಜೆಯಾದರೆ ವರುಣಪಾಶಗಳು ನಿನ್ನನ್ನು ಬಂಧಿ 
ಸುತ್ತವೆ'' ಎಂಬುದಾಗಿ ಕಟ್ಟಳೆಯಿಟ್ಟ. ಹಾಗಾದರೆ ನನಗೆ ಸುತಲ ಲೋಕದಲ್ಲಿ 
ಇಷ್ಟೊಂದು ಭೋಗಗಳನ್ನು ಒದಗಿಸಲು “ಸಾಧನನಾವುದೆಂದು ಬಲಿ ಪ್ರಶ್ನೆ ಮಾಢ 


ಬಲ್ಹಲ 415 ಬಾಣ 


ಯಾಗಿ 
ದಾನಾನ್ಯನಿಧಿದತ್ತಾನಿ ಶ್ರಾದ್ಧಾನ್ಯಶೊ ೀತ್ರಿಯಾಣಿ ಚ । 
ಹುತಾನ್ಯಶ್ರದ್ಧಯಾ ಯಾರಿ ತಾನಿ ದಾಸ್ಯಂತಿ ತೇ ಫಲಂ॥ 
ಅದಕ್ಷಿಣಾಸ್ತಧಾ ಯಜ್ಞಾಃ ಕ್ರಿಯಾಶ್ಚಾ ವಿಧಿನಾ ಕೃತಾಃ । 
ಫಲಾನಿ ತವ ದಾಸ್ಯಂತಿ ಅಧೀತಾನ್ಯವ್ರತಾನಿ ಚ ॥ 
ಎಂಬುದಾಗಿ ವಿಷ್ಣು ವರಪ್ರದಾನಮಾಡಿ ಆಗ್ಗೆ ಧರಿಸಿದ್ದ ತ್ರಿವಿಕ್ರಮ ರೂಸದಿಂದಲೇ 
ಕಣ್ಮರೆಯಾದ ಮತ್ಸೃ ್ಯ.-೨೪೪-೨೪೬]. 
ಬಲ ಅ. ವಿಪ್ರ ಚಿತ್ತಿ_ ದಾನವನ ಮಗನಾದ ಇಲ್ವಲನ ಮಗ. ಇವ ನೈವ 
ಶಾರಣ್ಯವಾಸಿಗಳಾದ ಮುನಿಗಳಿಗೆ ತುಂಬ ತೊಂದರೆಕೊಡುತಿ,ದ್ದ ಕಾರಣ ಬಲ 
ರಾಮ ಇವನನ್ನು ಕೊಂದ [ಭಾಗ.-೧೦-೭೯]. 
ಬಹುಳಾಶ್ಚ.--ವಿದೇಹೆ ದೇಶದ ಅರಸು; ಮಿಧಿಲೆಯಲ್ಲಿ ರಾಜ್ಯಭಾರಮಾಡು 
ತ್ತಿದ್ದ. ಇವ ಮಿಧಿಯೆಂಬ ಜನಕ ರಾಜನ ನಂಶಸ್ಥನಾದುದರಿಂದ ಜನಕನೆಂಬ 
ಅಡ್ಡಹೆಸರು ಇವನಿಗೂ ಸಲ್ಲುತ್ತದೆ. ಇವನು ಮಹಾಜ್ಞಾನಿ. ಇವನ ಬಳಿಯಲ್ಲಿ 
ಶ್ರುತಜೀವನೆಂಬ ಭೂಸುರೋತ್ತಮನೂ ಇವನಂತೆಯೇ ಜ್ಞಾನ ವೈರಾಗ್ಯಸಂಪನ್ನ 
ನಾಗಿದ್ದ. ಇವರಿಬ್ಬರೂ ಕೃಷ್ಣಭಕ್ತೃರು. ಇಂತಿರಲು ಸುಭದ್ರಾಹರಣವಾದ ತರು 
ವಾಯ ಶ್ರೀ ಕೃಷ್ಣ ಅನೇಕ ಮಂದಿ ಆಪ್ತೇಷ್ಟರೊಡಗೂಡಿ, ನಾರದ, ವಾಮದೇವ, 
ಅತಿ), ವ್ಯಾಸ, ಪರಶುರಾಮ, ಅಸಿತ, ಆರುಣಿ, ಬೃಹಸ್ಪತಿ, ಶುಕ, ಕಣ್ವ, ಮೈತ್ರೇಯ, 
ಚ್ಯವನ ಮುಂತಾದ ಮಹರ್ಷಿಗಳೊಂದಿಗೆ ಮಿಧಿಲೆಗೆ ಹೋಗಿ, ಬಹುಳಾಶ್ನ, ಶ್ರುತ 
ದೇವರ ವ್ರಾರ್ಧನೆಯಂತೆ ಆ ಮಹರ್ಷಿಗಳೊಡನೆ ಅಲ್ಲಿಯೇ ಕೆಲಕಾಲವಿದ್ದು, ಅವ 
ರಿಬ್ಬರಿಗೂ ಅನೇಕವಾಗಿ ಹಿತೋಕ್ತಿಗಳನ್ನು ಹೇಳಿ ಮರಳಿ ದ್ವಾರಕೆಗೆ ಬಂದ [ಭಾಗ.- 
೧೦-೮೬]. 
ಬಾಣ. (1) ಶಿವಭಕ್ತಿಸಂಪನ್ನನಾದ ಒಬ್ಬ ರಾಕ್ಷಸ. ಇವನೂ ತ್ರಿಪುರಾಸುರ 
ರಂತೆಯೇ ಗಗನಮಂಡಲದಲ್ಲಿ ಮೂರು ಪಟ್ಟಿ ಣಗಳನ್ನು ನಿರ್ಮಿಸಿಕೊಂಡು, ಅನೇಕ 
ಮಂದಿ ಸ್ತ್ರೀಯರೊಡಗೂಡಿ, ಅನೌಸಮೈಯೆಂಬ ರಾಣಿಯ ಸಂಗಡ ಸುಖದಿಂದಿದ್ದ. 
ಆಗ ದೇವತೆಗಳೂ ಖುಹಿಗಳೂ ಒಟ್ಟುಗೂಡಿ ""ಸ್ವಾವಿ, ಬಾಣನ ಪುರತ್ರಯವೂ 
ಗಗನಮಂಡಲದಲ್ಲಿ ಚಕ್ರದಂತೆ ಸುತ್ತುತ್ತಿದೆ. ನಾವು ಬಹಳವಾಗಿ ಹೆದಂದ್ಲೇವೆ. 
ಕಾಪಾಡು '' ಎಂದು ಮೊರೆಯಿಟ್ಟ ರು. ಆಗ ಶಿವ ಬಾಣನಲ್ಲಿಗೆ ನಾರದನನ್ನು ಕಳುಹಿ, 
ಆತನ ಮೂಲಕ ಬಾಣನ ಪತ್ತಿಯರ ಪಾತಿವ್ರತ್ಯವನ್ನು ಕುಗ್ಗಿಸಿ, ಬಳಿಕ ತಾನ್ನು 
ಗಾಂಡೀನ ಧನುಸ್ಸಿನಿಂದ ಆ ಮೂರು ಪಟ್ಟಣಗಳೂ ಒಮ್ಮೆ ಸಂಧಿಸಿದ್ದಾಗ ಬಾಣ 
ಪ್ರಯೋಗಮಾಡಿದ. ಆ ಪಟ್ಟಣಗಳಲ್ಲಿ ಅಗ್ಲಿ ತರೆದೋರಿ ಸುಡತೊಡಗಿತು, ಆಗ 


ಬಾದೆರಾಯಣ 416 ಬಾಹು 


ಬಾಣ, ಆಹಾ! ಇದ್ದೆ ವೂ ಅಂಜುಬುರುಕರಾದ ಆ ದೇವತೆಗಳ ಪಿತ್ತಲಾಭಟಿಕೆ. 
ಅನ್ಯಾಯವಾಗಿ ಶಂಕರನಲ್ಲಿ ನನ್ನನ್ನು ದೂರಿರುವರೆಂದು ತಿಳಿದು, ತಾನು ವೂಜಿಸು 
ತ್ತಿದ್ದ ತ್ರಿಭುವನೇಶ್ವರವೆಂಬ ಲಿಂಗವನ್ನು ತಲೆಯಮೇಲಿಟ್ಟುಕೊಂಡು, ಶಿವನಲ್ಲಿಗೆ 
ಬಂದು, "" ಪ್ರಭೋ, ನಾನು ನಾಯಹೆದರಿದವನಲ್ಲ. ಆದರೆ ಈ ಲಿಂಗವನ್ನು ಮಾತ್ರ 
ಹಾಳುಮಾಡಬಾರದು'' ಎಂದು ಮುಂತಾಗಿ ಪ್ರಾರ್ಧಿಸಲಾಗಿ, ಶಿವ ಅವನಿಗೆ ಅಭಯ 
ಪ್ರದಾನಮಾಡಿ, ಸ್ವರ್ಣವುರದಲ್ಲಿರುವಂತೆ ಅವ್ಬ್ಪಣೆಯಿತ್ತು, ಅಗ್ನಿಯನ್ನು ಶಾಂತ 
ಗೊಳಿಸಿ ತನ್ನ ಸ್ಥಾನಕ್ಕೆ ತೆರಳಿದ [ಮತ್ಸ್ಯ್ಯ.-೧೮೬-೧೮೮]. 

(8) ಬಲಿ ಚಕ್ರವರ್ತಿಯ ಹಿರಿಯ ಮಗ. ಶಿವಭಕ್ತ. ಇವನಿಗೆ ಸಾವಿರ 
ತೋಳುಗಳಿದ್ದುವು. ಮಹಾಕಾಲನೆಂಬುದು ನಾಮಾಂತರ (ಭಾರ.-ಆದಿ. ೬೬]. ಶಿವ 
ನನ್ನು ತಾಂಡನದಿಂದ ಮೆಚ್ಚಿಸಿ, ಶಿವನ ರುದ್ರಗಣಗಳಲ್ಲಿ ಒಬ್ಬ ತನ್ನ ವ ಣವನ್ನು 
ಕಾಪಾಡುವಂತೆಯೂ, ತನಗೆ ಸಾವಿರ ತೋಳುಗಳನ್ನು ಅನುಗ್ರಹಿಸುವಂತೆಯೂ ವರ 
ವನ್ನು ಪಡೆದು ಮಹಾಮಹಿಮಸಂಪನ್ನನಾಗಿದ್ದ. ಇವನಿಗೆ ಉಷೆಯೆಂಬ ಮಗಳಿದ್ದಳು. 
ಅವಳನ್ನು ಶ್ರೀ ಕೃಷ್ಣ ನ ಮುಮ್ಮಗನಾದ ಅನಿರುದ್ದ ಕದ್ದು ಮದುವೆಯಾದದ್ದು 
[ಭಾಗ.-೧೦, ೬೨. ಹರಿ.-೨, ೧೧೮. ವಿಷ್ಣು ,-೫-೩,೨]. ನೋಡು--ಅನಿರುದ್ಧ, ಉಷಾ, 
ಕೃಷ್ಣ, ಚಿತ್ರಲೇಖಾ. 

ಬಾದರಾಯ ಣ.--ಕೃಷ್ಣದ್ದೆ ಸ ಪ್ರಿನಾಯನನ ನಾಮಾಂತರ. 

ಜಾರ್ಹಸ್ಪ ತ ವ್ಯೂ ಹ.--ಬೃಹಸ್ಪತಿಗ್ರಹದ ಮಂಡಲದಂತೆ ನೇನೆಯನ್ನು ಏರ್ಪಡಿ 
ಸುವುದು. ರಾಮಾಯಣ ಯುದ್ಧದಲ್ಲಿ ಶ್ರೀ ರಾಮ ಕಪಿಸೇನೆಯನ್ನು ಈ ರೂಪ 
ದಿಂದ ಏರ್ಪಡಿಸಿದ್ದ [ಭಾರ.-ವನ. ೨೮೬]. ಭಾರತ ಯುದ್ಧದ ಹದಿನೇಳನೆಯ ದಿನದಲ್ಲಿ 
ಕರ್ಣ ಕುರುಸೇನೆಯನ್ನು ಈ ರೀತಿಯಾಗಿ ಏರ್ವಡಿಸಿದ್ದ [ಭಾರ.-ಕಠ್ಣ . ೪೧]. 

ಬಾಲ.--ಹುಡುಗ. ಬಾಲರಿಗೆ ೧೨ ಅಧವಾ ೧೪ ವರ್ಷಗಳವರೆಗೆ ನಾಪಸಂಸರ್ಕ 
ವಿಲ್ಲ. ಅದುವರೆಗೆ ಅವರು ಮಾಡಿದ ವಾವಗಳು ಅನರ ತಾಯ್ತ್ತಂಜಿಗಳಿಗೇ ಸೇರಿದ್ದು 
[ಭಾರ.-ಆದಿ. ೧೧೭]. 

ಬಾಲಧಿ.--ಒಬ್ಬ ಮಹರ್ಷಿ. ಈತ ತನಗೆ ಸಾವಿಲ್ಲದ ಮಗ ಹುಟ್ಟಿ ಬೇಕೆಂದು 
ತಪಸ್ಸುಮಾಡಿ, ಅಂತೆಯೇ ಮೇಧಾವಿಯೆಂಬ ಮಗನನ್ನು ಪಡೆದ [ಭಾರ.-ವನ. 
೧೩೭]. 

ಬಾಸ್ಕುಲ.- ಹಿರಣ್ಯಕಶಿಪುವಿನ ಮಗ. ಇವ ಚಂಡ, ಮುಂಡರೆಂಬ ರಾಕ್ಷಸ 
ರಾಜರಲ್ಲಿ ಸೇನಾಸತಿಯಾಗಿದ್ದ [ದೇ. ಭಾಗ.-೫-೨೪, ೨೬. ಭಾರ -ಆದಿ. ೬೬]. 

ಬಾಹು.-- ಸೂರ್ಯ ವಂಶದ ಅರಸು. ಸಗರ ಚಕ್ರವರ್ತಿಯ ತಂಜಿ. ಫೋಡು 
ಸಗರ [ಭಾರ.-ಶಾಂತಿ. ೫೬. ಭಾಗ.-೯, ೮, ಹೆರಿ.-೧-೧೪]. 


ಬಾಹುಕೆ 417 ಬಿಂದುಸರೋವರ 


ಬಾಹುಕ. ನಳ ಚಕ್ರವರ್ತಿ ದಮಯಂತಿಯನ್ನು ಅರಣ್ಯದಲ್ಲಿ ತ್ಯಾಗಮಾಡಿ, 
ಕರ್ಕೋಟಕನಿಂದ ವಿಕಾರ ರೂಪವನ್ನು ನಡೆದು, ಆತನ ಸೂಚನೆಯ ಮೇರೆಗೆ 
ಬಾಹುಕನೆಂಬ ಹೆಸರಿಟ್ಟು ಕೊಂಡು ಖುತುಪರ್ಣ ರಾಜನಲ್ಲಿ ಸಾರಧಿಯಾಗಿದ್ದ [ಭಾರ.- 
ವನ. ೬೪, ೭೩]. 

ಜಾಹುಕಾ.--ಪರೀಕ್ಷಿದ್ರಾಜನ ಹೆಂಡತಿ. ಇನಳಿಗೆ ಸುವೇಷಾ ಎಂಬುದು 
ನಾಮಾಂತರ ಈಕೆ ಭೀಮನೇನನೆಂಬ ಮಗನನ್ನು ಹೆತ್ತಳು. ಈ ಭೀಮಸೇನ 
ಶಂತನು ಚಕ್ರವರ್ತಿಯ ತಾತ [ಭಾರ.-ಆದಿ. ೬೨೩]. 

ಬಾಹುದಾ.--ಹಿಮವತ್ಪರ್ವತದಿಂದ ಹರಿಯುವ ಒಂದು ನದಿ (ಭಾರೆ.-ಆದಿ. 
೧೯. ವನ. ೮೨. ಭೀ. ೯]. ಲಿಖಿಶ ಮುನಿ ಪಾಸ ವ್ರಾಯಶ್ಚಿತ__ರೂಸನವಾಗಿ ತನ್ನ 
ಕೈಯನ್ನು ಕತ್ತರಿಸಿಕೊಂಡು, ಬಳಿಕ ತನ್ನ ಅಣ್ಣನಾದ ಶಂಖ ಮುನಿಯ ಅಪ್ಪಣೆಯ 
ಮೇರೆಗೆ ಈ ನದಿಯಲ್ಲಿ ಮಿಂದು ತನ್ನ ಬಾಹುವನ್ನು ಪಡೆದನಾಗಿ ಈ ನದಿಗೆ ಬಾಹುದೆ 
ಯೆಂದು ಹೆಸರು. ನೋಡು-- ಶಂಖ, ಲಿಖಿತ. 

ಬಾಹ್ಲೀಕ.--(1) ಒಂದು ದೇಶ. ವಿವಾಶಾ, ಶತದ್ರೂ ನದಿಗಳ ನಡುವೆ 
ಕೇಕಯ ದೇಶಕ್ಕೆ ವೂರ್ವದಲ್ಲಿಡೆ [ಭಾರ.-ಭೀಷ್ಕ ೯]. ಬಾಹ್ಲೀಕ ದೇಶದ ನಿಂದೆ 
[ಭಾರ.-ಕರ್ಲ್ಯ. ೩೭. ಶಾಂತಿ. ೩೩೬]. 

(11) ಮೇಲೆ ಹೇಳಿದ ಬಾಹ್ಲೀಕ ದೇಶದ ಅರಸು. ಭಾರತ ಯುದ್ಧದಲ್ಲಿ 
ದುರ್ಯೋಧನನ ಪರವಾಗಿ ಹೋರಾಡಿ ಮಡಿದ [ಭಾರ.-ದ್ರೋ. ೧೫೭]. 
(111) ಚಂದ್ರ ವಂಶದ ಪ್ರತೀಸ ರಾಜನ ಮಗ. ಶಂತನು ಚಕ್ರವರ್ತಿಯ 

ತಮ್ಮ ನೋಡು--ಪ್ರಶಕೀಪ. 

ಬಿನ್ನು ಮತಿ. ಶಶಬಿನ್ನು ರಾಜನ ಮಗಳು. ಸೂರ್ಯ ವಂಶದ ಯವನಾಶ್ವ 
ರಾಜನ ಮಗನಾದ ಮಾಂಧಾತೃ ರಾಜನನ್ನು ಮದುವೆಯಾಗಿ ಪುರುಕುತ್ಸ, ಅಂಬ 
ರೀಷ, ಮುಚುಕುಂದರೆಂಬ ಮೂವರು ಪುತ್ರರನ್ನೂ, ಸೌಭರಿ ಮುನಿಯ ಪತ್ನಿಯ 
ರಾದ ಐವತ್ತು ಮಂದಿ ಪುತ್ರಿಯರನ್ನೂ ಪಡೆದಳು [ಭಾಗ.-೯-೬. ವಿಷ್ಣು.-೪-೨. 
ವಾಯು.-೮೮. ರಾಮಾ.-ಉತ್ತ,. ೬೭]. 

ಬಿನ್ನು ಮಾಧವ.--ಕಾಶೀ ಕ್ಷೇತ್ರದಲ್ಲಿರುವ ವಿಷ್ಣು ನಿನ ಹೆಸರು [ಸ್ಟ್ಯಾಂ. ವೈಷ್ಣ. 
ಕಾರ್ತಿ. ೩೪-೩೫]. 

ಬಿನ್ಹು ಸರೋವರ.--ಒಂದು ತೀರ್ಥ. ಭಗೀರಧ ಗಂಗೆಯನ್ನು ತರುವುದಕ್ಕಾಗಿ 
ಇದರ ತೀರದಲ್ಲಿ ತನಸ್ಸುಮಾಡಿದ [ಭಾರ.-ಸಭಾ. ೩. ಭೀಷ್ಟ ೬]. ಮಯ 
ಯುಧಿಷ್ಠಿರನಿಗೆ ರಾಜಸೂಯ ಸಭೆಯನ್ನು ನಿರ್ಮಾಣಮಾಡುವಾಗ ಇದರಲ್ಲಿದ್ದ 
ಅನೇಕ ರತ್ನಗಳನ್ನು ಕೊಂಡುಹೋಗಿ ವಾಂಡವರಿಗೆ ಸಭೆಯನ್ನು ನಿರ್ಮಿಸಿಕೊಟ್ಟ 


ಬುದ್ದುದಾ 418 ಬೃಹತ್‌ಕ್ಟೆತ್ರ 


[ಭಾರ.-ಸಭಾ. ೩]... ಕರ್ದಮ ಮುಥಿ ಇದರ ತೀರದಲ್ಲಿ ವಿಷ್ಣುವನ್ನು ಕುರಿತು 
ಶತಪಸ್ಸುಮಾಡಿ ಸಿದ್ಧಿಯನ್ನು ನಡೆದ (ಭಾಗ.-೯-೨೧]. ಭಗೀರಧನ ಬೇಡಿಕೆಯಂತೆ 
ಆಕಾಶದಿಂದ ವೇಗವಾಗಿ ಇಳಿಯುತ್ತಿದ್ದ ಗಂಗೆಯ ದುರುದ್ದೇಶವನ್ನು ತಿಳಿದ ಶಂಕರ 
ಗಂಗೆಯನ್ನು ತನ್ನ ಜಟಾಜೂಟದಲ್ಲಿ ಬಿಗಿಸಿದ. ಕ್ರುದ್ದಳಾದ ಆಕೆಯ ಮೂಲಕ 
ನೆಲಕ್ಕೆ ಬಿದ್ದ ಜಿಲ ಬಿಂದುಗಳು ಸರೋವರವಾದುವು. ಈ ಕಾರಣದಿಂದ ಈ 
ಸರೋವರಕ್ಕೆ ಬಿಂದುಸರೋವರವೆಂದು ಹೆಸರು [ಮತ್ಸ್ಸ್ಯ.-೧೨೧]. 

ಬುದುದಾ.--ಒಬ್ಬ ಅವ್ಸರಸಿ. ಇವಳು ತನ್ನ ಸಖಿಯರೊಂದಿಗೆ ಭೂಲೋಕ 
ಸಂಚಾರಾರ್ಧವಾಗಿ ಬಂದಿದ್ದಾಗ ದಕ್ಷಿಣಸಮುದ್ರ ತೀರದಲ್ಲಿ ತಪಸ್ಸುಮಾಡುತ್ತಿದ್ದ 
ಒಬ್ಬ ಮುನಿಯನ್ನು ಪರಿಹಾಸಮಾಡಿ, ಮೊಸಳೆಯ ರೂಪವನ್ನು ಪಡೆದು, ಅರ್ಜುನನ 
ತೀರ್ಥಯಾತ್ರಾ ಸಮಯದಲ್ಲಿ ಅರ್ಜುನನ ಮೂಲಕ ಶಾಸವಿಮುಳ್ಕೆ,ಯಾದಳು. 
ನೋಡು--ನಾರೀತೀರ್ಥ. 

ಬು ದ್ಮ.-- ಭಗವಂತನ ಒಂಬತ್ತನೆಯ ಅವತಾರ. ಕಲಿಯುಗದ ಆದಿಯಲ್ಲಿ ದೇನ 
ದ್ವೇಷಿಗಳ ಬುದ್ಧಿಯನ್ನು ಮೋಹಗೊಳಿಸುವುದಕ್ಕಾಗಿ ಕೀಕಟ ದೇಶದ ಮಧ್ಯಗಯಾ 
ಪ್ರದೇಶದಲ್ಲಿ ಜಿನನೆಂಬನನ ಮನೆಯಲ್ಲಿ ಅವತರಿಸಿದ [ಭಾಗ.-೧-೩]. 

ಬುದ್ಧಿ. (8) ತಿಳಿವಳಿಕೆ. ಬುದ್ಧಿಯ ಮಹಿಮೆ [ಭಾರ.-ಶಾಂತಿ, ೨೬೧]. 

(11) ಧರ್ಮ ಪ್ರಜಾಪತಿಯ ಹೆಂಡತಿ. ಸ್ವಾಯಂಭುವ ಮನ್ವಂತರದ ಬ್ರಹ್ಮ 
ಮಾನಸ ಪುತ್ರನಾದ ದಕ್ಷನಿಂದ ಪ್ರಸೂತಿಯಲ್ಲಿ ಜನಿಸಿದ ಹದಿನಾರು ಮಂದಿ ಪುತ್ರಿ 
ಯರಲ್ಲಿ ಒಬ್ಬಳು. ಇವಳೂ ಶ್ರದ್ಧಾ, ಮೈತ್ರೀ, ದಯಾ, ಶಾಂತಿ, ತುಷ್ಪಿ, ಪುಸ್ಟಿ, 
ಕ್ರಿಯಾ, ಉನ್ನತಿ, ಮೇಧಾ, ತಿತಿಕ್ಟಾ ಹ್ರೀ, ಮೂರ್ತಿ ಎಂಬ ಹದಿಮೂರು 
ಮಂದಿಯೂ ಧರ್ಮ ಪ್ರಜಾಸತಿಯನ್ನೇ ಮದುವೆಯಾದರು [ಭಾರ.-ಆ. ೧೩೧. 
ಭಾಗ.-೪, ೧]. 

ಬುಧ.--ನವಗ್ರಹೆಗಳಲ್ಲಿ ಒಬ್ಬ. ಬೃಹಸ್ಪತಿಯ ಹೆಂಡತಿಯಾದ ತಾಕಿಯಲ್ಲಿ 
ಚಂದ್ರನಿಂದ ಜನಿಸಿದವ... ನೋಡು--ಚಂದ್ರ, ತಾರಾ, ಇಲಾ [ಭಾರ.-ಸೆ. ೧೧. 
ಭಾಗ.-೯-೧೪. ಹರಿ.-೧, ೨೫. ಪದ್ಮ-೫-೧೨. ಬ್ರಹ್ಮ. ವಾಯು.-೯0].. ಬುಧ 
ಚಾರ, ರಥ, ಮಂಡಲಾದಿವರ್ಣನೆ [ಮತ್ಸ್ಯ.-೧೨೫-೧೨೮]. ಈತ ಇಲೆಯಲ್ಲಿ 
ಪುರೂರವನೆಂಬ ಮಗನನ್ನು ಪಡೆದ. ನೋಡು--ಪುರೂರವ (ಭಾಗ-೯, ೧. ದೇ.ಭಾ.- 
೧, ೧೧, ೧೬. ಭಾರ.-ಆ. ೬೩]. 

ಬೃಹತ್‌ಕ್ಪುತ್ರ.--(1) ಕೇಕಯ ದೇಶದ ಅರಸು [ಭಾರ.-ಆ, ೨೦೧. ದ್ರೋ. 
೩೨]. ಇವ ಭಾರತ ಯುದ್ದದಲ್ಲಿ ವಾಂಡವರ ಪರವಾಗಿ ಹೋರಾಡಿ ಹೆದಿನಾಲ್ವ 
ನೆಯ ದಿನದ ಹೆಗಲು ಯುದ್ಧದಲ್ಲಿ ನಾಲ್ವರಾಜನ ಮಂತ್ರಿಯೂ ಪ್ರಧಾನ ಸೇನಾ 


ಬೃಹದಶ್ಶ ಸಿ 19 FA ಹೆದ್ದಲ 


ಪತಿಯೂ ಆಗಿದ್ದ ಕ್ಲೇಮಧೂರ್ತಿಯೆಂಬವನನ್ನು ಕೊಂದೆ [ಭಾರ.-ದ್ರೋ. ೧೦೭]. 
ೇಮುಧೂರ್ತಿಯ ಕೊಲೆಯಿಂದ ಕುಪಿತನಾದ ದ್ರೋಣ ಅದೇ ದಿನವೇ ಬೃಹತ್‌ 
ತ್ರನನ್ನು ಕೊಂದ ಭಾರ.-ದ್ರೋ. ೧೨೫]. 

(11) ನಿಷಧ ದೇಶದ ಅರಸು. ದುರ್ಯೋಧನನ ಪರವಾಗಿ ಹೋರಾಡಿ, 
ಹನ್ನೆರಡನೆಯ ದಿನದ ಯುದ್ಧದಲ್ಲಿ ಧೃಷ್ಟದ್ಯುಮ್ನನಿಂದ ಮಡಿದ [ದ್ರೋ. ೩೨]. 

ಬೃಹದಶ್ವ.- (1) ಇಕಾ ಕು ವಂಶದ ಅರಸು. ಮಹಾಪರಾಕ್ರಮಶಾಲಿಯೂ 
ನೀತಿವಂತನೂ ಎನಿಸಿ ರಾಜ್ಯ ಭಾರಮಾಡಿದ. ಇವನ ಮಗ ಕುವಲಾಶ್ವ. ನೋಡು-- 
ಕುವಲಾಶ್ವ [ಭಾರ.-ವನ. ೨೦೫]. 

(11) ಒಬ್ಬ ಮಹರ್ಷಿ. ವಾಂಡವರು ವನವಾಸಮಾಡುತ್ತಿದ್ದಾಗ ಈತ 
ಅವರಲ್ಲಿಗೆ ಬಂದು, ಅಲ್ಲಿಯೇ ಕೆಲಕಾಲ ನಿಂತು, ಅನೇಕ ಪುರಾತನ ಕಥೆಗಳನ್ನೂ 
ಇತಿಹಾಸಗಳನ್ನೂ ವಿವರಿಸಿ, ಅವರ ದುಃಖವನ್ನು ಕಡಮೆಮಾಡಿದೆ ; ಮತ್ತು 
ಯುಧಿಸ್ಮಿರನಿಗೆ ಅಕ್ಸವಿದ್ಯೆಯ (ಸಗಡೆಯಾಟಿದ) ರಹಸ್ಯವನ್ನೂ ತಿಳಿಸಿದ [ಭಾರ.- 
ವನ. ೪೯-೭೭]. 

ಬೃಹೆದ್ದರ್ಭ.- ಶಿಬಿ ಚಕ್ರವರ್ತಿಯ ಮಗ. ಒಂದು ದಿನ ಒಬ್ಬ ಬ್ರಾಹ್ಮ 


ಶಿಬಿಯ ಬಳಿಗೆ ಬಂದು ಬೃಹದ್ಧರ್ಭನನ್ನು ಕೊಂಡು ಅವನ ಮಾಂಸವನ್ನು ತನಗೆ 
ಆಹಾರವಾಗಿ ಕೊಟ್ಟರೆ ತನ್ನ ಆರೋಗ್ಯ ಸರಿಯಾಗುವುದೆಂದು ಹೇಳಲಾಗಿ ಶಿಬಿ ಇವ 
ನನ್ನು ಕೊಂದು, ಇನನ ಮಾಂಸದಿಂದ ಆ ಬ್ರಾಹ್ಮಣನನ್ನು ಸಂತೋಸಪಡಿಸಿದ 
[ಭಾರ.-ವನ. ೨೦೧]. 
ಬೃಹದ್ದ್ಯ್ಯುಮ್ಮ.--ಒಬ್ಬ ಅರಸು. ಇವ ಒಂದು ಶ್ರೇಸ್ಕನಾದ ಕ್ರತುವನ್ನು 
ಮಾಡತೊಡಗಿ ಅದಕ್ಕೆ ಸರಿಯಾದ ಪುರೋಹಿತನನ್ನು ಹುಡುಕುತ್ತ, ಕಡೆಗೆ ವಿಶ್ವಾ 
ಮಿತ್ರನ ಮಗನಾದ ರೈಭ್ಯ ಮಹರ್ಷಿಯ ಪುತ್ರರಾದ ಅಮಾವಸು, ವರಾವಸುಗಳೆಂ 
ಬವರನ್ನು ವರಿಸಿ ಅವರ ಮೂಲಕ ತಾನು ಸಂಕಲ್ಪಿಸಿದ್ದ ಕ್ರತುವನ್ನು ಮುಗಿಸಿದ 
[ಭಾರ.-ವನ. ೧೪೦]. 
ಬೃಹೆದ್ಬಲ.--(1) ಸೂರ್ಯ ವಂಶದ ಅರಸು. ಭಾರತ ಯುದ್ಧದಲ್ಲಿ ದುರ್ಯೊೋ 
ಧನನ ಸರವಾಗಿ ಹೋರಾಡಿದನ [ಭಾರ.-ಸಭಾ. ೩೧, ಉದ್ಯೋ. ೪. ಭೀ. ೫೬, ೧೧೬. 
ದ್ರೋ. ೩೭]. ರೆಧಸತ್ತಮ [ಉದ್ಯೋ. ೧೬೬]. ಹದಿಮೂರನೆಯ ದಿವಸದ ಯುದ್ಧ 
ದಲ್ಲಿ ಅಭಿಮನ್ಯುವಿನಿಂದ ಮಡಿದ [ಭಾರ.-ಜ್ರೋ. ೪೭]. ಇವನ ಮಗ ಬೃಹೆದ್ರಣ 
[ಭಾಗ,-೯-೧೨]. 
(11) ಶಕುನಿಯ ಸಹೋದರರಲ್ಲಿ ಒಬ್ಬ. 
(111) ಉದ್ಭವನ ಸಹೋದರರಲ್ಲಿ ಒಬ್ಬ. 


ಭ್ರ 


ಇಕೆ 


ಬೃಹದ್ರಥ 420 ಬೃಹಸ್ಪತಿ 


ಬೃಹದ್ರಥೆ.--ಮಗಧ ದೇಶದ ಅರಸು. ಚಂದ್ರ ವಂಶದ ಉವರಿಚರವಸುನಿನ 
ಮಗ [ಭಾರ.-ಆದಿ ೬೪]. ಇವನ ಇಬ್ಬರು ಪತ್ನಿಯರೂ ಕಾಶಿರಾಜನ ಪುತ್ರಿಯರು. 
ಜರಾಸಂಧನ ದೇಹದ ಒಂದೊಂದು ಸೀಳನ್ನು ಹೆತ್ತವರು. ನೋಡು--ಚಂಡ 
ಕೌಶಿಕ, ಜರಾಸಂಧ [ಭಾರೆ.-ಆದಿ. ೬೮, ೨೦೧. ಸಭಾ. ೮-೧೯]. ಇವನ ವಂಶವರ್ಣನೆ 
[ಭಾಗ.-೯, 3೨7], 

ಬೃಹಸ್ತ.--ಒಬ್ಬ ಅರಸು. ಉಲೂಕ ದೇಶವನ್ನು ಆಳುತ್ತಿದ್ದ. ವಾಂಡನ 
ಪಕ್ಷಪಾತಿ [ಭಾರ.-ಆ. 5೦೧. ಸಭಾ. ೨೮. ಉ. ೪]. ಹದಿನೈದನೆಯ ದಿನದ ಯುದ್ಧ 
ದಲ್ಲಿ ದುಶ್ಯಾಸನನಿಂದ ಹತನಾದ. ಜ್ಲೇಮಧೂರ್ತಿ ಇವನ ತಮ್ಮ [ಭಾರ.-ಕರ್ನ್ಯ ಡಿ. 

ಬ ಹನ್ನಳಾ.--ವಿರಾಟಿ ರಾಜಧಾನಿಯಲ್ಲಿ ಅಜ್ಜಾತವಾನ ಮಾಡುತ್ತಿದ್ದಾಗ 
ಅರ್ಜುನ ನವುಂಸಕ ನೇಷದಲ್ಲಿದ್ದು ವಿರಾಟಿನ ಮಗಳಿಗೆ ಗಂಧರ್ವ ವಿದ್ಯೆಯನ್ನು 
ಕಲಿಸುತ್ತಿದ್ದಾಗ ಈ ಹೆಸರನ್ನು ಇಟ್ಟುಕೊಂಡಿದ್ದ [ಭಾರ.-ನಿರಾ. ೩]. ಕೌರವರು 
ವಿರಾಟನ ಉತ್ತರ ದಿಕ್ಬಿನ ಗೋವುಗಳನ್ನು ಆಕ್ರಮಿಸಿದಾಗ ಬೃಹನ್ನಳೆ ಸೈರಂಧ್ರಿ 
(ದ್ರೌಸದಿ)ಯ ಮೂಲಕ ಉತ್ತರಕುಮಾರನಿಗೆ ತನ್ನ ಸಾಮರ್ಥ್ಯವನ್ನು ತಿಳುಹಿ, 
ತಾನು ಅವನಿಗೆ ಸಾರಧಿಯಾಗಲು ಸಮ್ಮತಿಸಿ, ಉತ್ತರನ ಸಂಗಡ ಯುದ್ಧಕ್ಕೆ ಹೊರ 
ಟದ್ದು [ನಿರಾ. ೩೮]. 

ಬ್ರಹಸ್ಪತಿ. ಒಬ್ಬ ಮಹರ್ಷಿ. ಅಂಗಿರಸನೆಂಬ ಮುನಿಯ ಮಗ. ದೇವತೆಗಳ 
ಗುರು [ಭಾರ.-ಆದಿ. ೬೭. ಸೆಭಾ. ೧೧. ಅಶ್ವ. ೫]. ದೇವತೆಗಳು ಈತನನ್ನು ತಮ್ಮ 
ಆಚಾರ್ಯನಾಗಿರುವಂತೆ ವರಿಸಿ, ಬೇಡಿದ್ದು [ಭಾರ.-ವನ. ೨೨೦]. ಈತ ಅಗ್ನಿ 
ರೂಪವನ್ನು ಧರಿಸಿ ಲೋಕಗಳನ್ನು ಕಾಪಾಡಿದ್ದು [ವನ. ೨೬೧]. ಈತನ ಸಹೋದರಿ 
ಯಾದ ಬ್ರಹ್ಮನಾದಿನಿಯೆಂಬವಳು ಪ್ರಭಾಸನನ್ನು ಮದುವೆಯಾದಳು [ಭಾರ.-ಆದಿ, 
೬೭]. ಈತನ ಹೆಂಡತಿ ತಾರಾಜೀನಿ. ಈಕೆಯಲ್ಲಿ ಚಂದ್ರನಿಂದ ಬುಧ ಜನಿಸಿದ. 
ಬೃಹಸ್ಪ್ಸತಿಗೂ ಚಂದ್ರನಿಗೂ ನಿನಾದ [ಭಾಗ.-೯-೧೪. ಹೆರಿ.-೧-೨೫. ಪದ್ಮ-೫-೧೨. 
ಬ್ರ.-೯. ಮತ್ಸ್ಯ್ಯ.-5೩]. ತಾರೆಗೆ ಸುಭೆಯೆಂಬುದು ನಾಮಾಂತರ. ಬೃಹಸ್ಪತಿಗೆ 
ಚಾಂದ್ರಮಸಿಯೆಂಬ ಮತ್ತೊಬ್ಬ ಹೆಂಡತಿಯಲ್ಲಿ (ಚಂದ್ರನಿಂದ ಅಸಹೃತೆಯಾದ 
ತಾರೆಗೇ ಚಾಂದ್ರಮಸಿಯೆಂಬುದು ನಾಮಾಂತರವೆಂಬುದಾಗಿ ಭಾರತ ವ್ಯಾಖ್ಯಾಕರ್ತೃ 
ಗಳಾದ ಫೀಲಕಂಠಾಜಾರ್ಯರ ಅಭಿಪ್ರಾಯ) ಶಂಯು, ನಿಶ್ಚ್ಯವನ, ವಿಶ್ವಜಿತ್‌, 
ವಿಶ್ವಭುಕ್‌, ಬಡೆಬಾಗ್ನಿ, ಸ್ವಿಷ್ಟಕೃತರೆಂಬ ಆರು ಮಂದಿ ಪುತ್ರರೂ ಸ್ವಾಹಾಯೆಂಬ 
ಪುತ್ರಿಯೂ ಜನಿಸಿದರು [ಭಾರ.-ವನ. ೨೨೧]. ಕಚ ಈತನ ಮಗ. ಆದರೆ ಯಾವ 
ಪತ್ನಿಯಲ್ಲಿ ಜನಿಸಿದವನೆಂಬುದು ಮಾತ್ರ ಗೊತ್ತಾಗುವಂತಿಲ್ಲ [ಮತ್ಸ್ಯ್ಯ.-5೫ ಆದಿ. 
೬೦. ಅನು, ೬೫]. ಬೃಹಸ್ಪತಿ ತನ್ನ ಅಣ್ಣನಾದ ಉಚಥ್ಯ ಮುನಿಯ ಪತಿಯಾದ 


ಬ್ರಧ್ನಶ್ತ 421 ಬ್ರಹ್ಮ 


ಮಮತಾದೇನಿಯನ್ನು ಪರಿಗ್ರಹಿಸಿ ಭರದ್ವಾ ಜನೆಂಬ ಪುತ್ರನನ್ನು ಪಡೆದದ್ದು [ಭಾರ.- 
ಆದಿ. ೧೧೩. ಶಾಂತಿ. ೩೫೦. ಭಾಗ.-೯-೨೦, ಮತ್ಸ್ಯ.-೪೯]).  ನಹುನ ಇಂದ್ರನಾ 
ಗಿದ್ದಾಗ ಶಚೀದೇನಿಯೆನ್ನು ನಿರ್ಬಂಧವಡಿಸಿದ. ಬೃಹಸ್ಪತಿ ನಹುಷನನ್ನು ಅನರ್ಥಕ್ಕೆ 
ಗುರಿಮಾಡಿ ಶಚೀದೇನಿಯ ಪಾತಿವ್ರತ್ಯವನ್ನು ಕಾಪಾಡಿದ [ಭಾರ.-ಉದ್ಯೋ. ೧೧]. 
ಬೃಹಸ್ಪತಿ ಕೋಸಲ ದೇಶದ ಅರಸನಾದ ವಸುಮನಸನೆಂಬ ರಾಜನಿಗೆ ರಾಜಧರ್ಮ 
ಗಳನ್ನು ವಿವರಿಸಿದ್ದು [ಶಾಂತಿ. ೬೭]. ರಾಜಧರ್ಮ ವಿಷಯವಾಗಿ ಇಂದ್ರ ನೊಂದಿಗೆ 
ಸಂವಾದ [ಶಾಂತಿ. ೮೪]. ಈತ ಉಪರಿಚರವಸುವಿನಿ೦ಂದ ಯಜ ಮಾಡಿಸಿದ್ದು [ಶಾಂತಿ. 
೩೪೪]. ಯುಧಿಸ್ಮಿರನಿಗೆ ಧರ್ಮೊೋವದೇಶಮಾಡಿದ್ದು [ಅನು. ೧೭೩]. ಒಮ್ಮೆ 
ಶುಕ್ರಾಚಾರ್ಯ ಧೂಮವನ್ರತವೆಂಬ ತನಸ್ಸನ್ನು ಕೈಕೊಂಡು ಶಿವನನ್ನು ಕುರಿತು 
ತನಸ್ಸಿನಲ್ಲಿದ್ದಾಗ ಬೃಹಸ್ಪತಿ ಶುಕ್ರಾಚಾರ್ಯನ ರೂಪದಿಂದ ರಾಕ್ಸಸರಲ್ಲಿಗೆ ಹೋಗಿ, 
ತಾನೇ ಶುಕ್ರೆನೆಂದು ಹೇಳಿ ಅವರೊಂದಿಗೆ ಕಲೆತು ಅವರಿಗೆ ನಾಸ್ತಿ ಕವಾದವನ್ನು 
ಬೋಧಿಸಿ ಅವರನ್ನು ನಶನಡಿಸಿಕೊಂಡ. ಶುಕ್ರ ತಪಸ್ಸನ್ನು ಮುಗಿಸಿ ರಾಕ್ಸಸರಲ್ಲಿಗೆ 
ಬರಲಾಗಿ, ಅವರು ನಿಜವಾದ ಶುಕ್ರನನ್ನು ಗುರುತಿಸಜೆ ಬೃಹಸ್ಪತಿಯನ್ನೇ ಗೌರವಿಸಿ 
ದರು. ಕ್ರು ದ್ವನಾದ ಶುಕ್ರ ರಾಕ್ಷಸರಿಗೆ ತಿರನ್ಸಾರವುಂಟಾಗುವಂತೆ ಶಾಷನಿತ್ತ.. 
ಅದರಿಂದ ಸಂತುಷ್ಟನಾದ ಬೃಹಸ್ಪತಿ ತನ್ನ ಎತ್ತುಗಡಿ ಕೈಗೂಡಿದ್ದಕ್ಕೆ ಸಂತೋಷ 
ಪಟ್ಟು ಕಣ್ಮರೆಯಾಗಿ ಹೊರಟುಬಂದದ್ದು ಮುಂತಾಗಿ [ಮತ್ಸ್ಯ್ಯ.-೪೭]. ಬೃಹಸ್ಪತಿ 
ನೀತಿ [ಭಾರ.-ವನ. ೩೨]. 

ಬ್ರಧ್ದಶ್ವ-- ಒಬ್ಬ ಅರಸು. ಅಗಸ್ತ್ಯ ಮುನಿ ಒಮ್ಮೆ ಶ್ರುತರ್ವನೆಂಬ ರಾಜ 
ನಲ್ಲಿಗೆ ದ್ರವ್ಯಾಪೇಕ್ಷೆಯಿಂದ ಹೋದ. ಶ್ರುತರ್ವನಲ್ಲಿ ಹಣವಿರಲ್ಲಿವಾಗಿ ಶ್ರುತರ್ವ 
ಅಗಸ್ತ್ಯ ಮುನಿಯನ್ನು ಬ್ರಧ್ನಶ್ವನಲ್ಲಿಗೆ ಕರೆತಂದ. ಈತನಲ್ಲಿಯೂ ಸಾಕಾದಷ್ಟು 
ಹಣವಿರಲಿಲ್ಲ. ಬಳಿಕ ಬ್ರಧ್ದಶ್ವ ಅಗಸ್ತ್ಯ್ಯನನ್ನೂ ಶ್ರುತರ್ವನನ್ನೂ ಸಂಗಡ ಕರೆದು 
ಕೊಂಡು ತ್ರಸದಸ್ಯು ರಾಜನಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಲನ ಬಳಿಗೆ ಬಂದು ಅಗಸ್ತ_ A 
ನಿಗೆ ಹಣವನ್ನು ಕೊಡಿಸಿದ [ಭಾರ.-ವನ. ೯೬]. ನೋಡು--ಇಲ್ವಲ. 

ಬ್ರಹ್ಮ.--(1) ಗುಣತ್ರಯರಹಿತವೂ, ಉಪಾಧಿರಹಿತವೂ, ಪರಿಚ್ಛೇದಶೂನ್ಯವೂ 
ಎನಿಸಿ ಸಚ್ಚಿ ದಾನಂದಸ್ವರೂಪವೆನಿಸಿದ ಸರಾತ್ಸ್ರರವಸ್ತು. ವೇದಗಳಿಗೂ ಈ ಹೆಸರು 
ಸಲ್ಲುತ್ತದೆ. 

(11) ಪ್ರಸಂಚದ ಸೃಷ್ಟಿಕರ್ತನಾದ ಚತುರ್ಮುಖ. ನಿಷ್ಣುನಿನ ನಾಭಿನದ್ಮ 

ಸಂಭೂತ [ಭಾರ.-ಆದಿ. ೧. ವನ. ೨೭೪. ಶಾಂತಿ. ೩೫೭. ಭಾಗ.-೩-೮]. ಬ್ರಹ್ಮನಿಗೆ 
ಲೋಕದಲ್ಲಿ ದೇವಾಲಯ, ವೂಜೆ, ರಥೋತ್ಸವಾದಿಗಳು ಇಲ್ಲದಿರುವಂತೆ ಶಿವ 


ಬ್ರಹ 429 ಬ್ರಹ್ಮ 


ಬ್ರರ್ಹ ತ್ವಮರ್ಹಣಾಕಾಂಕ್ಲ್ಮೀ ಶಕೇಶತ್ವಂ ಸಮಾಸ್ಥಿತಃ | 
ನಾತಸ್ತೇ ಸತೃತಿರ್ಲೊೋಕೇ ಭೂಯಾತ್‌ ಸ್ಥಾನೋತ್ಸವಾದಿಕಂ ॥ 

[ಶಿವ.-ನಿಜ್ಯೇಶ್ವರಸಂ. ೭-೮]. 
ಹ್ಮ ತ್ರಿಮೂರ್ತಿಗಳಲ್ಲಿ ತಾನೇ ಸರ್ವಶ್ರೀಷ್ಮನೆಂಬುವಾಗಿ ಮರೆತು ವೇದಗಳನ್ನೂ 
೦ದಿಸಿ ಮಾತನಾಡಿದಾಗ, ಶಿವ ಮೈದೋರಿ, ಬ್ರಹ್ಮನಿಂದ ತಿರಸ್ಕೃತನಾಗಿ, ಭೈರವ 
ನ್ನು ಸೃಜಿಸಿ, ಆತನ ಮೂಲಕ ಬ್ರಹ್ಮನ ಐದನೆಯ ತಲೆಯನ್ನು ಕತ್ತರಿ 
ಸಿದ್ದು. ಭೈರನನಿಗೆ ಬ್ರಹ್ಮಹಕ್ಕೆ ಪ್ರಾಸ್ತ್ಯನಾದದ್ದು. ಬ್ರಹ್ಮಕನಾಲ ಭೈರವನ 
ಕೈಗೆ ಅಂಟಿಕೊಂಡಿದ್ದು. ಬ್ರಹ್ಮಹಕ್ಕೆ ಸ್ತ್ರೀ ರೂಪದಿಂದ ಜ್ಲೈರವನನ್ನು ಹಿಂಬಾಲಿ 
ಸಿದ್ದು. ಭೈರನ ಕಾಪಾಲಿಕನಾಗಿ ತಿರುಗುತ್ತಿದ್ದು, ವಿಷ್ಣುವನ್ನು ಸಂದರ್ಶಿಸಿದ್ದು. 
ಭೈರವ ಕಾಶೀ ಕ್ಷೇತ್ರವನ್ನು ಸೇರಿಜೊಡನೆಯೇ ಬ್ರಹ್ಮಹತ್ಯೆ ಹಾಹಾಕಾರಮಾಡುತ್ತ 
ಪಾತಾಳಕ್ಕೆ ಕುಸಿದುಬಿದ್ದದ್ದು. ಭೈರವ ಅಲ್ಲಿ ಮಿಂದಕೂಡಲೇ ಆತನ ಕೈಗೆ 
ಅಂಟಿಕೊಂಡಿದ್ದ ಕವಾಲ ಕಳಚಿಬಿದ್ದದ್ದು [ಶಿವ.-ರುದ್ರಸಂ. ಪ್ರಧಮಖಂ. ೭. ಶಿನ.- 
ಶತರುದ್ರ ಖಂ. ೮೯]... ಇಂದ್ರಜಿತ್ತ್ತು ಇಂದ್ರನನ್ನು ಸೆರೆಹಿಡಿದಿದ್ದಾಗ ಬ್ರಹ್ಮ 
ಅವನನ್ನು ಬಿಡಿಸಿದ್ದು [ರಾಮಾ.-ಉತ್ತ. ೨೯, ೩೦]. ಬ್ರಹ್ಮ ಅತ್ರಿ ಮುನಿಯ ಪತ್ನಿ 
ಯಾದ ಅನಸೂಯಾದೇವಿಯಲ್ಲಿ ಚಂದ್ರನಾಗಿ ಅವತರಿಸಿದ್ದು [ಭಾಗ.-೪-೧]. ಬ್ರಹ್ಮ 
ವಿಷ್ಣು ನಿನ ನಾಭಿಕಮಲದಿಂದ ಜನಿಸಿದ. ಹುಟ್ಟುವಾಗ ಒಂದೇ ಮುಖನಿತ್ತು. 
ಆಗ ಬ್ರಹ್ಮ ಆ ಕಮುಲಮಧ್ಯದಲ್ಲಿ ಕುಳಿತು ಶೂನ್ಯವಾಗಿರುವುದನ್ನು ಕಂಡು, ನಾಲ್ಕು 
ದಿಕ್ಕುಗಳನ್ನೂ ನೋಡಿ, ನಾಲ್ಕು ಮುಖಗಳನ್ನು ಪಡೆದ [ಭಾಗ.-೩-೮]. ಬ್ರಹ್ಮ ಶಿವ 
ನಿಂದ ಯೋಗಮಾಯೆಯಲ್ಲಿ ಜನಿಸಿದವ [ಲಿಂಗ.-೪೧]. ಬ್ರಹ್ಮನನ್ನು ವಿಷ್ಣು 
ಕಮಲದಲ್ಲಿ ಸೃಜಿಸಿದ [ಮತ್ಸ್ಯ.-೧೬೯]. ಅದೇ ಕಮಲದಲ್ಲಿ ಬ್ರಹ್ಮ ತನಸ್ಸು 
ಮಾಡುತ್ತಿದ್ದಾ ಗೆ ಮಧುಕೈಟಭರೆಂಬ ರಾಕ್ಚಸರು ಬ್ರಹ್ಮನನ್ನು ಕೊಲ್ಲಹೋದದ್ದು 
ಮುಂತಾಗಿ [ಮತ್ಸ್ಯ.-೧೭೦. ಭಾರ.-ವನ. ೨೦೩. ದೇ. ಭಾ.-೧-೪]. ಈತನಿಗೆ ಮರೀಚಿ, 
ಅತ್ರಿ, ಅಂಗಿರಸ್ಸು, ಪುಲಸ್ತ್ಯ, ಪುಲಹ, ಕ್ರತು ಎಂಬುದಾಗಿ ಆರು ಮಂದಿ 
ಮಾನಸಪುತ್ರರು [ಭಾರ.-ಆದಿ. ೬೬, ೬೭. ಭಾಗ.-೩-೧೨]. ವಾಲ್ಮೀಕಿ ರಾಮಾಯಣ 
ವನ್ನು ರಚಿಸುವುದಕ್ಕೆ ಮೊದಲು ಬ್ರಹ್ಮ ಅಲ್ಲಿಗೆ ಬಂದು ವಾಲ್ಮೀಕಿಗೆ ವರ 
ವನ್ನಿತ್ತು, ಅನುಗ್ರಹಿಸಿದ್ದು [ರಾಮಾ.-ಬಾಲ. ೨]. ಭಾರತನಿರ್ಮಾಣ ಕಾಲದಲ್ಲಿ 
ವ್ಯಾಸರಲ್ಲಿಗೆ ಬಂದದ್ದು. ವ್ಯಾಸರನ್ನೂ ಭಾರತವನ್ನೂ ಹೊಗಳಿದ್ದು (ಭಾರ.- 
ಆದಿ. ೧]. ಸೀತೆ ಅಗ್ನಿಪ್ರವೇಶಮಾಡಿದ ಕಾಲದಲ್ಲಿ ಆಕೆಯ ಚಾರಿತ್ರವನ್ನು ಹೊಗಳಿದ್ದು 
[ಭಾರೆ-ವನ. ೨೯೨. ರಾಮಾ.-ಯುದ್ಧ. ೧೨೦]. ತ್ರಿಪುರಸಂಹಾರ ಕಾಲದಲ್ಲಿ ಸರ 


(೫ 


೭೬. "ಚಿ 


ತ ಇಷ 423 ಬ್ರಹ್ಮತಿರೊ:ಸ್ಟ್ರ 


ಮೇಶ್ವರನಿಗೆ ಸಾರಧಿಯಾದದ್ದು [ಭಾಗ.-೭-೧೦, ೧೧. ಕಠ್ಡೆ. ೨೭. ಮತ್ಸ್ಯ್ಯ.-೧೩೦, 
೧೩೭, ೧೮೭]. ಬ್ರಹ್ಮ ಸಭಾನರ್ಣನ [ಸಭಾ. ೧೧. ಅಶ್ವ. ೧೦೭]. ಈತನಿಂದ ಭೃಗು, 
ಅಂಗಿರೆಸ್ಲು ಮೊದಲಾದ ಖುಸಿಗಳೆ ಉತ್ಪತ್ತಿ, [ಅನು. ೧೩೨]... ಬ್ರಹ್ಮಾಂಡ 
ಸೃಷ್ಟಿವರ್ಣನ [ಶಾಂತಿ. ೩೧೬. ಲಿಂಗೆ.-೩೩.. ಶಿವ.-ಕೋಟಿರುದ್ರ. ೧೭]. ಬ್ರಹ್ಮ 
ನಾರಾಯಣನನ್ನು ಹೊಗಳಿದ್ದು [ಭಾಗ.-೩-೯]. ಬ್ರಹ್ಮ ನಾರಾಯಣಸನಿಂದ ಭಾಗವತ 
ಕಥೆಯನ್ನು ಕೇಳಿದ್ದು [ಭಾಗ.-೨-೯]. 

ಬ್ರಹ್ಮ ಚಾರಿ.--ಮೊದಲನೆಯ ಆಶ್ರಮವನ್ನು ಕೈಕೊಂಡನ. ಬ್ರಹ್ಮಚಾರಿಯ 
ನಡೆವಳಿಗಳು ಮುಂತಾಗಿ [ಭಾರ.-ಆದಿ. ೮೫. ಶಾ೦ತಿ. ೧೮೯. ಅಶ್ವ ೪೬]. 


ಬ್ರಹ್ಮದತ್ತ (1) ಒಬ್ಬ ಅರಸು. ಚಂದ್ರ ವಂಶದ ಅಣುಹ ಅಥವಾ ನೀವ 
ರಾಜನಿಂದ, ಶುಕ ಮುನಿಯ ಮಗಳಾದ ಕೃತ್ತಿಯೆಂಬವಳಲ್ಲಿ ಜನಿಸಿದವ. ನೋಡು-- 


ಯಜಿನಿ [ಭಾರ.-ಶಾಂತಿ. ೧೩೯. ಮತ್ಸ್ಸ್ಯ.-೨೦, ೨೧]. ಈತ ದೇವಲ ಮುನಿ ಪುತ್ರಿ 
ಯಾದ ಸನ್ನತಿಯೆಂಬವಳನ್ನು ಮದುವೆಯಾಗಿದ್ದ. ನೋಡು--ನಾರ್ವಭ್‌ೌ್‌ಮ [ಹೆರಿ.- 
೧, 3೩]. ಇನ ಕಾಂಪಿಲ್ಯ ನಗರದಲ್ಲಿ ರಾಜ್ಯಭಾರಮಾಡುತ್ತಿದ್ದ.  ನೋಡು- 
ಕುಶನಾಭ, ಚೂಲಿ [ರಾಮಾ.-ಬಾಲ. ೩೨, ೩೩. ಭಾರ.-ಸಭಾ. ೮]. 

(11) ಸಾಲ್ವ ದೇಶದ ಅರಸು. ಕಾಶಿ ರಾಜನ ಪುತ್ರಿಯರಾದ ಅಂಬಾ, ಅಂಬಿಕಾ, 
ಅಂಬಾಲಿಕೆಯರನ್ನು ಭೀಷ್ಮ ಸ್ವಯಂವರಮಂಓಟಪದಿ೦ದ ಅಸಹೆರಿಸಿಕೊಂಡು ಹೋಗು 
ತ್ರಿದ್ಹಾಗ, ಭೀಷ್ಮನನ್ನು ಇದಿರಿಸಿ ನೋತ [ಭಾರ.-ಆದಿ. ೧೦೯]. ಅಂಬೆ ಈತ 
ನನ್ನು ವರಿಸಿದ್ದ ಕಾರಣ, ತನ್ನ ಅಭಿಪ್ರಾಯವನ್ನು ಭೀಷ್ಮನಿಗೆ ತಿಳುಹಿ, ಆತನ 
ಅನುಮತಿಯಂತೆ ಬ್ರಹ್ಮದತ್ತ,ನಲ್ಲಿಗೆ ಬಂದು ಅವನಿಂದಲೂ ತಿರಸ್ಕೃತೆಯಾದದ್ದು 
ಮುಂತಾಗಿ [ಭಾರ.-ಆದಿ. ೧೦೯, ೧೭೪, ೧೭೫]. ಇವ ಶಿಶುವಾಲನ ಮಿತ್ರ. ಕೃಷ್ಣ 
ಶಿಶುವಾಲನನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳುವು ದಕ್ಕಾಗಿ, ಕೃಷ್ಣ ಹಸಿ_ನಾವತಿ 
ಯಲ್ಲಿರುವಾಗಲೇ ಇನ ದ್ವಾರಕೆಯನ್ನು ಮುತ್ತಿ, ಅನಿರುದ್ಧನ ಸಂಗಡ ಯುದ್ಧ 
ಮಾಡುತ್ತಿದ್ದಾಗ ಕೃಷ್ಣ, ಹೆಸಿ_ನಾವತಿಯಿಂದ ಬಂದು ಇವನನ್ನು ಕೊಂದ. 
ನೋಡು--ಸಾಲ್ವ (ಭಾಗ.-೧೦-೭೬, ೭೭. ಭಾರ.-ವನ. ೨೨]. 

ಬ್ರಹ್ಮಶಿರೋಸ್ಟ್ರ.--ಬಹ್ಮಾಸ್ತ್ರ. ಇದನ್ನು ಪ್ರಯೋಗಿಸುವ ರೀತಿ, ನಿಯೆಮ 
ಗಳು ಮುಂತಾಗಿ [ಭಾರ.-ಆದಿ.- ೧೫೧]. ಅರ್ಜುನ ಭಾರತ ಯುದ್ಧದ ಹದಿನೈದ 
ನೆಯ ದಿನದ ಯುದ್ಧದಲ್ಲಿ ಅಶ್ವತಾ ಇಮನೊಂದಿಗೆ ಯುದ್ಧಮಾಡುವಾಗ ಇದನ್ನು 
ಪ್ರಯೋಗಿಸಿದ; ಅಶ್ವತ್ಥಾಮ ಓಡಿಹೋದ. ಆಗ ಅರ್ಜುನ ಕೃಷ್ಣನ ಮಾಕಿನಂತೆ 
ಅದನ್ನು ಉಪಸಂಹರಿಸಿದ [ಭಾರ.-ದ್ರೋ. ೨೦೨]. ಸೌಪಿ,ಕವಧಾನಂತರ ಅರ್ಜುನ 
ನಿಗೂ ಅಶ್ವತ್ಥಾಮುನಿಗೂ ಯುದ್ಧವಾದಾಗ ಇಬ್ಬರೂ ಅದನ್ನು ಪ್ರಯೋಗಿಸಿದರು. 


ಬ್ರಹ್ಮಸರೋವರ 424 ಬ್ರಾಹ್ಮಣ 


ಕೃಷ್ಣಾದಿಗಳ ಮಾತಿನಂತೆ ಅರ್ಜುನ ಅದನ್ನು ಹಿಂದಕ್ಕೆ ತೆಗೆದುಕೊಂಡ. ಜಿತೇಂದ್ರಿಯ 
ನಲ್ಲದ ಅಶ್ವತ್ಥಾಮನಿಗೆ ಅದು ಸಾಧ್ಯವಾಗಲಿಲ್ಲವಾಗಿ ಆ ಅಸ್ತ್ರ ಉತ್ತರೆಯ ಗರ್ಭ 
ವನ್ನು ಸುಟ್ಟಿತು [ಸೌಪ್ತಿ. ೧೩, ೧೪]. 

ಬ್ರಹ್ಮ ಸಕೋನರ.-ಒಂದು ತೀರ್ಥ. ಗಯರಾಜ ಇದರ ಬಳಿ ಯಜ್ಞ 
ಮಾಡಿದ [ಭಾರ.-ವನ. ೮೨, ೯೩]. 

ಬ್ರಹ್ಮ ಹತ್ಕಾ.- ಇದರ ವರ್ಣನೆ [ಶಾಂತಿ. 3೮೮]. ಜನಮೇಜಯನಿಗೆ ಬ್ರಹ್ಮ 
ಹತ್ಯೆ ಬಂದದ್ದು. ಅದಕ್ಕಾಗಿ ಶೌನಕ ಮುನಿಯಿಂದ ಅಶ್ವಮೇಧಯಾಗ ಮಾಡಿಸಿದ್ದು 
[ಶಾಂತಿ. ೧೪೯-೧೫೧]. ವೃತ್ರಾಸುರನನ್ನು ಕೊಂದು ಇಂದ್ರ ಬ್ರಹ್ಮಹತ್ಯೆಗೆ ಗುರಿ 
ಯಾಗಿ ಅದನ್ನು ಹೋಗಲಾಡಿಸಿಕೊಂಡದ್ದು [ಭಾರ.-ಉ. ೯, ೧೦. ಶಾಂತಿ. ೨೮೮. 
ಭಾಗ.-೬-೮]. ವೈಶಂವಾಯನನಿಗೆ ಬ್ರಹ್ಮಣೆತ್ಯಾವ್ರಾಪಿ, [ಅನು. ೯]. ಯಾಜ್ಞವಲ್ಯ್ಯ 
ರಿಗೆ ಬ್ರಹ್ಮಕತ್ಯೆ ಬಂದದ್ದು [ಭಾಗ.-೧೨-೬]. ಬ್ರಹ್ಮ ಇಂದ್ರನ ಬ್ರಹ್ಮಹತ್ಯಾನಾಸ 
ವನ್ನು ವಿಭಾಗಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಇರಿಸಿದ್ದು [ಶಾಂತಿ. ೨೨೮]. ಬ್ರಹ್ಮ 
ಹತ್ಯೆಗೆ ಸಮಾನಗಳಾದ ವಾನಗಳು [ಭಾರ.-ಅನು. ೬೦]. ಬ್ರಹ್ಮಹತ್ಯಾವ್ರಾಯಶ್ಚಿತ್ವ 
[ಭಾರ.-ಅನು. ೬೦]. 

ಬ್ರಹ್ಮಸಾನರ್ಚ್ಹಿ.--ಮುಂದೆ ನಡೆಯುವ ಹೆತ್ತ್ಯನೆಯ ಮನ್ವಂತರದ ಅಧಿಸತಿ. 
ಈತನಿಗೆ ಭೌಮ್ಯನೆಂಬುದು ನಾಮಾಂತರ, ಆ ಕಾಲದಲ್ಲಿ ಸ್ವರ್ಗದಲ್ಲಿ ಶಂಭು 
ವೆಂಬ ಇಂದ್ರನೂ ಆತನ ಸಹಾಯಕ್ಕೆ ವಿಸ್ವಕ್ಸೇನನೆಂಬ ನಿಷ್ಣುವೂ ಅವತರಿಸುವರು 
[ಭಾಗ.-೮-೧೩]. 

ಬ ಶ್ರಹ್ಮಾವರ್ತ.--ಒಂದು ದೇಶ. ಮೊದಲು ಸ್ವಾಯಂಭುವ ಮನುವಿನ ರಾಜ 
ಧಾನಿ. ಸರಸ್ವತಿ ಮತ್ತು ದೃಷದ್ವತೀ ನದಿಗಳ ಮಧ್ಯದಲ್ಲಿರುವ ಪ್ರದೇಶ. ನೋಡು-- 
ಬರ್ಹಿಷ್ಮತಿ [ಭಾರ.-ವನ. ೮೧-೮೨], 

ಬ್ರಾಹ್ಮ ಣ.--ನಾಲ್ಕು ವರ್ಣಗಳಲ್ಲಿ ಮೊದಲನೆಯವ. ಅವನ ಲಕ್ಷ್ಮಣ [ಭಾರ.- 
ವನ. ೧೮೨, ೨೦೯, ಶಾಂತಿ. ೬೧, ೧೮೭]. ಅವನ ಹೃದಯ ಬೆಣ್ಣೆಯಂಥಾದ್ದು, 
ಮಾತು ತೀಕ್ಷ್ಮ [ಆದಿ. ೩), ಬ್ರಾಹ್ಮಣಮಹಿನೆ [ನನ.-೧೮೭, ೧೮೮, ೧೯೫, ೨೧೪. 
ಶಾಂತಿ. ೭೨, ೩೫೧. ಅನು. ೬೮-೭೧, ೯೪, ೯೬, ೨೫೬, ೨೫೭. ಅಶ್ವ. ೯೮, ೯೯. 
ಭಾಗ.-೩-೧೬]. ಬ್ರಾಹ್ಮಣನನ್ನು ಕೊಲ್ಲಬಾರದು [ಆದಿ. ೨೮, ೬೦೪]. ಅವನನ್ನು 
ಮನ್ನಿಸಿದ ಫಲ [ನನ. ೨೦೩], ಆಕಳು ಅವನಿಗೆ ಸಮಾನವಾದ ಬೆಲೆ [ಅನು. ೮೬]. 
ಅವನ ಸ್ವತ್ತನ್ನು ಅಸಹರಿಸಬಾರದು [ಅನು. ೧೦೫, ೧೫೮]. ಬ್ರಾಹ್ಮಣತ್ವ ಕರ್ಮ 
ದಿಂದ ಹೊಂದಶಕ್ಕದ್ದು [ಅನು. ೨೧೭]. ಬ್ರಾಹ್ಮಣ ರಾಕ್ಷಸ ಸಂವಾದ [ಅನು. 


ಭಗ 425 ಭಗವಂತೆ 


೧೮೭]. ಬ್ರಾಹ್ಮಣ ಜನಕ ಸಂವಾದ [ಅಶ್ವ. ೩೩]. ಬ್ರಾಹ್ಮಣ ವೂಜಾರ್ಹ [ಅನು. 
೨೧೫, ೨೫೬), 


ಭ 


f) 


ಭಗ.--ಸ್ವಾಯಂಭುವ ಮನ್ವಂತರದಲ್ಲಿ ದ್ಹಾದಶಾದಿತ್ಯರಲ್ಲಿ ಒಬ್ಬ. ಈತ 
ದಕ ಮಾಡಿದ ನಿರೀಶ್ವರ ಯಾಗಕ್ಕೆ ಹೋಗಿದ್ದು, ನೀರಭದ್ರನಿಂದ ಕಣ್ಣುಗಳನ್ನು 
ಹೋಗಲಾಡಿಸಿಕೊಂಡ. ಈತ ಆ ಮನ್ತಂತರದಲ್ಲಿ ವುಷ್ಯಮಾಸದ ಅಧಿವತಿಯಾಗಿದ್ದ 
[ಭಾಗ.-೪-೫]. 

ಭೆಗೆದತ್ತೆ.- ನರಕಾಸುರನ ಮಗ. ವ್ರಾಗ್‌ಜ್ಯೋತಿಷ ನಗರದಲ್ಲಿ ರಾಜ್ಯಭಾರ 
ಮಾಡುತ್ತಿ, ದ್ದ. ಇವನಿಗೆ ಕೃತವ್ರ ಜ್ಞ, ವಜ್ರದತ್ತರೆಂಬ ಇಬ್ಬರು ವುತ್ರರು. 
ವಜ್ರದತ ಗೆ ಯಜ್ಞ ದೆತ್ತನೆಂಬುದು ನಾಮಾ೦ತರ [ಭಾರ.-ಆದಿ. ೨೧. ಸಭಾ. 
೧೦, ೧೪, ೨೭, ದ್ರೋಣ. 8೯], ಪಾಂಡವರ ರಾಜನೂಯಯಾಗ ಸಮಯದಲ್ಲಿ 
ಅರ್ಜುನನನ್ನು ಇದಿರಿಸಿ ಸೋತು ಕಪ್ಪವನ್ನು ಕೊಟ್ಟ [ನಭಾ. ೨೭]. ಕರ್ಣ 
ದಿಗ್ವಿಜಯಕ್ಕೆ ಹೊರಟಿದ್ದಾಗ ಭಗದತ್ತ ಆತನನ್ನು ಇದಿರಿಸಿ ಸೋತ [ಭಾರ.-ವನ. 
೨೫೫]. ಭಾರತ ಯುದ್ಧ ದಲ್ಲಿ ಈತ ದುರ್ಯೋಧನನ ಪರವಾಗಿ ಹೋರಾಡಿದ [ಭಾರ.- 
ಉ. ೧೯]. ಭಗದತ್ತ್ತನ ವರಾಕ್ರಮವರ್ಣನೆ [ಭೀ. ೬೪, ೯೫. ದ್ರೋ. ೨೬], ಭೀಮ 
ನೊಂದಿಗೆ ಯುದ್ಧ [ದ್ರೋ. ೨೬]. ಹನ್ನೆರಡನೆಯ ದಿವಸದ ಯುದ್ಧದಲ್ಲಿ ಭಗದತ್ತ, 
ಅರ್ಜುನನೊಂದಿಗೆ ಯುದ್ಧಮಾಡಹೋಗಿ, ವೈಷ್ಣ ವಾಸ್ತ್ರವನ್ನು ಪ್ರಯೋಗಿಸಿ, ಆ 

ವ್ಯರ್ಧವಾಗಲು ಕ್ರೋಧಾಂಧನಾಗಿ, ಮರಳಿ ಅರ್ಜುನನ ಸಂಗಡ ಯುದ್ಧ 

ಮಾಡಿ, ಆತನಿಂದಲೇ ಮಡಿದ [ಭಾರ.-ದ್ರೋ. ೨೬, ೨೮, ೨೯], ಇವನ ಹಿರಿಯ 
ಮಗನಾದ ಕೃತಪ್ರಜ ಸ ಹೆದಿಸೈದನೆಯ ದಿನದ ಯುದ್ಧದಲ್ಲಿ ನಕುಲನಿಂದ ಮಡಿದ 
[ಕರ್ಣ. ೨]. ಇವನ ಎರಡನೆಯ ಮಗನಾದ ವಜ್ರದತ್ತ್ನ (ಯಜ್ಞ ದತ್ತ) 
ಪಾಂಡವರ ಅಶ್ವಮೇಥಕ್ಕೆ ಮೊದಲು ದಿಗ್ವಿಜಯಕ್ಕೆ ಹೊರಟದ್ದ ಅರ್ಜುನನೊಂದಿಗೆ 
ಯುದ್ಧಮಾಡಿ ಸೋತು, ಕಪ್ಪವನ್ನು ಕೊಟ್ಟ [ಭಾರ.-ಅಶ್ವ. ೭೫]. 

ಭಗವನ್ತ .ಶ್ರೀಮನ್ಮಾರಾಯಣ. ಭಗವದ್ದಿಷಯಕ ಜ್ಞಾನವನ್ನು ಸಂವಾ 
ದಿಸುವ ಬಗೆ [ಉದ್ಯೋ, ೬೮]. ಭಗವಂತನ ನಾಮನಿರ್ವಚನ [ಉದ್ಯೋ. ೬೯]. 
ಭಗವದ್ಭಕ್ತ್ತ ಲಕ್ಷ್ಮಣ [ಅಶ್ವ. ೧೧೮]. ಭಗವನ್ಮಹಿಮ ವರ್ಣನ [ಶಾಂತಿ. ೨೧೧, 
೩೫೪. ಭಾಗ.-೩-೧೫, ೪-೭, ೪-೨೪]... ಭಗವಂತನನ್ನು ಸ್ಮರಿಸುವ ರೀತಿ [ಶಾಂತಿ, 
೨೧೦. ಭಾಗ.-೩-೨೮]. 


ಭಗಿಃರಧ 426 ಭಂಗಾಸ್ತನ 


ಭಗೀರಥೆ.-ಒಬ್ಬ ಅರಸು. ಇಕ್ಸ್ಟ್ಟಾಕು ವಂಶದ ದಿಲೀಪನ ಮಗ. ಜಿತೇಂದ್ರಿಯ. 
ಮಹಾ ಸಾಹಸಿ, ತನ್ನ ಅಜ್ಜಂದಿರಾದ ೬೦ ಸಾವಿರ ಮಂದಿ ಸಗರನ ಮಕ್ಕಳಿಗೆ 
ಸದ್ಗತಿಯನ್ನುಂಟುಮಾಡುವುದಕ್ಕಾಗಿ, ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ದೇವ 
ಲೋಕದಿಂದ ಗಂಗೆಯನ್ನು ತಂದ [ರಾಮಾ.-ಬಾಲ. ೪೨, ೪೩. ಭಾರ.-ಆದಿ. ೨೦೧. 
ನನ. ೧೦೭. ಸಭಾ. ೮. ವಿರಾ. ೫೩]. ಈತನಿಗೆ ಹಂಸಿಯೆಂಬ ಮಗಳಿದ್ದಳು. ಇವ 
ಳನ್ನು ಕೌತ್ಸ ಮುನಿ ಮದುವೆಯಾದ [ಭಾರ.-ಅನು. ೨೦೦]. ನಾರದ ಭಗೀರಧನ 
ಚರಿತ್ರೆಯನ್ನು ಸೈಂಜಯನಿಗೆ ಹೇಳಿದ್ದು [ದ್ರೋ. ೬೦]. ಶ್ರಿ ಕೃಷ್ಣ ಭಗೀರಧನ 
ಕಥೆಯನ್ನು ಯುಧಿಷ್ಠಿರನಿಗೆ ಹೇಳಿದ್ದು [ಭಾರ.-ಶಾಂತಿ. ೨೮. ನಾಯು.-೮೮]. 
ಭಗೀರಧ ವಂಶನರ್ಣನ [ಹರಿ.-೧-೧೫].  ಧರ್ಮಸ್ತ್ವರೂಸ ಮತ್ತ್ತು ಅನುಷ್ಕಾನದ 
ವಿಷಯವಾಗಿ ಭಗೀರಥ ಬ್ರಹ್ಮನೊಂದಿಗೆ ಸಂವಾದಮಾಡಿದ್ದು [ಭಾರ.-ಅನು. ೧೬೦]. 

ಭಜ್ಞಾಸ್ವನ.-ಒಬ್ಬ ರಾಜರ್ಷಿ. ಪುತ್ರಸಂತಾನಾರ್ಥವಾಗಿ ಯಜ್ಞಮಾಡಿ 
ನೂರು ಮಂದಿ ಮಕ್ಕಳನ್ನು ನಡೆದ. ಆದರೆ ಈತ ಯಜ ಮಾಡಿದ್ದನ್ನು ಕಂಡು 
ಇಂದ್ರನಿಗೆ ಇನನ ಮೇಲೆ ಅಸೂಯೆ ಹುಟ್ಟಿತು. ಭಂಗಾಸ್ವನ ಒಮ್ಮೆ ಬೇಟಿಗೆ 
ಹೋಗಿದ್ದಾಗ ಇಂದ್ರ ಇವನನ್ನು ಮರುಳುಗೊಳಿಸಿದ. ಭಂಗಾಸ್ವನ ಬಾಯಾರಿಕೆ 
ಯಿಂದ ಬಳಲಿ ಒಂದು ಕೊಳದಲ್ಲಿ ಇಳಿದು ಹೆಂಗಸಾದ. ಬಳಿಕ ಭಂಗಾಸ್ತನ 
ಖಿನ್ನನಾಗಿ ತನ್ನ ಪರಿವಾರವನ್ನೆಲ್ಲ ಪಟ್ಟಣಕ್ಕೆ ಕಳುಹಿ, ತಾನು ಅಲ್ಲಿಯೇ ಒಬ್ಬ 
ಮುನಿಯನ್ನು ಮದುವೆಯಾಗಿ ಅನೇಕ ಮಂದಿ ಮಕ್ಕಳನ್ನು ಸಡೆದು ಆ ಮಕ್ಕಳನ್ನೆಲ್ಲ 
ತನ್ನ ಪಟ್ಟಣಕ್ಕೆ ಕಳುಹಿದ. ತಾನು ಗಂಡಸಾಗಿದ್ದಾಗ ಪಡೆದ ಮಕ್ಕಳು ಈ 
ಮಕ್ಕಳೊಂದಿಗೆ ಕಲೆತು ಅನ್ಯೋನ್ಯವಾಗಿದ್ದರು. ಇಷ್ಟರಲ್ಲಿ ಇಂದ್ರ ಆ ಇತ್ತಂಡದ 
ಮಕ್ಕಳಿಗೂ ಕಲಹವನ್ನು ತಂದೊಡ್ಡಲಾಗಿ, ಅವರೆಲ್ಲರೂ ಯುದ್ಧಮಾಡಿ ಇತ್ತಂ೦ಡ 
ದವರೂ ಮಡಿದರು. ಆಗ ಕಾಡಿನಲ್ಲಿ ಹೆಂಗಸಾಗಿದ್ದ ಅರಸು ಪಟ್ಟಣಕ್ಕೆ ಹೋಗಿ 
ತನ್ನ ಮಕ್ಕಳು ಮಡಿದುದಕ್ಕಾಗಿ ಬಹಳವಾಗಿ ಮರುಗುತ್ತಒಿದ್ದ. ಆಗ ಇಂದ್ರ 
ಬ್ರಾಹ್ಮಣರೂಪದಿಂದ ಅನನಲ್ಲಿಗೆ ಬಂದು, ಹೆಂಗಸಾಗಿದ್ದ ಭಂಗಾಸ್ಪನನನ್ನು ಕಂಡು 
—ಹಾಗೆ ದುಃಖಿಸಲು ಕಾರಣವೇನೆಂದು ಕೇಳಲಾಗಿ, ಭಂಗಾಸ್ವನ "" ನನ್ನ ಮಕ್ಕಳು 
ಮಡಿದುದಕ್ಕಾಗಿ ಶೋಕಿಸುವೆ. ದಯೆಮಾಡಿ ನನ್ನ ಮಕ್ಕಳನ್ನು ಬದುಕಿಸಿಕೊಡು '' 
ಎಂದು ಬೇಡಿದ. ಆಗ ಬ್ರಾಹ್ಮಣರೂಪದಿಂದಿದ್ದ ಇಂದ್ರ ಯಾವ ಮಕ್ಕಳನ್ನು 
ಬದುಕಿಸಿಕೊಡಬೇಕೆಂದು ಕೇಳಲಾಗಿ, ಭಂಗಾಸ್ವನ "" ಗಂಡಸರಿಗಿಂತಲೂ ಹೆಂಗಸ 
ರಿಗೇ ಮಕ್ಕಳ ಮೇಲೆ ಮಮತೆ ಹೆಚ್ಚು. ನಾನು ಹೆಂಗಸಾಗಿದ್ದು ಪಡೆದ ಮಕ್ಕಳನ್ನೇ 
ಬದುಕಿಸಿಕೊಡು '' ಎಂದು ಬೇಡಲಾಗಿ, ಇಂದ್ರ ಮೈಜೋರಿ ಇತ್ತಂಡದ ಮಕ್ಕ 
ಳನ್ನೂ ಬದುಕಿಸಿ, ಭಂಗಾಸ್ವನನಿಗೆ ಪುರುಸಶ್ಚವನ್ನೂ ಅನುಗ್ರಹಿಸಿದ. ಆದರೆ 


ಭದ್ರವತೀ 427 ಭರಣಿ 


ಭಂಗಾಸ್ವನ ತಾನು ಸ್ತ್ರೀ ರೂಸದಿಂದಲೇ ಇದ್ದು ಭೋಗಪಡಲೆಳಸಿ, ಪ್ರಂಸ್ತ, ಎನನ್ನು 
ಕೈಕೊಳ್ಳ ಲಿ, [ಭಾರ.-ಅನು. ೩೪]. 

ಭದ್ರವತೀ,--ಅಭಿಮನ್ಯುವಿನ ಮಗನಾದ ವರೀಕ್ಷಿದ್ರಾಜನ ಹೆಂಡತಿ. ಜನಮೇ 
ಜಯನನ್ನು ಹೆತ್ತುವಳು [ಭಾರ.-ಆದಿ. ೬೩]. 

ಭದ್ರಾ.--(1) ಚಂದ್ರನ ಮಗಳು. ಈಕೆ ಅಂಗಿರಸನ ಮಗನೂ ಬೃಹಸ್ಪತಿಯ 
ಸಹೋದರನೂ ಭು ಉಚಧ್ಯ ಮಹರ್ಷಿಯನ್ನು ಮದುವೆಯಾದಳು [ಭಾರ.- 


ಅತು. ೨೫೯]. gE 4k. ಅಸಹರಿಸಲಾಗಿ ಉಚಧ್ಯ ವರುಣನ ಮೇಲಣ 
ನೇಡನು ಹಕಕ ಎಚ ಸಮುದ್ರವನ್ನು ಶೋಷಿಸಿದ. ನೋಡು-ಉಚ್ಯೆ 
[ಅ ಜು ೨೫೯]. 


(1) ಕುಬೇರನ ಹೆಂಡತಿ [ಭಾರ.-ಆದಿ. ೨೧೬]. 

(111) ವಸುದೇವನ ಪತ್ನಿಯರಲ್ಲಿ ಒಬ್ಬಳು ಭಾರ.-ಮೌಸೆ. ೮. ಭಾಗ.-೯- 
೨೪. ಹರಿ.-೧-೩೫] 

(iv) ಶ್ರೀ ಕೃಷ್ಣನ ಅಷ್ಟಮಹಿಸಿಯರಲ್ಲಿ ಒಬ್ಬಳು. ಈಕೆ ಕೇಕಯ ದೇಶಾಧಿ 
ನತಿಯಾದ ಧೃಷ್ಠ ಕೇತುನಿನಿಂದ, ಕೃಷ್ಣನ ಸೋದರತ್ತೊಯಾದೆ ಶ್ರುತಕೀರ್ತಿೀಯೆಂಬವ 
ಳಲ್ಲಿ ಜನಿಸಿದವಳು [ಭಾಗ -೧೦, ೫೬-೫೮. ವಿಷ್ಣು.-೫-೨೮], 

(v) ಕಕ ಕ್ಸೀವಂತನೆಂಬ ಮುನಿಯ ಜಗ ಈಳಿ ವೂರು ವಂಶದ ನ್ಯಷಿ ತಾ 
ರಾಜನನ್ನು pe ಸಾಲ್ವ, ಮದ್ರ, ಮೊದಲಾದ ಏಳು ಮಂದಿ ಪುತ್ರರನ 
ಹೆತ್ತಳು [ಭಾರ.-ಆದಿ. ೧೨೭]. 

ಭದ್ರಾವತಿ.--ಯೌವನಾಶ್ಚ ರಾಜನ ರಾಜಧಾನಿ. ವಾಂಡವರ ಅಶ್ವಮೇಥಕ್ಕೆ 
ಮೊದಲು ಭೀಮ ಅಶ್ವಮೇಧಯೋಗ್ಯವಾದ ಕುದುರೆಯನ್ನು ತರುವುದಕ್ಕಾಗಿ ಇಲ್ಲಿಗೆ 
ಬಂದಿದ್ದ. ನೋಡು ಯ್‌್‌ವನಾಶ್ವ. 

ಭದ್ರಾಶ್ವ-. -(1) ಪ್ರಿಯನ್ರತ ರಾಜನ ಮಗನಾದ ಆಗ್ನೀಧ್ರನಿಂದ ಪೂರ್ವ ಚಿತಿ, 
ಯೆಂಬ ಅಪ್ಸರಸಿಯಲ್ಲಿ ಜನಿಸಿದ ಒಂಬತ್ತು ಮಂದಿ ಪುತ್ರರಲ್ಲಿ ಒಬ್ಬ. ನೋಡು-- 
ಆಗ್ನೀದ್ರ. 

(11) ಒಂದು ದೇಶ ಭಾಗ. ಆಗ್ನೀಧ್ರನ ತರುವಾಯ WR ಭದ್ರಾ 
ಪಾಲಿಸಿದ ಭೂ ಭಾಗಕ್ಕೆ ಈ ಹೆಸರು ಬಂದಿತು [ಭಾರ.-ಭೀ. ೬). ಈ ಭದ್ರಾ 
ಖಂಡ ಪುಣ್ಯಶಾಲಿಗಳ ಭೋಗಸಾ ಎನವಾಗಿದೆ [ಭಾರ.-ಅನು. ೨೪೦]. 

(111) ಕುವಲಾಶ್ವನ ಮಗ. ನೋಡು ಕುವಲಾಶ್ವ [ವನ.-5೦೭]. 

ಭರಣಿ.--(1 ದಕ್ಷನ ಮಗಳು. ಚಂದ್ರನ ಹೆಂಡತಿ. 


ಶ್ವ 
ಉಲ 


ಶ್ವ 
ಶ್ವ 


ಭರತೆ 428 ಭರತೆ 


(11) ಇನುತ್ತ್ವೇಳು ನಕ್ಸತ್ರಗಳಲ್ಲಿ ಒಂದು [ಭಾರ.-ಆದಿ. ೬೭. ನಿಷ್ಣು.- 

೧-೧೫]. 

ಭೆರತ.--(1) ಖುಸಭ ದೇವನಿಂದ ಜಯಂತಿಯೆಂಬವಳಲ್ಲಿ ಜನಿಸಿದ ಹಿರಿಯ 
ಮಗ. ಇವ ಪಂಚಜನಿಯೆಂಬವಳನ್ನು ಮದುವೆಯಾಗಿ ಸುಮತಿ, ರಾಷ್ಟ್ರಭ್ಸೃತ್‌, 
ಸುದರ್ಶನ, ಆವರಣ, ಧೂಮ್ರ ಕೇತುಗಳೆಂಬ ಐವರು ವುತ್ರರನ್ನು ವಡೆದ. ಇವ 
ವಾಲಿಸಿದ ದೇಶಕ್ಕೆ ಅಜನಾಭವರ್ಷ ಅಧವಾ ಭರತಖಂಡವೆಂದು ಹೆಸರಾಯಿತು 
[ನಿಷ್ಣು.-೨-೩. ಭಾಗ.-೧-೧೭, ೫-೫). 

(11) ವೂರು ನಂಶದ ಇಲಿಲ ರಾಜನ ಮಗನಾದ ದುಷ್ಯಂತನಿಂದ ಶಕುಂತಲೆ 
ಯಲ್ಲಿ ಜನಿಸಿದವ. ಇವನ ವಿದರ್ಭ ರಾಜಪುತ್ರಿಯರು ಮೂವರನ್ನೂ ಮದುವೆ 
ಯಾಗಿದ್ದ ಅವರಲ್ಲಿ ಸುನ್ತೆಯೆಂಬವಳು ಮುಖ್ಯಳು [ಆದಿ. ೬೩, ೮೮. ವಿರಾ. ೫೩]. 
ಭರತನ ಉತ್ಪತ್ತಿ, ಕಥೆ. ಅನನಿಗೆ ಸರ್ವದಮನನೆಂಬುದು ನಾಮಾಂತರ [ಭಾರ.- 
ಆದಿ. ೯೫]. ಭರತನ ರಾಜ್ಯಾಭಿಷೇಕ [ಭಾರ.-ಆದಿ. ೧೦೦]. ಭರತ ಚರಿತ್ರವಠ್ಚನ 
[ಭಾರ.-ಆದಿ. ೧೦೧. ದ್ರೋ. ೬೮. ಶಾ೦. ೨೮]. ಭರತ ದೀರ್ಫತಮನೆಂಬ ಮುನಿ 
ಯನ್ನು ಪುರೋಹಿತನನ್ನಾಗಿಟ್ಟುಕೊಂಡು ಗಂಗಾ ತೀರದಲ್ಲಿ ೫೫ ಅಶ್ವಮೇಧ 
ಗಳನ್ನೂ ಅಂತೆಯೇ ಯಮುನೆಯ ದಡದಲ್ಲಿ ೨೮ ಅಶ್ವಮೇಧಗಳನ್ನೂ ಮಾಡಿದ. ಬಳಿಕ 
ಈತನಿಗೆ ಮೂವರು ವತ್ಲಿಯರಲ್ಲಿಯೂ ವುತ್ರರಾದರು. ಒಬ್ಬರಾದರೂ ಭರತನನ್ನು 
ಹೋಲತಕ್ಕವರಾಗಿರಲಿಲ್ಲ. ಈ ಮಾತನ್ನು ಪತಿಯ ಮೂಲಕ ತಿಳಿದ ಆ ಮೂವರೂ 
ತಮ್ಮ ಪುತ್ರರನ್ನು ಕೊಂದ ಕಾರಣ ವಂಶವೇ ನಿಂತುಹೋಗುವ ಗತಿ ಬಂತು. ಆಗ 
ದೇವತೆಗಳು ಭರದ್ವಾಜನನ್ನು ಭರತನಿಗೆ ಸಾಕುಕೊಟ್ಟರು. ಭರತ ಈತನಿಗೆ ವಿತಧ 
ಅಥವಾ ಭುಮನ್ಯು ಎಂದು ಹೆಸರಿಟ್ಟು ಅವನನ್ನು ಪರಿಗ್ರ ಹಿಸಿದ [ಭಾಗ.-೯-೨೦]. 

(111) ದಶರಥನಿಂದ ಕೈಕೆಯಲ್ಲಿ ಜನಿಸಿದವ. ಶ್ರೀ ರಾಮ ಹುಟ್ಟಿದ ಮರು 
ದಿನ ಪುಷ್ಕನಕ್ಷ್ಷತ್ರ ನಿನಾನಲಗ್ನದಲ್ಲಿ ಜನಿಸಿದವ [ರಾಮಾ.-ಬಾಲ. ೧೮]. ಜನಕನ 
ತಮ್ಮನಾದ ಕುಶಧ್ವಜನ ಹಿರಿಯ ಮಗಳಾದ ಮಾಂಡನಿಯನ್ನು ಮದುವೆಯಾಗಿದ್ದ 
[ಬಾಲ. ೭೫]. ಭರತ ತನ್ನ ಸೋದರಮಾವನಾದ ಯುಧಾಜಿತನ ಸಂಗಡ ಕೇಕಯ 
ದೇಶಕ್ಕೆ ಹೋದದ್ದು [ಅಯೋ. ೧]. ಭರತ ಮಾತಾಮಹನ ಮನೆಯಲ್ಲಿ ದುಸ್ಸ ಎನ್ನ 
ವನ್ನು ಕಂಡು ವಿಮನಸ್ವುನಾಗಿರುವಲ್ಲಿ, ಬೆಳಗಾಗುತಲೇ ವಸಿಸ್ಕ ಕಳುಹಿದ ದೂತನ 
ಸಂಗಡ ಅಯೋಧ್ಯೆಗೆ ಬಂದದ್ದು [ಅಯೋ. ೬೯-೭೨]. ಭರತ ಅಯೋಧ್ಯೆಗೆ ಬಂದು 
ನಡೆದ ವೃತ್ತಾಾಂತವನ್ನೆಲ್ಲ ತಾಯ ಮೂಲಕ ತಿಳಿದು, ಕೈಳೆಯನ್ನು ನಿಂದಿಸಿ, ಕೌಸಲ್ಯ 
ಯಿಂದ ವಾಸ್ತವಾಂಶವನ್ನು ತಿಳಿದು ದಶರಥನನ್ನು ಸಂಸ್ಕುರಿಸಿದ್ದು [ಅಯೋ. ೭೭]. 
ವಸಿಷ್ಠಾದಿಗಳಿಂದ ಸಟ್ಟಗಟ್ಟಕೊಳ್ಳುವುದಳ್ಳೆ ಪ್ರೇರಿತನಾದ ಭರತ ರಾಜ್ಯಾಭಿಷೇಕಕ್ಕೆ 


ಬೆರೆತೆಖಂಡ 429 ಭರತವರ್ಷ 


ಸಮ್ಮತಿಸದೆ, ರಾಮನನ್ನು ಕರೆತರುವುದಾಗಿ ಪ್ರತಿಜ್ಞೆ ಮಾಡಿ ಅರಣ್ಯಕ್ಕೆ ಹೊರಟಿದ್ದು 
| K 


. ೭೯-೮೨]. ಗಂಗಾ ತೀರದಲ್ಲಿ ಗುಹನನ್ನು ಸಂಧಿಸಿದ್ದು, ಭರತನ ವ್ರಲಾವ, 


ss 0 
Oo 
lb 
a8 
ಳಃ 
cL 

ರ್‌ 
9 
ಸಣ 

೧೯1 
ತ 

a8 
CL 
ತ 

೭2 
ಸ್ನ 
(48 
RL 

ಓಲ 
dL 
O 
GL 

5೯೩ 
ಚೆ 

“£L 
e¥ 

೫ 
ಜಿ 

ಠ್‌ 
CL 
ol, 
ಇ 
ಕಾ 
೯ 
ಗ 
ಲ್ಪ 


ಕರೆದದ್ದು (ಅಯೋ. ೯೬-೧೦೨]. ರಾಮ ಭರತನಿಗೆ ತತ್ತ್ಕೋಪದೇಶಮಾಡಿದ್ದು 
[ಅಯೋ. ೧೦೫], ರಾಮನ ವಾದುಕೆಗಳನ್ನು ಪಡೆದು ಅಯೋಧ್ಯೆಗೆ ಹಿಂದಿರುಗಿ ನಂದಿ 
ಗ್ರಾಮದಲ್ಲಿ ಆ ಪಾದುಕೆಗಳಿಗೆ ರಾಜ್ಯಾಭಿಷೇಕಮಾಡಿದ್ದು ಅಯೋ. ೧೧೨-೧೧೫]. 
ಭರತ ಹನೂಮಂತನಿಂದ ರಾಮಾಯಣವನ್ನು ಸಂಗ್ರಹವಾಗಿ ಕೇಳಿ ತಿಳಿದದ್ದು . ರಾಮ 
ಬರುತ್ತಿರುವನೆಂಬ ಸುದ್ದಿಯನ್ನು ಕೇಳಿ, ಸಂತುಷ್ಟನಾದ ಭರತ ರಾಮನನ್ನು ಇದಿ 
ರ್ಗೊಂಡು, ಪಟ್ಟಾಭಿಷೇಕಕ್ಕೆ ಅಣಿಮಾಡಿದ್ದು [ಯುದ್ಧ. ೧೨೯-೧೩೧]. ಭರತ ರಾಮ 
ನಿಗೆ ರಾಜಸೂಯಯಾಗವನ್ನು ಮಾಡಬಾರದೆಂದು ಹೇಳಿದ್ದು ಉತ್ತರ. ೮೨]. ರಾಮನ 
ಅಪ್ಪಣೆಯಮೇರೆಗೆ ಭರತ ಗಂಧರ್ರದೇಶನನ್ನು ಜಯಿಸಿ, ತಕ್ಷಶಿಲಾ, ಪುಷ್ಕಲಾವ 
ವೆಂಬ ಎರಡು ಪಟ್ಟಣಗಳನ್ನು ನಿರ್ನಿಸಿ, ತನ್ನ ಇಬ್ಬರು ಮಕ್ಕಳಾದ ತಕ್ಷ ಮತ್ತ್ತು 
ಪುಷ್ಕಲರೆಂಬವರಿಗೆ ಆ ಪಟ್ಟಣಗಳಲ್ಲಿ ಪಟ್ಟಿಗಟ್ಟಿದ್ದು [ಉತ್ತರ ೯೯-೧೦೦]. ಭರತ 
ಶತ್ರುಫಘೈನಿಗೆ ರಾಮಾವತಾರ ಮುಗಿಯುವುದೆ೦ದು ಹೇಳಿದ್ದು [ಉತ್ತರ. ೧೦೭]. 
ಭರತ ರಾಮನೊಂದಿಗೆ ಮಹಾಪ್ರಸಾ ಎನಮಾಡಿದ್ದು (ಉತ್ತ. ೧೦೮]. 
(17) ಒಬ್ಬ ಮಹರ್ಷಿ. ನಾಟ್ಯಶಾಸ ವನ್ನು ಬರೆದವನು. 
ಭರತಖಜ್ನ್ಮ.--ಯಷಭ ದೇವನ ಮಗನಾದ ಭರತ ಪಾಲಿಸಿದ ರಾಜ್ಯ. ಇದು 
ಕನ್ಯಾಕುಮಾರಿಯಿಂದ ಹಿಮವತ್ಪರ್ವತಗಳವರೆಗೆ ಪೂರ್ವ ಪಶ್ಚಿಮ ಸಮುದ್ರಗಳ 
ನಡುವೆ ಇದೆ. ಇದರ ವರ್ಣನೆ. ಕಡೆಗೆ ಇದು ಮ್ಲೇಚ್ಛ ರ ಅಳಿ ಕೆಗೆ ಗುರಿಯಾಗುವುದು. 
ಅಯಂ ತು ನವಮಸ್ತೇಷಾಂ ದ್ವೀಪಸ್ಸಾಗರಸಂವೃತಃ | 
ಯೋಜನಾನಾಂ ಸಹಸ್ರಂ ತು ದ್ವೀವೋಯಂ ದಕ್ಷಿಣೋತ್ತರಃ 1 
ಆಯತಶಸ್ತು, ಕುಮಾರೀತಃ ಗಂಗಾಯಾಃ ಪ್ರವಹಾವಧಿಃ | 
ತಿರ್ಯಗೂರ್ಥ್ವಂ ತು ವಿಸ್ತ್ವೀರ್ವಃ ಸಹಸ್ರಾಣಿ ದಶೈವತು ॥ 
ದ್ವೀವೋಹ್ಯುಪನಿವಿಷ್ಠೊ ಶ್ರೀಯಂ ಮ್ಲೆ ಜೈ ಎರಂತೇತು ಸರ್ವತಃ ॥ 
[ಮತ್ಸ್ಯ.-೧೧೪]. 
ಭರತವರ್ಷ--ಪ್ರಿಯವ್ರತನ ಮಗನಾದ ಆಗ್ನೀದ್ರ ರಾಜನಿಂದ ಜನಿಸಿದ ಅಜ 
ನಾಭನೆಂಬ ಅರಸು ಪಾಲಿಸಿದ ಒಂದು ಡೇಶ. ಇದು ಜಂಬೂ ದ್ವೀಪದ ಒಂಬತ್ತನೆಯ 
ಒಂದು ಭಾಗ [ಲಿಂಗ.-೪೭, ಮತ್ಸ $೧೦೦, ೧೧೨. ಭಾರ.-ಜೀ. ೬]. 


GL 


ಭೆರೆದಾ ಜ 480 ಭರೆದ್ದಾಜ 


ಭರದ್ವಾಜ. (1) ಉಚಧ್ಯ ಮುನಿ ಸತ್ಲಿಯಾದ ಮಮತೆಯೆಂಬವಳಲ್ಲಿ ಬೃಹ 
ಸ್ಪತ್ಯಾಚಾರ್ಯನಿಂದ ಜನಿಸಿದವ... ನೋಡು-ಉಚಧ್ಯ, ಬೃಹಸ್ಪತಿ [ಭಾಗ,.-೯-೨೦. 
ವಿಷ್ಣು.-೪-೧೯. ಮತ್ಸ್ಯ.-೪೯]. ಈತ ಗಂಗಾ ತೀರದಲ್ಲಿ ತನಸ್ಸುಮಾಡುತ್ತಿದ್ದಾಗ 
ಈತನ ನಿಯನುವನ್ನು ಕೆಡಿಸಲು ಬಂದ ವೃತಾಚಿಯೆಂಬ ಅನ್ಸರಸಿಯನ್ನು ಕಂಡು 
ಎದೆಗುಂದಿದ ಮುನಿಯ ವೀರ್ಯನನ್ನು ದ್ರೋಣದಲ್ಲಿರಿಸಲಾಗಿ (ದೊನ್ನೆಯಲ್ಲಿ) 
ದ್ರೋಣಾಚಾರ್ಯ ಜನಿಸಿದ್ದು ನೋಡು-ಜ್ರೋಣ [ಭಾರ.-ಆದಿ. ೮, ೬೪, ೧೦೧, 
೧೪೦, ೧೮೦, ೧೫೬). ಭರದ್ವಾಜ ಶಬ್ದನಿರ್ವಚನ. ದ್ವಿಜ ಇಬ್ಬರಿಂದ ಹುಟ್ಟಿ 
ದವ, ಭರ ಜಾ ಪೋಷಿಸಲ್ಪಟ್ಟಿವ ಇ ಭರದ್ವಾಜ. ಉಚಧ್ಯನ ಪತಿಯಾದ ಮಮತೆ 
ಯೆಂಬವಳು ಬೃಹೆಸ್ಪತಿಯಿಂದ ಗರ್ಭಧಾರಣಮಾಡಿ, ಆ ತರುವಾಯ ತನ್ನ ಪತಿ 
ತನ್ನನ್ನು ತ್ಯಾಗಮಾಡುವನೋ ಏನೋ ಎಂಬ ಭಯದಿಂದ ಶಿಶುವನ್ನು ತ್ಯಾಗ 
ಮಾಡಿದಳು. ಅಂತೆಯೇ ಬೃಹೆಸ್ಪುತಿಯೂ ಶಿಶುವನ್ನು ಬಿಟ್ಟುಹೋದ. ಆಗ 
ಮರುತ್ತರೆಂಬ ದೇವತೆಗಳು ಈ ಶಿಶುವನ್ನು ಪೋಷಿಸಲಾಗಿ ಭರದ್ವಾಜನೆಂಬ ಹೆಸರು 
ಬಂತು [ಭಾಗ.-೯-೨೦. ಭಾರ.-ಅನು. ೧೪೨]. ಭರದ್ವಾಜ ಭೃಗು ಮಹರ್ಷಿಯಿಂದ 
ಜಗತ್ತಿನ ಸೃಷ್ಟಿಸ್ರಕಾರವನ್ನು ಭೇಳಿ ತಿಳಿದದ್ದು [ಭಾರ -ಶಾಂತಿ. ೧೮೦]. ಭರದ್ವಾಜ 
ದಿನೋದಾಸನಿಂದ ಪುತ್ರಕಾಮೇಷ್ಟಿಯಾಗವನ್ನು ಮಾಡಿಸಿದ್ದು [ಭಾರ.-ಅನು. ೮]. 
ವುಷ್ಟರವನ್ನು ತಾನು ಕದಿಯಲಿಲ್ಲನೆಂಬ ವಿಷಯವಾಗಿ ಈತ ಮಾಡಿದ ಶಸಧ [ಭಾರ.- 
ಅನು. ೧೪೩]. 

(11 ಒಬ್ಬ ಮಹರ್ಷಿ. ಈತನಿಗೆ ಯನಕ್ರೀತನೆಂಬ ಮಗನಿದ್ದ. ನೋಡು- 
ಯವಕ್ರೀತ, ರೈಭ್ಯ [ಭಾರ.-ನನ. ೧೩೭-೧೪೦]. ಈತನಿಗೆ ಅಗ್ನಿವೇಶ್ಯನೆಂಬ 
ಮತ್ತೊಬ್ಬ ಮಗನಿದ್ದ [ಭಾರ.-ಅದಿ. ೧೪೦]. ರೈಭ್ಯ ಮುನಿ ಕಲ್ಪಿಸಿದ ಕ್ಲುದ್ರ 
ದೇವತೆ ಈತನ ಮಗನನ್ನು ಕೊಂದುದಕ್ಕಾಗಿ ಪುತ್ರತೋಕವನ್ನು ತಾಳಲಾರದೆ 
ಭರದ್ವಾಜ ಅಗ್ನಿಪ್ರವೇಶಮಾಡಿದ್ದು [ಭಾರ.-ವನ. ೧೩೯]. ರೈಭ್ಯ ಮುನಿ ಭರದ್ವಾಜ 
ನನ್ನು ಬದುಕಿಸಿದ್ದು [ವನ. ೧೪೦]. 

(111) ಮತ್ತೊಬ್ಬ ಮಹರ್ಷಿ. ಈತ ಫೈತಾಚಿಯೆಂಬ ಅವ್ಸರಸಿಯಲ್ಲಿ 
ಶ್ರುತಾನತಿಯೆಂಬ ಪುತ್ರಿಯನ್ನು ಪಡೆದ. ಈಕೆ ತನಗೆ ಒಬ್ಬ ಬ್ರಾಹ್ಮಣ ತಂದು 
ಕೊಟ್ಟ ಬೋರೆಹಣ್ಣುಗಳನ್ನು ಬೇಯಿಸುವುದಕ್ಟಾಗಿ ಬಹಳವಾಗಿ ಪಾಡುಪಟ್ಟು ಕಡೆಗೆ 
ತನ್ನ ಕಾಲುಗಳನ್ನೇ ಸೌಜಿಗೆ ಬದಲಾಗಿ ಒಲೆಯಲ್ಲಿಟ್ಟು ಸುಟ್ಟು ಕಡೆಗೆ ಜೋರೆಹಣ್ಣು 
ಗಳನ್ನು ಬೇಯಿಸಿದಳು [ಭಾರ.-ಶಲ್ಯ. ೪೯]. 

(i) ಮತ್ತೊಬ್ಬ ಮಹರ್ಷಿ. ಈತ ವಾಲ್ಮೀಕಿ ಮಹರ್ಷಿಯ ಶಿಷ್ಯ 
[ರಾಮಾ.-ಬಾಲ. ೨]. ಈತ ಪ್ರಯಾಗ ಕ್ಷೇತ್ರದಲ್ಲಿ ವಾಸಮಾಡುತ್ತಿದ್ದ. ಶ್ರೀ ರಾಮ 


ಭಾಗಸ್ಪರಿ 431 ಭಾನು 


ದಂಡಕಾರಣ್ಯಕ್ಕೆ ಹೊರಟಾಗ ಕಈತನಲ್ಲಿಗೆ ಹೋಗಿ, ತನಗೆ ವಾಸಯೋಗ್ಯವಾದ 
ವ್ರದೇಶವಾವುದೆಂದು ಕೇಳಿ ಅಲ್ಲಿಂದ ಹೆತ್ತು ಗಾವುದದ ದೂರದಲ್ಲಿ ಚಿತ್ರ ಕೂಟಸರ್ವತ 
ವಿರುವುಜಿಂತಲೂ ಅದೇ ವಾಸಯೋಗ್ಯವಾದ ವ್ರದೇಶವೆಂತಲೂ ತಿಳಿದು, ಅಲ್ಲಿಂದ 
ಚಿತ್ರಕೂಟಕ್ಕೆ ಬಂದು ಸೇಂದ [ರಾಮಾ.-ಅಯೋ. ೫೪, ೫೫]. ಭರತ ಶ್ರೀ ರಾಮ 
ನನ್ನು ಅಯೋಧ್ಯೆಗೆ ಕರೆತರಲು ಹೋದಾಗ ಭರದ್ವಾಜ ಭರತನ ಅಭಿಪ್ರಾಯವನ್ನು 
ತಿಳಿದು ಅವನನ್ನು ಶ್ಲಾಸಫಿಸಿ ಅವನಿಗೂ ಅವನ ಪರಿವಾರಕ್ಕೂ ಔತಣಮಾಡಿದ 
[ರಾಮಾ.-ಅಯೋ. ೯೦, ೯೧]. ರಾವಣವಧಾನ೦ತರ ಶ್ರೀ ರಾಮ, ಸೀತಾ ಲಕ್ಷ ಬಣ 
ವಿಭೀಷಣ, ಸುಗ್ರೀವಾದಿಗಳೊಂದಿಗೆ ಅಯೋಧ್ಯೆಗೆ ಹೊರಟು ನಡುದಾರಿಯಲ್ಲಿ ಈತನ 
ಆಶ್ರಮಕ್ಕೆ ಬಂದ. ಆಗ ಭರದ್ವಾಜ ಶ್ರೀರಾಮನಿಗೂ ಅವನ ಪರಿವಾರಕ್ಕೂ 
ಟತಣಮಾಡಿದ. ರಾಮ ತಾನು ಅಯೋಧೈೈಗೆ ಬರುತಿರುವ ಸಮಾಚಾರವನ್ನು 
ಹನೂಮಂತನ ಮೂಲಕ, ಈತನ ಆಶ್ರಮದಲ್ಲಿರುವಾಗ ಭರತನಿಗೆ ಹೇಳಿಕಳುಹಿದ 
[ರಾಮಾ.-ಯುದ್ಧ. ೧೨೬). 

(೪) ದುಷ್ಯಂತನ ಮಗನಾದ ಭರತ ಮರುತ್ತುಗಳೆಂಬ ದೇವತೆಗಳಿಂದ 

ನಡೆದ ಮಗ. ಇವನಿಗೆ ವಿತಧ, ಭುಮನ್ಯು ಎ೦ಬ ಹೆಸರುಗಳಿವೆ [ಭಾಗ.-೯-೬೦]. 

ಭಾಗಸ್ವರಿ.--ದಶಾಠ್ಮ ದೇಶದ ಅರಸನಾದ ಖಯತುಪರ್ಲ ರಾಜನ ನಾಮಾಂತರ 
[ಭಾರ.-ಸ. ಆ. ವನ. ೬೮, ೬೯]. 

ಭಾಗೀರಥೀ --ಭಗೀರಧ ಗಂಗೆಯನ್ನು ದೇವಲೋಕದಿಂದ ಭೂಮಿಗೆ ತಂದ 
ಕಾರಣ ಈ ಹೆಸರು ಗಂಗೆಗೆ ಸಲ್ಲುತ್ತದೆ. ನೋಡು--ಭಗೀರಥ. 

ಭಾಜ್ಲಾಸ್ಟ ನ.--ನೋಡು--ಭಬ್ದಾಸ್ವನ [ಅನು. ೩೪]. 

ಭಾಣ್ಣಿ €ರ.-ಒಂದು ಆಲದ ಮರ. ಶ್ರೀ ಕೃಷ್ಣ ಗೋಕುಲದಲ್ಲಿದ್ದಾಗ ದನಕರು 
ಗಳನ್ನು ಬಿಸಿಲುಹೊತಿ_್ತಿನಲ್ಲಿ ಈ ಮರದ ಅಡಿಯಲ್ಲಿ ನಿಲ್ಲಿಸಿ, ತಾನು ಗ್ಲೋಹುಡುಗ 
ರೊಂದಿಗೆ ಆಡುತ್ತಿದ್ದ [ಭಾರ.-ಸ. ೫೩]. 
ಭಾನು. (1) ಕಶ್ಯಪನಿಂದ ಪ್ರಾಥೆಯೆಂಬವಳಲ್ಲಿ ಜನಿಸಿದ ದೇವ ಗಂಧರ್ವರಲ್ಲಿ 
ಒಬ್ಬ [ಭಾರ.-ಅದಿ. ೬೬]. 

(1) ಗಾಂಧಾರ ದೇಶಾಧಿಸತಿಯಾದ ಸುಬಲನ ಮಗ. ಶಕುನಿಯ ಒಡ 
ಹುಟ್ಟಿದವ. ಹದಿನಾಲ್ಕನೆಯ ದಿನದ ರಾತ್ರಿ ಯುದ್ಧದಲ್ಲಿ ಭೀಮನಿಂದ ಮಡಿದ 
[ದ್ರೋ. ೧೫೮]. 

(111) ಪಾಂಚಾಲ ರಾಜನುತ್ರರಲ್ಲಿ ಒಬ್ಬ. ಪಾಂಡವರ ಪರವಾಗಿ ಹೋರಾಡಿ, 
ಹದಿನೇಳನೆಯ ದಿನದ ಯುದ್ಧದಲ್ಲಿ ಕರ್ಲನಿಂದ ಮಡಿದ [ಭಾರ.-ಕರ್ಗ. ೪೩]. ಇವನ 
ಮಗ ಶಕ್ರದೇವ [ಭಾರ,-ಭೀ. ೫೪]. 


ಭಾನುಮತಿ 482 ಭಾರತೆಯುದ್ಧ 


ಭಾನುಮತಿ.--(1) ಯದು ವಂಶದ ಕೃತವೀರ್ಯ ರಾಜನ ಮಗಳು. ಶಈಳೆ 
ಚಂದ್ರ ನೆಂಶೆದ ಶರ್ಯಾತಿ ರಾಜನ ಮಗನಾದ ಅಹೆಂಯಾತಿ ರಾಜನನ್ನು ಮದುವೆಯಾಗಿ 
ಸಾರ್ವಭೌಮನೆಂಬ ಮಗನನ್ನು ನಡೆದಳು [ಭಾರ.-ಆದಿ. ೬೩]. 

(ii) ಬೃಹಸ್ಪತ್ಯಾಚಾರ್ಯನ ಸತ್ತಿಯರಲ್ಲಿ ಒಬ್ಬಳಾದ ಶುಭಾದೇವಿಯಲ್ಲಿ ಜನಿ 
ಸಿದ ಏಳು ಮಂದಿ ಪುಕ್ರಿಯರಲ್ಲಿ ಒಬ್ಬಳು [ಭಾರೆ.-ವನ. ೨೨೧]. 

(11) ಕೋಸಲ ಡೇಶದ ಅರಸನಾಗಿದ್ದ ಭಾನುಮಂತನ ಮಗಳಾದುದರಿಂದ 
ಈ ಹೆನರು ಶ್ರೀ ರಾಮನ ಜನನಿಯಾದ ಕೌಸಲ್ಯೆಗೂ ಸಲ್ಲುತ್ತದೆ. [ಭಾರ.-ವನ. 
೨೭೫]. 

(iv) ದುರ್ಯೋಧನನ ಹೆಂಡತಿಯೆಂಬುದಾಗಿ ವ್ಯವಹಾರವಿದೆ. 

ಭಾನುಮನ_.- (1) ಕಳಿಂಗ ದೇಶದ ಅರನು. ದುರ್ಯೋಧನನ ಪತ್ರಿಯಾದ 
ಭಾನುಮತಿ ಈತನ ಮಗಳು. ಇವನಿಗೆ ಚಿತ್ರಾಂಗದನೆಂಬುದು ನಾಮಾಂತರ 
[ಭಾರ.-ಶಾಂತಿ. ೪]. ಇವ ಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಹೋರಾಡಿ 
ಮೊದಲನೆಯ ದಿನವೇ ಭೀಮನಿಂದ ಮಡಿದ [ಭಾರ.-ಭೀಷ್ಮ, ೫೪]. 

(1?) ಕೋಸಲ ದೇಶದ ಅರಸು. ಕೌಸಲ್ಯೆಯ ತಂದೆ [ಭಾರ.-ವನ. ೨೭೫). 

ಭಾರತ.--(1) ನೋಡು--ಭರತ, ಭರತಖಂಡ, ಭರತವರ್ಷ. 

(11) ಒಂದು ಇತಿಹಾಸ. ಇದು ಒಂದು ಲಕ್ಷಗ್ರಂಧ ಸರಿಮಿತಿಯುಳ್ಳದ್ದು. 
ಶಕುಂತಲಾ ದುಷ್ಯಂತರ ಮಗನಾದ ಭರತ ಚಕ್ರವರ್ತಿಯ ವಂಶದಲ್ಲಿ ಜನಿಸಿದವರೆಲ್ಲ 
ರಿಗೂ ಭಾರತರೆಂಬ ಹೆಸರು ಸಲ್ಲುತ್ತದೆ. ಇಂತು ಭರತ ವಂಶದಲ್ಲಿ ಜನಿಸಿದವರ ಚಂತ್ರೆ 
ಯೆನ್ನು ಒಳಗೊ೦ಡಿರುವ ಗ್ರಂಧಕ್ಕೂ ಭಾರತವೆಂದು ಹೆಸರು. ಇದನ್ನು ಈಗ ನಡೆ 
ಯುತ್ತಿರುವ ವೈವಸ್ವತ ಮನ ಿಂತರದ 3೮ ನೆಯ ದ್ವಾನರಯುಗಾಂತ್ಯ ಮತ್ತು ಕಲಿ 
ಯುಗದ ಆರಂಭ--ಈ ಸಂಧಿಯಲ್ಲಿ ಕೃಷ್ಣಪ್ಲೈವಾಯನ ಮುನಿ ಮೂರು ವರ್ಷಗಳ 
ಕಾಲದಲ್ಲಿ ರಚಿಸಿದ. ಅತ್ಯುತ_ಮವಾದ ಇತಿಹಾಸವೆಂದು ಪ್ರಖ್ಯಾತಿಗೊಂಡು ಐದನೆಯ 
ವೇದವೆಂದು ರೂಢನಾಗಿಜೆ [ಭಾರ.-ಸ್ವರ್ಲಾ. ೫]. ಭಾರತದ ನಿರ್ಮಾಣಪ್ರದೇಶ, ಕಾಲ 
ಮತ್ತ್ತು ಅದರ ನಿರ್ಮಾಣಪ್ರಕಾರ ಮುಂತಾದದ್ದು [ಭಾರ.-ಆದಿ. ೧, ೬೨]. 

ಭಾರತಯುದ್ಯ---ಕುರುಕ್ಲೇತ್ರದಲ್ಲಿ ಪಾಂಡು ಪುತ್ರರಿಗೂ ಧೃತರಾಷ್ಟ್ರ ಪುತ್ರ 
ರಿಗೂ ನಡೆದದ್ದು. ಆಗ ಪಾಂಡನರಲ್ಲಿ ೭ ಅಕ್ಸ್‌ ಹಣಿ, ಕೌರವರಲ್ಲಿ ೧೧ ಅಕ್‌ ಹಿಣಿಗಳ 
ಸೈನ್ಯವಿದ್ದಿತು. ಮಹಾಭಾರತ ಯುದ್ಧಾನಂತರ ವಾಂಡವರೈವರು, ಕೃಷ್ಣ ಕ್ಯ ಸಾತ್ಯಕಿ ಈ 
ಏಳು ಮಂದಿ, ಕೌರವರ ಕಜೆ ಅಶ್ವತ್ಥಾಮ, ಕೃಪ, ಕೃತವರ್ಮನೆಂಬ ಮೂವರು 
ಅಂತು ಹತ್ತು ಮಂದಿ ಮಾತ್ರವೇ ಉಳಿದು ಮಿಕ್ತು ಸೈನ್ಯವೆಲ್ಲವೂ ಹದಿನೆಂಟು ದಿನ 
ಗಳಲ್ಲಿ ಹಾಳಾಯಿತು (ಒಂದು ಅಕ್ಸೌ ಹಿಣಿಗೆ ೨೧,೮೭೦ ಆನೆಗಳು, ೩೧,೮೭೦ ರಥಗಳು, 


el 


ಭಾರೆದ್ದಾಜ 4383 ಭೀಮಸೆ; 


೬೫,೬೧೦ ಕುದುರೆಗಳು ಮತ್ತ್ತು ೧,೦೯,೩೫೦ ಕಾಲಾಳುಗಳು) [ಭಾರ.-ಸ್ತ್ರೀ ೨೬]. 
ಭಾರತ ಯುದ್ಧ ನಡೆದ ಕಾಲ [ಭಾರ.-ಅದಿ. ೨, ದ್ರೋ. ೧೮೪]. ಆ ಕಾಲದಲ್ಲಿ 
ತಲೆದೋರಿದ ದುರ್ತಿಮಿತ್ತಗಳು [ಭೀಷ್ಮ ೨]. 

ಭಾರದ್ವಾಜ. (1) ಭರದ್ವಾಜ ಗೋತ್ರದಲ್ಲಿ ಜನಿಸಿದ ಒಬ್ಬ ಮಹರ್ಷಿ. 
ಆಸತ್ವಾಲದಲ್ಲಿ ಆಚರಿಸಬೇಕಾದ ಧರ್ಮಗಳನ್ನು ಕುರಿತು ಶತ್ರುಂತಪ ರಾಜನೊಂದಿಗೆ 
ಸಂನಾದಮಾಡಿದ [ಭಾರ.-ಶಾಂತಿ. ೧೪೦1. 

(11) ನೋಡು ದ್ರೋಣ. 

(111) ಸತ್ಯವಂತನ ತಂದೆಯಾದ ದ್ಯುಮತ್ಸೇನನ ಆಪ್ತ,ಸ್ನೇಹಿತನಾಗಿದ್ದ 
ಒಬ್ಬ ಮಹರ್ಷಿ 'ಭಾರ.-ವನ. ೨೯೮]. 

ಭಾರ್ಗವ --(1) ಭೃಗು ವಂಶದಲ್ಲಿ ಜನಿಸಿದವರು. ಖುಚೀಕ, ಜಮದಗ್ತಿ, 
ಪರಶುರಾಮ, ಶುಕ್ರಾಚಾರ್ಯ, ಶೌನಕ ಮುಂತಾದವರಿಗೆಲ ಈ ಹೆಸರು ಸಲ್ಲುತ್ತದೆ. 

(11) ಒಂದು ದೇಶ [(ಭಾರ.-ಭೀಷ್ಮ ೯]. 

(111) ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದ ೨೫ ನೆಯ ವ್ಯಾಸ 
ದೇ. ಭಾ.-೧-೪]. 

ಭೀಮ.--(1 ಈಶ್ವರನ ನಾಮಾಂತರ. 

(11) ಚಂದ್ರ ವಂಶದ ಇಲಿನ ರಾಜನ ಮಗೆ. ದುಷ್ಯಂತನ ಸಹೋದರೆ 
[ಭಾರ.-ಅದಿ. ೮೫]. 

(111) ಕಶ್ಯಪ ಮುನಿಯ ಪತ್ನಿಯರಲ್ಲಿ ಒಬ್ಬಳಾದ ಮುನಿಯೆಂಬನಳಲ್ಲಿ ಜನಿಸಿದ 
ಜೀವ ಗಂಧರ್ವರಲ್ಲಿ ಒಬ್ಬ [ಭಾರ.-ಆದಿ. ೬೬]. 

(iv) ಪುರಾತನ ಕಾಲದ ಅರಸು. ವಿದರ್ಭ ದೇಶವನ್ನು ಆಳುತ್ತಿದ್ದ. ಈತ 
ನಿಗೆ ಬಹಳ ಕಾಲ ಸಂತಾನನಿಲ್ಲದಿದ್ದು ಕಡೆಗೆ ದಮನೆಂಬ ಮುನಿಯ ಅನುಗ್ರಹದಿಂದ 
ದಮ, ದಮನ, ದಾಂತರೆಂಬ ಮೂವರು ಪುತ್ರರನ್ನೂ ದಮಯಂತಿಯೆಂಬ ಕನ್ಯೆ 
ಯನ್ನೂ ಪಡೆದ. ನೋಡು ದಮಯಂತಿ, ನಳ [ಭಾರ.-ವನ. ೫೦]. 

(೪) ಪಾಂಡು ಪುತ್ರನಾದ. ಭೀಮಸೇನನಿಗೂ ಈ ಹೆಸರು ಸಲುತ್ತದೆ. 
ನೋಡು--ಜಭೀಮಸೇನ. 

(೪1) ಶಿವನ ಅಸ್ಪ್ರಮೂರ್ತಿಗಳಲ್ಲಿ ಒಬ್ಬ. ನೋಡು--ಅಷ್ಟಮೂರ್ತಿ. 

ಭೀಮರಥೀ.--ಭಾರತ ದೇಶದ ಒಂದು ನದಿ. ಇದು ಸಹ್ಯಾದ್ರಿಯಿಂದ ಹುಟ್ಟಿ 
ಹರಿಯುತ್ತದೆ [ಭಾರೆ.-ವನ. ೮೬. ಭೀ. ೯]. 

ಭೀಮಸೇನ --ಕುಂತಿಭೋಜನ ಮಗಳಾದ ಪೃಥೆಯಲ್ಲಿ ವಾಯುದೇವನ ಅನು 
ಗ್ರಹದಿಂದ ಜನಿಸಿದವ. ಯುಧಿಷ್ಠಿರನ ತಮ್ಮ ಅರ್ಜುನ ಇವನ ತಮ್ಮ ನಕುಲ, 

28 


ಭೀಮಸೇನ 434 ಭೀಮಸೇನ 


ಸಹೆಹೇವರು ಇವನ ಬಲತಾಯ ಮಕ್ಕಳು. ಇವನಿಗೆ ವೃಕೋದರನೆಂಬುದು ನಾಮಾಂ 
ತರ [ಭಾರ.-ಅದಿ. ೧೨೯]. ಇವ ಎಳೆಯ ಮಗುವಾಗಿದ್ದಾಗ ಒಮ್ಮೆ ಕುಂತಿಯ ಮಡಿಲಿ 
ನಿಂದ ಉರುಳಿ ಶತಶೃಂಗ ಪರ್ವತದ ಮೇಲೆ ಬಿದ್ದ. ಆ ನರ್ವತ ಪುಡಿಯಾಯಿತು 
[ಆದಿ. ೧೨೯], ಚಿಕ್ಕಂದಿನಲ್ಲಿ ಆಟವಾಡುವಾಗ ದುರ್ಯೋಧನಾದಿಗಳನ್ನು ನೂೋಲಿಸಿದ್ದು. 
ದುರ್ಯೋಧನ ಇವನಿಗೆ ವಿಷಮಿಶ್ರವಾದ ಅನ್ನವನ್ನು ತಿನ್ನಿಸಿ, ಹಾವುಗಳಿಂದ ಕಚ್ಚಿಸಿದ್ದು 
ಮುಂತಾಗಿ [ಆದಿ. ೧೩೭]. ಭೀಮ ಬಲರಾಮನಲ್ಲಿ ಗದಾಯುದ್ಧವನ್ನು ಅಭ್ಯಾಸ 
ಮಾಡಿದ್ದು [ಆದಿ. ೧೫೧]. ಅರಗಿನ ಮನೆಯಿಂದ ತಪ್ಪಿಸಿಕೊಂಡು, ಜನನೀ ಸೋದರ 
ರೊಂದಿಗೆ ಅರಣ್ಯವನ್ನು ಸೇರಿದ್ದು . ಹಿಡಿಂಬನ ಸಂಗಡ ಯುದ್ಧ, ಹಿಡಿಂಬನ ಕೊಲೆ, 
ಹಿಡಿಂಬನ ತಂಗಿಯಾದ ಹಿಡಿಂಬೆ ಅಧವಾ ಕಮಲನಾಲಿಕೆಯನ್ನು ಮದುವೆಯಾದದ್ದು 
[ಆದಿ. ೧೬೫-೧೬೮]... ಏಕಚಕ) ನಗರದಲ್ಲಿ ವಾಸಮಾಡುವಾಗ ಅಲ್ಲಿಯ ಕುಂಬಾರ 
ನೊಬ್ಬನನ್ನು ಬೇಡಿ, ತನ್ನ ಭೋಜನಕ್ಕೆ ಅನುಕೂಲವಾದ ದೊಡ್ಡ ಮಣ್ಣಿನ ವಾತ್ರೆ 
ಯನ್ನು ಪಡೆದದ್ದು [ಆದಿ. ೧೭೧]. ಇವ ಹತ್ತುಸಾವಿರ ಆನೆಗಳ ಬಲವುಳ್ಳವ [ಆದಿ. 
೧೩೯]. ಇವನ ಹಿರಿಯ ಹೆಂಡತಿ, ಹಿಡಿಂಬೆ. ಇವಳಲ್ಲಿ ಹುಟ್ಟದ ಮಗ ಘಟೋತ್ಕಚ 
[ಆದಿ. ೬೩]. ಬಕಾಸುರನನ್ನು ಕೊಂದದ್ದು ಗಆದಿ. ೧೭೭]. ಕಾಶಿ ರಾಜನ ಮಗಳಾದ 
ಜಲಂಧರೆಯೆಂಬವಳು ಎರಡನೆಯ ಹೆಂಡತಿ. ಇವಳಲ್ಲಿ ಹುಟ್ಟಿದ ಮಗ ಶರ್ವತ್ರಾತ 
[ಆದಿ. ೬೩]. ದ್ರೌಸದಿಯೇ ಪತ್ನಿಯರಲ್ಲಿ ಮುಖ್ಯಳಾದವಳು. ಇವಳಲ್ಲಿ ಶ್ರುತಸೋಮು 
ನೆಂಬ ಮಗನನ್ನು ಪಡೆದ [ಆದಿ. ೬೪]. ದೌೌಪದೀಸ್ವಯೆಂವರೆ ಸಮಯದಲ್ಲಿ ಶಲ್ಯ 
ರಾಜನನ್ನು ಯುದ್ಧದಲ್ಲಿ ಸೋಲಿಸಿದ್ದು [ಆದಿ. ೨೦೫]. ಯುಧಿಸ್ಮಿರನ ರಾಜಸೂಯಕ್ಕೆ 
ಮೊದಲು ಕೃಷ್ಣಾರ್ಜುನರೊಂದಿಗೆ ಜರಾಸಂಧನಲ್ಲಿಗೆ ಹೋಗಿ, ಬಾಹುಯುದ್ಧ ದಲ್ಲಿ 
ಜರಾಸಂಧನನ್ನು ಕೊಂದ [ಸಭಾ. ೨೫]... ಮಯಾಸುರ ಬಿಂದುಸರೋವರದಿಂದ 
ಭೀಮನಿಗೆ ದಿವ್ಯವಾದ ಗದೆಯನ್ನು ತಂದುಕೊಟ್ಟದ್ದು [ಸಭಾ. ೩]. ರಾಜಸೂಯ 
ಯಾಗ ಸಮಯದಲ್ಲಿ ದಶಾರ್ಥ ದೇಶವನ್ನು ಗೆದ್ದು ಬಂದದ್ದು (ಸಭಾ. ೩೦]. ದುರ್ಕೋ 
ಧನನ ತೊಡೆಯನ್ನು ಮುರಿದು, ಅವನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದು 
[ಸಭಾ. ೯೨]. ಅರಣ್ಯವಾಸ ಸಮಯದಲ್ಲಿ ಕೆಮ್ಮಾರನೆಂಬ ರಾಕ್ಸಸನನ್ನು ಕೊಂದದ್ದು 
[ವನ. ೧೧]. ಸೌಗಂಧಿಕ ಪುಷ್ಪವನ್ನು ತರುವುದಕ್ಕಾಗಿ ಹೊರಟಾಗ ದಾರಿಯಲ್ಲಿ 
ಹನೂಮಂತನನ್ನು ಸಂಧಿಸಿ, ಆತನೊಡನೆ ಸಂವಾದ (ವನ. ೧೪೯]. ಸೌಗಂಧಿಕ 
ಪುಸ್ಪವನ್ನು ತರುವಾಗ ತನ್ನನ್ನು ಅಡ್ಡಗಿಸಿದ ಮಣಿಮಂತನೆಂಬ ರಕ್ಕಸನನ್ನು 
ಕೊಂದದ್ದು [ನನ. ೧೬೧]. ನಹುಷ ಅಜಗರ ರೂಪದಿಂದ ಇವನನ್ನು ಹಿಡಿದದ್ದು 
[ವನ. ೧೮೦]. ಅಜ್ಞಾತವಾಸ ಸಮಯದಲ್ಲಿ ಇವನಿಗೆ ವಲಲನೆಂಬುದು ರೂಢಿಯಾದ 
ಹೆಸರು [ನಿರಾ ೩]. ಪಾಂಡವರು ಅಜ್ಞಾತವಾಸ ಸಮಯದಲ್ಲಿ ಇವನನ್ನು ಜಯೇಶ 


ಭೀಮಸೇನ 435 ಭೀಮಸೇನ 


ನೆಂದು ಗೂಢವಾಗಿ ಕರೆಯುತ್ತಿದ್ದರು [ವಿರಾ. ೭]. ಇವ ಶೂದ್ರ [ವಿರಾ. ೧೦, 
೩೬]. ವಿರಾಟಿ ನಗರದಲ್ಲಿ ಭೀಮ ಜೀಮೂತನೆಂಬ ಜಟ್ಟಿಯನ್ನು ಕೊಂದದ್ದು (ವಿರಾ. 
೧೫]. ದ್ರೌಪದಿಯನ್ನು ಮಾನಭಂಗಸಡಿಸಲು ಯತ್ನಿಸಿದ ಕೇಚಕನನ್ನೂ, ಅವನ 
ತಮ್ಮಂದಿರಾದ ಉಪಕೀಚಕರನ್ನೂ ಕೊಂದದ್ದು [ವಿರಾ. ೨೬-೨೭]. ದಕ್ಷಿಣ ಗೋ 
ಗ್ರಹಣದಲ್ಲಿ ಸುಶರ್ಮ ವಿರಾಟನನ್ನು ಸೆರೆಹಿಡಿದಿದ್ದಾಗ ಭೀಮ ಅವನನ್ನು ಬಿಡಿಸಿದ್ದು 
[ವಿರಾ. ೩೫]. ಧೃತರಾಷ್ಟ್ರ ಭೀಮನ ಪ್ರತಾಪವನ್ನು ವರ್ದಿಸಿದ್ದು [ಉ. ೫೧]. ಭೀಮ 
ತನ್ನನ್ನು ತಾನೇ ಹೊಗಳಿಕೊಂಡದ್ದು ಉದ್ಯೋ. ೭೫, ೭೬. ಭೀಷ್ಕ ೧೦೨, ೧೧೩, 
೧೧೪. ದ್ರೋ. ೨೦೧. ಶಲ್ಯ. ೩೩, ೬೨]. ಭೀಮ ಅಷ್ಟಗುಣರಧ [ಉದ್ಯೋ. 
೧೬೯]. ಇವನ ಶಂಖದ ಹೆಸರು ಪೌಂಡ್ರ [ಭೀ. ೨೫]. ಐದನೆಯ ದಿನಸದ ಯುದ್ಧ 
ದಲ್ಲಿ ದುರ್ಯೋಧನನನ್ನು ಸೋಲಿಸಿದ. ಭೀಮ ದ್ರೋಣರ ಯುದ್ಧ ಭೀಷ್ಮ, ೭೭, ೭೮, 
೭೯]. ಏಳನೆಯ ದಿನದಲ್ಲಿ ದುರ್ಯೋಧನನ ಎಂಟು ಮಂದಿ ತಮ್ಮಂದಿರನ್ನು ಕೊಂದು, 
ಭೀಷ್ಮನನ್ನು ಸೋಲಿಸಿದ (ಭೀ. ೮೮]. ದ್ರೋಣನ ಸಾರಥಿಯನ್ನು ಕೊಂದದ್ದು 
(ಭೀ. ೭೫]. ಹನ್ನೊಂದನೆಯ ದಿನದ ಯುದ್ದದಲ್ಲಿ ಗದಾಯುದ್ದಮಾಡಿ ಶಲ್ಯನನ್ನು 
ಸೋಲಿಸಿದ್ದು [ಜ್ರೋ. ೧೫1. ಹದಿನಾಲ್ಕನೆಯ ದಿವಸದ ಹೆಗಲಿನ ಯುದ್ಧದಲ್ಲಿ ಭೀಮ 
ಕೆಲ ಮಂದಿ ಕೌರವರನ್ನು ಕೊಲಾಗಿ ದ್ರೋಣ ಭೀಮನನ್ನು ಅಡ್ಡಗಿಸಿದ್ದು. 
ಭೀಮ ದ್ರೋಣನ ರಥವನ್ನು ಮುರಿದದ್ದು. ಇಂತೆಯೇ ದ್ರೋಣನ ಎಂಟು ರಧಗಳನ್ನು 
ಮುರಿದು ಆ ಕಾಲಕ್ರೆ ತನ್ನ ಬಳಿಗೆ ಬಂದ ಅರ್ಜುನನನ್ನು ಕಂಡು ಭೀಮ ಸಿಂಹನಾದ 
ಮಾಡಿದ್ದು. ಅದನ್ನು ಕೇಳಿ ಯುಧಿಷ್ಠಿರ ಸಂತಸಗೊಂಡದ್ದು [ದ್ರೋ. ೧೨೮]. ಕದ್ದ 
ನೊಂದಿಗೆ ಯುದ್ಧಮಾಡಿ ಅವನನ್ನು ಸೋಲಿಸಿದ್ದು . ಕರ್ಣನಿಗೆ ಒತ್ತಾಸೆಮಾಡ 
ಬಂದ ದುರ್ಜಯನನ್ನು ಕೊಂದದ್ದು. ಕರ್ಣ ಓಡಿಹೋದದ್ದು. ದುರ್ಯೋಧನನ 
ಐವರು ತಮ್ಮಂದಿರನ್ನು ಕೊಂದದ್ದು , ಕರ್ಣನಿಗೆ ಒತ್ತಾಸೆಮಾಡಬಂದ ವಿಕರ್ಣಾದಿ 
ಗಳ ವಧೆ [ಡ್ರೋ. ೧೨೯-೧೩೮]. ಭೀಮ ಕರ್ಣನಿಂದ ಸೋತದ್ದು [ದ್ರೋ. ೧೩೯]. 
ಕರ್ಣ ಭೀಮನನ್ನು ನಿಂದಿಸಿದ್ದು [ದ್ರೋ. ೧೪೬]. ಹೆದಿಸೈದನೆಯ ದಿನದ ಯುದ್ಧ 
ದಲ್ಲಿ ಭೀಮ, ದುರ್ಮದ, ದುಷ್ಭರ್ಣ ಮುಂತಾದ ಕೌರವರನ್ನು ಕೊಂದದ್ದು [ದ್ರೋ. 
೧೫೬]. ಬಾಹ್ಲೀಕ ರಾಜನನ್ನೂ, ಹೆತ್ತು ಮಂದಿ ಕೌರವರನ್ನೂ, ಶಕುನಿಯ ಐವರು 
ತಮ್ಮಂದಿರನ್ನೂ ಕೊಂದದ್ದು [ಡ್ರೋ. ೧೫೮]. ಬಕಾಸುರನ ತಮ್ಮನಾದ ಅಲಾ 
ಯುಧನೊಂದಿಗೆ ಯುದ್ಧ [ದ್ರೋ. ೧೭೮]. ಭೀಮ ಧೃಷ್ಟದ್ಯುಮ್ನನನ್ನು ಚುಚ್ಚು 
ಮಾತುಗಳಿಂದ ಪ್ರೋತ್ಸಾಹಗೊಳಿಸಿ ದ್ರೋಣನ ವಧೆಗೆ ಪ್ರೇರಿಸಿ, ತಾನು ದ್ರೋಣನ 
ಸೈನ್ಯವನ್ನು ನುಗ್ಗಿದ್ದು [ದ್ರೋ. ೧೮೭-೧೯೮]. ಅವನ ತಲೆಯ:ಫೀರೆ ನಾರಾಯಣಾಸ್ತ್ರ 


ಜ್ವಲಿಸಿದ್ದು [ಹ್ರೋ. ೨೦೦]. ಹೆದಿನಾರನೆಯೆ ದಿನ, ಸಾಲ್ವನ ಮಂತ್ರಿಯೂ ಸೇನಾ 


ಭೀಮಸೇನ 486 ಭೀಮಸೇನ 


ಪತಿಯೂ ಆಗಿದ್ದ ಫೇಮಧೂರ್ತಿಯನ್ನು ಕೊಂದದ್ದು (ಕರ್ಣ. ೯]. ಭೀಮ ಅಶ ಿತ್ಲಾಮ 
ನನ್ನು ಗೋಳಾಡಿಸಿದ್ದು [ಕರ್ನ ೧೨]. ದುರ್ಯೋಧನನನ್ನು ಯುದ್ಧದಲ್ಲಿ ಸೋಲಿಸಿ, 
ಅವನ ಗಜನೇನೆಯನ್ನು ಮುರಿದದ್ದು [ಕಠ್ಯ. ೪೦]. ಕರ್ಣನನ್ನು ಕಿರುಗುಟ್ಟಿಸಿ, 
ಕೆಲ ಮಂದಿ ಕೌರವರನ್ನು ಕೊಂದದ್ದು [ಕಠ್ಣ. ೪೬]. ತನ್ನ ಸಾರಥಿಯಾದ ವಿಶೋಕ 
ನೊಂದಿಗೆ ಸಂವಾದ [ಕಠ್ಣ. ೮೦]. ಶಕುನಿಯನ್ನು ಯುದ್ಧದಲ್ಲಿ ಸೋಲಿಸಿದ್ದು [ಕರ್ನ 
೮೧]. ರಣಾಂಗಣದಲ್ಲಿ ಅರಸರೆಲ್ಲರೂ ನೋಡುತ್ತಿದ್ದಂತೆಯೇ ದುಶ್ಶಾಸನನ ತೋಳು 
ಗಳನ್ನು ಮುರಿದು, ಅವನ ಎದೆಯನ್ನು ಸಿಗಿದು, ರಕ್ತವನ್ನು ವಾನಮಾಡಿದ್ದು 
[ಕರ್ಣ. ೮೬, ೮೭]. "" ಪಶು, ಪಶು'' ಎನ್ನುತ್ತ್ತ ದುಶ್ಯಾಸನನ ತಲೆಯಮೇಲೆ ತುಳಿದು 
ಕುಣಿದದ್ದು. ದುಶ್ಶಾಸನನ ತಮ್ಮಂದಿರನ್ನು ಕೆಲವರನ್ನು ಕೊಂದದ್ದು [ಕರ್ನ ೮೮], 
ಹದಿನೆಂಟನೆಯ ದಿನದ ಯುದ್ಧದಲ್ಲಿ ಶಲ್ಯನೊಂದಿಗೆ ಗದಾಯುದ್ಧಮಾಡಿದ್ದು [ಶಲ್ಯ, 
೧೧]. ದುರ್ಯೋಧನನ ಹೊರತು ಮಿಕ್ಟ ಅನನ ತಮ್ಮಂದಿರನ್ನೆಲ್ಲ ಕೊಂದದ್ದು 
[ಶಲ್ಯ. ೨೫, ೨೬]. ದುರ್ಯೋಧನ ಮಡುವಿನಲ್ಲಿ ಮುಳ.ಗಿದ್ದಾನೆಂಬ ಸುದ್ದಿಯನ್ನು 
ಬೇಡರ ಮೂಲಕ ತಿಳಿದ ಕೃಷ್ಣ ಭೀಮನನ್ನೂ ಇತರ ಪಾಂಡವರನ್ನೂ ಕರೆದುಕೊಂಡು 
ಅಲ್ಲಿಗೆ ಹೋದದ್ದು [ಶಲ್ಯ. ೩೦]. ದುರ್ಯೋಧನನನ್ನು ಕೊಲ್ಲುವುದು ಭೀಮನಿಗೂ 
ಅಸಾಧ್ಯವೆಂಬುದಾಗಿ ಯುಧಿಷ್ಠಿರ ಕೃಷ್ಣನೊಂದಿಗೆ ಹೇಳಿದ್ದು. ಆ ಮಾತಿಗೆ ಭೀಮ 
ತನ್ನ ಸಾಮರ್ಥ್ಯವನ್ನು ಬಣ್ಣಿಸಿ, ಅವನನ್ನು ಕೊಲ್ಲುವುದು ತನಗೆ ಅತಿ ಸುಲಭವೆಂದು 
ಹೇಳಿದ್ದು. ಕೃಷ್ಣಾದಿಗಳು ಅವನನ್ನು ಹೊಗಳಿದ್ದು. ಭೀಮುದುರ್ಯೋದಧನರು 
ನೀರನಾದದೊಂದಿಗೆ ಗದಾಯುದ್ಧ ಕ್ಕೆ ಮೊದಲುಮಾಡಿದ್ದು. ಆ ಕಾಲಕ್ಕೆ ಸರಿಯಾಗಿ 
ಬಲರಾಮ ಅಲ್ಲಿಗೆ ಬಂದದ್ದು [ಶಲ್ಯ. ೩೩, ೩೪, ೫೪]. ಭೀಮ ದುರ್ಯೋಧನರ 
ಗದಾಯುದ್ಧ ವರ್ಣನ [ಶಲ್ಯ. ೫೬-೫೮]. ಭೀಮ ದುರ್ಯೋಧನನ ತೊಡೆಯನ್ನು 
ಮುರಿದದ್ದು. ಅವ ತಮಗೆ ಮಾಡಿದ ಅಪಕಾರಗಳನ್ನೆಲ್ಲ ಎತ್ತಿ ಆಡಿ, ಅನನ 
ತಲೆಯಮೇಲೆ ಎಡಗಾಲಿನಿಂದ ತುಳಿದದ್ದು [ಶಲ್ಯ. ೫೯, ೬೦]. ಇದನ್ನು ಸಹಿಸ 
ಲಾರದೆ ಬಲರಾಮ ಭೀಮನನ್ನು ಕೊಲ್ಲಹೋದದ್ದು. ಕೃಷ್ಣ ಅಣ್ಣನನ್ನು ಸಂತನಿ 
ಸಿದ್ದು [ಶಲ್ಯ. ೬೧]. ಪಾಂಚಾಲಾದಿಗಳು ಭೀಮನನ್ನು ಹೊಗಳಿದ್ದು ಶಲ್ಯ. ೬೨]. 
ಉಪ ಪಾಂಡವರನ್ನೂ ಧೃಷ್ಟದ್ಯುಮ್ನನನ್ನೂ ಕೊಂದ ಸೇಡನ್ನು ತೀರಿಸಿಕೊಳ್ಳುವುದ 
ಕಾಗಿ, ಅಶ್ವತ್ಥಾಮನನ್ನು ಕೊಬ್ಲುವುದಕ್ಕೆ ಹೊರಟದ್ದು (ಸೌ. ೧೧]. ಪುತ್ರಶೋಕ 
ನೀಡಿತೆಯಾದ ದ್ರೌಪದಿಯನ್ನು ಸಂತನಿಸಿದ್ದು [ಶಲ್ಯ. ೧೬]. ತಾನು ದುರ್ಯೋಧನ 
ನನ್ನು ಕೊಂದದ್ದು ನ್ಯಾಯವೆಂಬುದಾಗಿ ಗಾಂಧಾರಿಯೊಂದಿಗೆ ಚರ್ಚೆಮಾಡಿದ್ದು 
(ಸ್ತ್ರೀ. ೧೪]. ದುರ್ಯೋಧನನ ಶ್ರಾದ್ಧಕ್ಟಾಗಿ ಧೃತರಾಷ್ಟ್ರ ಹೆಣವನ್ನು ಕೇಳಲಾಗಿ 


ಟ್ರಿ 
ಬೀಮ ಕೊಢಡಕೂಡದೆಂದದ್ದು [ಆಶ್ರ. ೧೨]. ಧೃತರಾಷ್ಟ್ರನಿಗೆ ವೈರಾಗ್ಯ ಹುಟ್ಟುವುದ 


ಭೀಮಾ 487 ಭೀಸ್ಮ 


ಕ್ಕಾಗಿ ಭೀಮ ಆತನನ್ನು ಬಿರುನುಡಿದೆದ್ದು [ಅಶ್ರೆ. ೩]. ಮಹಾಸ್ರನ್ಹಾನ ಸಮಯ 
ದಲ್ಲಿ ದೇಹವಾತ [ನುಹಾ. ೨]. 
(11) ವಾಂಡವರಿಗಿಂತಲೂ ಹಿಂದಣ ಅದೇ ವಂಶದ ಒಬ್ಬ ಅರಸು. ನೋಡು 
--ವರಿಶ್ರವ [ಭಾರ.-ಆದಿ. ೬೩, ೧೦೩]. 
(111) ಅಭಿಮನ್ಯು ವ್ರತ್ರನಾದ ಪರೀಕ್ಷಿದ್ರಾಜನ ಮಗ. ಜನಮೇಜಯನ 

ಒಡಹುಟ್ಟಿ ದವ [ಭಾರ.-ಆದಿ. ೩]. 

ಭೀಮಾ.--ಭೀಮರಧೀ ನದಿಯ ನಾಮಾಂತರ. 

ಭೀಷಣ.--ಬಕಾಸುರನ ಮಗ. ಯುಧಿಸ್ಮಿರನ ಅಶ್ವಮೇಧದ ಕುದುರೆಯನ್ನು 
ಅಡ್ಡಗಿಸಿ, ಅರ್ಜುನನಿಂದ ಹತನಾದ [ಜೈ. ೨೨]. 

ಭೀಷ್ಮ.--ಶಂತನು ಚಕ್ರವರ್ತಿಯಿಂದ ಗಂಗೆಯೆಲ್ಲಿ ಜನಿಸಿದ ಎಂಟು ಮಂದಿ 
ಪುತ್ರರಥಿ ಕಡೆಯವ. ಫನೋಡು--ಅಂಬಾ, ಅಂಬಿಕಾ, ಅಂಬಾಲಿಕಾ, ಅಸ್ಪವಸು, 
ಗಂಗಾ, ಪರಶುರಾಮ. ಈತ ವಸುವಿನ ಅವತಾರ [ಭಾರ.-ಆದಿ. ೬೩, ೬೪, ೬೨. 
ನಿರಾ. ೩೭]. ವಸಿಷ್ಠ ಮುನಿಯ ಶಾಸದಿಂದ ಭೂಮಿಯಲ್ಲಿ ಅವತಂರಿಸಿದವ.. ಈತ 
ಜನಿಸಿದ ಕೂಡಲೇ ಗಂಗೆ ಈತನನ್ನು ಕರೆದುಕೊಂಡು ತನ್ನ ಲೋಕಕ್ಕೆ ಹೋದದ್ದು 
[ಆದಿ. ೧೦೬]. ಮತ್ತೊಮ್ಮೆ ಶಂತನು ಚಕ್ರವರ್ತಿ ಗಂಗಾ ತೀರಕ್ಕೆ ಬಂದಿದ್ದಾಗ 
ಗಂಗೆ ಭೀಸ್ಮನನ್ನು ಶಂತನುವಿಗೆ ಒಪ್ಪಿಸಿದಳು (ಈ ಸಮಯೆಕ್ಳೆ ಭೀಷ್ಮ ಬಾಲ್ಯ 
ವನ್ನು ಕಳೆದು, ವರಶುರಾಮನಲ್ಲಿ ಧನುರ್ವಿದ್ಯಾಭ್ಯಾಸವನ್ನು ಮುಗಿಸಿದ್ದ). ಬಳಿಕ 
ಶಂತನು ಭೀಷ್ಮನನ್ನು ಪಟ್ಟಣಕ್ಕೆ ಕರೆದೊಯ್ದು ಆತನಿಗೆ ಯ್‌ೌವರಾಜ್ಯಾಭಿಷೇಕ 
ಮಾಡಿದ ಕೆಲಕಾಲದ ಬಳಿಕ ಶಂತನು ದಾಶ ರಾಜನ ಪಾಲಿತವುತ್ತಿಯಾದ ಸತ್ಯವತಿ 
ಯನ್ನು ಕಂಡು ಮೋಹಭರಿತನಾಗಿ, ಆಕೆಯನ್ನು ತನಗೆ ಕೊಡುವಂತೆ ದಾಶರಾಜ 
ನನ್ನು ಕೇಳಲಾಗಿ, ದಾಶರಾಜ ಸತ್ಯವತಿಯ ಗರ್ಭದಲ್ಲಿ ಜನಿಸಿದ ಮಗಳಿಗೆ ರಾಜ್ಯಾಧಿ 
ಕಾರವನ್ನು ಕೊಡುವುದಕ್ಕೆ ಸಮ್ಮತಿಸುವುದಾದರೆ, ತಾನು ಸತ್ಯವತಿಯನ್ನು ಶಂತನು 
ನಿಗೆ ಕೊಡುವೆನೆಂದ. ಶಂತನು ಇದಕ್ಕೆ ಸಮ್ಮತಿಸದೆ, ಮನೆಗೆ ಬಂದು ಚಿಂತಾಕಾ )೦ತ 
ನಾಗಿರುವಲ್ಲಿ ಈ ವಿಷಯವನ್ನು ಮಂತ್ರಿಗಳ ಮೂಲಕ ತಿಳಿದ ಭೀಷ್ಮ ದಾಶ ರಾಜ 
ನಲ್ಲಿಗೆ ಹೋಗಿ, ಆತನ ಕೋರಿಕೆಗೆ ಸಮ್ಮತಿಸಿ, ಆತನಿಗೆ ನಂಬುಗೆ ಹುಟ್ಟುವುದಕ್ಕಾಗಿ, 
ತಾನು ಮದುವೆಯೇ ಆಗುವುದಿಲ್ಲವೆಂದು ಮುಂತಾಗಿ ಭಯೆಂಕರ ಪ್ರತಿಜ್ಞೆಯನ್ನು 
ಮಾಡಿ, ಸತ್ಯವತಿಯನ್ನು ತಂದು ಶಂತನುನಿಗೆ ಮದುವೆಮಾಡಿ, ಸಂತುಷ್ಟನಾದ 
ಶಂತನುನಿನಿಂದ ಸ್ವೇಚ್ಛಾ ಮರಣರೂವವಾದ ವರವನ್ನು ಪಡೆದು, ಸತ್ಯವ್ರತ, ದೇವ 
ವ್ರತ ಮುಂತಾದ ಹೆಸರುಗಳನ್ನು ಪಡೆದ [ಆದಿ. ೧೦೭]. ಶಂತನುವಿನ ಮರಣಾ 
ನಂತರ ಸತ್ಯವತಿಯ ಮಗನಾದ ವಿಚಿತ್ರನೀರ್ಯನಿಗಾಗಿ ಕಾಶಿ ರಾಜನ ಪುತ್ರಿಯರಾದ 


ಭೀಷ್ಮ 4838 ಭೀಷ್ಮ 


ಅಂಬಾ, ಅಂಬಾಲಿಕಾ, ಅಂಬಿಕೆಯರನ್ನು ಅಪಹರಿಸಿ ತಂದದ್ದು, ಅಂಬೆ ವಿಚಿತ್ರ 
ವೀರ್ಯನನ್ನು ಮದುವೆಯಾಗಲು ಸಮ್ಮತಿಸದಿದ್ದಾಗ, ಆಕೆಯನ್ನು ಅವಳ ಇಷ್ಟಾನು 
ಸಾರ, ಸಾಲ್ವ ರಾಜನಲ್ಲಿಗೆ ಕಳುಹಿದ್ದು. ಸಾಲ್ವ ರಾಜನೊಂದಿಗೆ ಯುದ್ಧ (ಆದಿ. 
೧೦೮, ೧೦೯೯]. ವಿಚಿತ್ರವೀರ್ಯನ ಮರಣಾನಂತರ ರಾಜ್ಯಕ್ಕೆ ಉತ್ತರಾಧಿಕಾರಿ 
ಯಿಲ್ಲದ ಕಾರಣ ಸತ್ಯವತಿ ಭೀಷ್ಮನನ್ನು ಅಂಬಿಕಾ, ಅಂಬಾಲಿಕೆಯರಲ್ಲಿ ಸಂತಾನ 
ವನ್ನುಂಟುಮಾಡುನಂತೆ ಪ್ರೇರಿಸಿದ್ದು. ಭೀಷ್ಮ ಅದಕ್ಕೆ ಒನ್ಪುದಿದ್ದದ್ದು (ಆದಿ. ೧೧೨], 
ವಾಂಡನರು ಅರಗಿನ ಮನೆಯಲ್ಲಿ ಸುಟ್ಟುಹೋದರೆಂಬ ಸುದ್ದಿಯನ್ನು ಬೇಲಿ 
ಭೀಷ್ಮ ಪ್ರಲಾನಿಸಿ, ವಿದುರನ ಮೂಲಕ ವಾಸ್ತವಾಂಶವನ್ನು ತಿಳಿದು ಸಂತೋಷಿ 
ಸಿದ್ದು [ಅದಿ. ೧೬೨]. ದೌಸದೀ ಸ್ವಯಂವರಾನಂತರ ವಾಂಡವರು ಬದುಕಿರುವ 
ರೆಂಬ ಸುದ್ದಿಯನ್ನು ಕೇಳಿ ಮಿಕ್ತೆ ಅರಸರೆಬ್ಬರೂ ಭೀಷ್ಮನನ್ನು ನಿ೦ದಿಸಿದ್ದು. ವಾಂಡನ 
ರನ್ನು ಕಕೆತರಿಸಿ ಅನರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಡಬೇಕೆಂದು ಭೀಸ್ಮ ಹೇಳಿದ್ದು 
(ಆದಿ. ೨೦೭, ೨೬೪]. ವಾಂಡನರ ರಾಜಸೂಯಯಾಗ ಮುಗಿಯುವಾಗ, ಶ್ರೀ 
ಕೃಷ್ಣನಿಗೆ ಅಗ್ರನೊಜೆಯನ್ನು ಮಾಡುವಂತೆ ಭೀಷ್ಮ ಸಹದೇವನಿಗೆ ಸೂಚಿಸಿದ್ದು 
(ಸಭಾ. ೩೯]. ಶಿಶುವಾಲ ಕೃಷ್ಣನನ್ನು ನಿಂದಿಸುತ್ತಿದ್ದಾಗ ಭೀಸ್ಮ ಶಿಶುವಾಲನಿಗೆ 
ಕೃಷ್ಣನ ಮಹಿಮೆಯನ್ನು ತಿಳಿಸಿದ್ದು [ಸಭಾ. ೪೧-೬೧). ಭೀಷ್ಮ ಶಿಶುಪಾಲನ 
ಬಾಲಚರಿತ್ರೆಯನ್ನು ವಿವರಿಸಿದ್ದು [ಸಭಾ. ೬೬-೬೮]. ಭೀಷ್ಮ ದ್ರೋಣಾದಿಗಳ 
ಸಂಗಡ ದ್ಯೂತಸಭೆಯನ್ನು ಹೊಕ್ಕುದ್ದು [ನಭಾ. ೮೫]. ದುರ್ಯೋಧನ ಪಾಂಡವರ 
ಸುಳಿವನ್ನು ಕಂಡುಹಿಡಿಯಲು ಸಾಹಸಪಡುತ್ತಿ,ದ್ಹಾಗ, ಭೀಷ್ಮ ಅವರೊಂದಿಗೆ ಸಂಧಿ 
ಮಾಡಿಕೊಳ್ಳುವಂತೆ ದುರ್ಯೋಧನನಿಗೆ ಹೇಳಿದ್ದು [ವಿರಾ. ೩೧]. ಸುಶರ್ಮನನ್ನು 
ದಕ್ಷಿಣ ಗೋಗ್ರಹಣಕ್ಕೆ ಕಳುಹಲು ಭೀಷ್ಮ ಸಮ್ಮತಿಸಿದ್ದು [ನಿರಾ. ೩೨]. ದುರ್ಯೋ 
ಧನ ಕರ್ಣ ಶಕುನಿಗಳ ಸಂಗಡ ದ್ರೋಣ ಕೃಷ ಅಶ್ವತ್ಥಾಮಾದಿ ಪರಿವಾರ 
ಸಮೇತನಾಗಿ ಭೀಷ್ಮ ಉತ್ತರ ಗೋಗ್ರಹಣಕ್ಕೆ ಹೊರಟದ್ದು [ವಿರಾ. ೩೭], 
ಉತ್ತರ ಗೋಗ್ರಹೆಣ ಸಮಯದಲ್ಲಿ ಕರ್ಣನಿಗೂ ಅಶ್ವತ್ಥಾಮನಿಗೂ ವಾಗ್ಯುದ್ದಕ್ಕೆ 
ಮೊದಲಿಟ್ಟಾಗ ಭೀಷ್ಮ ಅವರನ್ನು ಸಮಾಧಾನಸಡಿಸಿದ್ದು [ನಿರಾ. ೫೧]. ಅಜ್ಞಾತ 
ವಾಸದ ಗಡು ಮುಗಿಯಲಿಲ್ಲವೆಂದು ದುರ್ಯೋಧನ ಹರಹಿಡಿದಾಗ ಭೀಷ್ಮ ಆ ನಿಷಯ 
ವನ್ನು ಪರಿಷ್ಕರಿಸಿದ್ದು | ಯುದ್ಧಕ್ಕೆ ಸೇನೆಯನ್ನು ಅಣಿಮಾಡಿದ್ದು [ವಿರಾ. ೫೨, ೭೭]. 
ಅರ್ಜುನನನ್ನು ಗುರುತಿಸಿದ ಭೀಷ್ಮ ಅನನ ಮೇಲೆ ಬೀಳಹೋದದ್ದು .. ಅವರಿಬ್ಬರ 
ಯುದ್ಧ [ನಿರಾ. ೫೫, ೫೭, ೬೨]. ಅರ್ಜುನನಿಂದ ಭೀಷ್ಮ ಸೋತದ್ದು [ನಿರಾ. ೬೩]. 
ಅದೇ ಸಮಯದಲ್ಲಿ ದುರ್ಯೋಧನ ಹೆದರಿ ಓಡಿಹೋಗುತ್ತಿ_ದ್ದಾಗ ಭೀಷ್ಮ ಅವನನ್ನು 
ಕಾಪಾಡಿದ್ದು [ನಿರಾ. ೬೭]. ವಾಂಡವರ ವನವಾಸ ಮತ್ತು ಅಜ್ಞಾತವಾಸದ 


ಭೀಷ 489 ಭೀಷ್ಮ 


ಟ್ರಿ 


ಗಡು ಮುಗಿಯಲ್ಲಿವೆಂಬ ವಿಷಯವಾಗಿ ಕರ್ಣನೊಂದಿಗೆ ನಿನಾದ ಉದ್ಯೋ. 
2). ಕೃಷ್ಣಾ ರ್ಜುನರು ನಾರಾಯಣ ಮತ್ತು ನರರ ಅವತಾರವೆಂಬ ವಿಷಯವನ್ನು 
ಭೀಷ್ಮ ದುರ್ಯೋಧನನಿಗೆ ತಿಳಿಸಿದ್ದು. ಭೀಷ್ಮನ ಮಾತನ್ನು ಧೃತರಾಷ್ಟ್ರನೂ ಅಸ್ಲಗಳೆ 
ದದ್ದು [ಉದ್ಯೋ. ೪೯1. ಭೀಷ್ಮ ಯುದ್ದಕ್ಕೆ ಸಮ್ಮತಿಸದಿರಲು, ದುರ್ಯೋಧನ 
ಭೀಸ್ಮನಿದೆಯೇ ತಾನು ಜಯಶಾಲಿಯಾಗುವೆನೆಂದು ಕೊಚ್ಚಿದ್ದು (ಉದ್ಯೋ. 
೫೮]. ಭೀಷ್ಮ ಕರ್ಣನನ್ನು ಹೀಯಾಳಿಸಿದ್ದು. ಭೀಷ್ಮ ಸಾಯುವನರೆಗೂ ತಾನು 
ಆಯುಧವನ್ನು ಹಿಡಿಯುವುದಿಲ್ಲವೆಂದು ಕರ್ಣ ಪ್ರತಿಜ್ಞೆಮಾಡಿದ್ದು. ಈ ಮಾತನ್ನು 
ಕೇಳಿ ಭೀಷ್ಮ ಸಿಟ್ಟುಗೊಂಡು ತಾನು ಪ್ರತಿನಿತ್ಯವೂ ಹತ್ತು, ನಾವಿರ ಮಂದಿ ಯುದ್ಧ 
ವೀರರನ್ನು ಕೊಲ್ಲುವೆನೆಂದು ಪ್ರತಿಜೆ ಮಾಡಿದ್ದು [ಉದ್ಯೋ ೬೨]. ಭೀಷ್ಮ ಪಾಂಡವ 
ಪಕ್ಷವಾತಿಯೆಂದು ದುರ್ಯೋಧನ ಆತನನ್ನು ಹಂಗಿಸಿ, ಭೀಷ್ಮನ ಸಹಾಯವಾದೆಯೇ 
ಕರ್ಣನ ಸಹಾಯದಿಂದ ತಾನು ವಾಂಡವರನ್ನು ಗ್ಲವೆನೆಂದದ್ದು [ಉದ್ಯೋ. ೬೩೩], 
ಕೃಷ್ಣ ರಾಯಭಾರಿಯಾಗಿ ಬಂದಿದ್ದಾಗ ದುರ್ಯೋಧನ ಅತನಿಗೆ ಮನ್ನಣೆಮಾಡಬಾರ 
ದೆಂದದ್ದು. ಭೀಷ್ಮ ದುರ್ಯೋಧನನನ್ನು ಹೀಯಾಳಿಸಿ ಸಭೆಯಿಂದ ಹೊರಬಂದದ್ದು 
[ಉ. ೮೮]. ಪಾಂಡವರೊಡನೆ ಸಂಧಿಮಾಡಿಕೊಳ್ಳುವಂತೆ ಭೀಷ್ಮ ದುರ್ಯೋಧನನಿಗೆ 
ತಿಳಿಯಹೇಳಿದ್ದು (ಉದ್ಯೋ. ೧೨೬, ೧೨೭]. ದುರ್ಯೋಧನ ಭೀಷ್ಮನಿಗೆ ಸೇನಾ 
ಪತ್ಯದಲ್ಲಿ ಪಟ್ಟಗಟ್ಟದ್ದು (ಉದ್ಯೋ. ೧೫೬]. ಭೀಷ್ಮ ತನ್ನ ಸಾಮರ್ಥ್ಯವನ್ನು 
ಬಣ್ಣಿಸಿ ದುರ್ಯೋಧನನಿಗೆ ಅಭಯಶೊಟ್ಟಿದ್ದು [ಉದ್ಯೋ. ೧೬೫]. ಭೀಷ್ಮ ಕರ್ಣ 
ನನ್ನು ಅರ್ಧರಧಿಕನನ್ನಾಗಿ ಲೆಕ್ಕಿಸಿದ್ದು. ಭೀಷ್ಮಕರ್ಣರ ವಾಗ್ಯುದ್ಧ. ಭೀಷ್ಮ 
ಪಾಂಡವರ ಸೈನ್ಯದಲ್ಲಿ ರಧಾತಿರಧರನ್ನು ಲೆಕ್ಕಿಸಿದ್ದು [ಉದ್ಯೋ. ೧೬೮-೧೭೧]. 
ಶಿಖಂಡಿ ಮೊದಲು ಹೆಂಗನೆಂಬ ವಿಷಯವನ್ನು ತಿಳುಹಿ, ತಾನು ಅವನ ಸಂಗಡ 
ಮಾತ್ರ ಯುದ್ಧ ಮಾಡುವುದಿಜ್ಞವೆಂಬುದನ್ನು ಭೀಷ್ಮ ದುರ್ಯೋಧನನಿಗೆ ತಿಳಿಸಿದ್ದು 
[ಉದ್ಯೋ. ೧೭೨]. ಭೀಷ್ಮ ಅಂಬಾ, ಅಂಬಾಲಿಕಾ, ಅಂಬಿಕೆಯರ ಚರಿತ್ರೆಯನ್ನು 
ವಿವರಿಸಿದ್ದು. ಪರಶುರಾಮ ಭೀಷ್ಮರ ಯುದ್ಧ. ಶಿಖಂಡಿಯ ಚರಿತ್ರೆ [ಉದ್ಯೋ. 
೧೭೩-೧೯೩]. ಈತ ತಾಲಧ್ವಜ [ಉದ್ಯೋ. ೧೫೦]. ಭೀಸ್ಮನಧ ಕಥೆ (ಸಂಗ್ರಹ) 
ಭೀ. ೧೩]. ದುರ್ಯೋಧನ ಭೀಷ್ಮನನ್ನು ಕಾಪಾಡಲು ದುಶ್ಶಾಸನನನ್ನು ಆತನ 
ಮೈಗಾವಲಿಗೆ ನಿಯಮಿಸಿದ್ದು [ಭೀ. ೧೫]. ಮೊದಲನೆಯ ದಿನ ಭೀಷ್ಮ ವಿರಾಟಿಪುತ್ರ 
ನಾದ ಶ್ವೇತನನ್ನು ಕೊಂದದ್ದು [ಭೀ. ೪೮], ಎರಡನೆಯ ದಿನ ಭೀಷ್ಮ ವ್ಯೂಹರಚನೆ 
ಮಾಡಿದ್ದು "ಭೀ. ೫೧]. ಎರಡನೆಯ ದಿನ ಭೀಷ್ಮಾರ್ಜುನರ ಯುದ್ಧ (ಭೀ. ೫೨]. 
ನಾಲ್ಫನೆಯ ದಿನ ಭೀಷ್ಮಾರ್ಜುನರ ಯುದ್ಧ [ಭೀ. ೬೦]. ಮೂರನೆಯ ದಿನ ಭೀಷ್ಮ 
ಅರ್ಜುನನನ್ನು ಇದಿರಿಸಿ ಘೋರವಾಗಿ ಯುದ್ಧಮಾಡುತ್ತಿ ಶಿ ,ದ್ನಾಗ, ಶ್ರೀ ಕೃಷ್ಣ ತನ್ನ 


ಭೀಷ್ಮ 440 ಭೀಷ್ಮ 


ಪ್ರತಿಜ್ಞೆಯನ್ನು ಮರೆತು ಚಕ್ರವನ್ನು ಹಿಡಿದು ಭೀಷ್ಮನನ್ನು ಕೊಲ್ಲಹೋದದ್ದು 
(ಭೀ. ೫೯]. ಐದನೆಯ ದಿನ ಭೀಷ್ಮ ದುರ್ಯೋಧನನಿಗೆ ಕೃಷ್ಣನ ಮಹಿಮೆಯನ್ನು 
ಬಣ್ಣಿ ಸಿ, ಕೃಷ್ಣ ಎಲ್ಲಿದ್ದರೆ ಅಲ್ಲಿ ಜಯ "ಯಶೋ ಧರ್ಮನ್ನತಃ ಕೃಷ್ಣಃ ಯತಃ 
ಕೃಷ್ಣಸತೋ ಜಯಃ'' ಎಂದು ಹೇಳಿ, ಕೃಷ್ಣನನ್ನು ನಾನಾ ವರಿಯಿಂದ ಹೊಗಳಿ, 
ವಾಂಡವರೊಂದಿಗೆ ಸಂಧಿಮಾಡಿಕೊಳ್ಳ ಹೇಳಿದ್ದು [ಭೀ. ೬೮, ೬೯]. ಆರನೆಯ ದಿನದ 
ರಾತ್ರಿ ದುರ್ಯೋಧನ ಭೀಷ್ಮನಲ್ಲಿ ನೊರೆಯಿಟ್ಟಿದ್ದು. ಭೀಷ್ಮ ದುರ್ಯೋಧನನನ್ನು 
ಸಂತೋಷಪಡಿಸಿದ್ದು [ಭೀ. ೮೦, ೮೧]. ಎಂಟನೆಯ ರಾತ್ರಿ ಕರ್ಣ ದುರ್ಯೋಧನನನ್ನು 
ಕುರಿತು "" ಭೀಷ್ಮ ಶಸ್ತ್ರವನ್ನು ಕೆಳಗಿಟ್ಟಸಕ್ಸದಲ್ಲಿ ನಾನು ನಾಂಡನರನ್ನು ಅನಾಯಾಸ 
ವಾಗಿ ಗೆಲ್ಲುತ್ತೇನೆ'' ಎಂದು ಹೇಳಿದ್ದು. ಆ ಮಾತಿನಂತೆ ದುರ್ಯೋಧನ ಭೀಷ್ಕನಲ್ಲಿಗೆ 
ಬಂದು ಕರ್ಣನಿಗೆ ನೇನಾಧಿಕಾರವನ್ನು ಕೊಟ್ಟುಬಿಡುವಂತೆ ಭೀಷ್ಮನಿಗೆ ಹೇಳಿದ್ದು. 
ಭೀಷ್ಮ ಅರ್ಜುನನನ್ನು ಗೆಲ್ಲುವುದು ಅಸಾಧ್ಯವೆಂದು ಮುಂತಾಗಿ ಹೇಳಿ, ಮರುದಿನ 
ಶಿಖಂಡಿಯ ಹೊರತು ದ್ರುಪದ ಮುಂತಾದ ಶೂರರನ್ನು ತಾನು ಕೊಲ್ಲುವುದಾಗಿ 
ಪ್ರತಿಜ್ಞೆಮಾಡಿದ್ದು [ಭೀ. ೯೭, ೯೮]. ಒಂಬತ್ತನೆಯ ದಿನ ಭೀಷ್ಮ ರಣರಂಗದಲ್ಲಿ 
ವಿಜೃಂಭಿಸಲು, ಕೃಷ್ಣ ಆತನನ್ನು ಕೊಲ್ಲುವುದಕ್ಕಾಗಿ ರಥದಿಂದ ಇಳಿದು ಓಡಿಹೋದದ್ದು 
[ಭೀ. ೧೦೬]. ಅದೇ ರಾತ್ರಿಯಲ್ಲಿ ಯುಧಿಸ್ಮಿರ ಕೃಷ್ಣನೊಂದಿಗೆ ಯೋಚಿಸಿ, ಭೀಷ್ಮನ 
ಬಳಿಸಾರಿ, ಆತನ ವಧೆಗೆ ಉನಾಯನವೇನೆಂದು ಬೇಡಿದ್ದು . ಭೀಷ್ಮ ಶಿಖಂಡಿಯ 
ವೃತ್ತಾಂತವನ್ನು ತಿಳುಹಿದ್ದು [ಭೀ. ೧೦೭]. ಭೀಷ್ಮನೊಂದಿಗೆ ಶಿಖಂಡಿಯ 
ಯುದ್ಧಸನ್ನಾಹ, ಶಿಖಂಡಿಯ ಪ್ರತಾಪವರ್ಣನೆ, ಭೀಷ್ಮ ದುರ್ಯೋಧನರ ಸಂವಾದ, 
ಭೀಷ್ಮಪರಾಕ್ರಮನರ್ಣನೆ [ಭೀ. ೧೦೮, ೧೦೯, ೧೧೮]. ಭೀಷ್ಮ ಯುದ್ಧಮಾಡ 
ಲೊಬ್ಬದೆ ಯುಧಿಷ್ಕಿರನಿಗೆ ತನ್ನನ್ನು ಕೊಲ್ಲುವಂತೆ ಸೂಚಿಸಿದ್ದು (ಭೀ. ೧೧೫]. 
ಭೀಷ್ಮ ಶಸ್ತ್ರತ್ಯಾಗಮಾಡಿ ನೆಲದಮೇಲೆ ಬಿದ್ದದ್ದು [ಭೀ. ೧೧೯]. ರಣರಂಗ 
ದಲ್ಲಿದ್ದ ಅರಸರೆಲ್ಲರೂ ಕುರು ವಾಂಡವರೊಡಗೂಡಿ ಭೀಷ್ಮನಲ್ಲಿಗೆ ಬಂದು ಆತನ 
ಅಡಿದಾವರೆಗಳಿಗೆ ನಮಸ್ಸುರಿಸಿದ್ದು .. ಅರ್ಜುನ ಭೀಷ್ಮನಿಗೆ ಅಂಬಿನ ಹಾಸುಗೆ, 
ದಿಂಬುಗಳನ್ನು ಕಲ್ಪಿಸಿದ್ದು (ಭೀ. ೧೬೦]. ಫೀರಡಿಕೆಯಿಂದ ಬಳಲಿದ್ದ ಭೀಷ್ಮ 
ಪಾನೀಯವನ್ನು ಬೇಡಿದ್ದು. ಮಿಕ್ಕು ಅರಸರು ತಂದುಕೊಟ್ಟಿ ಜಲವನ್ನು ಅಲ್ಲ 
ಗಳೆದು ಭೀಷ್ಮ ಅರ್ಜುನನನ್ನು ಬೇಡಿದ್ದು .. ಅರ್ಜುನ ಸರ್ಜನ್ಯಾಸ್ತ್ರದಿಂದ ಭೂಮಿ 
ಯನ್ನು ಭೇದಿಸಿ, ವಾತಾಳಗಂಗೆಯಿಂದ ಭೀಷ್ಮನ ದಾಹೆನನ್ನು ಶಾಂತಿಗೊಳಿ 
ಸಿದ್ದು . ಭೀಷ್ಮ ದುರ್ಯೋಧನನಿಗೆ ಅರ್ಜುನನ ಪರಾಕ್ರಮವನ್ನು ಬಣ್ಣಿಸಿ, ಅವ 
ನೊಡನೆ ಸಂಧಿಮಾಡಿಕೊಳ್ಳ ಹೇಳಿದ್ದು [ಭೀ. ೧೬೧]. ಅಂದಿನ ರಾತ್ರಿ ಎಲ್ಲರೂ 
ಹೊರಟುಹೋದ ಬಳಿಕ, ಕರ್ಣ ರಹಸ್ಯವಾಗಿ ಭೀಷ್ಮನಲ್ಲಿಗೆ ಹೋಗಿ ನನುಸ್ಸರಿಸಿ, 


ಭೀಷ್ಮ 441 ಭೀಷ್ಮ 


ತನ್ನ ದುಡುಕತನವನ್ನು ಮನ್ನಿನಬೇಡಿದ್ದು. ಭೀಷ್ಮ ಕರ್ಣನಿಗೆ ಅವ ಕುಂತಿಯ 
ಮಗನೆಂಬುದನ್ನು ತಿಳುಹಿ ಪಾಂಡವರೊಂದಿಗೆ ನೇರಹೇಳಿದ್ದು. ಕರ್ಣ ಯುಕೆ. 
ಯಿಂದ ತಪ್ಪಿಸಿಕೊಂಡು ಭೀಷ್ಮನನ್ನು ಕ್ಸಮೆ ಬೇಡಿ ಶಿಬಿರಕ್ಕೆ ಬ೦ದದ್ದು ಭೀ. 
೧೬೬]. ಗಾಂಧಾರಿ ಅಂಬಿನ ಹಾಸುಗೆಯಲ್ಲಿ ನವಡಿಸಿದ್ದ ಭೀಷ್ಮನನ್ನು ಕಂಡು, 
ಮನಮರುಗಿ ಕೃಷ್ಣನಿಗೆ ತೋರಿದ್ದು (ಸ್ತ್ರೀ. ೨೩]. ಧರ್ಮರಹಸ್ಯಗಳನ್ನು ಕೇಳಿ 
ತಿಳಿಯುವುದಕ್ಕಾಗಿ ಕೃಷ್ಣ ಯುಧಿಷ್ಠಿರನನ್ನು ಭೀಷ್ಮನ ಬಳಿಗೆ ಹೋಗಹೇಳದ್ದು. 
ಯುಧಿಷ್ಠಿರನ ವ್ರಾರ್ಥನಾನುಸಾರ ಕೃಷ್ಣ ವಾಂಡವರ ಸಂಗಡ ಭೀಷ್ಮನಲ್ಲಿಗೆ ಬಂದದ್ದು. 
ಭೀಷ್ಮ ಕೃಷ್ಣನನ್ನು ಹೊಗಳಿದ್ದು (ಈ ನ್ತೋತ್ರವನ್ನೇ ಭೀಷ್ಮಸ್ತವರಾಜವೆನ್ನು 
ತ್ತಾರೆ) [ಶಾಂತಿ. ೪೫, ೪೬. ಭಾಗ.-೧-೯]. ಶ್ರೀ ಕೃಷ್ಣ ಯುಧಿಸ್ಮಿರನಿಗೆ ಧರ್ಮೋನ 
ದೇಶಮಾಡುವಂತೆ ಭೀಷ್ಮನಿಗೆ ಹೇಳಿದ್ದು. ಭೀಷ್ಮ ಸೃಷ್ಣನನ್ನು ಶನಗೆ ಶ್ರೇಯಸ್ಸು 
ಉಂಟಾಗುವಂತೆ ಬೇಡಿದ್ದು. ಅದನ್ನು ಕೃಷ್ಣ ಅನುಮೋದಿಸಿದ್ದು [ಶಾಂತಿ. ೪೯-೫೦]. 
ತನ್ನ ದೇಹವೆಲ್ಲವೂ ಅಂಬುಗಳಿಂದ ಗಾಯಗೊಂಡಿರುವ ಕಾರಣ ಧರ್ಮವನ್ನು ಉಪ 
ದೇಶಿಸಲು ತಾನು ಅಶಕ_ನೆಂಬುದಾಗಿ ಭೀಷ್ಮ ಹೇಳಿದ್ದು ಕ ಕೃಷ್ಣ ಭೀಷ್ಮನಿಗೆ ಶರೀರ 
ವಾಟಿವನನ್ನು ಅನುಗ್ರಹಿಸಿದ್ದು. ಆ ದಿನ ಸಂಜೆಗೆ ಎಲ್ಲರೂ ತಮ್ಮ ತಮ್ಮ ಬಿಡಾರಕ್ಕೆ 
ಹೋಗಿ, ಮರುದಿನ ಬೆಳಗಾಗುತಲೇ ಭೀಷ್ಮನಲ್ಲಿಗೆ ಬಂದದ್ದು. ಕೃಷ್ಣ ಧರ್ಮ 
ಪ್ರವಚನಕ್ಕಾಗಿ ಭೀಷ್ಮನನ್ನು ವ್ರೇರಿಸಿದ್ದು (ಶಾಂತಿ. ೫೧-೫೩]. ಭೀಷ್ಮ ಯುಧಿಷ್ಠಿರ 
ನನ್ನು ವ್ರತ್ಸೆಮಾಡಹೇಳಿದ್ದು [ಶಾಂತಿ. ೫೪]. ಭೀಷ್ಮ ಯುಧಿಷ್ಠಿರನಿಗೆ ವರ್ಣ, 
ಆಶ್ರಮ, ರಾಜ, ಮಂತ್ರಿ, ರಾಜನೀತಿ, ಆವದ್ಭರ್ಮ, ಮೋಕ್ಸಧರ್ಮ ಮುಂತಾದ 
ಅನೇಕಾನೇಕ ಧರ್ಮರಹೆಸ್ಯಗಳನ್ನು ಬೋಧಿಸಿದ್ದು [ಶಾಂತಿ. ೫೫-೩೭೫], ಯುಧಿ 
ಹ್ಮಿರ ಶಮಾದಿಗಳ ಸ್ವರೂಪವನ್ನು ವಿವರಿಸಕೇಳಿದ್ದು. ಭೀಷ್ಮಾದಿಗಳ ಕೊಲೆಗೆ ತಾನೇ 
ಕಾರಣವೆಂಬ ಬುದ್ಧಿಯಿಂದ ಅನುಗಾಲವೂ ತನ್ನನ್ನು ತಾನೇ ಹಳಿಯುತ್ತ, ಮರುಗು 
ತ್ತಿದ್ದ ಯುಧಿಷ್ಠಿರನನ್ನು ಕುರಿತು ಭೀಷ್ಮ 1" ಜೀವ ಸ್ವತಂತ್ರನಲ್ಲ. ಕರ್ಮ 
ಜೀವನನ್ನು ಬಂಧಿಸುತ್ತದೆ '' ಎಂದು ಹೇಳಿ ಅದಕ್ಕೆ ದೃಷ್ಟಾಂತರೂಪವಾಗಿ ಅನೇಕ 
ವಾಗಿ ಉಪಕಥೆಗಳನ್ನು ವಿವರಿಸಿ ಅನೇಕ ಮಹಿಮೆಗಳನ್ನು ತಿಳಿಸಿದ್ದು [ಅನು. ೧-೬೭೧]. 
ಯುಧಿಸ್ಮಿರನಿಗೆ ಸಕಲ ಧರ್ಮಗಳನ್ನೂ ವಿವರಿಸಿದ ತರುವಾಯ, ಭೀಷ್ಮ ತನಗೆ ಅವ 
ಸಾನಕಾಲ ಸಮಾಸಿಸಿತೆಂದು ತಿಳಿದು, ಭಗವಂತನನ್ನು ಸ್ಮರಿಸುತ್ತ, ಮೌನದಿಂದ 
ಇದ್ದದ್ದು . ಅದನ್ನು ಕಂಡು ದೆ ಶೆ ಪನಾಯನ ಮುನಿ ಯುಧಿಸ್ಮಿರಾದಿಗಳನ್ನು ಹಸಿನಾ 
ವತಿಗೆ ಕಳುಹಿದ್ದು. ಕೃಷ್ಣನ ಸಂಗಡ ಎಲ್ಲರೂ ಹಸ್ತಿನಾವತಿಗೆ ಹೋದದ್ದು [ಅನು. 
೬೭೨. ಭಾಗ.-೧-೯]. ಯುಧಿಷ್ಠಿರ ಭೀಷ್ಮನ ಆಂತ್ಯಸಂಸ್ಕ್ರಾರಕ್ಕೆ ಬೇಕಾದ ಸಲಕರಣೆ 
ಗಳನ್ನು ಒದಗಿಸಿಕೊಂಡು, ಕೃಷ್ಣ, ಧೃತರಾಷ್ಟ್ರಾದಿ ಗಳ ಸಂಗಡ ಭೀಷ್ಮನಲ್ಲಿಗೆ ಬಂದದ್ದು. 


ಭೀಷ್ಮತೆ 442 ಭೂಗೋಲವರ್ನೈ ನ 


ಭೀಷ್ಮ ಕೃಷ್ಣ ಧೃತರಾಷ್ಟ್ರಾದಿಗಳಿಂದ ಅನುಮತಿಯನ್ನು ಪಡೆದು, ಯೋಗಬಲದಿಂದ 
ಬ್ರಹ್ಮರಂಧ್ರವನ್ನು ಭೇದಿಸಿ ಅಖಂಡತೇಜಸ್ಸಿನಲ್ಲಿ ಐಕ್ಯವನ್ನು ಸಡೆದು ಕ್ಷಣಕಾಲ 


ದಲ್ಲಿ ಕಣ್ಮರೆಯಾದದ್ದು. ಬಳಿಕ ಧೃತರಾಷ್ಟ್ರ ಯುಧಿಷ್ಮಿರಾದಿಗಳು ರಾಜವೈ ಭವದಿಂದ 
ಭೀಷ್ಮನ ದೇಹನನ್ನು ಸಂಸಾ ರಮಾಡಿದ್ದು K ಯುಧಿಸ್ಮಿರಾದಿಗಳು ಗಂಗೆಯಲ್ಲಿ ಮುಳುಗಿ 
ಭೀಷ್ಮನಿಗೆ ತರ್ಪಣ ಕೊಟ್ಟು ದಡಕ್ಕೆ ಬರುವಷ್ಟರಲ್ಲಿ ಗಂಗೆ ನದಿಯಿಂದ ದಿವ್ಯರೂಸ 
ವನ್ನು ಧರಿಸಿ ಬಂದು ಭೀಷ್ಮನ ಮರಣಕ್ಕಾಗಿ ದುಃಖಿಸಿದ್ದು ; ಅಂತು ಪ್ರಲಾಪಿಸು 
ತ್ತಿದ್ದ ಗಂಗೆಯನ್ನು ಕೃಷ್ಣನೇ ಮೊದಲಾದವರು ಉಚಿತರೀತಿಯಿಂದ ಸಂತವಿಸಿದ್ದು 
[ಅನು. ೨೭೩, ೨೭೪]. ಭೀಷ್ಮನ ಮರಣದಿಂದ ದುಃಖಿಸುತ್ತಿದ್ದ ಯುಧಿಷ್ಠಿರನನ್ನು 
ಧೃತರಾಷ್ಟ್ರಾದಿಗಳು ಸಮಾಧಾನಸಡಿಸಿದ್ದು ಮುಂತಾಗಿ [ಅಶ್ವ. ೧-೨]... ಭೀಷ್ಮ 
ತನ್ನ ತಂದೆಯಿಂದ ಸ್ವೇಚ್ಛಾಮರಣರೂಪವಾದ ವರವನ್ನು ಪಡೆದಿದ್ದನಾಗಿ 
ಉತ _ರಾಯಣ ಬರುವವಕೆಗೂ ಕಾದಿದ್ದು, ಉತ್ತರಾಯಣ ಬಂದ ಬಳಿಕ ದೇಹ 
ತ್ಯಾಗಮಾಡಿದ. 


ಭೀಷ್ಮ ಕ.-ನಿದರ್ಭ ದೇಶದ ಅರಸು. ರುಕ್ಮಿಣಿ ಈತನ ಮಗಳು [ಭಾರ.-ಸ. 
೪, ೩೨]. ಇವರಿಗೆ ಹಿರಣ್ಯರೋಮನೆಂಬುದು ನಾಮಾಂತರ [ಉದ್ಯೋ. ೧೫೮], 
ಇವನಿಗೆ ರುಕ್ಮಿ ರುಕ್ಮರಧ, ರುಕ್ಕಬಾಹು, ರುಕ್ಮಶೇಶ, ರುಕ್ಮಮಾಲಿಯೆಂಬುದಾಗಿ 
ಐವರು ವುತ್ರರಿದ್ದರು [ಭಾಗ.-೧೦, ೫೨]. 


ಭುಮನ್ಯು.--(1) ಚಂದ್ರ ವಂಶದ ಅನಿಕ್ಸಿತನ ಸಂತತಿಯಲ್ಲಿ ಜನಿಸಿದ ಜನಮೇ 
ಜಯನೆಂಬ ಅರಸನ ಮಗನಾದ ಧ್ಭೃತರಾಷ್ಟ್ರನೆಂಬ ರಾಜನ ಮಗ [ಆದಿ. ೧೦೧]. 
(11) ಒಬ್ಬ ಅರಸು. ಶಕುಂತಲೆಯ ಮಗನಾದ ಭರತ ಚಕ್ರವರ್ತಿಯ ಮಗ. 
ಈತ ಸುವರ್ಣೆಯೆಂಬವಳನ್ನು ಮದುವೆಯಾಗಿ ಸುಹೋತ್ರನೆಂಬ ಮಗನನ್ನು ಪಡೆದ 
[ಭಾರ.-ಆದಿ. ೬೩]. ಸುವರ್ಣೆಗೆ ವುಷ್ಕರಿಣಿಯೆ೦ಬುದು ನಾಮಾಂತರ [ಆದಿ. ೧೦೧]. 
ಈತನಿಗೆ ದಿನಿರಥ, ಸುಹೋತ್ರ, ಸುಹೋತಾ, ಸುಹನಿ, ಸುಯಜು, ಖುಚೀಕ 
ನೆಂಬುದಾಗಿ ಆರು ಮಂದಿ ವುತ್ರರು [ಭಾರ.-ಆದಿ. ೧೧]. ಈ ಭುಮನ್ಯು 
ಭರದ್ವಾಜ ಮಹರ್ಷಿಯ ರೂವಾಂತರ, ಈತನಿಗೆ ವಿತಧನೆಂಬುದು ನಾಮಾಂತರ, 
ನೋಡು--ಭರದ್ವಾಜ, ಭರತ [ಭಾಗ.-೯-3೦]. 


ಭೂಗೋಲವರ್ದ ನ.--[ಭಾರ.-ಭೀ. ೫-೯. ಭಾಗ.-೫-೧೬-೨೦. ಬೃಹನ್ನಾರ.- 
೩. ಪದ್ಮ -೧-೩-೯. ವಾಯು.-೩೪-೫೦. ವಿಷ್ಣು.-೨-೨-೭. ಮತ್ಸ್ಯ್ಯ.-೧೨೧. ಕೂರ್ಮ ೧, 
೪೪-೪೯. ಮಾರ್ಕಂ.-೪೯, ೫೭, ವರಾಹ. ೭೪-೮೯, ಬ್ರಹ್ಮ -೧೮-೨೭.ದೇ.ಭಾ.-೮, ೪- 
೧೩. ಲಿಂಗ.-೪೬. ಗರು. ೫೪-೫೭. ಶಿವ,-ಉಮಾ.-೧೭-೧೮]. 


ಭೂತನ್ಮಷ್ಟಿ 443 ಭೂಲಿಂಗಶಕೆನಿ 


ಭೂತಸೃಷ್ಟಿ ಅವುಗಳ ಗುಣ ಮುಂತಾದ್ದು —[ವನ. ೨೧೫. ಭೀ. ೫. ಶಾಂ. 
೧೯೨, ೨೫೮, 1 ೩೧೫. ಅನು. ೩೯, ೨೪೫, ಬಾಗ. ೩-೨೬. ವಿಷ್ಣು.-೧-೨, ೩. 
ಮತ್ಸ ಕ್ರಿತ-೭], 

ಭೂನಿ.-ಸಂಚಭೂತಗಳಲ್ಲಿ ಮೊದಲನೆಯದು; ಮತ್ತು ಅದರ ಅಭಿಮಾನಿ 
ದೇವತೆ. ಭೂಮಿ ಭಾರವನ್ನು ಹೊರಲಾರಜಿ ಬ ಬ್ರಹ್ಮನನ್ನು ಮರೆಹೊಕ್ಕದ್ದು [ಭಾರ.- 
ಆ. ೬೫]. ವಿಷ್ಣು ಭೂಮಿಯನ್ನು ಉದ್ಯರಿಸಿದ್ದು [ವಿಷ್ಣು. -೧ಿ-೪. ಭಾಗ.-೩-೧೩. 
ವಾಯು -೬. ಪದ್ಮ -೬-೨೬೪. ಲಿಂಗ.-೯೪. ಮತ್ಸ 35೪೬, ೨೪೮. ಶಿವ.-ಯುದ್ಧ 
ಖಂ. ೫೧. ಭಾರ.-ಸಭಾ. ೪೫. ವನ. ೧೪೪, ೨೭೩. ಶಾಂತಿ. ೨೦೮]. 

ಭೂದಾನ ಫಲ.-[ಅಶ್ವ.-೧೦೨. ಅನು. ೯೭, ೨೩೫]. ಭೂಮಿಯ ಗುಣಗಳು 
[ವನ. ೨೧೫. ಭೀ ೪. ಶಾಂತಿ. ೨೬೧]. 

ಭೂಮಿ ಯು.--ವಿರಾಟ ಪುಶ್ರನಾದ ಉತ್ತರನ ನಾಮಾಂತರ. ನೋಡು-- 
ಉತ್ತರ (ವಿರಾ. ೩೭]. 

ಭೂರಿ.- ಚಂದ್ರ ವಂಶದ ನೋಮದತ್ತನೆಂಬ ಅರಸನ ಮಗ. ಇವನಿಗೆ ಭೂರಿ 
ಶ್ರವ, ಶಲ ಎಂಬುದಾಗಿ ಇಬ್ಬರು ಒಡಹುಟ್ಟಿದವರು [ಭಾರ.-ಆದಿ. ೨೦೧. ಭಾಗ.- 
೯-೨೨]. ನೋಡು--ಶಲ. ಜೆ ಭಾರತ ಯುದ್ಧ ದಲ್ಲಿ ದುರ್ಯೋಧನನ ಪರನಾಗಿ 
ಹೋರಾಡಿ, ಹದಿನಾಲ್ಕನೆಯ ದಿನದ ರಾತ್ರಿ ಯುದ್ಧದಲ್ಲಿ ಸಾತ್ಯಕಿಯಿಂದ ಮಡಿದ 
[ದ್ರೋ. ೧೬೭]. 

ಭೂರಿಶ್ರವ.--ಚಂದ್ರ ವಂಶದ ಸೋಮದತ್ತ,ನ ಮಗೆ. ನೋಡು-- ಭೂರಿ [ಆದಿ. 
೨೦೧]. ಇವ ದುರ್ಯೋಧನನ ಪರವಾಗಿ ಹೋರಾಡಿದವ. ರಭಯೂಧಯೂಥಪ 
[ಭಾರ.-ಉ. ೧೬೫]. ಇವನಿಗೆ ಶಲ, ಭೂರಿಯೆಂಬ ಇಬ್ಬರು ಒಡಹುಟ್ಟಿ ದವರು. 
ನಾಲ್ಕನೆಯ ದಿನದ ಯುದ್ಧದಲ್ಲಿ ಸಾತ್ಯಕೆಯೊಂದಿಗೆ ಘೋರವಾಗಿ ಯುದ್ಧ ಮಾಡಿದ 
[ಭಾರ.-ಭೀ.-೬೩]. ಐದನೆಯ ದಿನದ ಯುದ್ಧದಲ್ಲಿ ಇವನ ಹತ್ತು ಮಂದಿ ಮಕ್ಕಳನ್ನೂ 
ಸಾತ್ಯಕಿ ಕೊಂದ (ಭೀಷ್ಮ ೭೪]. ಹದಿನಾಲ್ಬನೆಯ ದಿನದ ಹಗಲು ಯುದ್ದದಲ್ಲಿ 
ಇವ ಸಾತ್ಯಕೆಯೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ಸಾತ್ಯಕಿಯ ಕೊರಳನ್ನು ಕಡಿ 
ಯುವುದಕ್ಕಾಗಿ ಖಡ್ಗವನ್ನು ಎತ್ತಿ,ರಲಾಗಿ, ಅರ್ಜುನ ಇವನ ತೋಳನ್ನು *ಡಿದ. 
ತರುವಾಯ ಭೂರಿಶ್ರನ ಪ್ರಾಯೋಪನೇಶಮಾಡಿ ಕುಳಿತಿದ್ದಾಗ ಸಾತ್ಯಕಿ ಇವನ 
ರುಂಡವನ್ನು ಉರುಳಿಸಿದ [ದ್ರೋ. ೧೪೨, ೧೪೩]. ಗಾಂಧಾರಿ ಇವನ ಶವವನ್ನು 
ವರ್ಣಸಿದ್ದು [ಸ್ರ್ರೀ. ೨೪], 

ಭೂಲಿಜ್ಞಶಕು ನಿ.-ಒಂದು ಹಕ್ಕಿ. ಇದಕ್ಕೆ ಕುಲಿಂಗವೆಂಬುದು ನಾಮಾಂತರ. 
( ಸಾಹಸವನ್ನು ಮಾಡಬೇಡ '' ಎಂದು ಯಾವಾಗಲೂ ಹೇಳುತ್ತಿರುವುದು ಇದರ 


ಭೂರೋಕೆ ವರ್ಸ 444 ಭೈರವ 


ಸ್ವಭಾವ. ತಾನು ಮಾತ್ರ ಸಿಂಹದ ಹೆಲ್ಬು ನಂದಿನಲ್ಲಿ ಸಿಕ್ಕಿಕೊಂಡಿರುವ ಮಾಂಸವನ್ನೇ 
ತಿನ್ನುತ್ತದೆ. ಮನುಷ್ಯರು ಹೆರರಿಗೆ ಉವದೇಶಮಾಡುವುದರಫ್ಲಿ ಫಿವುಣರೇ ಹೊರತು, 
ತಾವು ಆಚರಿಸುವುದಿಲ್ಲವೆಂಬುದಕೆ ದೃಷ್ಟಾಂತವಾಗಿ ಈ ಕಥೆ ವರ್ಣಿತವಾಗಿದೆ 
[ನಭಾ.-೬೭]. 
ಭೂಲೋಕ ವರ್ಸ ನ.-[ಲಿಂಗ.-೫೩]. ನೋಡು- ಭೂಗೋಳ ವರ್ಣನ. 
ಭೃಗು.--ಒಬ್ಬ ಬ್ರಹ್ಮರ್ಷಿ. ಬ್ರಹ್ಮನ ಹೃದಯದಿಂದ ಜನಿಸಿದವ. ಈತ 


ಸ್ವಾಯಂಭುವ ಮನ್ವಂತರದವ. ಈತನ ಮಗ ಕವಿ. ಮತ್ತೊಬ್ಬ ಮಗ ಚ್ಯವನ 
ಮುನಿ [ಆದಿ. ೬೭]. ಈತನಿಗೆ ಖ್ಯಾತಿಯೆಂಬವಳು ಹೆಂಡತಿ. ಈಕೆಯಲ್ಲಿ ಲಕ್ಷ್ಮಿ 
ಅವತರಿಸಿದ ಕಾರಣ ಲಕ್ಷ್ಮಿಗೆ ಭಾರ್ಗನಿಯೆಂದು ಹೆಸರು. ಧಾತ, ವಿಧಾತ 
ರೆಂಬವರು ಮತ್ತಿಬ್ಬರು ಗಂಡುಮಕ್ಕಳೂ ಈತನಿಗೆ ಇದ್ದರು [ಆದಿ. ೬೭. ಭಾಗ.-೪-೧, 
ವಿಷ್ಣು.-೧-೧೦ ಮತ್ಸ 5೨೫ ೨]. ಶುಕ್ರಾಚಾರ್ಯ ಈತನಿಂದ ಜನಿಸಿದವ. ವಿಷ್ಣು 
ಇವನ ಜನನಿಯಾದ ಖ್ಯಾತಿಯನ್ನು ಕೊಂದು ಭೂಮಿಯಲ್ಲಿ ಜನಿಸುವ ಹಾಗೆ ಶಾಪ 
ಹೊಂದಿದ್ದು [ದೇ.ಭಾಗ.-೪-೧೧]. ಮರಳಿ ಈಗ ನಡೆಯುತ್ತಿರುವ ನೈವಸ್ವತ 
ಮನ್ವಂತರದಲ್ಲಿ ವರುಣನ ಯಜ್ಞಕುಂಡದಲ್ಲಿ ಜನಿಸಿದ. ಈ ಕಾರಣದಿಂದಲೇ ಭೃಗು 
ನಿಗೆ ವಾರುಣಿಯೆಂದು ಹೆಸರು [ಭಾರ.-ಆದಿ. ೫. ಅನು. ೧೩೨]. ಈತನ ಹೆಂಡತಿಯ 
ಹೆಸರು ವುಲೋಮೆ [ಭಾರ.-ಆ. ೫, ೬]. ಈತನಿಗೆ ಪುಲೋಮೆಯಲ್ಲಿ ಚ್ಯವನ, ವಜ್ರ 
ಶೀರ್ಷ, ಶುಚಿ, ಔರ್ನ, ಶುಕ್ರ, ವರೇಣ್ಯ, ಸವನರೆಂಬ ಏಳು ಮಂದಿ ಪುತ್ರರು ಜನಿಸಿ 
ದರು. ವರೇಣ್ಯನಿಗೆ ವಿಭುನೆಂಬ ನಾಮಾಂತರವೂ ಇದೆ [ಭಾರ.-ಅನು. ೧೩೨]. ಅಗ್ನಿ 
ಸರ್ವಭಕ್ಷಕನಾಗುವಂತೆ ಭೃಗು ಶಾಪಕೊಟ್ಟದ್ದು [ಭಾರ.-ಆ. ೬. ಶಲ್ಯ. ೪೮]. 
ಭೃಗು ಭರದ್ವಾಜ ಮುನಿಗೆ ಸೃಷ್ಟಿವಿವರಣೆಯನ್ನು ತಿಳಿಸಿದ್ದು [ಶಾಂತಿ. ೧೮೦]. 
ಪುಷ್ಪರವನ್ನು ತಾನು ಕದಿಯಲಿಲ್ಲವೆಂಬುದಾಗಿ ಭೃಗು ಆಣೆಯಿಟ್ಟುಳೊಂಡದ್ದು 
[ಭಾರ.-ಅನು. ೧೪೩].  ಇಂದ್ರಪದನಿಯಿಂದ ನಹುಷನನ್ನು ಕೆಡಹಿದ ವಿಷಯ 
ವಾಗಿ ಅಗಸ್ತ್ಯ ನೊಡನೆ ಸಂವಾದಮಾಡಿದ್ದು [ಅನು. ೧೫೬]. ಭೃಗು ನಂಶವರ್ಣನ 
[ಭಾರ.-ಅದಿ. ೫]. ಕಾರ್ತನೀರ್ಯನ ಸಂತತಿಯವರು ಭೃಗು ವಂಶದನರನ್ನು 
ಕೊಂದದ್ದು [ಭಾರ.-ಆದಿ. ೧೯೪]. 

ಭೃಗುಕಚ್ಛ.-ಭೃಗು ಮಹರ್ಷಿ ತಪಸ್ಸುಮಾಡುತ್ತಿದ್ದ ಪ್ರದೇಶದಲ್ಲಿರುವ 
ಮಡು. ಇದು ನರ್ಮದೆ ಸಮುದ್ರಕ್ಕೆ ಸೇರುವ ಸ್ಥಳದಲ್ಲಿ ಬ್ರೋಚ್‌ ಎಂದು 
ಪ್ರಸಿದ್ಧವಾಗಿದೆ [ಭಾರ.-ಸ. ೩೨]. 

ಭೈ ರನ.--ಶಿನನ ರೂಪಾಂತರ [ಶಿವ.-ಶತರುದ್ರ. ೯]. 


ಭೋಗವತೀ 445 ಭೌಮನ 


ಭೋಗವತೀ.--(1) ಜ್ಞಾನಸಂಪನ್ನೆಯಾದ ತಾಪಸಿ. ಈಕೆ ನಿಬಂಧನನೆಂಬ 
ತನ್ನ ಮಗನ ಸಂಗಡ ಅಧ್ಯಾತ್ಮನಿಚಾರವಾಗಿ ಚರ್ಜೆಮಾಡಿದವಳು [ಭಾರ.-ತಾಂ. 
೨೦೫]. 
(11) ವಾತಾಳಲೋಕದಲ್ಲಿನ ಒಂದು ಸುಂದರವಾದ ಪಟ್ಟಣ. ಇದು ಸರ್ಹ 
ಗಳ ರಾಜಧಾನಿ [ಭಾರ.-ಉ. ೧೦೩]. 


ಭೋಜ.--ಭೋಜ ದೇಶದ ಅರಸನಾದ ಕೃತವರ್ಮನಿಗೆ ಈ ಹೆಸರು ರೂಢಿ 
ಯಲ್ಲಿದೆ [ಭಾರ.-ಆದಿ. ೨೦೧. ದ್ರೋ. ೧೧೪, ೧೧೬]. 

ಭೋಜಕಟಕ.--ಒಂದು ಪಟ್ಟಿಣ. ವಿದರ್ಭ ಜೀಶಾಧಿಸನಾದ ಭೀಷ್ಮಸ ರಾಜನ 
ಮಗನೂ ರುಕ್ಮಿಣಿಯ ಸಹೋದರನೂ ಆಗಿದ್ದ ರುಕ್ಮಿ ಇಲ್ಲ ವಾಸಮಾಡುತಿ_್ತದ್ದ. 
ಇದು ಬೀರಾರಿನಲ್ಲಿ ವೂರ್ಣಾ ನದಿಯ ದಡದ ಮೇಲೆ ಎಲ್ಲಿಚ್‌ಪುರ್‌ ಎಂದು ಪ್ರಖ್ಯಾತಿ 
ಗೊಂಡಿದೆ [ಸಭಾ. ೩೨]. 

ಭೋಜಾ.--ಸೌನೀರ ದೇಶದ ರಾಜನ ಮಗಳು. ಯದು ವಂಶದ ಸಾತ್ಯಕಿಯ 
ಹೆಂಡತಿ. ಇವಳಿಗೆ ಹತ್ತು ಮಂದಿ ಪುತ್ರರು. ನೋಡು-ಸಾತ್ಯಕಿ [ಭಾರ.-ಜ್ರೋ. 
೧೦]. ಇವಳಿಗೆ ಸರಸ್ಪತಿಯೆಂಬುದು ನಾಮಾಂತರ [ಭಾರ.-ಮ್‌ೌ, ೮]. 


ಭೌಮ.- ಅಂಗಾರಕ ಗ್ರಹದ ನಾಮಾಂತರ. ಸತೀದೇನಿಯ ನಿಯೋಗದಿಂದ 
ಸಂತಪ್ತನಾದ ಶಿವ ನಿರ್ನಿಕಲ್ಪಸಮಾಧಿಯಲ್ಲಿದ್ದು ಬಹಿರ್ಮು ಖನಾದಾಗ ಆತನ 
ಹಣೆಯಿಂದ ಬೆವರು ನೀರಿನ ಒಂದು ಹನಿ ನೆಲದಮೇಲೆ ಬಿದ್ದು ಕೆಂಪುಬಣ್ಣದ 
ಗಂಡು ಶಿಶುರೂಪವನ್ನು ತಾಳಿ ಅಳತೊಡಗಿತು. ಆಗ ಭೂದೇವಿ ಶಿವನ ಹೆದರಿಕೆ 
ಯಿಂದ ಒಡನೆಯೇ ದಿವ ಸ ಸ್ತ್ರೀರೂಪವನ್ನು ತಳೆದು ಆ ಮಗುವನ್ನು ಎತಕಿ_. ಕೊಂಡು 
ಹಾಲುಕೊಟ್ಟು ಮುದ್ದಾಡಿದಳು. ಶಿವ ಇದನ್ನು ಕಂಡು ಮನಸ್ಸಿನಲ್ಲಿಯೇ ನಗುತ್ತ 
ಭೂಮಿಯನ್ನು ಕುರಿತು "" ಇವನನ್ನು ನೀನು ಅಕ್ಸರೆಯಿಂದ ಕಾವಾಡು. ಇವ 
ಮಹಾತೇಜಸ್ವಿಯಾಗಿ ನಿನ್ನ ಹೆಸರಿನಿಂದಲೇ ಲೋಕದಲ್ಲಿ ಪ್ರಖ್ಯಾ ತಿಪಡೆಯುತ್ತಾಕೆ'' 
ಎಂದ. ಒಡನೆಯೇ ಭೂಮಿ ಆ ಮಗುವನ್ನು ಟೊ ತನ್ನ ಸ್ಥಾನಕ್ಕೆ 
ತೆರಳಿದಳು. ಆ ಬಾಲಕ ಕ್ರಮನಾಗಿ ವೃದ್ಧಿಹೊಂದಿ, ತರುಣನಾದಾಗ ಶಿವನನ್ನು 
ತಪಸ್ಸಿನಿಂದ ಮೆಚ್ಚಿಸಿ, ಗೃಹಮಂಡಲದಲ್ಲಿ ಸ್ಥಾನವನ್ನು ಹೊಂದಿದ. ಈ ಕಾರಣ 
ದಿಂದಲೇ ಜ್‌ ಕುಜ, ಲೋಹಿತಾಂಗ, ಭೌಮ, ಮಹೀಸುತ ಮುಂತಾದ 
ಹೆಸರುಗಳು ಬಂದುವು [ಶಿವ.-ಪಾರ್ವ. ಖಂ. ೧೦]. 
ಭೌಮ ನ.--ದೇವತೆಗಳ ಬಡಗಿಯಾದ ವಿಶ್ವಕರ್ಮನ ನಾಮಾಂತರ. ಇವ 
ದೇವಲೋಕದಲ್ಲಿ ಅಮೃತವನ್ನು ಕಾಪಾಡುತಿ,ದ್ಧವ [ಭಾರ.-ಆದಿ. ೩೨]. 


ಮಗಧ 446 ಮಣಿಮತಿ 


ಮ 


ಮಗಧ. ಭಾರತ ವರ್ಷದ ಒಂದು ದೇಶ. ಈಗಣ ಬಿಹಾರ ಸಂಸ್ಥಾನಕ್ಕೆ 
ಈ ಹೆಸರು ಸಲ್ಲುತ್ತದೆ. ಸಿಂಧೂ ನದಿಯ ವಪೂರ್ವಕ್ಟೆ ಇದೆ. ರಾಜಗಿರಿಯೆಂಬುದು 
ಇದಕ್ಕೆ ವುರಾತನ ಕಾಲದ ರಾಜಧಾನಿ [ಭೀ. ೯] ವೈಹಾರ, ವಾರಾಹ, ವೃಷಭ, 
ಖುಷಿಗಿರಿ ಅಧವಾ ಖಷಭಕೂಟ, ಚೈತ್ಯಕ ಎಂಬ ಐದು ಪರ್ವತಗಳು ಈ ದೇಶದಲ್ಲಿನೆ 
[ಸಭಾ. ೨೧]... ರಾಮಾಯಣ ಕಾಲದಲ್ಲಿ ದಶರಧನ ಮಾವನೂ ಸುಮಿತ್ರೆಯ 
ತಂದೆಯೂ ಆಗಿದ್ದ ಶೂರಸೇನಕೆಂಬ ಅರಸು ಇಲ್ಲಿ ರಾಜ್ಯಭಾರಮಾಡುತ್ತಿ,ದ್ದ. 
ವಾಂಡವರ ಕಾಲದಲ್ಲಿ ಜರಾಸಂಧನೂ ಅವನ ತರುವಾಯ ಜರಾಸಂಧನ ಮಗನಾದ 
ಸಹಜೀವನೂ ಇಲ್ಲಿ ರಾಜ್ಯಭಾರಮಾಡುತ್ತಿ,ದ್ದರು. ನೋಡು--ಇಜರಾಸಂಧ. 

ಮಜ್ಯಣ(ಕ).--ಒಬ್ಬ ಖುಸಿ. ವಾಯುದೇವನಿಂದ ಸುಕನ್ಯೆಯಲ್ಲಿ ಜನಿಸಿದವ 
[ಭಾರ.-ವನ. ೮೧. ಶಲ್ಯ. ೩೯]. ಈತನಿಗೆ ವಾಯುನೇಗ, ವಾಯುಬಲ, ಮಾಯುಹ, 
ವಾಯುಮಂಡಲ, ನಾಯುಜ್ವಾಲ, ವಾಯುರೇತ, ವಾಯುಚಕ್ರ--ಎಂ೦ಬುದಾಗಿ ಏಳು 
ಮಂದಿ ಮಕ್ಕಳು. ಈತನ ಚಂತ್ರೆ [ಭಾರ.-ಶ.೩೯. ಪದ್ಮ-೧-೨೭, ೬-೧೩೬. ಸ್ಥಾಂ.- 
ವ್ರಭಾ. ೨೭೦]. ಈ ಮಂಕಣ ಕಶ್ಯಪ ಮುನಿಯ ಮಾನಸಪುತ್ರ [ವಾಮನ. ೩೮]. 

ಮಳ್ಳಿ. ಒಬ್ಬ ಖುಷಿ. ಈತ ಅರಣ್ಯದಲ್ಲಿ ವ್ಯವಸಾಯದಿಂದ ಜೀವಿಸಿ 
ಕೊಂಡಿದ್ದ. ದೈವಯೋಗದಿಂದ ಕಡೆಗೆ ವೈರಾಗ್ಯವನ್ನು ಪಡೆದ. ಈತನ ಕಥೆ 
[ಭಾರ.-ಶಾಂ. ೧೭೬]. 

ವಂಣಲೂರು.- ಪಾಂಡ್ಯ ದೇಶದ ರಾಜಧಾನಿ. ಅರ್ಜುನನ ಮಾವನಾದ 
(ಚಿತ್ರಾಂಗದೆಯೆ ಜನಕನಾದ) ಚಿತ್ರವಾಹನ ಇಲ್ಲಿ ರಾಜ್ಯಭಾರಮಾಡುತ್ತಿ_ದ್ದ. 
[ಭಾರ.-ಆದಿ. ೬೩]. ಅರ್ಜುನ ತೀರ್ಥಯಾತ್ರೆಗೆ ಹೊರಟಾಗ ಇಲ್ಲಿಗೆ ಬಂದಿದ್ದ. 
ನೋಡು ಬಬ್ರುವಾಹನ [ಆದಿ. ೨೩೫]. ಯುಧಿಷ್ಠಿರನ ಅಶ್ವಮೇಧದ ಕುದುರೆಯ 
ರಕ್ಷಣೆಗಾಗಿ ಮತ್ತೊಮ್ಮೆ ಬಂದಿದ್ದ.  ನೋಡು- ಚಿತ್ರಾಂಗದಾ [ಅಶ್ವ. ೭೯]. 
ರಾಜಸೂಯ ದಿಗ್ವಿಜಯ ಸಂದರ್ಭದಲ್ಲಿ ಸಹದೇವ ಇಲ್ಲಿಗೆ ಬಂದಿದ್ದ [ಸಭಾ. ೩೯], 

ಮಣಿಪುರ. (1) ಮಣಲೂರಿನ ನಾಮಾಂತರ. 

(11) ನಿವಾತಕವಚರೆಂಬ ರಾಕ್ಷಸರ ರಾಜಧಾನಿ. ರಾವಣ ತನ್ನ ದಿಗ್ವಿಜಯ 

ಕಾಲದಲ್ಲಿ ಈ ಪಟ್ಟಣದ ಮೇಲೆ ದಂಡೆತ್ತಿಬಂದಿದ್ದ [ರಾಮಾ.-ಉತ್ತ_. ೨೩]. 

ಮಣಿಪುಷ್ಪ ಕೆ.-ನಾಂಡು ಪುತ್ರನಾದ ಸಹಜೀವನ ಶಂಖ [ಭೀ. ೨೫]. 

ಮಣಿಮತಿ --ಒಂದು ಪಟ್ಟಣ. ಇಲ್ವಲ ಮತ್ತು ವಾತಾನಿಗಳ ರಾಜಧಾನಿ, 
ಇದಕ್ಕೆ ದುರ್ಜಯಾ ಎಂಬುದು ನಾಮಾಂತರ [ವನ. ೪], 


ಮಣಿಮಂತೆ 447 ಮತಂಗ 


ಮಣಿಮನ್ತ,.-(1) ದ್ರೌನದೀ ಸ್ವಯಂವರಕ್ಕೆ ನೆರೆದಿದ್ದ ಅರಸರಲ್ಲಿ ಒಬ್ಬ 

[ಭಾರ.-ಆ. ೨೦೧]. 
(11) ಒಬ್ಬ ರಾಕ್ಚಸ. ಸೌಗಂಧಿಕ ಪುಷ್ಪವನ್ನು ತರುವುದಕ್ಕೆ ಹೋಗಿದ್ದಾಗ 

ಭೀಮ ಇವನನ್ನು ಕೊಂದ (ವನ. ೧೬೧]. ನೋಡು ಭೀಮು. 

ಮಣ್ಣೂಕಕನ್ಯಾ.--ಆಯುವೆಂಬ ಹೆಸರಿನ ಮಂಡೂಕ ರಾಜನ ಮಗಳು. 
ಇವಳಿಗೆ ಸುಶೋಭನೆಯೆಂಬುದು ವ್ಯವಹಾರದ ಹೆಸರು. ಇವಳು ಇಕ್ಸ್ಟ್ಟಾಕು ವಂಶದ 
ಪರೀಕ್ಷಿತನೆಂಬ ಅರಸನನ್ನು ಮದುವೆಯಾಗಿ ಶಲ, ದಲ, ಬಲರೆಂಬ ಮೂವರು 
ಪುತ್ರರನ್ನು ಪಡೆದಳು. ನೋಡು--ಪರೀಕ್ಷಿತ್‌, ಶಲ, ದಲ, ಬಲ (ವನ. ೧೯೫]. 

ಮಣ್ತ್ಣೂಕ ರಾಜ.--ನೋಡು--ಮಣ್ಣೂಕಕನ್ಯಾ, ಆಯು. 

ಮಣ್ಮೋದರಿ.--ಹೇಮಾಯೆಂಬ ಅಸ್ಸರಸಿಯಲ್ಲಿ ಮಯಾಸುರನಿಂದ ಜನಿಸಿ 


ದವಳು. ರಾವಣನ ಹೆಂಡತಿ. ಮಹಾಪತಿವ್ರತೆ. ನೋಡು--ಅಕ್ಷಕುಮಾರ, ಇಂದ್ರ 
ಜಿತ್ತು [ರಾಮಾ.-ಉತ್ತ. ೧೨]. 


ಮತಜ್ಞ.- (1) ಒಬ್ಬ ಬ್ರಹ್ಮರ್ಷಿ. ಖಯಸ್ಯಮೂಕ ಪರ್ವತದ ಬಳಿಯಲ್ಲಿ 
ತಪಸ್ಸುಮಾಡಿಕೊಂಡಿದ್ದ. ನಾಲಿ ದುಂದುಭಿಯೆಂಬ ರಕ್ಟೆಸನನ್ನು ಕೊಂದು, 
ಮದೋನ್ಮತ_ನಾಗಿ, ಆ ದುಂದುಭಿಯ ರುಂಡವನ್ನು ಎಸೆಯಲಾಗಿ ಅದು ಮತಂಗ 
ಮುನಿಯ ಆಶ್ರಮದಲ್ಲಿ ಬಿದ್ದು, ಸುತ್ತಮುತ್ತಣ ಪ್ರದೇಶವನ್ನು ಹೊಲಸು 
ಮಾಡಿತು. ಕ್ರುದ್ಧನಾದ ಮುನಿ "" ಮರಳಿ ವಾಲಿ ಇಲ್ಲಿಗೆ ಬಂದರೆ ಅವನು ಬದುಕ 
ಲಾರ'' ಎಂದು ಶಾಪವಿತ್ತ. ಈ ಗುಟ್ಟಿನ್ನು ತಿಳಿದಿದ್ದ ಸುಗ್ರೀವ ತನ್ನ ಆಪ್ತಸಚಿವ 
ರೊಂದಿಗೆ ಖುಷ್ಯಮೂಕ ಪರ್ವತದಲ್ಲಿ ನಿರ್ಭಯವಾಗಿದ್ದ. ಶ್ರೀರಾಮನಿಗೂ ಸುಗ್ರೀವ 
ನಿಗೂ ಇಲ್ಲಿಯೇ ಮೊತ್ತಮೊದಲು ಸ್ನೇಹನಾಯಿತು [ರಾಮಾ.-ಕೆಸ್ಕಿಂ. ೧೧]. 

(11) ಮತ್ತೊಬ್ಬ ಮಹರ್ಷಿ, ಬ್ರಾಹ್ಮಣ ಸ್ತ್ರೀಯಲ್ಲಿ ನಾಯಿಂದನಿಂದ ಜನಿಸಿ 
ದನ. ಒಮ್ಮೆ ಈತ ನಿಷ್ಕಾರಣವಾಗಿ ಒಂದು ಕತ್ತೆಯ ಮರಿಯನ್ನು ಹೊಡೆಯ 
ಲಾಗಿ, ಅದು ತನ್ನ ತಾಯ ಬಳಿ ದೂರಿತು. ಆಗ ಹೆಣ್ಣು ಕತ್ತೆ. "" ಅವನು ಚಂಡಾಲ, 
ಎಷ್ಟ್ಟು ತಪಸ್ಸುಮಾಡಿದರೇನು ? ಹುಟ್ಟುಗುಣ ಎಲ್ಲಿಗೆ ಹೋದೀತು '' ಎಂದಿತು. 
ಅದನ್ನು ಕೇಳಿದ ಮತಂಗ, ಆ ಹೆಣ್ಣು ಕತ್ತೆಯ ಬಳಿಸಾರಿ, ತನ್ನ ಹುಟ್ಟಿ ನ 
ಗುಟ್ಟನ್ನು ತಿಳಿದು ತಪಸ್ಸುಮಾಡತೊಡಗಿ, ಅನೇಕ ವೇಳೆ ಇಂದ್ರ ಈತನಲ್ಲಿಗೆ ಬಂದು 
ಬ್ರಾಹ್ಮಣ್ಯ ದುರ್ಲಭನೆಂದು ಹೇಳಿ, ಬೇರೆ ಬೇರೆ ಎಷ್ಟೋ ವರಗಳಿಂದ ಪ್ರಲೋಭ 
ಗೊಳಿಸಿದರೂ, ಕಡೆಗೂ ತನ್ನ ತವೋಮಹಿನೆಯಿಂದ ಬ್ರಹ್ಮರ್ಹಿಯಾದ [ಭಾರ,- 
ಅನು. ೩, ೪]. 


ಮತೆಂಗುಶ್ರಮ 443 ಮತ್ಸೆ p 


ಮತಜ್ಞಾ ಶ್ರಮು.-ನೋಡು- ಮತಂಗ [ರಾಮಾ.-ಕಷ್ಟಿಂ. ೧೦, ೧೧. ಭಾರ.- 
ವನ. ೮೨]. 

ಮತಿನಾರೆ.--ಒಬ್ಬ ಅರಸು. ಚಂದ್ರ ವಂಶದ ಅನಾಧೃಷ್ಟಿ ರಾಜನ ಮಗ. 
ಈತನಿಗೆ ತಂಸು, ಮಹಾಂತ, ದ್ರುಹ್ಯು ಎಂಬುದಾಗಿ ಮೂವರು ಪುತ್ರರು ಜನಿಸಿದರು 
ಗಭಾರ.-ಆದಿ. ೮೮, 

ಮತ್ತಿ ಲ್ಲ.--ಉಪರಿಚರವಸುವಿನಿಂದ ಗಿರಿಕೆಯಲ್ಲಿ ಜನಿಸಿದವ. ನೋಡು-- 
ಉಪರಿಚರ, ಗಿರಿಕಾ. 

ಮತ್ತ್ಯ-- (1) ಒಂದು ದೇಶ. ಈಗಣ ಜಯಪುರದ ಸುತ್ತಣ ಪ್ರದೇಶವನ್ನೂ 
ಆಳ್ವಾರ್‌ ಸಂಸ್ಥಾನವನ್ನೂ ಸೇರಿಸಿಕೊಂಡರೆ ಮತ್ಸದೇಶವಾಗುತ್ತದೆ. ಶೂರಸೇನ 
ದೇಶಕ್ಕೆ ಸಶ್ಚಿ ಮದಲ್ಲಿದೆ. ಪಾಂಡವರ ಕಾಲದಲ್ಲಿ ನಿರಾಟ ಇಲ್ಲಿ ರಾಜ್ಯಭಾರಮಾಡು 
ತಿ_ದ್ದ 'ಭೀ. ೯]. 

(11) ವಿಷ್ಣು ನಿನ ಹೆತ್ತು ಅವತಾರಗಳಲ್ಲಿ ಮೊದಲನೆಯದು. ಸೋಮಕ 
ನೆಂಬ ರಕ್ಕಸ ವೇದಗಳನ್ನು ಅವಹೆರಿಸಲಾಗಿ ವಿಷ್ಣು ಈ ರೂಪದಿಂದ ಅವನನ್ನು 
ಕೊಂದು ಮರಳಿ ವೇದಗಳನ್ನು ತಂದ. 

ಹಂದೆ ಸೂರ್ಯಪುತ್ರನಾದ ವೈವನ್ಹತಮನು ವಿಷ್ಣುವನ್ನು ಕುರಿತು ತಪಸ್ಸು 
ಮಾಡಿ, ಪ್ರಳಯಕಾಲದಲ್ಲಿ ಚರಾಚರರೂಸವಾದ ಜಗತ್ತನ್ನು ಒಬ್ಬನೇ ಸ್ವತಂತ್ರ 
ವಾಗಿ ಅನಾಯಾನೆದಿಂದ ಕಾನಾಡುವ ಸಾಮರ್ಥ್ಯವನ್ನು ಅನುಗ್ರಹಿಸುವಂತೆ ವರ 
ವನ್ನು ಪಡೆದ. ಒಮ್ಮೆ ಮನು ತರ್ಪ ಣಮಾಡುತಿ ದ್ದಾಗ ಈತನ ಮೇಲೆ ಒಂದು 
ಮಾನು ಬಿತ್ತು. ಕರುಣಶಾಲಿಯಾದ ಮನು ಅದನ್ನು ಕಾವಾಡಲು ತನ್ನ ವಾತ್ರೆ 
ಯೊಳಗೆ ಹಾಕಿದ. ಒಂದು ರಾತ್ರಿಯಲ್ಲಿ ಅದು ೧೬ ಅಂಗುಲ ಬೆಳೆಯಿತು. ಬಳಿಕ 
ಆದನ್ನು ಒಂದು ಜಲಾಶಯದಲ್ಲಿ ಬಿಡಲಾಗಿ, ಅದು ಒಂದು ರಾತ್ರಿಯಲ್ಲಿ ಆರು 
ಮೊಳದುದ್ದವಾಗಿ "" ಕಾಪಾಡು, ಕಾಪಾಡು '' ಎಂದು ಮೊರೆಯಿಟ್ಟಿತು. ಕ್ರಮವಾಗಿ 
ಮಡು, ನದಿಗಳಿಂದ ಸಮುದ್ರವನ್ನು ಸೇರಿತು. ಸಮುದ್ರದ ಉದಕವನ್ನೆಲ್ಲ ಆವರಿಸಿ 
ಕೊಂಡ ಆ ಮತ್ಸ್ಯಷನ್ನು ನೋಡಿ ಮನು ಭೀತನಾಗಿ "" ನೀನಾರು? ರಕ್ಕಸನೋ! 
ಅಧವಾ ವಿಶ್ವವ್ಯಾಪಕನಾದ ವಿಷ್ಣುವೋ !'' ಎಂದು ಕೇಳಲಾಗಿ, ಮತ್ಸ್ಯ್ಯರೂಪಿ 
ಯಾದ ವಿಷ್ಣು, ಎಲೆ ಅರಸೆ! ಕೆಲಕಾಲದಲ್ಲಿಯೇ ಭೂಮಿ ಮುಳುಗಿಹೋಗುವುದು. 
ಈ ಹಡಗು ದೇವನಿರ್ಮಿತವಾದುದು. ಸಕಲ ವಿಧವಾದ ಸ್ಪೇದಜ, ಅಂಡಜ, 
ಉದ್ದಿಜ್ಜ, ಜರಾಯುಜಗಳೆಂಬ ಪ್ರಾಣಿನರ್ಗವನ್ನು ಇದರಲ್ಲಿಟ್ಟು ಕಾಪಾಡು. 
ಪ್ರಳಯಮಾರುತದಿಂದ ಈ ಹಡಗು ತಲೆಕೆಳಗಾಗುವ ಸಂದರ್ಭದಲ್ಲಿ ನೀನು ಈ ಹಡ 
ಗನ್ನು ನನ್ನ ಜೊಂಬಿನಮೇಲೆ ಇಟ್ಟು ಜೋನಾನಮಾಡು. ಪ್ರಳಯ ಮುಗಿದ ಬಳಿಕ 


ಮತ್ಸ್ಯಗೆಂಧಾ 449 ಮದನ 


ಕೃತಯುಗ ಪ್ರಾರಂಭವಾದಾಗ ನೀನು ಜಗತ್ತಿಗೆ ಒಡೆಯನಾಗುವೆ. ಸರ್ವಜ್ಮತ್ವವೂ, 
ಲೋಕೋತ್ತರ ಥ್ರೈರ್ಯ ಪರಾಕ್ರಮಗಳೂ ನಿನಗೆ ಲಭಿಸುವುವು. ಆಗ್ಲೆ ನೀನು 
ಮನ್ವಂತರಾಧಿಪತ್ಯನನ್ನು ಪಡೆದು ದೇವತೆಗಳಿಗೂ ವೂಜನೀಯನಾಗುನೆ'' ಎಂದು 
ಹೇಳಿದ [ಮತ್ಸ ಕಗ]. ಪೂರ್ವ ಕಲ್ಪದ ಅನಸಾಫದಲ್ಲಿ ಪ್ರಳೆಯವಾಯಿತು. ಲೋಕ 
ಗಳೆಲ್ಲವೂ ಸಮುದ್ರದಲ್ಲಿ ಮುಳುಗಿದುವು. ಚತುರ್ಮುಖ ನಿದ್ದಯಲ್ಲಿದ್ದಾಗ ಆತನ 
ನಾಲ್ಕು ಬಾಯಿಗಳಿಂದ ಹೊರಟುಬರುತ್ತಿದ್ದ ವೇದರಾಶಿಯನ್ನು ಹಯಗ್ರೀವನೆಂಬ 
ಅಸುರ ಅವಹರಿಸಿದ. ಆ ಕಾಲದಲ್ಲಿ ಭಗವದ್ಭಕ್ಕ್ವಾಗೆ ೀಸರನಾಗಿದ್ದ ಸತ್ಯವ್ರುತನೆಂಬ 
ರಾಜರ್ಷಿ ಕೃತಮಾಲಾ ನದಿಯ ಜಲಮಧ್ಯದಲ್ಲಿ ನಿಂತು ತಪಸ್ಸುಮಾಡುತ್ತಿದ್ದಾಗ 
ಒಂದು ಚಿಕ್ಕ ಮಾನು ಆತನ ಕೈಯೊಳಗೆ ನೀರಿನಲ್ಲಿ ಬಂತು. ಸತ್ಯವ್ರತ ಅದನ್ನು 
ನದಿಯೊಳಗೆ ಬಿಟ . ಆ ಮತ್ಸ 5 ಸತ್ಯವು ತನನ್ನು ಕುರಿತು " ಅಯ್ಯಾ, ಈ ನೀರಿನಲ್ಲಿ 
ಭೀಕರ ಜಲಜಂತುಗಳು ನನ್ನನ್ನು ಬಾಧಿಸುತ್ತವೆ. ಅದಕ್ಕಾಗಿಯೇ ನಿನ್ನನ್ನು ಮೆರೆ 
ಹೊಕ್ಸಿದ್ದೇನೆ”' ಎನಲು, ದಯಾರ್ದ್ರನಾದ ಸತ್ಯವ್ರತ ಅದನ್ನು ಎಕ್ತಿಕೊಂಡು 
ತನ್ನ ಆಶ್ರಮಕ್ಕೆ ತಂದು ಕಾಪಾಡತೊಡಗಿದ. ಕ್ರಮವಾಗಿ ಕುಡಕೆ, ಮಡಕೆ, 
ಗುಡಾಣ, ಸರೋವರ, ಮಡುವುಗಳಲ್ಲಿ ಬೆಳೆದು ಕಡೆಗೆ ಅರಸನ ಮೂಲಕ ಸಮುದ್ರ 
ವನ್ನೇ ಸೇರಿತು. ಕಡೆಗೆ ಸತ್ಯವ್ರತ ಆ ಮತ್ಸ 5ರೂಪಿಯಾದ ಸರಮಾತ್ಮನ ಅನು 
ಗ್ರಹದಿಂದ ಅಂದಿಗೆ ಏಳನೆಯ ದಿನದಲ್ಲಿ ನಡೆದ ಪ್ರಳಯದಲ್ಲಿ ದಿವ್ಯ ನಾವೆಯೆ 
ಮೂಲಕ ಜಗತ್ತನ್ನು ಕಾವಾಡಿ ವೈವಸ್ವತ ಮನುವಾದ. ಈ ಅವತಾರ, ಬ್ರಹ್ಮನ 
ಇಸ್ಪತ್ತೈದನೆಯ ರಾತ್ರಿಯಲ್ಲಿ ನಡೆಯಿತು. ನೋಡು--ಕಲ್ಬ [ಭಾಗ.-೮-೨೪. ಭಾರ.- 
ವನ. ೧೯೦], 

ಮತ್ಸ್ಯ ಗೆನ್ನಾ.--ಉಪರಿಚರವಸುವಿನ ನೀರ್ಯದಿಂದೆ ಮತ್ಸ್ಯದ ಹೊಟ್ಟೆಯಲ್ಲಿ 
ಜನಿಸಿ ಬೆಳೆದವಳು. ನೋಡು--ಸತ್ಯವತಿ, ಅದ್ರಿಕಾ. 

ಮತ್ಸ್ಯರಾಜ.--ಮತ್ಸ್ಯಗಂಥೆಯ ಒಡಹುಟ್ಟಿ ದನ. ನೋಡು--ಉಪರಿಚರ. 

ಮತ್ತೊ $ಹಾಖ್ಯಾನ.-ಮೂರು ನಿತಾನುಗಳ ಕಥೆ [ಭಾರ.-ಶಾಂತಿ. ೧೩೭]. 

ಮದ.--ಅಶ್ವಿನೀಜೀವತೆಗಳ ಮೂಲಕ ತಾರುಣ್ಯವನ್ನು ಸಡೆದ ಚ್ಯವನ ತನ್ನ 
ಕೃತಜ್ಞತೆಯನ್ನು ತೋರಲು ಅಶ್ವಿನೀದೇವತೆಗಳಿಗೆ ತನ್ನ ಮಾವನಾದ ಶರ್ಯಾತಿ 
ರಾಜನ ಯಜ್ಞದಲ್ಲಿ ಹನಿರ್ಭಾಗವನ್ನು ಕಲ್ಪಿಸಿದ. ಇಂದ್ರ ವಜ್ರಹಿಡಿದು ಹೆಕೆ 
ತೊಟ್ಟ. ಆಗ ಇಂದ್ರನನ್ನು ಕೊ ಲ್ಲುವುದಕ್ಕಾಗಿ ಚ್ಯವನ ಮಹರ್ಷಿ ನಿರ್ಮಿಸಿದ ಶತು, 
ಈ ಮದನಿಗೆ ಮಂದನೆಂಬುದು ನಾಮಾಂತರ [ಭಾರೆ.-ಅನು. 3೬೧]. 

ಮದನ —ಮನ್ಮಥ. ಮದನನೂ, ಸಂಭ್ಯೆಯೂ ಚತುರ್ಮುಖನಿಂದ ಜನಿಸಿದ್ದು. 
ನುದನನ ಸೌಂದರ್ಯಾತಿಶಯವರ್ಣನೆ. ಮದನ; ಮನ್ಮಥ, ಕಂದರ್ಪ, ಧರ್ಷಕ 

29 


ಮದೆಯಂತೀ 450 ಮದ್ರ 


ಶಬ್ದಗಳ ನಿರ್ವಚನ. ಜಗತ್ತನ್ನು ಮೋಹಗೊಳಿಸುವ ವರವನ್ನು ಬ್ರಹ್ಮನಿಂದ ಪಡೆ 
ದದ್ದು ಆ ವರವನ್ನು ವರೀಕಿ ಕ್ಲಿಸುವುದಕ್ಕಾಗಿ ಮದನ ಬ್ರಹ್ಮಾದಿಗಳ ಮೇಲೆ ತನ್ನ 
ಶಕಿ,ಯನ್ನು ತೋರಿದ್ದು. ಬ್ರಹ್ಮ ತನ್ನ ಮಗಳಾದ ಸಂಧ್ರೈಯನ್ನು ಮೋಹಿಸಿದ್ದು. 
ದಕ್ಸಾದಿಗಳು ಮನೋವಿಕಾರಕ್ರೆ ಗುರಿಯಾದದ್ದು. ಶಿವ ಅಲ್ಲಿಗೆ ಬಂದು ಬ್ರಹ್ಮನಿಗೆ 
ಬುದ ನಾದ ಹೇಳಿದ್ದು . ಶಿವನ ಫಾಲನೇತ್ರದಿಂದ ಸುಟ್ಟುಹೋಗುವಂತೆ ಬ್ರಹ್ಮ 
ಮದನನಿಗೆ ಶಾಸಕೊಟ್ಟಿದ್ದು. ಮದನ ದಕ್ಷಸ್ಪತ್ರಿಯಾದ ರತಿಯನ್ನು ಮಡುವೆ 
ಯಾದದ್ದು. ರತಿಯ ಲಾವಣ್ಯವರ್ನನೆ. ಮದನನ ಜಗನ್ಮೋಹಕಶಕ್ತಿ, ಮುಂತಾದುವು 
ಗಳ ನಿರೂನಣ [ಶಿವ.-ಸತೀಖಂ. ೨-೫]. 
ಮದಯಸ್ರೀ.--ಚಂದ್ರ ವಂಶದ ಸುದಾಸ ರಾಜನ ಮಗನಾದ ಕಲ್ಮಾಹಪಾದ 
ರಾಜನ ಹೆಂಡತಿ. ನೋಡು--ಕಲ್ಮಾಸಪಾದ [ಭಾರ.-ಆ. ೧೨೮. ಅಶ್ವ. ೫೭). 
ಮದಾಲಸಾ.--ನಿಶ್ವಾವಸುವೆಂಬ ಗಂಧರ್ವ ರಾಜನ ಮಗಳು. ಕುವಲಾಶ್ಚನ 
ಹೆಂಡತಿ. ನೋಡು--ಕುವಲಾಶ್ಚ, ಪಾತಾಳಕೇಶು [ಮಾರ್ಕಂ.-೧೯-೨೨]. 
ಮದಿರಾಕ್ಷ--ಇವನಿಗೆ ಮದಿರಾಶ್ವನೆಂಬುದು ನಾಮಾಂತರ. ವಿರಾಟ ರಾಜನ 
ಒಡಹುಟ್ಟದನ [ಭಾರ.-ನಿರಾ. ೩೩]. ರಥೋದಾರ [ಉದ್ಯೋ. ೧೭೧]. 
ಮದಿಂಾಶ್ಚ.--(1) ನೋಡು--ಮದಿರಾಕ್ಷ. 

(i) ಇಕ್ಸ್ಸ್ಟಾಕು ವಂಶದ ದಶಾಶ್ವ ರಾಜನ ಮಗ. ಮಾಹಿಷ್ಮತಿಯಲ್ಲಿ 
ರಾಜ್ಯಭಾರಮಾಡುತ್ತಿದ್ದ [ಭಾರ.-ಅನು. ೨]. ಈತ ತನ್ನ ಮಗಳಾದ ಸುಮಧ್ಯಮೆ 
ಯೆಂಬವಳನ್ನು ಹಿರಣ್ಯಹನ್ನ,ನೆಂಬ ಮುನಿಗೆ ಮದುವೆಮಾಡಿಕೊಟ್ಟಿ (ಶಾಂತಿ, 
೨೩೫]. 

ಮದ್ಯ-- ಹೆಂಡ. ಅದರ ಉತ್ಪತ್ತಿ, ಉತ್ಪತ್ತಿಗೆ ಕಾರಣಗಳು. ಮದ್ಯಪಾನ 
ಭಜ ಗುತ ದೋಷಗಳು [ಅನು. ೨೩೧]. 

ಮ ದೃಷಾನ ನಿಷೇಧ.--[ಭಾರ.-ಆದಿ. ೭೦]. 

ಮದ್ಯಪಾನ ಪ್ರಾಯತಶ್ಚಿತ್ತ.--[ಭಾರ.-ಶಾಂತಿ. ೧೬೩]. 

ಮದ್ರ.- (1 ಒಂದು ದೇಶ. ಪಂಜಾಬಿನಲ್ಲಿ ರಾನಿ ಮತ್ತು ಚೀನಾಬ್‌ ನದಿ 
ಗಳ ನಡುವೆ ಇದೆ. ಇದರ ರಾಜಧಾನಿ ಶಾಕಲ ಸಟ್ಟಿಣ [ಭಾರ.-ಭೀ. ೯]. ಮದ್ರ 
ದೇಶದವರ ನಿಂದೆ [ಭಾರ,-ಕಠ್ಕ. ೩೪]. 

(11) ಸಾಮಾನ್ಯವಾಗಿ ಈ ಶಬ್ದ ಮಹಾಭಾರತದಲ್ಲಿ ನಕುಲ ಸಹದೇವರ 
ಸೋದರಮಾನವನಾದ್ದ ಶಲ್ಯನಿಗೆ ಅನ್ವಯಿಸುವಂತೆ ವರ್ಣಿತವಾಗಿದೆ (ಭಾರ. ಭೀ. 
೮೫. ಆದಿ. ೧. ಸಭಾ, ೩೨]. ದಶರಧನ ಕಾಲದಲ್ಲಿ ರಾಜ್ಯಭಾರಮಾಡುತ್ತಿ_ದ್ದ ಮದ್ರ 
ದೇಶಾಧಿಸನಾಢ ಚಾರುಥೇಷ್ಣನಿಗೂ ಅನ್ವಯಿಸುತ್ತದೆ [ನೇ. ಭಾಗ.-೫-೧೭, ೧೮]. 


ಮಧು 451 ಮನಸ್ಸು 


ಮಧು. (1) ಒಬ್ಬ ರಾಕ್ಷಸ. ನೋಡು ಕೈಟಭ "ದೇ. ಭಾಗ.-೧-೪, ೯. 
ಭಾರ.-ಸ. ೪೪, ವನ. ೨೦೬. ಶಾಂತಿ. ೩೫೭. ಮಾರ್ಕಂ.-೭೮]. 

(11) ಲವಣಾಸುರನ ರಾಜಧಾನಿ [ರಾಮಾ.-ಉತ್ತ,. ೬೮, ೬೯]. 

(111) ಒಬ್ಬ ರಾಕ್ಷಸ. ಕೃತಯುಗದಲ್ಲಿ ಲೋಲಾ ಎಂಬವಳ ಹಿರಿಯಮಗ. 
ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ, ಶಿವನ ಶೂಲಕ್ಕೆ ಸಮಾನವಾದ ಒಂದು ಶೂಲ 
ವನ್ನು ಬೇಡಿದ. ಶಿವ ಅಂತೆಯೇ ಶೂಲವನ್ನು ಅನುಗ್ರಹಿಸಿ, “ನೀನು ದೇವತೆ 
ಗಳಿಗೂ ಲೋಕಕ್ಟೂ ಕೇಡುಬಗೆಯದಿರುವವಕೆಗೆ ಈ ಶೂಲ ನಿನ್ನಲ್ಲಿರುವುದು. 
ನೀನು ಹಾದಿತಪ್ಪಿ ನಡೆದೆಯಾದರೆ ಈ ಶೂಲ ನಿನ್ನ ಕೈ ಬಿಟ್ಟುಹೋಗುವುದು'' 
ಎಂದ. ಬಳಿಕ ಮಧು ದಿವ್ಯವಾದ ಒಂದು ಸಟ್ಟಿಣವನ್ನು ನಿರ್ಮಿಸಿ, ಅದಕ್ಕೆ ಮಧು 
ಪುರವೆಂದು ಹೆಸರಿಟ್ಟು, ವಿಶ್ವಾವಸು ಗಂಧರ್ವನ ಮಗಳಾದ ಕುಂಭೀನಸಿಯನ್ನು 
ಮದುವೆಯಾಗಿ ಲವಣನೆಂಬ ಮಗನನ್ನು ಪಡೆದ. ಲವಣ ದುಷ್ಟನಾದುದನ್ನು 
ಕಂಡು, ದಿಕ್ಟುತೋರದೆ ತನ್ನಲ್ಲಿದ್ದ ಶೂಲವನ್ನು ಮಗನಿಗೆ ಕೊಟ್ಟು ತಾನು ಸಮುದ್ರ 
ವನ್ನು ಹೊಕ್ಕ. ನೋಡು--ಲವಣ [ರಾಮಾ.-ಉತ್ತ,. ೬೧]. ಶತ್ರುಘ್ನ ಲವಣ 
ನನ್ನು ಕೊಂದ ಬಳಿಕ ಶ್ರೀ ರಾಮನ ಅವ್ಬಣೆಯಂತೆ ತಾನೇ ಈ ಪಟ್ಟಿಣದಲ್ಲಿ 
ರಾಜ್ಯಭಾರಮಾಡಿದ [ರಾಮಾ.-ಉತ್ತ,. ೭೦]. 

(1೪) ಒಂದು ಪಟ್ಟಿಣ. ಮೇಲೆ ಹೇಳಿದ ಮಧುವೆಂಬ ದಾನನ ನಿರ್ಮಿಸಿದ್ದು. 
ಇದಕ್ಕೆ ಮಧುರೆಯೆ೦ಬ ನಾಮಾಂತರವೂ ಇದೆ. 

ಮಧುಮನ್ರ--ಒಂದು ಸಟ್ಟಣ. ವಿಂಧ್ಯಪರ್ವತದ ಬಳಿಯಿತ್ತು. ನೋಡು 
—ದಣ್ಣ, ದಣ್ಣ ಕ. 

ಮಧುರಾ.--ಶೂರಸೇನ ದೇಶದ ರಾಜಧಾನಿ. ಶ್ರೀಕೃಷ್ಣನ ಜನ್ಮಸ್ಥಳ (Muttra) 
[ಭಾರ.-ಸ. ೧೯]. 

ಮಧುವನ. (1) ಯಮುನಾ ನದಿಯ ತೀರದಲ್ಲಿರುವ ಒ೦ದು ವನ. ಕೃಷ್ಣಾವ 
ತಾರ ಕಾಲದಲ್ಲಿ ಇತ್ತು. 

(1) ಸುಗ್ರೀವನ ಉದ್ಯಾನ, ನೋಡು--ದಧಿಮುಖ [ರಾಮಾ,-ಸುನ್ನ. 
೬೧, ೬೨]. 

ಮನಸ್ಸು.--ಜ್ಞಾನೇಂದ್ರಿಯಗಳಲ್ಲಿ ಮುಖ್ಯವಾದದ್ದು ಶಾಂತಿ, 3೬೧]. ಮನ 
ಸ್ಸಿಗೂ ಮಿಕ್ಳ ಇಂದ್ರಿಯಗಳಿಗೂ ವರಸ್ಪರವಾಗಿ ನಾನು ಹೆಚ್ಚು, ತಾನು ಹೆಚ್ಚು 
ಎಂಬುದಾಗಿ ವಿವಾದ [ಭಾರ.-ಅಶ್ವ. ೨೩]. ಮನಸ್ಸು ಎಲ್ಲಾ ಇಂದ್ರಿಯಗಳನ್ನೂ 
ಜಯಿಸಿ ತಾನೇ ಅವುಗಳಲ್ಲಿ ಸರ್ವೋತ್ಸಮವೆನಿಸಿಕೊಂಡದ್ದು [ಭಾರ.-ಅಶ್ವ. ೩೧], 


ಮನಸ್ಕ 452 ಮನು 


ಮನಸ್ಕು.--ಒಬ್ಬ ಅರಸು. ಚಂದ್ರೆ ವಂಶದ ಪ್ರವೀರನೆಂಬ ರಾಜನಿಂದ ಶೂರ 
ಸೇನೆಯಲ್ಲಿ ಜನಿಸಿದವ. ಈತ ಸೌವೀರ ರಾಜವುತ್ರಿಯನ್ನು ಮದುವೆಯಾಗಿದ್ದ. 
ಮಿಶ್ರಳೇಶಿಯೆಂಬ ಅಪ್ಸರಸಿಯಲ್ಲಿ ಶಕ, ಸಂಹನನ, ನಾಗ್ಮಿಯೆಂಬ ಮೂವರು 
ಪುತ್ರರನ್ನು ಸಡೆದ [ಭಾರ.-ಆದಿ. ೮೮]. 

ಮನು.- ಇವರು ಹದಿನಾಲ್ಕು ಮಂದಿ. ಚತುರ್ಮುಖನ ಒಂದು ಹಗಲಿನಲ್ಲಿ 
ಈ ಹೆದಿನಾಲ್ಪು ಮಂದಿಯೂ ಭೂಲೋಕದಲ್ಲಿ ರಾಜ್ಯಭಾರಮಾಡುತ್ತಾರೆ. ಮನು 
ವೆಂಬುದು ಇಂದ್ರನೆಂಬ ಹಾಗೆ ಪದವಿಯ ಹೆಸರೇ ಹೊರತು ವ್ಯಕ್ತಿಯ ಹೆಸರಲ್ಲ. 
ಒಬ್ಬೊಬ್ಬ ಮನುವಿನ ರಾಜ್ಯಭಾರ ಕಾಲಕ್ಕೆ ಮನ ಸ೦ತರವೆಂದು ಹೆಸರು. ಸ್ವಯಂಭೂ, 
ಸ್ವಾರೋಚಿನ, ಉತ್ತಮ, ತಾಮಸ, ರೈವತ, ಚಾಕ್ಸುಷರೆಂಬ ಆರು ಮಂದಿ ಮನು 
ಗಳು ಬ್ರಹ್ಮನ ಕಳೆದ ೫೦ ವರ್ಷಗಳ ಅವಧಿಯಲ್ಲಿ ರಾಜ್ಯಭಾರಮಾಡಿದರು. ಈಗ 
ಏಳೆನೆಯನನಾದ ವೈವಸ್ತೃತ ಮನು ರಾಜ್ಯಭಾರಮಾಡುತ್ತಿದ್ದಾನೆ. ಈ ಕಾರಣ 
ದಿಂದಲೇ ಈ ಮನ್ವಂತರಕ್ಕೆ ವೈವಸ್ತತಮನ್ವಂತರವೆಂದು ಹೆಸರು. ಈತನ ತರು 
ವಾಯ ಸಾವರ್ಣಿ, ದಕ್ಷಸಾವರ್ಣಿ, ಬ್ರಹ್ಮನಾವರ್ಣಿ, ಧರ್ಮಸಾವರ್ಣಿ, ರುದ್ರ 
ಸಾವರ್ಣಿ, ದೇವಸಾನರ್ಣಿ, ಇಂದ್ರಸಾವರ್ಣಿಗಳೆಂಬ ಏಳು ಮಂದಿ ಮುಂದೆ ನಡೆ 
ಯುನ ಬ್ರಹ್ಮನ ೫೦ ವರ್ಷಗಳಲ್ಲಿ ರಾಜ್ಯಭಾರಮಾಡುವರು. ತರುವಾಯ ಚತು 
ರ್ಮುಖನ ಆಯುಃಸರಿಮಾಣ ಮುಗಿದು ಮಹಾಪ್ರಳಯವಾಗುತ್ತದೆ. ಸಪ್ತದ್ದೀವ 
ಪರಿವೃತವಾದ, ಮಹಾ ಸಾಗರದಿಂದ ಸುತ್ತುವರಿಯಲ್ಪಟ್ಟ ಭೂಮಂಡಲಕ್ಕೆಲ್ಲ 
ಮನುವೊಃ ನೇ ಚಕ್ರವರ್ತಿಯಾಗಿ ರಾಜ್ಯಭಾರಮಾಡುತ್ತಾ,ನೆ. ಕೃತ, ತ್ರೇತಾ, 
ದ್ವಾಪರ, ಕಲಿಯುಗಗಳು ಇದುವರೆಗೆ ಇಪ್ಪತ್ತೇಳು ಬಾರಿ ನಡೆದು ಈಗ ಇಪ್ಪು 
ತ್ರೆ.೦ಟಿನೆಯೆ ಕಲಿಯುಗ ನಡೆಯುತ್ತಿದೆ. ಈ ಯುಗ ಮುಗಿದ ಬಳಿಕ ಇಂತೆಯೇ 
ಕೃತ, ತ್ರೇತಾ, ದ್ವಾಪರ, ಕಲಿಯುಗಗಳು ಇನ್ನೂ ೪೩ ಬಾರಿ ಆದರೆ (ಅಂದರೆ 
ಕೃತಾದಿ ಯುಗಗಳು ೭೧ ಬಾರಿ ಮುಗಿದರೆ) ಒಂದು ಮನ್ವಂತರವಾಗುತ್ತದೆ. 
ಒಂದು ಮನ್ವಂತರಕ್ಕೆ ೩೦,೬೭, ೨೦,೦೦೦ ಮಾನುಷ ಸಂವತ್ಸರಗಳು [ನಿ್ಣು.-೧, ಶ್ರಿ, 
ಹರಿ.-೧, ೭. ಬ್ರಹ್ಮೆ-೫. ಬ್ರಹ್ಮವೈ -೨, ೯೩, ಮಾರ್ಕಂ.-೫೦]. ಈಗ ರಾಜ್ಯಭಾರ 
ಮಾಡುತ್ತಿರುವ ಮನು ಸೂರ್ಯನ ಮಗ. ಈ ಕಾರಣದಿಂದಲೇ ಈ ಮನು 
ವಿಗೆ ವೈನಸ್ವತಮನುವೆಂತಲೂ ಈ ಮನ್ವಂತರಕ್ಕೆ ವೈವಸ್ವತಮನ್ವಂತರನೆಂತಲೂ 
ಹೆಸರು. ಈತನಿಗೆ ಇಕ್ಟ್ಯಾಕು ಮೊದಲಾಗಿ ಹೆತ್ತು ಮಂದಿ ಪುತ್ರರು [ಭಾರ.-ಆದಿ. 
೬೯. ಅಶ್ವ. ೪]. ಈತ ದಕ್ಷಬ್ರಹ್ಮನ ವುತ್ರಿಯರಲ್ಲಿ ಒಬ್ಬಳಾದ ಶ್ರದ್ಧಾ ದೇವಿಯನ್ನು 
ಮದುವೆಯಾಗಿದ್ದ (ಭಾಗ.-೯, ೧. ಶಿವ.-ಉಮಾ.-೩೪. ಮತ್ಸ 5°]. ಜ್ಞಾನ 
ಮತ್ತ್ತು ಯೋಗ ಇವುಗಳ ಫಲನವೇನೆಂಬ ವಿಷಯವಾಗಿಯೂ ಪರಮಾತ್ಮನನ್ನು 


ಮನೋರಮಾ 453 ಮಂದೆರ 


ತಿಳಿಯತಕ್ಕ ರೀತಿಗಳ ವಿಷಯವಾಗಿಯೂ ಮನು ಚಕ್ರವರ್ತಿ ಬೃಹಸ್ಸ್ಪತ್ಯಾಚಾರ್ಯ 
ನೊಂದಿಗೆ ಸಂನಾದಮಾಡಿದ್ದು [ಭಾರ.-ಶಾಂತಿ. ೧೯೯-೬೦೪]. ಭಗವಂತನಿಗೆ 
ವುಷ್ಪ, ಧೂನ ಮೊದಲಾದುವುಗಳನ್ನು ಸಮರ್ಪಿಸುವ ವಿಷಯವಾಗಿ ಮನುಚಕ್ರವರ್ತಿ 
ಸುವರ್ಣನೆಂಬ ಮುನೀಶ್ವರನ ನಂಗಡ ಸಂವಾದಮಾಡಿದ್ದು [ಭಾರ -ಅನು. ೧೫೫]. 

ಮನೋರಮಾ.--ಒಬ್ಬ ರಾಜಪುತ್ರಿ. ನಿಷಧ ದೇಶಾಧಿನತಿಯಾಗಿದ್ದ ವೀರ 
ಸೇನರಾಜನ ಮಗಳು. ಇಕ್ಸ್ಟ್ಟ್ವಾಕು ವಂಶದ ಧ್ರುವಸಂಧಿ ಅಥವಾ ವೌಷ್ಯನೆಂಬ 
ಅರಸನನ್ನು ಮದುವೆಯಾಗಿದ್ದಳು. ಲೀಲಾನತಿಯೆಂಬನಳು ಇವಳ ಸವತಿ. 
ಮನೋರಮೆ ಧ್ರುವಸಂಧಿಯಿಂದ ಸುದರ್ಶನನೆಂಬ ಮಗನನ್ನು ಪಡೆದಳು. ಲೀಲಾ 
ವತಿಯೂ ಅಂತೆಯೇ ಶತ್ರುಜಿತನೆಂಬ ತನಯನನ್ನು ಹೆತ್ತಳು. ಕೆಲಕಾಲದ ತರು 
ವಾಯ ಧ್ರುವಸಂಧಿರಾಜ ತನ್ನ ಕರಿಯ ಹೆಂಡತಿಯಾದ ಲೀಲಾನತಿಯ ಮಗನಿಗೆ 
ರಾಜ್ಯದಲ್ಲಿ ನಟ್ಟಗಟ್ಟಬೇಕೆಂದಿರುವಲ್ಲಿ ಮನೋರಮೆ ತನ್ನ ತಂಜಿಯ ಮೂಲಕ ತನ್ನ 
ಮಗನಿಗೇ ರಾಜ್ಯವನ್ನು ಕೊಡಬೇಕೆಂದು ಹೇಳಿಸಿದಳು. ಧ್ರುವಸಂಧಿ ನೀರನೇನನನ್ನು 
ಯುದ್ಧದಲ್ಲಿ ಕೊಂದಕಾರಣ ಮನೋರಮೆ ತನ್ನ ಮಗನೊಂದಿಗೆ ಭರದ್ವಾಜಾಶ್ರಮಕ್ಕೆ 
ಹೋದಳು [ದೇ. ಭಾ.-೩, ೧೪-೨೫1], 

ಮನ್ನ .-ಒಬ್ಬ ರಾಕ್ಸಸ. ಚ್ಯವನ ಮುನಿಯ ಹೋಮಕುಂಡದಿಂದ ಜನಿಸಿದವ. 
ಅಶ್ವಿನೀದೇವತೆಗಳು ಚ್ಯವನನಿಗೆ ತಾರುಣ್ಯವನ್ನು ಅನುಗ್ರಹಿಸಿದ ಕಾರಣ ಚ್ಯವನ 
ಅಕ್ವಿನೀದೇವತೆಗಳಿಗೆ ಹನಿರ್ಭಾಗವನ್ನು ಕೊಟ್ಟಿ. ಇಂದ್ರನಿಗೆ ಇದು ಸಮ್ಮತವಾಗದ 
ಕಾರಣ ಚ್ಯವನನ ಮೇಲೆ ನಜ್ರಾಯುಧವನ್ನು ಎಸೆಯಲಾಗಿ, ಚ್ಯವನ ಈ ರಾಕ್ಷಸ 
ನನ್ನು ಸೃಷ್ಟಿಮಾಡಿದ. ಇಂದ್ರ ಈ ರಾಕ್ಷಸನಿಗೆ ಹೆದರಿ ಚ್ಯವನನನ್ನು ಮರೆಹೊಕ್ಳು. 
ನೋಡು--ಮದ [ಭಾರ.-ಅನು. ೨೬೧]. 

ಮನ್ಹ ಪಾಲ.--ಒಬ್ಬ ಮಹರ್ಷಿ. ದೇಹಾಂತ್ಯದಲ್ಲಿ ತನಗೆ ಸದ್ಗತಿ ದೊರೆಯದ 
ಕಾರಣ, ಅದಕ್ಕೆ ಕಾರಣವೇನೆಂದು ದೇವತೆಗಳನ್ನು ಪ್ರಶ್ನೆಮಾಡಿದ. "ನೀನು 
ಸಂತಾನಹೀನನಾದುದರಿಂದ ನಿನಗೆ ಸದ್ದತಿಯಿಲ್ಲ'' ಎಂದು ದೇವತೆಗಳು ಹೇಳಿದರು. 
ಮಂದವಾಲ ಒಡನೆಯೇ ಶಾರ್ಬ್ಜಕ ಪಕ್ಸಿರೂಪವನ್ನು ತಾಳಿ ಜರಿತೆಯೆಂಬ ಶಾರ್ಬ್ಲಕ 
ಹೆಣ್ಣುಹಕ್ಕಿಯೊಂದಿಗೆ ಸೇರಿ ಜರಿತಾರಿ, ಸಾರಿಸೃಕ್ಕು, ದ್ರೋಣ, ಸ್ನೃಂಬಮಿತ್ರರೆಂಬ 
ನಾಲ್ವರು ಪುತ್ರರನ್ನು ಪಡೆದು ಕಡೆಗೆ ಸದ್ಗತಿಯನ್ನೈದಿದ [ಭಾರ.-ಆ. ೨೫೫. ಅನು. 
೫]. ಈತನಿಗೆ ಲಸಿತೆಯೆಂಬ ಮತ್ತೊ ಬ್ಬ ಹೆಂಡತಿಯಿದ್ದಳು [ಆದಿ. ೨೪೫]. 

ಮನ್ನರ.- ಒಂದು ಪರ್ವತ. ಮೇರು ವರ್ವತಕ್ಕೆ ವೂರ್ವ ಭಾಗದಲ್ಲಿ ಭೂಮಿ 
ಯನ್ನು ನಿಲ್ಲಿಸಿರುವ ಒಂದು ಬೆಟ್ಟ ್ರೈ. ದೇವ ದಾನವರು ಪಾಲ್ಲಡಲನ್ನು ಕಡೆಯುವಾಗ 
ಇದನ್ನು ಕಡೆಗೋಲಾಗಿಟ್ಟುಕೊಂಡಿದ್ದರು [ಭಾರ.-ಆದಿ. ೧೮. ವನ. ೧೬೪]. ಪಾಂಡ 


ಮಂದಾರ 454 ಮನ್ಮಧ 


ವರು ವನವಾಸ ಕಾಲದಲ್ಲಿ ತೀರ್ಥಯಾತ್ರೆಗೆ ಹೋಗಿದ್ದಾಗ ಮಂದರನರ್ವತವನ್ನು 
ಸಂದರ್ಶಿಸಿದ್ದು [ವನ. ೧೪೪]. 

ಮನ್ಹಾ ರ.--ದೇವಲೋಕದ ಶಕಲ್ಪವೃಕ್ಸಗಳಲ್ಲಿ ಒಂದು. 

ಮನ್ದೊ ದರಿ.--(1) ನೋಡು--ಮಂಡೋದರಿ. 

(11) ಸಿಂಹಳ ದ್ವೀಪದ ಅರನನಾದ ಚಂದ್ರನೇನ ರಾಜನಿಂದ ಗುಣವತಿಯೆಂಬ 
ಹೆಂಡತಿಯಲ್ಲಿ ಜನಿಸಿದವಳು. ಚಂದ್ರನೇನ ಇವಳನ್ನು ಇಂದ್ರ ದೇಶಾಧಿವತಿಯಾದ 
ಸುಧನ್ವ ರಾಜನ ಮಗನಾದ ಕಂಬುಗ್ರೀವನಿಗೆ ಕೊಟ್ಟು ಮದುವೆಮಾಡಟಬೇಕೆಂದಿರು 
ವಾಗ ಮಂದೋದರಿ "" ಪುರುಷರು ಸ್ತ್ರೀಲೋಲರು. ಅವರನ್ನು ನಂಬಲಾಗದು. 
ನಾನು ಮದುನೆಯಾಗುನುದಿಲ್ಲ '' ಎಂದಳು. ತಾಯ್ತ,ಂದೆಗಳು ಎಷ್ಟು ವಿಧವಾಗಿ 
ತಿಳಿಯಹೇಳಿದರೂ ಸಮ್ಮತಿಸಲಿಲ್ಲ. ಕೆಲಕಾಲದ ಬಳಿಕ ಇವಳ ತಂಗಿಯಾದ ಇಂದು 
ಮತಿಯ ವಿವಾಹ ಸಮಯದಲ್ಲಿ ಅನೇಕ ಮಂದಿ ರಾಜಪುತ್ರರು ಬಂದಿರುವಲ್ಲಿ ಈಕೆ 
ಮದ್ರರಾಜ ಪುತ್ರನಾದ ಚಾರುದೇಷ್ಡನನ್ನು ಮೋಹಿಸಿ, ತಂದೆಯ ಅನುಮತಿಯಿಂದ 
ಮದುವೆಯಾದಳು. ಆದರೆ ಕಡೆಗೂ ಇವಳ ಮನಸ್ಸಿನ ಅಭಿಪ್ರಾಯವೇ ಇವಳ ಅನು 
ಭವಕ್ಕೆ ಬಂದು ಅದರಿಂದ ಬಹಳವಾಗಿ ವ್ಯಭವಟ್ಟಳು [ದೇ.ಭಾ.-೫, ೧೭, ೧೮]. 


ಮನ್ನರಾ.--ದಶರಧನ್ತ ಮೂರನೆಯ ಹೆಂಡತಿಯಾದ ಕೈಕಯಿಯ ದಾಸಿ. ದಶ 
ರಧ ರಾಮನಿಗೆ ಯುವರಾಜ ಪದವಿಯಲ್ಲಿ ಪಟ್ಟಿಗಟ್ಟಿ ಜೇಕೆಂದಿರುವಾಗ, ಇವಳು ಆ 
ಸುದ್ದಿಯನ್ನು ಕೇಳಿ, ತನ್ನ ಒಡತಿಯ ಬಳಿಸಾರಿ, ಆಕೆಯ ಮನಸ್ಸನ್ನು ದುರ್ಜೋ 
ಧನೆಯಿಂದ ಕಲಕಿ ರಾಮ ೧೪ ವರ್ಷಗಳ ಕಾಲ ಅರಣ್ಯಕ್ಕೆ ಹೋಗುವಂತೆ ಮಾಡಿದಳು 
[ರಾಮಾ.-ಅಯೋ. ೯]. ಶತ್ರುಘ್ನ ಮಂ೦ಥರೆಯನ್ನು ಶಿಕ್ಷಿಸತೊಡಗಿದ್ದು, ಮಂಥರೆ 
ಕೈಕಯಿಯನ್ನು ಮರೆಹೊಕ್ಕುದ್ದು, ಭರತ ಅವಳನ್ನು ಶತ್ರುಘ್ನನಿಂದ ಬಿಡಿಸಿದ್ದು 
[ರಾಮಾ.-ಅಯೋ., ೭೮. 


ಮನ್ಮ ಥ.--ನೋಡು--ಕಾಮ, ತಾರಕ, ಮದನ. ಸತೀ ನಿಯೋಗಾನಂತರ 
ಶಿವ ಸಮಾಧಿನಿಷ್ಠನಾಗಿದ್ದಾಗ ದೇವತೆಗಳೆಲ್ಲರೂ ವಾರ್ತತಿಯನ್ನು ಶಿವ ಮದುವೆಯಾಗು 
ವಂತೆ ಮಾಡಬೇಕೆಂಬ ಉಜ್ಜೀಶದಿಂದ ಮನ್ಮಥನನ್ನು ಕರೆದು ಶಿವನ ನಿಷ್ಠೆಯನ್ನು 
ಭಂಗಗೊಳಿಸುವುದಕ್ಕಾಗಿ ಶಿವನಲ್ಲಿಗೆ ಕಳುಹಿಸಿದರು. ಮನ್ಮಧ ಶಿವನನ್ನು ಗೆಲುವು 
ದಾಗಿ ಪ್ರತಿಜ್ಞೆಮಾಡಿದ. ಶಿವನನ್ನು ಇದಿರಿಸಲು ಹೋಗಿ ಆತನ ಹೆಣೆಗಣ್ಣಿನಿಂದ ಬೂದಿ 
ಯಾದ. ದೇವತೆಗಳ ಹಂಬಲಿಕೆಯನ್ನು ಕೇಳಿ ಕನಿಕರದಿಂದ ಶಿವ ಮನ್ಮಥನನ್ನು 
ಬದುಕಿಸಿ, ಅನಂಗನೆಂದು ಹೆಸರಿಟ್ಟಿದ್ದು ಮುಂತಾಗಿ [ಶಿವ.-ಪಾರ್ವತೀಖಂ. ೧೭-೬೦. 
ರಾಮಾ,-ಬಾಲ. ೨೩, ಲಿಂಗ.-೧೦೧]. 


ಮನ್ತಂತೆರವರ್ಣನೆ 455 ಮಯೂರದ್ಗಜ 


ಮನ್ವಂತರವರ್ನ ನೆ.- ನೋಡು-ಮನು[ಮತ್ಸ್ಯ.-೯.ವಿಷ್ಣು.-೩-೧.ಮಾರ್ಕಂ - 
೫೦, ೫೮, ೬೬, ೭೧-೭೩, ೭೫, ೭೭, ೯೧, ೯೬]. 

ಮಮತಾ.--ಅಂಗಿರಸ ಮಹರ್ಷಿಯ ಮಗನಾದ ಉಚಧ್ಯ ಮುನಿಯ ಹೆಂಡತಿ. 
ನೋಡು--ಉಚಧ್ಯ, ದೀರ್ಥತಮ, ಬೃಹಸ್ಪತಿ, ಭಾರದ್ವಾಜ, ಸಂವರ್ತ [ಭಾರ.- 
ಆದಿ. ೧೦೩. ಶಾಂತಿ. ೩೫೦. ಭಾಗ-೯, ೨೦. ವಿಷ್ಣು.-೪, ೧೯. ಮತ್ಸ್ಯ.-೪೯]. 

ಮಯ.- (8) ತ್ರಿಪುರಾಸುರರಲ್ಲಿ ಒಬ್ಬ. ನೋಡು--ತ್ರಿಪುರ, ಮಂಡೋದರಿ 
[ಭಾರ.-ಸ. ೫೧. ಮತ್ಸ ೧೨೯-೧೩೪]. ಮಯ ಹೇಮೆಯೆಂಬ ಅಸ್ಸರಸಿಯನ್ನು 
ಮದುವೆಯಾಗಿ ಮಾಯಾನಿ, ದುಂದುಭಿಗಳೆಂಬ ಇಬ್ಬರು ಪುತ್ರರನ್ನೂ ಮಂಡೋದರಿ 
ಯೆಂಬ ಮಗಳನ್ನೂ ಸಡೆದ. ಹೇಮೆ ದೇವಲೋಕಕ್ಕೆ ಹೋದಬಳಿಕ ಮಯ ಮಂಜೋ 
ದರಿಯನ್ನು ರಾವಣನಿಗೆ ಕೊಟ್ಟು ಮದುವೆಮಾಡಿದ [ರಾಮಾ.-ಉತ್ತೆ. ೧೨]. 

(11) ಇವ ರಾಕ್ಷಸರ ಶಿಲ್ಪಿ... ಖಾಂಡವವನದಲ್ಲಿ ವಾಸವಾಗಿದ್ದ. ಅಗ್ನಿ 
ಖಾಂಡವನನವನ್ನು ಸುಡತೊಡಗಿದಾಗ ಇವ ಅರ್ಜುನನನ್ನು ಮರೆಹೊಕ್ಕು, ಆತನ 
ಮೂಲಕ ಕೃಷ್ಣನಿಂದಲೂ ಅಭಯವನ್ನು ಪಡೆದು, ತನ್ನ ಕೃತಜ್ಞತೆಯನ್ನು 
ತೋರ್ನಡಿಸುವ ಸಲುವಾಗಿ ಯುಧಿಷ್ಮಿರನಿಗೆ ಕೃಷ್ಣನ ಸೂಚನೆಯ ಮೇರೆಗೆ ಲೋಕ 
ವನ್ನೇ ಬೆರಗುಮಾಡುನ ಒಂದು ಸಭೆಯನ್ನು ನಿರ್ಮಿಸಿ, ಬಿಂದುಸರೋವರದಿಂದ 
ಒಂದು ದಿವ್ಯವಾದ ಗಜಿಯನ್ನೂ ದೇವದತ್ತ್ವವೆಂಬ ಶಂಖವನ್ನೂ ತಂದು, ಗಡೆ 
ಯನ್ನು ಭೀಮನಿಗೂ ಶಂಖವನ್ನು ಅರ್ಜುನನಿಗೂ ಕೊಟ್ಟು, ತಾನು ಬಿಂದುಸರೋ 
ನರಕ್ಕೆ ಹೋದ. ನೋಡು--ಬಿಂದುಸರೋವರ [ಭಾರ.-ಆ. ೨೫೪, 3೬೦, ಸಭಾ. ೧-೩]. 

ಮಯೂರಧ್ವಜ ಜ.--(1) ಮಣಿಪುರದ ಅರಸು. ಯುಧಿಸ್ಮಿರನ ಅಶ್ವಮೇಧದ 
ಕುದುರೆಯನ್ನು ಕಟ್ಟ, ಅರ್ಜುನನನ್ನು ಯುದ್ಧದಲ್ಲಿ ನೋಲಿಸಿದ. ಬಳಿಕ ಕೃಷ್ಣಾ 
ರ್ಜುನರು ಬ್ರಾಹ್ಮಣವೇಷದಿಂದ ಮಯೂರಧ  ಜನಲ್ಲಿಗೆ ಹೋಗಿ ಅವನ ಶರೀರವನ್ನು 
ತಮ್ಮಿಬ್ಬರಿಗೂ ಭಾಗಮಾಡಿಕೊಡುವಂತೆ ಹೇಳಿದರು. ಮಯೂರಥ್ವಜ ಅದಕ್ಕೆ 
ಸಮ್ಮತಿಸಿ, ತನ್ನ ಮಗನಾದ ತಾಮ್ರಥ್ಹಜನ ಮೂಲಕ ತನ್ನ ನೀಹವನ್ನು ಗರಗಸ 
ದಿಂದ ಕುಯಿಸಿ ಎರಡು ಭಾಗ ಮಾಡಿಕೊಡುವಂತೆ ಹೇಳಿ, ತಾನು ನಿರ್ನಿಕಾರನಾಗಿ 
ಕುಳಿತ. ಆಗ ಕೃಷ್ಣ ಇವನ ಮನಸ್ಸೆ ವರ್ಯಕ್ಕೆ ಮೆಚ್ಚಿ, ತನ್ನ ನಿಜರೂಪವನ್ನು 
ತೋರಿ, ಅವನಿಂದ ಕುದುರೆಯನ್ನು ಬಿಡಿಸಿಕೊಂಡು ಮುಂದಕ್ಕೆ ಹೊರಟಿ. ನೋಡು-- 
ತಾಮ್ರಧ್ವಜ [ಜೈ.ಭಾ.-೪೧-೪೬]. 

(11) ಶಿವನ ಮಗನಾದ ಸಣ್ಮುಖನ ವಾಹನ ಮಯೂರನಾದುದರಿಂದ 
ಈ ಹೆಸರು ಆತನಿಗೂ ಸಲ್ಲುತ್ತದೆ [ಭಾರ,-ವನ. ೨೩೩), 


ಮರಣ 456 ಮರುತ್‌ 


ಮರಣ.-- ನಾವು. ಮರಣವನ್ನು ಸೂಚಿಸುವ ಅರಿಷ್ಟಗಳು [ಶಿವ.-ಉಮಾಖಂ. 
೨೫. ಭಾರ.-ಶಾ೦. ೩೬೨. ಅನು. ೧೫೦, ೧೬೯, ೨೪೨]. ಮರಣಕಾಲದ ಯಾತಕೆ 
ಗಳು, ಅನುಗಳ ವರ್ಸನೆ [ಭಾಗ.-೩, ೩೦]. 

ಮರೀಚಿ. (5) ಸ್ವಾಯಂಭುವ ಮನ್ವಂತರದಲ್ಲಿ ಬ್ರಹ್ಮಮಾನಸವುತ ರಲ್ಲಿ ಒಬ್ಬ. 
ಕಶ್ಯಪ ಮುನಿ ಈತನ ಮಗ ([ಭಾರ.-ಆದಿ, ೬೩-೬೭. ಸೆ. ೭, ೧೧. ಶಾಂ.೨೦೭]. 
ಈತ ಕರ್ದಮ ಮುನಿಪುತ್ರಿಯಾದ ಕಲಾಜೀನಿಯನ್ನು ಮದುವೆಯಾಗಿದ್ದ. ಕಲಾ 
ದೇವಿ ಈತನ ಹಿರಿಯ ಹೆಂಡತಿ [ಭಾಗ.-೪, ೧]. ಊಕ್ಸೈಯೆಂಬವಳು ಕಿರಿಯ ಹೆಂಡತಿ. 
ಈಕೆಯಲ್ಲಿ ಸ್ಮರ, ಉದ್ಗೀಧ, ಪರಿಷ್ಟಂಗ, ಪತಂಗ, ಕ್ಲುದ್ರಭೃತ್‌, ಫೃಣಿಯೆಂಬ 
ಆರು ಮಂದಿ ಪುತ್ರರು ಜನಿಸಿದರು. ಇವರು ಆರು ಮಂದಿಯೂ ಒಮ್ಮೆ ಬ್ರಹ್ಮ 
ನಿಗೆ ಹಿಂಸೆಯನ್ನುಂಟುಮಾಡಿ, ದುಷ್ಟ್ರಯೋನಿಯಲ್ಲಿ ಜನಿಸುವಂತೆ ಶಾಪವನ್ನು 
ಪಡೆದು, ಮೊದಲನೆಯ ಜನ್ಮದಲ್ಲಿ ಹಿರಣ್ಯಾಕ್ಸನ ಮಕ್ಕಳಾಗಿ ಹುಟ್ಟಿ, ಒಡನೆಯೇ 
ದೇಹತ್ಯಾಗಮಾಡಿದರು. ಎರಡನೆಯ ಜನ್ಮದಲ್ಲಿ ಕಾಲನೇನಿಯೆಂಬ ರಾಕ್ಷನನ ಮಕ್ಕ 
ಳಾಗಿ ಹುಟ್ಟಿ ಸತ್ತರು. ಮೂರನೆಯ ಜನ್ಮದಲ್ಲಿ ವಸುದೇವನಿಂದ ದೇವಕಿಯಲ್ಲಿ 
ಹುಟ್ಟಿ, ಕಂಸನ ಖಡ್ಗಕ್ಕೆ ಆಹುತಿಯಾಗಿ ನತ್ತು ಶಾಪವಿಮೋಚನೆಯನ್ನು ಪಡೆದು 
ಸದ್ಗತಿಯನ್ನೈೈದಿದರು. ಬಲರಾಮ ಮತ್ತು ಶ್ರೀಕೃಷ್ಣರಿಗಿಂತ ಮೊದಲು ದೇವಕೀ 
ವಸುದೇವರಿಂದ ಜನಿಸಿದ ಆರು ಮಂದಿ ಮಕ್ಸಳೂ ಸಾಯುವುದಕ್ಕೆ ಬ್ರಹ್ಮನ 
ಶಾಸವೂ ಒಂದು ದೊಡ್ಡ ಕಾರಣವಾಗಿ ಏರ್ನಟ್ಟಿತು. ಕಂಸ ಅವರ ಸಾವಿಗೆ ನಿಮಿತ್ತ 
ಮಾತ್ರದವ [ಭಾಗ.-೧೦, ೮೫. ದೇ.ಭಾ.-೪, ೨೨], 

(11) ಈಗ ನಡೆಯುತ್ತಿರುವ ಏಳನೆಯದಾದ ವೈವಸ್ವತ ಮನ್ವಂತರದಲ್ಲಿ 
ಬ್ರಹ್ಮಮಾನಸವುತ್ರರಲ್ಲಿ ಒಬ್ಬ. ಈತನ ಮಗ ಕಶ್ಯಪ ಮಹರ್ಷಿ, ಈತ ಮಂತದ್ರಷ್ಟ 
[ಮತ್ಸ 3-೧೪೫]. 

(ii) ಕಶ್ಯಪ ಮಹರ್ಷಿಯಿಂದ ಜನಿಸಿದ ಅಸ್ಸರಸಿಯರಲ್ಲಿ ಒಬ್ಬಳು [ಭಾರ.- 
ಆದಿ. ೧೩೨]. 

ಮರುತ್‌, ಗಾಳಿ. ಕಶ್ಯನ ಮುನಿಯ ಮೊದಲನೆಯ ಹೆಂಡತಿಯಾದ ದಿತಿ ಗರ್ಭ 
ಧಾರಣಮಾಡಿದ್ದಾಗ, ಇಂದ್ರ ಕತ್ತರಿಸಿದ ೪೯ ತುಂಡುಗಳಿಗೂ ಈ ಹೆಸರು ಸಲ್ಲು 
ತ್ತದೆ. ನೋಡು--ದಿತಿ, ಮಾರುತ, ಇಂದ್ರ (ಭಾರ.-ಆದಿ. ೧೩೨. ಶಾಂತಿ, ೨೦೭]. 
ಇಂದ್ರ ದಿತಿಯ ಮಕ್ಕಳನ್ನೆಲ್ಲ ಕೊಂದ. ದಿತಿ ಇಂದ್ರನನ್ನು ಕೊಲ್ಲತಕ್ಕು ಮಗ ತನಗೆ 
ಹುಟ್ಟಬೇಕೆಂಬ ಅಭಿಲಾಷೆಯಿಂದ ಕಶ್ಯನನನ್ನು ಬೇಡಿ ಕಶ್ಯಪನ ಅನೂಗ್ರಹೆದಿಂದ 
ಗರ್ಭನತಿಯಾದಳು. ಇಂದ್ರ ಈ ಸಮಾಚಾರವನ್ನು ಕೇಳಿ ದಿತಿಯ ಬಳಿಗೆ ಬಂದು ಆಕೆ 


ಮರುತ್‌ 457 ಮರುತ್ತ 


ಯನ್ನು ಅನುಗಾಲವೂ ಶುಶ್ರೂಷೆಮಾಡುತ್ತಿರುವಲ್ಲಿ, ದಿತಿ ಒಂದು ದಿನ ಅಶುಚಿ 
ಯಾಗಿ ಹೆಗಲುಹೊತ್ತಿ_ನಲ್ಲಿ ನಿದ್ದಮಾಡುತ್ತಿಒದ್ದಳು. . ಸಮಯವನ್ನು ಹೊಂಚು 
ಹಾಕುತ್ತಿದ್ದ ಇಂದ್ರ ದಿತಿಯ ಗರ್ಭವನ್ನು ಏಳು ಭಾಗವಾಗಿ ಕತ್ತರಿಸಿದ. ಆಗ ಆ ಗರ್ಭ 
ಅಳತೊಡಗಿತು. ಅಂತು ಅಳುತ್ತಿದ್ದ ಏಳು ತುಂಡುಗಳನ್ನು ಮರಳಿ ಏಳು ಏಳು ಭಾಗ 
ಮಾಡಿ (ಮಾ--ರುದ) ಅಳಬೇಡ ಎಂದು ಹೇಳಿದ. ಇಷ್ಟರಲ್ಲಿ ದಿತಿ ಎಚ್ಚತ್ತು, 
ಇಂದ್ರನ ಕೃತ್ಯವನ್ನು ನೋಡಿ, ತನ್ನ ಅಜಾಗರೂಕತೆಗೆ ಮನಮರುಗಿ ಈ ಮಕ್ಕಳನ್ನು 
ನೀನೇ ಕಾಪಾಡಬೇಕೆಂದು ಇಂದ್ರನನ್ನು ಬೇಡಿದಳು. ಇಂದ್ರ ಅವರಿಗೆ ದೇವತ್ವವನ್ನು 
ಕೊಟ್ಟು ಮಾರುತ ಅಧವಾ ಮರುತ್ತು ಗಳೆಂದು ಹೆಸರಿಟ್ಟ. ಇಂತು ವಾಯು 
(ಮರುತ್ತ) ಗಳಲ್ಲಿ ೪೯ ಬಗೆಯಾಯಿತು. ಪಂಚಪ್ರಾಣಗಳನ್ನೂ ಇವುಗಳೊಂದಿಗೆ 
ಸೇರಿಸಿದರೆ ಒಟ್ಟು ೫೪ ಬಗೆ [ಭಾಗ.-೬-೧೮. ರಾಮಾ.-ಬಾಲ. ೪೬, ೪೭]. 

ಮರು ತ್ತೆ. ಒಬ್ಬ ಅರಸು. ಸೂರ್ಯವಂಶದ ಅವಿಕ್ಸಿತ ರಾಜನ ಮಗ. ಈ ಕಾರಣ 
ದಿಂದ ಈತನಿಗೆ ಆನಿಕ್ಸಿತನೆಂಬ ಹೆಸರೂ ರೂಢಿಯಲ್ಲಿದೆ. ಈತ ಜನಿಸಿದಕೂಡಲೇ 
ತುಂಬುರು ಮರುತ್ತ್ವನ ಜನನಿಯಾದ ವಿಶಾಲಾದೇನಿಯಲ್ಲಿಗೆ ಬಂದು ನಿನ್ನ 
ಮಗ ಮರುತ್ತುುಗಳಂತೆ ಮಹಾಸರಾಕ್ರಮಿಯೂ ಬಲಾಡ್ರನೂ ಆಗುವನೆನ್ನಲು 
ಈತನಿಗೆ ಮರುತ್ತನೆಂದು ಹೆನರಿಟ್ಟಿರು. ಮರುತ್ತ, ಇಂದ್ರನಿಗಿಂತಲೂ ಬಲಾ 
ಧಿಕನೂ ಶ್ರೀಮಂತನೂ ಎನಿಸಿದ್ದ. ಒಮ್ಮೆ ಯಾಗಮಾಡತೊಡಗಿ ಬೃಹೆಸ್ಪತಿಯನ್ನು 
ಖುತ್ತಿ ಜನನ್ನಾಗಿ ಕರೆದ. ಆದರೆ ಮನುಷ್ಯರು ಮಾಡುವ ಯಜ್ಞಕ್ಕೆ ಹೋಗಬಾರ 
ದೆಂದು ಇಂದ್ರ ಬೃಹಸ್ಪತಿಯನ್ನು ಅಡ್ಡಗಿಸಿದ. ಬಳಿಕ ನಾರದನ ಸೂಚನೆಯಂತೆ 
ಮರುತ್ತ, ರಾಜ ಬೃಹಸ್ಪತಿಯ ತಮ್ಮನಾದ ಸೆಂವರ್ತನನ್ನು ಕರೆತಂದು ಯಜ್ಞಮಾಡ 
ತೊಡಗಿದ. ಇಂದ್ರ ಯಜ್ಞಕ್ಕೆ ವಿಫ್ನಮಾಡತೊಡಗಿದ. ಇಂದ್ರನ ಸಾಹಸ ಸಂವರ್ತನ 
ಮಂತ್ರಬಲದ ಮುಂದೆ ಸಾಗಲಿಲ್ಲ ಆಗ ಇಂದ್ರಾದಿಗಳು ಪ್ರತ್ಯಕ್ಷನಾಗಿ ಬಂದು 
ಆಹುತಿಗಳನ್ನು ಸ್ವೀಕರಿಸತೊಡೆಗಿದರು [ಭಾರೆ.-ಸಭಾ. ೭, ೮. ಅಶ್ವ. ಲ], ಈ ಯಜ್ಞ 
ದಲ್ಲಿ ಮರುತ್ತುಗಳು ಬಡಿಸತಕ್ಕವರಾಗಿದ್ದರು. ವಿಶ್ವೇಜೀವತೆಗಳು ಸಭಾಸದರಾ 
ಗಿದ್ದರು [ದ್ರೋ. ೫೫. ಶಾಂತಿ. ೨೮. ಅಶ್ವ. ೪, ೫, ೬]. ಈತ ಆ ಯಜ್ಞದಲ್ಲಿ 
ಬಾಹ್ಮಣರಿಗೆ ಹೆಂಚಿಕೊಟ್ಟು ಉಳಿದ ಹೆಣವನ್ನು ಹಿಮವತ್ಪ್ರಾಂತದಲ್ಲಿ ಹೂತಿಟ್ಟ. 
ಯುಧಿಷ್ಠಿರ ಅಶ್ವಮೇಧಕ್ಕೆ ಮೊದಲು ವ್ಯಾಸನ ಸೂಚನೆಯಂತೆ ಆ ಹಣವನ್ನು ತಂದು 
ತನ್ನ ಅಶ್ವಮೇಧಕ್ಕೆ ಉಪಯೋಗಿಸಿಕೊಂಡ [ಭಾರ.-ಅಶ್ವ. ೪-೬, ೯. ಮಾರ್ಕಂ.- 
೧೩೨-೧೩೪]. ಮರುತ್ತ, ಯಜ್ಞ ಮಾಡುತ್ತಿದ್ದಾಗ ದಿಗ್ವಿಜಯಕ್ಕೆ ಹೊರಟ ರಾವಣ 
ಯಜ ಶಾಲೆಗೆ ಬಂದು ಪೀಡಿಸಿದ್ದು [ರಾಮಾ.-ಉತ್ತ. ೧೮]. ಮರುತ್ತನ ವಂಶ 
ವರ್ಗನೆ [ಭಾಗ,-೯-೨]. 


ಮಲದೆ 458 ಮಹಾಭಿಸ 


ಮಲದ.--ಕರೂಶ ದೇಶದ ವಕ್ತುದಲ್ಲಿರುವ ಒಂದು ದೇಶ. ನೋಡು ಕರೂಶ. 
ಈಗಣ ಷಹಾಬಾದ್‌ ಜಿಲ್ಲೆಯ ಪಶ್ಚಿಮ ಭಾಗ [ಭೀ. ೯. ರಾಮಾ.-ಬಾಲ. ೨೨೩]. 

ಮಲಯ... (1) ಭರತಖಂಡದ ಸವ್ತಕುಲನರ್ವತಗಳಲ್ಲಿ ಒಂದು [ಭಾರ.-ಭೀ. 
೯, ೧೧]. 

(1) ಭರತಖಂಡದೊಳಗಣ ಒಂದು ಉಪವರ್ವತ. ಸಶ್ಚಿಮ ಘಟ್ಟಗಳಿಗೆ 
ಸೇರಿದ್ದು. ಇದರಿಂದ ಕೃತಮಾಲಾ, ತಾಮ್ರಾ, ಉತ್ಪಲಾವತಿ, ಪುಷ್ಪಜಾ ಮೊದಲಾದ 
ನದಿಗಳು ಹುಟ್ಟಿ oe: ವೆ [ಮತ್ಸ ೧೪], 

WS ಜ.--ಒಬ್ಬ ಅರಸು. ಮಣಲೂರಿನಲ್ಲಿ ರಾಜ್ಯಭಾರಮಾಡುತ್ತಿದ್ದ. 
ಚಿತ್ರಾಂಗಜಿಯ ತಂಜಿ. ಅರ್ಜುನನ ಮಾನ. ಬಾ ಪ್ರವೀರ, ಚಿತ್ರವಾಹನ 
ಎಂಬವು ನಾಮಾಂತರಗಳು (ಭಾರ.-ಆದಿ. ೨೩೫. ಸ. ೩೩]. ಇವ ನಾಂಡನರ 
ವರನಾಗಿ ಹೋರಾಡಿ ಹದಿನೇಳನೆಯ ದಿನದ ಯುದ್ಧ ದಲ್ಲಿ ಅಶ್ವ ತಾ ಎಮನಿಂದ ಮಡಿದ 
[ಭಾರ.-ಕರ್ಣ. ೫೬]. 

ಮಲ್ಲ. —ಒಂದು ದೇಶ. ಇದರಲ್ಲಿ ವೂರ್ವ ಮಲ್ಲ, ಪಶ್ಚಿ ಮ ಮಲ್ಲ ಎಂಬುದಾಗಿ 
ಎರಡು 'ಜೀದೆಗಳಿವೆ. ಪಶ್ಚಿಮ ಮಲ್ಲ ಈಗ ಮುಲ್ತಾ ೯ (Multan) ಎಂದು 
ಪ್ರಸಿದ್ಧವಾಗಿದೆ. ಪೂರ್ವ ಮಲ್ಲ ಹೆಜರಿಬಾಗ್‌ (Hazaribagh) ಮತ್ತು ಮನು 
ಭೂಮಿ (Manbhum) ಜಿಲ್ಲೆಗಳಿಗೆ ಸೇರಿದೆ [ಭಾರ.-ಭೀ. ೯]. 

ಮಹತೀ.--ನಾರದನ ವೀಣೆಯ ಹೆಸರು. 

ಮಹಾಕಾಯು.--ರಾವಣನ ಮುಖ್ಯ ಸೇನಾನತಿ. ಧೂಮ್ರಾಕ್ಮ ಕ್ಸ ಮಡಿದ ಬಳಿಕ 
ಇವ, ಕನಿಸೇನೆಯನ್ನು ಇದಿರಿಸಿ ವಾಲಿವುತ್ರನಾದ ಅಂಗದನಿಂದ ಕ [ರಾಮಾ.- 
ಯು. ೭೧]. 

ಮಹಾನದಿ.--ಓಡ್ರ ದೇಶದಲ್ಲಿದೆ (ಆದಿ. ೨೩೫. ಭೀ. ೯]. 

ಮಹಾಷಾಶ್ವ ೯.--ಒಬ್ಬ ರಾಕ್ಷಸ ವಿಶ್ರವಸನಿಂದ ಪುಷ್ಸೋತ್ಕಟಿಯಲ್ಲಿ 
ಜನಿಸಿದವ. ಜಟ ಬಲತಮ್ಮ ಸ್‌ ರಾವಣನ ಆಪ್ತರಲ್ಲಿ ಒಬ್ಬ [ರಾಮಾ.- 
ಸುಂ. ೪೯]. ಸೀತೆಯನ್ನು ಎಷ್ಟು ಮಾತ್ರಕ್ಕೂ ರಾಮನಿಗೆ ಒಪ್ಗಿ ಬಂ 
ರಾವಣನಿಗೆ ಬೋದಧೆಮಾಡಿ, ಯುದ್ಧೆ ದಲ್ಲಿ ಅಂಗದನಿಂದ ಹತನಾದ [ರಾಮಾ.- 
ಯು. ೬೯, ೯೯]. 

ಮಹಾಭಿಷ.- ಪುರಾತನ ಕಾಲದ ಅರಸು. ಇಕ್ಸ್ಟ್ವಾಕು ಸಂತತಿಯನ. ಇವ 
ಅನೇಕ ಯಜ ಗಳನ್ನು ಮಾಡಿ ಬ್ರಹ್ಮಲೋಕವನ್ನು ಪಡೆದಿದ್ದ. ಒಮ್ಮೆ ಗಂಗೆಯ 
ಸೆರಗು ಹಾರಿಹೋಗಿದ್ದಾ ಗ ಮಹಾಭಿಸ ಆಕೆಯನ್ನು ಪ್ರೇಮಭೆರಿತ ದೃಷ್ಟಿಯಿಂದ 
ನೋಡಿ, ಭೂಲೋಕದಲ್ಲಿ ಜನಿಸುವಂತೆ ಬ್ರಹ್ಮನಿಂದ ಶಾಪವನ್ನು ನಡೆದು “ಚಂದ್ರ 


ಮಹಾರ್‌ೌರವ 459 ಮಹಿಷಾಸುರೆ 


ವಂಶದ ವ್ರತೀಸ ರಾಜನಿಗೆ ಶಂತನುನೆಂಬ ಹೆಸರಿನಿಂದ ಮಗನಾಗಿ ಜನಿಸಿದ. 
ನೋಡು--ಶಂತನು [ಭಾರೆ.-ಆದಿ. ೧೦೨]. 

ಮಹಾರೌರವ.--ಇಪ್ಪತ್ತೊಂದು ನರಕಗಳಲ್ಲಿ ಒಂದು. ನೋಡು--ನರಕ. 

ಮಹಾಲಕ್ರ್ಮ್ಮಿ,--ನಿಷ್ಟುವಿನ ಹೆಂಡತಿ (ಜೀ. ಭಾ.-೩-೬]. 

ಮಹಾಸರಸ್ವ್ಪತಿ.--ಬ್ರಹ್ಮನ ಹೆಂಡ್ತೀ ,, ,, 

ಮಹಾಸೇನ.- ಕುಮಾ ರಸ್ವಾಮಿ. 

ಮಹಿಷಾಸುರ.--(1) ಒಬ್ಬ ರಾಕ್ಷಸ. ದಿತಿಯ ಮಕ್ತುಳನ್ಸ್ಲ ಇಂದ್ರ ಸಂಹರಿಸ 
ಲಾಗಿ ಅವುತ್ರವತಿಯಾದ ದಿತಿ ಸುಪಾರ್ಶ್ವ ಮುನಿಯ ಆಶ್ರಮದ ಬಳಿ ಎಮ್ಮೆಯಂತೆ 
ನಿಂತು ತನಸ್ಸುಮಾಡಿದಳು. ಬ್ರಹ್ಮ ಅಲ್ಲಿಗೆ ಬಂದು ಅವಳ ಅಭಿಪ್ರಾಯವನ್ನು 
ತಿಳಿದು ನಿನಗೆ ಬಲಾಧಿಕನಾದ ಪುತ್ರ ಜನಿನುವನೆಂದು ಹೇಳಿಹೋದ. ಆಗ 
ಸುಪಾರ್ಶ್ವ ಕೋಣದಂತಿರುವ (ಮಹಿಷದಂತೆ ಇರುವ) ಮಗ ಹುಟ್ಟುವನೆಂದ. 
ದಿತಿ ಮರಳಿ ಬ್ರಹ್ಮನನ್ನು ಬೇಡಲಾಗಿ, ಮುಖ ಮಾತ್ರ ಮಹಿಸದಂತಿರುವುದು. 
ಮಿಕ್ಕು ಆಕಾರವೆಲ್ಲ ಮನುಷ್ಯನಂತಿರುವುದೆಂದು ಅನುಗ್ರಹಿಸಿದ. ಮಹಿಷ ಜನಿಸಿ, 
ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ, ತನಗೆ ಮರಣನಿಲ್ಲದಂತೆ ಅನುಗ್ರಹಿಸಬೇಡಿದ. 
ಆಗ ಶಿವ ಅದು ಸಾಧ್ಯವಿಲ್ಲ. ಹುಟ್ಟಿದವರಿಗೆ ಸಾವು ತಪ್ಪಿದುದಲ್ಲ ಎನಲು, ಮಹಿಷ 
ಹಾಗಾದರೆ ತನಗೆ ಹೆಂಗಸಿರಿಂದ ಮರಣನಾಗಲೆಂದು ಬೇಡಲಾಗಿ, ಶಿವ "" ತಧಾಸ್ತು'' 
ಎಂದು ಕಣ್ಮರೆಯಾದ. ಮಹಿಷನ ಮರುದುಂಬಿತನ ತಡೆಯಲು ಅಶಕ್ಯವಾಯಿತು. 
ದೇವತೆಗಳೆಲ್ಲರೂ ತಮ್ಮ ತೇಜಸ್ಸಿನ ಒಂದೊಂದು ಭಾಗವನ್ನು ಒಟ್ಟುಗೂಡಿಸಿ 
ಹೊಗಳಿದರು. ಆಗ ಒಬ್ಬ ದಿವ್ಯಸುಂದರಿ ಏರ್ವಟ್ಟಿಳು. ಬಳಿಕ ದೇವತೆಗಳೆಲ್ಲರೂ 
ತಮ್ಮ ಆಯುಧಗಳನ್ನೆಲ್ಲ ಆಕೆಗೆ ಅರ್ಪಿಸಿ ಮೊರೆಯಿಡಲಾಗಿ, ಆಕೆ ತ್ರಿಪುರಸುಂದರಿ 
ಯೆಂಬ ಹೆಸರಿನಿಂದ ಹಿಮನತ್ರಾಂತದಲ್ಲಿ ಕ್ರೀಡಿಸುತ್ತಿರಲಾಗಿ, ನಾರದ ಮಹಿಷನಲ್ಲಿಗೆ 
ಬಂದು, ಆಕೆಯ ರೂಪವನ್ನು ಬಣ್ಣಿಸಲಾಗಿ, ಮಹಿಸ ಆಕೆಯನ್ನು ಮೋಹಿಸಿದ. 
ಯುದ್ಧಮಾಡಿ ನನ್ನನ್ನು ನೋಲಿಸಿದವನನ್ನೇ ನಾನು ಮದುವೆಯಾಗುವೆನೆಂದು 
ದೇವಿ ಹೇಳಲಾಗಿ, ಆಕೆಯೊಂದಿಗೆ ಯುದ್ಧಮಾಡಿ ಹೆತನಾದ [ಶಿವ.-ಉಮಾ. ೪೬, 
ದೇ. ಭಾ.-೫-೨೦. ಮತ್ಸ 3೧೫೨. ಮಾರ್ಕಂ.-೭೯, ೮೦]. ರಂಭನೆಂಬ ರಕ್ಕಸ 
ವುತ್ರಾರ್ಥವಾಗಿ ಅಗ್ನಿಯನ್ನು ಕುರಿತು ತಪಸ್ಸುಮಾಡುತ್ತಿದ್ದಲ್ಲಿ ಅಗ್ನಿ ಪ್ರತ್ಯಕ್ಷನಾಗಿ 
"" ದೇವತೆಗಳನ್ನು ಸಜಿಬಡೆಯುವಂತಹೆ ಪುತ್ರ ಜನಿಸುವ. ಆದರೆ ನಿನಗೆ ಮೊದಲು 
ಯಾವ ಜಂತು ಕಣ್ಣಿಗೆ ಬಿದ್ದು ನೀನು ಕ್ರೀಡಿಸುವೆಯೋ ಅಂತಹ ಮಗನೇ ಹುಟ್ಟುವ '' 
ಎಂದ. ರಂಭ ಒಂದು ಮಹಿಷಿಯನ್ನು (ಎಮ್ಮೆ) ಕಂಡು ಕ್ರೀಡಿಸಲಾಗಿ ಮಹಿಷಾ 
ಸುರ ಜನಿಸಿದ (ದೇ. ಭಾ.-೩-೧೨]. 


ಮಹೇಂದ್ರೆ 460 ಮಾಕಂದಿ 


(ii) ಪ್ರಹ್ಲಾದನ ತಮ್ಮನಾದ ಅನುಹ್ರಾದನ ಕೆರಿಯಮಗ. ತಾರಕಾಸುರನ 
ಸೇನಾವತಿಯಾಗಿದ್ದು ಷಣ್ಮುಖನಿಂದ ಮಡಿದ [ಭಾರ.-ವನ. ೨೩೧. ದೋ. ೧೬೬]. 
ಮಹೇನ್ನ ೨7) ಸಪ್ತ ಕುಲವರ್ವತಗಳಲ್ಲಿ ಒಂದು [ಭಾರ,-ಆದಿ. ೨೩೫. 
ವನ. ೮೩. ಭೀ. ೯]. ಯುಧಿಷ್ಠಿರ ತೀರ್ಥಯಾತ್ರೆಮಾಡಿದಾಗ ಇಲ್ಲಿಗೆ ಹೋಗಿದ್ದ. 
ವರಶುರಾಮ ಇಲ್ಲಿಯೇ ಆಶ್ರಮವನ್ನು ಕಲ್ಪಿಸಿಕೊಂಡು ವಾಸವಾಗಿದ್ದ. ಈಗ ಇದನ್ನು 
ಕಾಲಂಜರವೆನ್ನುತ್ತಾರೆ [ಭಾರ.-ವನ. ೧೮]. ವರಶುರಾಮ ಶ್ರೀ ರಾಮನಿಂದ ನಿಗ್ರಹ 
ವನ್ನು ನಡೆದ ತರುವಾಯ ಮಹೇಂದ್ರಪರ್ವತಕ್ಕೆ ಹೋಗಿ ನಿಂತ [ರಾಮಾ.-ಬಾಲ. 
೭೬]. ಈ ಪರ್ವತದಿಂದ ತ್ರಿಭಾಗಾ, ಖಯಷಿಕುಲ್ಯಾ, ಇಕ್ಸುದಾ, ತ್ರಿದಿವಾ, ಅಚಲಾ, 
ತಾಮ್ರಸರ್ಣೀ, ಮೂಲೀ, ಶರವಾ, ವಿಮಲಾ ಎ೦ಬ ನದಿಗಳು ಹುಟ್ಟಿ ಹರಿಯುತ್ತವೆ 
[ಮತ್ಸ್ಸ್ಯ.-೧೧೪] 

(11) ಸ್ವರ್ಗಲೋಕಾಧಿಸತಿಯಾದ ಇಂದ್ರನಿಗೂ ಈ ಹೆಸರು ಸಲ್ಲುತ್ತದೆ. 

ನೋಡು--ಇಂದ್ರ. 

ಮಹೋದರ.--(1 ಒಬ್ಬ ಮಹರ್ಷಿ. ಒಮ್ಮೆ ಈತ ಸ್ನಾನಮಾಡುತ್ತಿಿದ್ದಾಗ 
ನಾತವನ್ನು ಬೀರುತ್ತಿದ್ದ ಒಂದು ರಾಕ್ಷಸನ ತಲೆ ಈತನ ಕಾಲಿಗೆ ಅಂಟಿಕೊಂಡಿತು. 
ಇದರಿಂದ ಖಿನ್ನನಾದ ಮುನಿ ಅನೇಕ ತೀರ್ಥಗಳನ್ನು ಸಂಚರಿಸುತ್ತ, ಔಶನಸ 
ತೀರ್ಥಕ್ಕೆ ಬಂದು ಅಲ್ಲಿ ಸ್ತಾನಮಾಡುವಾಗ ಆ ರುಂಡ ಬಿದ್ದುಹೋಯಿತು. ನೋಡು 
ಕೌಶನಸತೀರ್ಧ, ಕವಾಲವೋಚನತೀರ್ಥ [ಭಾರ.-ವನ. ೮೧. ಶಲ್ಯ. ೪೦]. 

(1) ಸುಮಾಲಿಯೆಂಬ ರಾಕ್ಷಸನ ಮಕ್ಕಳಲ್ಲಿ ಒಬ್ಬ [ರಾಮಾ.-ಉತ್ತ್ತ. ೧೧]. 
ಇವ ರಾವಣನ ಸೋದರಮಾವ. ಹೆನೂಮಂತ ಅಶೋಕವನವನ್ನು ಹಾಳುಮಾಡಿ 
ದಾಗ, ಇವ ಹೆನೂಮಂತನ ಸಂಗಡ ಯುದ್ಧಮಾಡಹೋಗಿ ಸತ್ತ್ವ [ರಾಮಾ.- 
ಸುಂದ. ೪೮]. 

(111) ಒಬ್ಬ ರಾಕ್ಷಸ. ವಿಶ್ರವಸ ಮುನಿಯಿಂದ ಪುಷ್ಪೋತೃಟಿಯಲ್ಲಿ ಜನಿಸಿ 
ದವ. ರಾವಣನ ಬಲತಮ್ಮು ಮಂತ್ರಿಯೂ ಆಗಿದ್ದ. ರಾಮಾಯಣ ಯುದ್ಧದಲ್ಲಿ 
ನೀಲನೆಂಬ ಕಪಿನಾಯಕನಿಂದ ಹತನಾದ [ರಾಮಾ.-ಯುದ್ಧ. ೭೦]. 

(iv) ಧೃತರಾಷ್ಟ್ರನ ಮಕ್ಕಳಲ್ಲಿ ಒಬ್ಬ. ಭೀಮನಿಂದ ಹತನಾದ [ಭಾರ.- 
ಆದಿ. ೬೮, ೧೩೧. ಭೀ. ೮೮], 

ಮಾಕಸ್ಚಿ.--ಗಂಗೆಯ ಒಡ್ಡಿನಲ್ಲಿರುವ ಒಂದು ಪಟ್ಟಣ [ಭಾರ.-ಆದಿ. ೧೪೮]. 
ಪಾಂಡವರು ದುರ್ಯೋಧನನೊಂದಿಗೆ ಸಂಧಿಮಾಡಿಕೊಳ್ಳಲು ಯತ್ನಿಸಿದಾಗ ದುಠ್ಯೋ 
ಧನನಿಂದ ತಮಗೆ ಜೀವನಾಂಶರೂಸಧಾಗಿ ಬೇಡಿದ ಐದು ಗ್ರಾಮಗಳಲ್ಲಿ ಒಂದು 
[ಭಾರ.-ಉದ್ಯೋ. ೩೧). 


ಮಾಗಧ 461 ಮಾದಿ 


ಮಾಗಧ. (1) ಮಗಧ ದೇಶದ ಅರಸು.  ನೋಡು- ಜರಾಸಂಧ. 

(11 ಮಗಧ ದೇಶದ ಮತ್ತೊಬ್ಬ ರಾಜಪುತ್ರ. ಭಾರತ ಯುದ್ಧ ದಲ್ಲಿ ದುರ್ಯೋ 
ಧನನ ಪರವಾಗಿ ಹೋರಾಡಿ, ನಾಲ್ಕನೆಯ ದಿನದ ಯುದ್ಧದಲ್ಲಿ ಅಭಿಮನ್ಯುವಿಫಿಂದ 
ಮಡಿದ [ಭಾರ.-ಭೀ. ೬೨]. 

ಮಾಣ್ಣಿನೀ.-ಸೀರಧ್ಧ ಪಜ ಜನಕನ ತಮ್ಮನಾದ ಕುಶಧ್ವಜ ಜನಕನ ಮಗಳು. 
ಕೈಕಯಿಾ ಪುತ್ರನಾದ ಭರತನ ಹೆಂಡತಿ. ನೋಡು--ಭರತ [ರಾಮಾ.-ಬಾಲ. ೭೩]. 

ಮಾಣ್ದ ವ್ಯ.-ಒಬ್ಬ ಮಹರ್ಷಿ. ನೋಡು--ಅಣಿಮಾಂಡವ್ಯ. 

ಮಾಣ್ಣುಕರ್ಲಿ ಒಬ್ಬ ಮಹರ್ಷಿ. ನೋಡು--ಪಂಚಾಪ್ಸರಸ್ತ್ವೀರ್ಥ [ರಾಮಾ.- 
ಆರ. ೧೧]. 

ಮಾತಲಿ.--ಇಂದ್ರನ ಸಾರಧಿ. ಸುಧಕ್ಕೆಯೆಂಬವಳಲ್ಲಿ ಗುಣಳೇಶಿಯೆಂಬ ಮಗ 
ಳನ್ನು ಪಡೆದ [ಭಾರ.-ಉ. ೯೭]. ಇವನ ಮಗನಾದ ಗೋಮುಖ ಇಂದ್ರನ ಮಗನಾದ 
ಜಯಂತನ ಸಾರಧಿ [ರಾಮಾ.-ಉತ್ತ. ೨೮. ಭಾರ.-ಉ. ೧೦೦], ಮಾತಲಿ ತನ್ನ ಮಗ 
ಳಿಗೆ ವರನನ್ನು ಹುಡುಕಿದ ಕಥೆ. ನೋಡು--ಗುಣಕೇಶಿ. ಆ ಕಾಲದಲ್ಲಿ ಮಾತಲಿ 
ಪಾತಾಳಲೋಕಕ್ಕೆ ಹೋಗಿದ್ದದ್ದು [ಭಾರ.-ಉ. ೯೭-೧೦೫]. ಸೇವ್ಯನ (ನೇವೆಯನ್ನು 
ಕೈಕೊಳ್ಳುವವ) ಮೂಲಕ ದೊರೆಯಬೇಕಾದ ಪ್ರಯೋಜನದ ವಿಷಯನಾಗಿ ಮಾತಲಿ 
ಇಂದ್ರನೊಂದಿಗೆ ಸಂವಾದಮಾಡಿದ್ದು [ಭಾರೆ.-ಅನು. ೧೫೩]. ಅರ್ಜುನ ಹಿಮವ 
ತ್ಪರ್ವತದಲ್ಲಿ ತನನ್ನುಮಾಡಿ, ಕಿರಾತರೂಪಿಯಾದ ಶಿವನಿಂದ ಪಾಶುಪತಾಸ್ತ್ರವನ್ನು 
ಪಡೆದ ಬಳಿಕ ಮಾತಲಿ ಅರ್ಜುನನಲ್ಲಿಗೆ ಬಂದು ಪಾರ್ದನನ್ನು ಇಂದ್ರನ ರಧದಲ್ಲಿ 
ಕುಳ್ಳಿರಿಸಿಕೊಂಡು ಸ್ವರ್ಗಲೋಕಕ್ಕೆ ಕರೆದುಯ್ದದ್ದು [ಭಾರ.-ವನ. ೪೨]. ರಾಮ 
ರಾವಣರ ಯುದ್ಧದಲ್ಲಿ ಇಂದ್ರನ ಸೂಚನೆಯ ಮೇರೆಗೆ ಮಾತಲಿ ರಾಮನಲ್ಲಿಗೆ ಬಂದು 
ಇಂದ್ರನ ರಥದಲ್ಲಿ ರಾಮನನ್ನು ಕುಳ್ಳಿರಿಸಿ ಯುದ್ಧಮಾಡಿಸಿದ್ದು [ರಾಮಾ.-ಯು. 
೧೦೩. ಭಾರ.-ವನ. ೨೯೧]. ರಾಮ ಮಾತಲಿಯನ್ನು ಗೌರವಿಸಿ ಮರಳಿ ದೇವಲೋಕಕ್ಕೆ 
ರಥದೊಂದಿಗೆ ಕಳುಹಿಸಿದ್ದು [ರಾಮಾ.-ಯು. ೧೧೫]. 

ಮಾತಾಪಿತೃಗಳ ಯಣವನ್ನು ತೀರಿಸಿಕೊಳ್ಳತಕ್ಕ ರೀತಿ.--[ಭಾರ,- 
ಶಾಂ. ೨೯೧]. 

ಮಾದ್ರೀ. _ಮದ್ರ ದೇಶಾಧಿಸತಿಯಾದ ಖುತಾಯನನೆಂಬ ಅರಸನ ಮಗಳು. 
ಶಲ್ಯನ ಒಡಹುಟ್ಟಿದವಳು [ಭಾರ -ಆದಿ. ೬೩]. ಪಾಂಡು ರಾಜನ ಎರಡನೆಯ ಹೆಂಡತಿ. 
ಈಳೆ ಧೌ 3ರ್ಕಾಭಿಮಾನಿದೇವತೆಯಾದ ಧೃತಿಯ ಅಂಶದಿಂದ ಜನಿಸಿದವಳು [ಭಾರ.- 
ಆದಿ. ೬೮, ೧೬೨]. ಪಾಂಡು ರಾಜನ ಸೂಚನೆಯ ಮೇಕೆಗೆ ಕುಂತಿಯ ಮೂಲಕ 
ಮಂತ್ರವನ್ನು ಗ್ರಹಿಸಿ, ಅಶ್ವಿನೀದೇವತೆಗಳ ಅನುಗೃಹದಿಂದ ನಕುಲ, ಸಹದೇವ 


ಮಾಧನಿ 462 ಮಾಂಧಾತೆ 


ರನ್ನು ಹೆತ್ತಳು [ಭಾರ.-ಆದಿ. ೧೩೩]. ಈಕೆಯ ಸಂಸರ್ಗದಿಂದ ಪಾಂಡು ಮಡಿಯ 
ಲಾಗಿ, ಮಾದ್ರಿ ಸಹಗಮನಮಾಡಿದಳು [ಭಾರ.-ಆದಿ. ೧೩೪]. 

ಮಾಧವನಿ.--ಯಯಾತಿ ರಾಜನ ಮಗಳು. ನೋಡು--ಗಾಲವ |ಭಾರ.-ಆದಿ.೮೭. 
ಮತ್ಸ್ಯೃ.-3೫-೪೩]. ಪ್ರಸವಿಸಿದ ಕೂಡಲೇ ಮರಳಿ ಕನ್ಯಾತ್ವ ಬರುವಂತೆ ಮಾಧವಿ 
ವರವನ್ನು ಪಡೆದದ್ದು [ಭಾರ.-ಉ. ೧೧೬]. ಈಕೆಗೆ ನಾಲ್ವರು ವುತ್ರರು. ಇಕ್ಲ್ಯಾಕು 
ವಂಶದ ಹೆರ್ಯಶ್ಚ ರಾಜರಿಂದ ಜನಿಸಿದವ ವಸುಮನನೆಂಬನ ಮೊದಲನೆಯವ 
[ಭಾರ.-ಉ. ೧೧೬]. ಕಾಶಿ ರಾಜನಾದ ದಿಮೋದಾಸನಿಂದ ಜನಿಸಿದವ ಪ್ರತರ್ದನ 
ನೆಂಬನ ಎರಡನೆಯವನ [ಭಾರ.-ಉ. ೧೧೭]. ಭೋಜ ನಗರಾಧೀಶ್ವರನಾದ ಉಶೀನರ 
ರಿಂದ ಜನಿಸಿದ ಶಿಬಿಯೆಂಬನ ಮೂರನೆಯವ [ಭಾರ.-ಉ. ೧೧೮]. ವಿಶ್ವಾಮಿತ್ರ 
ಮಹರ್ಷಿಯಿಂದ ಜನಿಸಿದ ಅಷ್ಟೃಕನೆಂಬನ ನಾಲ್ಕನೆಯನ [ಭಾರ.-ಉ. ೧೧೯]. 
ಯಯಾತಿ ಗಂಗಾ ಯಮುನಾ ಸಂಗಮಸ್ಥಲದಲ್ಲಿ ಮಾಧವಿಯ ಸ್ಹಯಂನರವನ್ನು 
ಏರ್ಪಡಿಸಿದ್ದು. ಮಾಧವಿ ಸಕಲ ರಾಜವುತ್ರರನ್ನೂ ತಿರಸ್ಕರಿಸಿ, ತಪಸ್ಸಿಗಾಗಿ ಅರಣ್ಯಕ್ಕೆ 
ಹೋದದ್ದು [ಭಾರ.-ಉ. ೧೨೦]... ಯಯಾತಿ ಅನೇಕ ಕಾಲ ಸ್ವರ್ಗಸುಖವನ್ನು 
ಅನುಭವಿಸಿ, ವುಣ್ಯಹೀನನಾಗಿ ಸ್ವರ್ಗದಿಂದ ಚ್ಯುತನಾಗಿ ಭೂಮಿಗೆ ಬಂದು ಅಷ್ಟಕಾದಿ 
ಮಹರ್ಹಿಗಳೂಂದಿಗೆ ನಂವಾದಮಾಡುತ್ತಿದ್ದಾಗ ಮಾಧವಿ ತನ್ನ ತಂಜೆಯ ಬಳಿಗೆ 
ಬಂದದ್ದು [ಭಾರ,-ಆದಿ. ೮೭]. 

ಮಾನ್ಫಾತ.--ಒಬ್ಬ ಅರಸು. ಸೂರ್ಯ ವಂಶದ ಯುವನಾಶ್ಚ ರಾಜನ ಮಗೆ. 
ಯುನನಾಶ್ವನಿಗೆ ನೂರಾರು ಮಂದಿ ಪತ್ಲಿಯರಿದ್ದರೂ ಸಂತಾನಾರ್ಧವಾಗಿ ಅನೇಕ 
ಕ್ರತುಗಳನ್ನು ಮಾಡಿದರೂ ಸಂತಾನವಾಗದ ಕಾರಣ, ಭೃಗು ಮಹರ್ಷಿಯ 
ಮೂಲಕ ವುತ್ರಕಾಮೇಸ್ಟೀಯನ್ನು ಮಾಡಿಸಿದ. ಭೃಗು ಒಂದು ಕಲಶದಲ್ಲಿ ಪುತ್ರ 
ಪ್ರದಗಳಾದ ಮಂತ್ರಗಳಿಂದ ಅಭಿನುಂತ್ರಿತವಾದ ಉದಕವನ್ನು ಯಜ್ಞನೇದಿಕೆ 
ಯಲ್ಲಿಟ್ಟದ್ದ.  ಯುವನಾಶ್ವ ಪ್ರಮಾದದಿಂದ ಅದನ್ನು ಕುಡಿದು ಗರ್ಭಧಾರಣ 
ಮಾಡಿದ. ಕಾಲಕ್ರಮದಲ್ಲಿ ಶಿಶು ಜನಿಸಲಾಗಿ ಮಗು ವಿನನ್ನು ಕುಡಿಯುವುದು 
(ಕಂ ಧಾಸ್ಯತಿ) ? ಎಂದು ಪ್ರಶ್ನೆ ಬಂತು. ಆಗ ಇಂದ್ರ ತನ್ನ ಬಲಗೈ ಹೆಬ್ಬೆಟ್ಟಿನಲ್ಲಿ 
ಅಮೃತರಸವನ್ನು ತುಂಬಿ ಅಲ್ಲಿಗೆ ಬಂದು--ಮಾಂ ಧಾಸ್ಯತಿ (ನನ್ನನ್ನು ಚೀಪುತ್ತಾನೆ) 
ಎಂದು ಹೇಳಿ ಶಿಶುನಿಗೆ ಪಾನಮಾಡಿಸಲಾಗಿ ಆ ಮಗುವಿಗೆ ಮಾಂಧಾತನೆಂದು 
ಹೆಸರಾಯಿತು [ಭಾರ.-ವನ. ೧೨೭, ದ್ರೋ. ೬೨, ಭಾಗ.--೬]. ಮಾಂಧಾತ ಯದು 
ವಂಶದ ಶಶಬಿಂದು ರಾಜನ ಮಗಳಾದ ಬಿಂದುಮತಿಯನ್ನು ಮದುವೆಯಾಗಿ ಪುರು 
ಕುತ್ಸ, ಅಂಬರೀಷ, ಮುಚುಕುಂದರೆಂಬ ಮೂವರು ಪುತ್ರರನ್ನು ಪಡೆದ [ಭಾಗೆ.- 
೯-೬, ಫಾಯು.-೮೮]. ಈತನಿಗೆ ೫೦ ಮಂದಿ ಪುತ್ರಿಯರು, ಇವರನ್ನು ಸೌಚರಿ 


ಮಾಯಾ 463 ಮಾರಿಷಾ 


ಮಹರ್ಷಿಗೆ ಕೊಟ್ಟು ಮದುನೆಮಾಡಿದ [ಭಾಗ.-೯-೬. ನಿಷ್ಣು.-೪-೨]. ಇವ ಮಹಾ 
ಪರಾಕೃಮಸಂಪನ್ನನಾಗಿ ನೂರು ರಾಜನೂಯಗಳನ್ತ್ನೂ ನೂರು ಅಶ್ವಮೇಧಗಳನ್ನೂ 
ಮಾಡಿ ನಾರ್ವಭೌಮನೆನಿಸಿಕೊಂಡ [ಭಾರ.-ಶಾಂತಿ. 8೯, ೧೨೪]. ಉಚಧ್ಯ ಮುನಿ 
ಯೊಂದಿಗೆ ಸಂವಾದಮಾಡಿದ್ದು [ಭಾರ.-ಶಾಂತಿ. ೯0]. ದಂಡೋನಾಯ ವಿಷಯ 
ವಾಗಿ ಅಂಗರಾಜನಾದ ವಸುಹೋಮನೊಂದಿಗೆ ಸಂವಾದಮಾಡಿದ್ದು [ಭಾರ.- 
ಶಾಂತಿ. ೧೨೨]. ಮಾಂಧಾತೃ ಚರಿತ್ರವರ್ಣನ [ಭಾರ.-ವನ. ೧೨೭. ಶ್ರೋ. ೬೨. 
ಶಾಂತಿ. ೨೮]. ಮಾಂಧಾತನಿಗೆ ಒಮ್ಮೆ ಸ್ವರ್ಗಲೋಕನನ್ನು ಜಯಿಸಬೇಕೆಂಬ 
ದುರ್ಬುದ್ಧಿ ಹುಟ್ಟಿ, ಇಂದ್ರನಮೇಲೆ ದಂಡೆತ್ತಿಹೋದ. ಇಂದ್ರ “ ನನ್ನನ್ನು 
ಸೋಲಿಸುವುದಕ್ಕೆ ಮೊದಲು ಭೂಲೋಕದಲ್ಲಿರುವ ಲನಣಾಸುರನನ್ನು ಗೆದ್ದು ಬಾ'' 
ಎಂದ. ಮಾಂಧಾತ ಲನಣಾಸುರನನ್ನು ಇದಿರಿಸಿ, ಲವಣಾಸುರ ಶಿವನ ಅನುಗ್ರಹ 
ದಿಂದ ಪಡೆದಿದ್ದ ಶೂಲದ ಮೂಲಕ ಲನಣನಿಂದ ಹತನಾದ [ರಾಮಾ.-ಉತ್ತ,. 
೬೭]. ಇವ ಸ್ವರ್ಗವನ್ನು ಸೇರಿದ ಬಳಿಕ ಕೆಲಕಾಲದ ಮೇಲೆ ಕೌರವರು ವಿರಾಟನ 
ಮೇಲೆ ದಂಡೆತ್ತ್ವಿಬಂದು ಉತ್ತರ ಗೋಗ್ರಹೆಣವನ್ನು ಮಾಡಿದಾಗ ಅರ್ಜುನನ 
ಯುದ್ಧನಿದ್ಯಾಚಾತುರ್ಯವನ್ನು ನೋಡಲು ಇಂದ್ರನ ಸಂಗಡ ಬಂದಿದ್ದ [ಭಾರ.- 
ವಿರಾ. ೫೩]. 

ಮಾಯಾ. -ನೋಕ್ಸವುದಗಳೆಂದು ಪ್ರಖ್ಯಾತಿನೆತ್ತ ಏಳು ಪಟ್ಟಣಗಳಲ್ಲಿ 
ಒಂದು. ಇದನ್ನೇ ಗಂಗಾದ್ವಾರವೆಂತಲೂ ಹರಿದ್ವಾರವೆಂತಲೂ ಕರೆಯುವರು. 
ಶಂತನುವಿನ ತಂದೆಯಾದ ವ್ರತೀಪ ರಾಜ ಇಲ್ಲಿ ತಪಸ್ಸುಮಾಡಿದ. ಗಂಗೆ ಶಂತನು 
ವನ್ನು ಇಲ್ಲಿಯೇ ವರಿಸಿದಳು. ಭರದ್ವಾಜ ಇಲ್ಲಿ ತಪಸ್ಸುಮಾಡುತ್ತಿದ್ದಾಗ ದ್ರೋಣ 
ನನ್ನು ಪಡೆದ. ನಾಗಕನ್ಯೆಯಾದ ಉಲೂಸಿ ಅರ್ಜುನನನ್ನು ಇಲ್ಲಿಂದಲೇ ನಾಗ 
ಲೋಕಕ್ಕೆ ಕರೆದುಯ್ದಳು. ನೋಡು--ಉಲೂಪಿ. 

ಮಾಯಾವತಿ.--ಶಂಬರಾಸುರನ ಹೆಂಡತಿ. ಇವಳು ಹಿಂದಣಜನ್ಮದಲ್ಲಿ ಕಾಮನ 
ಪತ್ನಿಯಾಗಿದ್ದ ರತಿದೇವಿ. ನೋಡು--ಪ್ರದ್ಯುಮ್ನ [ಭಾಗ.-೧೦-೫೫. ವಿಷ್ಣು.-೫-೨೬. 
ಹರಿ.-೨-೧೦೪], 

ಮಾಯಾನಿ.--ಮಯಾಸುರನಿಂದ ಹೇಮೆಯೆಂಬ ಅವ್ಸರಸಿಯಲ್ಲಿ ಜನಿಸಿದ 
ಹಿರಿಯಮಗ. ದುಂದುಭಿ ಇವನ ಸಹೋದರ. ದುಂದುಭಿಯನ್ನು ಕೊಂದ ಸೇಡನ್ನು 
ತೀರಿಸಿಕೊಳ್ಳುವುದಕ್ಕಾಗಿ ವಾಲಿಯ ಮೇಲೆ ಯುದ್ಧಮಾಡಹೋಗಿ, ವಾಲಿಯಿಂದ 
ಹೆತನಾದ [ರಾಮಾ.-ಕಿಷ್ಟಿಂ. ೯. ಉತ್ತರ. ೧೨]. 

ಮಾರಿಷೂ. ಸಿತೃದೇವತೆಗಳ ಹೆಂಡತಿ. ನೋಡು- ಪ್ರ ಜೇತಸ, ಪ್ರಮ್ಲೋ 
ಚನಾ, ಕಂಡು, 


ಮಾರೀಚ 464 ಮಾರ್ಕಂಡೇಯ 


ಮಾರೀಚ.--(1) ಮರೀಚಿ ಮುನಿಯ ಪ್ರತ್ರನಾದ ಕಾಶ್ಯಪನಿಗೆ ಈ ಹೆಸರು ಸಲ್ಲು 
ತ್ತದೆ. 

(11) ಸುಂದನೆಂಬ ರಾಕ್ಸನನಿಂದ ಸುಕೇತು ಪುತ್ರಿಯಾದ ತಾಟಕೆಯೆಂಬ 
ಯಕ್ಷ ಸ್ತ್ರೀಯಲ್ಲಿ ಜನಿಸಿ ಅಗಸ್ತ್ಯನ ಶಾಪದಿಂದ ರಾಕ್ಷಸನಾದ. ನೋಡು--ತಾಟಿಕಾ, 
ತಿಲೋತ್ತಮೆ [ರಾಮಾ.-ಬಾಲ. 3೫]. ವಿಶ್ವಾಮಿತ್ರ ಸಿದ್ದಾಶ್ರಮದಲ್ಲಿ ಯಾಗ 
ಮಾಡುತ್ತಿದ್ದಾಗ ಮಾರೀಚ ಆತನ ಯಜ್ಞವನ್ನು ಹೊಲನಮಾಡತೊಡಗಿ ರಾಮ 
ಎಂದ ನಾಯವ್ಯಾಸ್ರ್ರದ ಮೂಲಕ ಸಮುದ್ರದ ಆಣೆಗೆ ಬಿದ್ದ [ರಾಮಾ.-ಬಾಲ. 
೩೦]. ಸೀತೆಯನ್ನು ಅನಹರಿಸುವುದರಲ್ಲಿ ತನಗೆ ನಹಾಯಮಾಡಬೇಕೆಂದು ರಾವಣ 
ಮಾರೀಚನಲ್ಲಿಗೆ ಹೋಗಿ, ತನ್ನ ದುರವಸ್ಥೆಯನ್ನು ಹೇಳಿಕೊಂಡ. ಮಾರೀಚ ರಾಮನ 
ಸರಾಕ್ರಮವನ್ನು ಬಣ್ಣಿಸಿ, ಆತನ ಗೋಜಿಗೆ ಹೋಗದಿರುವಂತೆ ರಾವಣನಿಗೆ ತಿಳಿಯ 
ಹೇಳಿದ. ರಾವಣ ಲಂಕೆಗೆ ಹೋಗಿ ಶೂರ್ವಣಖೆಯ ಪ್ರೇರಣೆಯಿಂದ ಮರಳಿ ಮಾರೀಚ 
ನಲ್ಲಿಗೆ ಬ೦ದ. ರಾನಣ ಮಾರೀಚ ಸಂವಾದ. ಮಾರೀಚ ಮಾಯಾಮೃಗ ರೂಪ 
ವನ್ನು ತಳೆದು, ಸೀತೆಯನ್ನು ಮರುಳುಮಾಡಿದ. ಬಳಿಕ ರಾಮನಿಂದ ಮಾರೀಚ 
ಮಡಿದ [ರಾಮಾ.-ಅರಣ್ಯ. ೩೮-೪೪. ಭಾರ.-ವನ. ೨೭೯]. ಇವ ರಾವಣನ ಮಂತ್ರಿ. 
ಸುಬಾಹು ಇವನ ತಮ್ಮ [ಭಾರ.-ಸ. ೫೦]. 

ಮಾರುತಿ.-ನಾಯುನುತ್ರರಾದ ಹೆನೂಮಂತರಿಗೂ, ಭೀಮನೇನನಿಗೂ ಈ 
ಹೆಸರು ಸಲ್ಲುತ್ತದೆ. 

ಮಾರ್ಕಣ್ಣೇಯು.--ಒಬ್ಬ ಮಹರ್ಷಿ. ಸ್ವಾಯಂಭುವ ಮನ್ವಂತರದಲ್ಲಿ ಬ್ರಹ್ಮ 
ಮಾನಸವುತ್ರನಾದ ಭೃಗು ಮಹರ್ಷಿಯ ಸಂತತಿಯಲ್ಲಿ ಜನಿಸಿದ ಮೃಕಂಡು ಮುನಿಯ 
ಮಗ [ಭಾರ.-ನನ. ೧೩೦. ಸಭಾ. ೪, ೧೧]. ಮಾರ್ಕಂಡೇಯ ಶಿವನನ್ನು ತಪಸ್ಸಿ 
ನಿಂದ ಮೆಚ್ಚಿಸಿ ೧೪ ಕಲ್ಪಗಳವರೆಗಿನ ದೀರ್ಫಾಯುಷ್ಯವನ್ನು ಹಡೆದ [ಭಾರ.-ವನ. 
೧೩೦]. ಮಾರ್ಕಂಡೇಯನ ಹೆಂಡತಿ ಧೂಮೋರ್ಲೆಯೆಂಬವಳು [ಭಾರ.-ಅನು. ೨೪೮]. 
ಮಾರ್ಕಂಡೇಯ ಚರಿತ್ರ [ಭಾರೆ.-ವನ. ೧೩೦, ೧೯೧-೧೯೨].  [ಭಾಗ.-೧೨-೮-೧೦. 
ಬ್ರಹ್ಮ ೫೨-೫೬. ಬೃಹೆನ್ನಾರ. ೪-೫]. ಮಾರ್ಕಂಡೇಯ ವಂಶವರ್ಣನ [ಭಾಗ.-೪-೧]. 
ಮಾರ್ಕಂಡೇಯ ಪರಮಾತ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ, ಆತನ ಮಾಯೆ 
ಯನ್ನು ತೋರುವಂತೆ ಕೇಳಿದ. ಭಗವಂತ "" ತಧಾಸು_'' ಎಂದು ಕಣ್ಮರೆಯಾಗಿ 
ಮಾರ್ಕಂಡೇಯನಿಗೆ ತನ್ನ ಮಾಯೆಯನ್ನು ತೋರಿದ [ಮತ್ಸ ಕ್ರಿ-೧೬೫-೧೬೮. ಭಾಗ. - 
೧೨, ೮-೧೦]. ವಾಂಡನರು ದ್ವೈತವನದಲ್ಲಿ ವಾಸವಾಗಿದ್ದಾಗ ಮಾರ್ಕಂಡೇಯ 
ಅವರಲ್ಲಿಗೆ ಬಂದು ದರ್ಶನಕೊಟ್ಟ ಟು [ಭಾರ.-ವನ. ೨೫]... ವಾಂಡವರು ಕಾವ್ಯುಕವನ 
ದಲ್ಲಿ ವಾಸವಾಗಿದ್ದಾಗ ಅವರಲ್ಲಿಗೆ ಬಂದು, ಅವರಿಗೆ ಅನೇಕ ಪುರಾಣಕಥೆಗಳನ್ನೂ 


ಮಾರ್ಕಂಡೇಯಾಶ್ರಮ 465 ಮಾಲನಿ 


ಧರ್ಮಗಳನ್ನೂ ಬೋಧಿಸಿದ [ಭಾರ.-ವನ. ೧೮೪-೨೩೩]. ಮಾರ್ಕಂಡೇಯ ಯುಧಿ 
ಹ್ಮಿರನಿಗೆ ಕೃಷ್ಣನ ಸರ್ವೋತ್ಸಮತ್ತವನ್ನು ತಿಳಿಸಿದ [ಭಾರ.-ವನ. ೧೯೨]. ಕೃತ, 
ತ್ರೇತಾ, ದ್ವಾಸರ, ಕಲಿಯುಗಗಳ ಧರ್ಮನಿಚಾರವಾಗಿ ನಾರದನೊಂದಿಗೆ ಸಂವಾದ 
[ಭಾರ.-ಅನು. ೫೪]. ನಾರಾಯಣ ಮಾರ್ಕಂಡೇಯನಿಗೆ ಪ್ರಳೆಯವನ್ನು ತೋರಿದ್ದು 
[ಭಾರ.-ವನ. ೧೯೧. ಭಾಗ -೧೨, ೮-೧೦. ಮತ್ಸ್ಫ್ಯ.-೧೬೪-೧೬೮]. ಕನ್ಯಾದಾನ ಕಾಲ, 
ಕನ್ಯಾಪ್ರದಾನಮಾಡತಕ್ಕುವರು, ಪ್ರೀಯರ ಗುಣದೋಸಷಗಳು, ಪಾತಿವ್ರತ್ಯ, ಮುಂತಾ 
ದುವುಗಳನ್ನು ಕುರಿತು ನಾರದನೊಂದಿಗೆ ಮಾರ್ಕಂಡೇಯ ಸಂವಾದಮಾಡಿದ್ದು 
[ಭಾರ.-ಅನು. ೫೦-೬೨]. ಮಾರ್ಕಂಡೇಯ ಕೇಳಿದ ಸಮಸ್ಯೆಗಳು [ಭಾರ.-ವನ. 
೧೮೪-೨೩೩]. 

(1) ದಶರಧ ಮಾಡಿದ ಪುತ್ರಕಾಮೇಷ್ಟಿಯಲ್ಲಿ ಒಬ್ಬ ಖುತ್ವಿಜ [ರಾಮಾ.- 
ಬಾಲ. ೭]. 

(111) ಶ್ರೀ ರಾಮನ ಆಸ್ಥಾನದಲ್ಲಿದ್ದ ಒಬ್ಬ ಪ್ರಧಾನ [ರಾಮಾ.-ಉತ್ತ_. ೭೪]. 

ಮಾರ್ಕಂಡೇಯಾ ಶ್ರಮ.- ಗೋಮತೀ ಸರಯೂ ನದಿಗಳ ಸಂಗಮಸ್ಥಳದಲ್ಲಿ 
ಭಾಗೇಶ್ವರದ ಬಳಿ ಇದೆ [ಭಾರ.-ವನ. ೧೩೦]. 

ಮಾರಿ, ಕಾನತಕ.--(1) ಸಾಲ್ವ ದೇಶದ ಅರಸು [ಭಾರ.-ವನ. ೧೪, ೨೦. 
ಜ್ರೋ. ೪೮]. 

(11) ಚಿತ್ರರಧ ಗಂಧರ್ವನ ನಾಮಾಂತರ. ಈತ ತನ್ನ ಸ್ತ್ರೀಯರೊಂದಿಗೆ 
ಜಲಕೇಳಿಯಲ್ಲಿರಲಾಗಿ, ಅಲ್ಲಿಗೆ ಸ್ನಾನಾರ್ಧವಾಗಿ ಬಂದ ಜಮದಗ್ನಿಯ ಪತ್ನಿಯಾದ 
ರೇಣುಕೆ ಈತನನ್ನು ಮೋಹಿಸಿದಳು [ಭಾರ.-ವನ. ೧೧೭]. 

ಮಾಲವ.- ಒಂದು ದೇಶ. ಅನೂಸ ದೇಶದ ವಾಯವ್ಯ ದಿಕ್ಕಿನಲ್ಲಿದೆ. (ವೂರ್ರ 
ಕಾಲದಲ್ಲಿ ಉಜ್ಜಯನಿ ಇದರ ರಾಜಧಾನಿಯಾಗಿತ್ತು. ಭೋಜ ರಾಜನ ಕಾಲದಲ್ಲಿ 
ಧಾರಾನಗರ ಇದರ ರಾಜಧಾನಿ) [ಭಾರ.-ಭೀ. ೯]. 

ಮಾಲವಿ.--(1 ಮಾಲವ ರಾಜಪುತ್ರಿ. ನಿರಾಟಿನ ಹೆಂಡತಿಯಾದ ಸುದೇಷ್ಟೆಯ 
ದೊಡ್ಡತಾಯಿ ಮತ್ತು, ಬಲತಾಯಿ. ಕೇಚಕ ಮತ್ತು, ಉಪಕೀಚಕರು ಇವಳ 
ಮಕ್ಕಳು. ಸುದೇಷ್ಮೆ ಇವಳ ತಂಗಿಯೂ ಸವತಿಯೊ ಆದ ಮಾಲನಿಯ ಮಗಳು 
[ಭಾರ.-ವಿರಾ. ೨೧]. 

(11) ಸುದೇಷ್ಟೆ ಯ ಜನನಿಗೂ ಈ ಹೆಸರು ಸಲ್ಲುತ್ತದೆ. 

(111) ಮದ್ರ ದೇಶಾಧಿಪತಿಯಾಗಿದ್ದ ಅಶ್ವಪತಿ ರಾಜನ ಹೆಂಡತಿ. ಸಾವಿತ್ರಿಯ 
ಜನನಿ [ಭಾರ.-ವನ. 5೯೮]. 

80 


ಮಾಲಿ 466 ಮಾಲಿನ 


ಮಾಲಿ. ಒಬ್ಬ ರಾಕ್ಸಸ. ನಿದ್ಯುತ್ಸೇಶನ ಮಗನಾದ ಸುಕೇಶನೆಂಬ ರಾಕ್ಷಸ 
ನಿಂದ ಗ್ರಾಮಣಿಯೆಂಬ ಗಂಧರ್ವನ ಮಗಳಾದ ಡೇವವತಿಯಲ್ಲಿ ಜನಿಸಿದವ. ಮಾಲ್ಯ 
ವಂತ, ಸುಮಾಲಿಯೆಂಬನರು ಇವನ ಒಡಹುಟ್ಟಿದವರು. ಇವರು ಮೂವರೂ 
ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ, ಅನೇಕ ವರಗಳನ್ನು ಸಡೆದು, ವಿಶ್ವಕರ್ಮನಿಂದ 
ಲಂಕಾ ಪಟ್ಟಣವನ್ನು ನಿರ್ಮಿಸಿ, ಅಲ್ಲಿ ರಾಜ್ಯಭಾರಮಾಡಿಕೊಂಡಿದ್ದರು. ಆಗ 
ನರ್ಮದಜಿಯೆಂಬ ಗಂಧರ್ವ ಸ್ತ್ರೀ ಸುಂದರಿ, ಕೇತುಮತಿ, ವಸುಭೆಯೆಂಬ ತನ್ನ 
ಮೂನರು ಪುತ್ರಿಯರನ್ನು ಮಾಲ್ಕನಂತ, ಸುಮಾಲಿ, ಮಾಲಿಯೆಂಬ ಮೂವರಿಗೆ 
ಕೊಟ್ಟು ಮದುವೆಮಾಡಿದಳು. ಮಾಲ್ಯವಂತನ ಹೆಂಡತಿಯಾದ ಸುಂದರಿಯೆಂಬವಳು 
ವಜ್ರಮುಷ್ಟಿ, ವಿರೂಪಾಕ್ಷ, ದುರ್ಮುಖ, ಸುಪ್ತಫ್ನ, ಯಜ್ಞ ಕೋಪ, ಉನ್ಮತ ರೆಂಬ 
ಏಳು ಮಂದಿ ಪುತ್ರರನ್ನೂ, ಅನಲೆಯೆಂಬ ಮಗಳನ್ನೂ ಪಡೆದಳು. ಸುಮಾಲಿಯ 
ಹೆಂಡತಿಯಾದ ಕೇತುಮತಿಯೆಂಬವಳು ಪ್ರಹಸ್ತ, ಅಕಂಸನ, ನಿಕಟ, ಕಾಲ 
ಕಾರ್ಮುಕ, ಧೂಮ್ರಾಕ್ಷ, ದಂಡ, ಸುವಾರ್ಶ್ವ, ಸಂಹ್ರಾದಿ, ಪ್ರಘಸ, ಭಾಸಕರ್ಣ 
ರೆಂಬ ಹೆತ್ತು ಮಂದಿ ಪುತ್ರರನ್ನೂ, ರಾಕಾ, ವು್ರೋತ್ಸಟಾ, ಕೈಕಸಿ, ಕುಂಭೀನಸಿ 
ಯೆಂಬ ನಾಲ್ವರು ಪ್ರತ್ರಿಯರನ್ನೂ ಪಡೆದಳು. ಮಾಲಿಯ ಪತ್ನಿಯಾದ ವಸುಧೆ 
ಯೆಂಬವಳು ಅನಲ, ಅನಿಲ, ಹರ, ಸಂಪಾತಿಯೆಂಬ ನಾಲ್ವರು ಪುತ್ರರನ್ನು ಪಡೆದಳು 
[ರಾಮಾ.-ಉತ್ತರ. ೫]. ಬಳಿಕ ಈ ಮೂವರೂ ದೇವತೆಗಳನ್ನು ಸದೆಬಡಿದು ಅವರ 
ಅಧಿಕಾರಗಳನ್ನೆಲ್ಲ ಆಕ್ರಮಿಸಿಕೊಂಡರು. ದೇವತೆಗಳು ವಿಷ್ಣು ವನ್ನು ಮರೆಹೊಕ್ಕರು. 
ವಿಷ್ಣು ದೇವತೆಗಳಿಗೆ ಅಭಯಸ್ರದಾನಮಾಡಿದ. ಈ ವಾರ್ತೆಯನ್ನು ಕೇಳಿ ಈ 
ಮೂವರೂ ವಿಷ್ಣುವನ್ನು ಇದಿರಿಸಿದರು [ರಾಮಾ.-ಉತ್ತ,. ೬]. ಮಾಲಿ ವಿಷ್ಣುವಿನಿಂದ 
ಹತನಾಗಲು ಮಾಲ್ಯನಂತ ಸುಮಾಲಿಗಳು ಲಂಕೆಯನ್ನು ಹೊಕ್ಕು, ಮರಳಿ ವಿಷ್ಣು 
ವನ್ನು ಇದಿರಿಸಿ ಯುದ್ಧಮಾಡಿ, ಗರುಡನ ರೆಕ್ಕೆಗಳ ಹೊಡೆತದಿಂದ ಕಂಗೆಟ್ಟು ಲಂಕೆ 
ಯನ್ನು ಸೇರಿ, ಮರಳಿ ಅಲ್ಲಿಯೇ ವಾಸಮಾಡಲು ದ್ಸೈರ್ಯವಿಲ್ಲದಿ ಪಾತಾಳವನ್ನು 
ಹೊಕ್ಕರು [ಉತ್ತ,. ರಾಮಾ.-೭-೮]. 

ಮಾಲಿನಿ.- (1 ಒಂದು ನದಿ. ಇದರ ತೀರದಲ್ಲಿ ಕಣ್ಣ ಮುನಿ ತನಸ್ಸುಮಾಡಿ 
ಕೊಂಡಿದ್ದ [ಭಾರ,-ಆದಿ. ೯೧]. ಅಯೋಧ್ಯೆಯಿಂದ ೫೦ ಮೈಲುಗಳ ದೂರದಲ್ಲಿದೆ. 
ಇದು ಸರೆಯೂ ನದಿಯೆ ಉಪನದಿ. 


(11) ವಿಶ್ರವಸನ ಹೆಂಡತಿ. ವಿಭೀಷಣನ ಜನನಿ [ಭಾರ.-ನನ. ೨೭೬]. 


(111) ವಿರಾಟ ನಗರದಲ್ಲಿ ದ್ರೌಷದಿ ಸುದೇಷ್ಟೆಯ ಬಳಿ ದಾದಿಯಾಗಿದ್ದಾಗ 
ಪ್ರ ಹೆಸಂಟ್ಟುಕೊಂಡಿದ್ದಳು [ವಿರಾ, ೧೪]. 


ಮಾಲ್ಯವಂತೆ 4617 ಮಿತ್ತಸಹ 


ಮಾಲ್ಯ ವನಂತ.--(1) ಒಂದು ಪರ್ವತ [ಭಾರ.-ಸ. ೨೯. ವನ. ೧೫೯. ಭೀ. 
೬]. ಇದು ಕಿಷ್ಠಿಂಥೆಗೆ ಸಮಿಾನದಲ್ಲಿದೆ. ಪೂರ್ವ ಘಟ್ಟಗಳ ಈಶಾನ್ಯೆ ಭಾಗದಲ್ಲಿ 
ಕಡಪ, ಕರ್ನೂಲು, ನ್ಲೊೊರು, ಗುಂಟೂರು ಜಿಲ್ಲೆಗಳಲ್ಲಿ ಹಬ್ಬಿದೆ. ಇದಕ್ಕೆ ವ್ರಸ್ತವಣ 
ವೆಂಬುದು ನಾಮಾಂತರ [ರಾಮಾ.-ಕಿಷ್ಟಿಂ. ೨೮]. 

(11) ಮಾಲಿಯ ಸಹೋದರ. ಕೋಡು--ಮಾಲಿ. 

ಮಾಷ.--ಭಯಂಕರವಾದ ಗೂಳಿಯ ರೂಪವನ್ನು ಧರಿಸಿದ್ದ ಒಬ್ಬ ರಾಕ್ಷಸ. 
ಜರಾಸಂಧ ಇದರ ಚರ್ಮದಿಂದ ಮೂರು ನಗಾರಿಗಳನ್ನು ಮಾಡಿಸಿ ತನ್ನ ರಾಜಧಾನಿ 
ಯಾದ ಗಿರಿವ್ರಜದ ಸುತ್ತಲೂ ಇರಿಸಿದ್ದ [ಸಭಾ. ೨೧]. 

ವತಾಹಿಷಕ.--ಮಹೀಷಕವೆಂಬುದು ಇದರೆ ನಾಮಾಂತರ. ಮೈಸೂರು ದೇಶ 
[ಭಾರ. -ಅಶ್ವ. ೮೪]. 

ಮಾಹಿಷ್ಯ ತಿ.--(1) ಒಂದು ಪಟ್ಟಣ. ಕಾರ್ತನೀರ್ಯಾರ್ಜುನನ ರಾಜಧಾನಿ. 
ಕಾರ್ತವೀರ್ಯನ ತರುವಾಯ ನಲನೆಂಬವ ಇಲ್ಲಿ ರಾಜ್ಯಭಾರಮಾಡುತ್ತಿದ್ದ. ಇವ 
ಪಾಂಡವ ಪಕ್ಷದವ [ಭಾರ.-ಸಭಾ. ೩೨]. ಇಂದೂರಿಗೆ ೪೦ ಮೈಲುಗಳ ದೂರ 
ದಲ್ಲಿ ನರ್ಮದಾ ನದಿಯ ಬಲ ದಡದಲ್ಲಿದೆ. 

(1) ಇಕ್ಟಾಕು ವಂಶದ ದಶಾಶ್ವರಾಜ ಇಲ್ಲಿ ರಾಜ್ಯಭಾರಮಾಡುತ್ತಿ,ದ್ದ 
[ಭಾರ.-ಅನು. ೨]. 

ನಿಂತ್ರ.--ಸೂರ್ಯನ ನಾಮಾಂತರ. ನೋಡು--ವರುಣ, ಅಗಸ್ತ್ಯ 5; ವಸಿಸ್ಕ. 

ಮಿತ್ರವಿನ್ಹಾ.--ಒಬ್ಬ ರಾಜಪುತ್ರಿ. ಅವಂತಿ ದೇಶದ ಅರಸನಾದ ಜಯಸೇನ 
ನಿಂದ ವಸುದೇವನ ತಂಗಿಯಾದ ರಾಜಾಧಿದೇವಿಯಲ್ಲಿ ಜನಿಸಿದವಳು. ಶ್ರೀ ಕೃಷ್ಣನ 
ಅಸ್ಟ್ರಮಹಿಹಿಯರಲ್ಲಿ ಒಬ್ಬಳು. ಇವಳಿಗೆ ವೃಕನೇ ಮೊದಲಾಗಿ ಹೆತ್ತು ಮಂದಿ 
ಪುತ್ರರು [ಭಾಗ.-೧೦-೫೯. ನಿಷ್ಣು .-೫1-೨೮]]. 

ಮಿತ್ರ ಸಹ.--ಕಲ್ಮಾಸಪಾದನ ನಾಮಾಂತರ [ಹೆರಿ.-೧-೧೫]. ಇವ ವಸಿಷ್ಠ ಶಾಪ 
ದಿಂದ ರಾಕ್ಷಸ ಜನ್ಮನನ್ನು ಪಡೆದು, ಹೊಸದಾಗಿ ಮದುವೆಯಾಗಿದ್ದ ದಂಪತಿಗಳಲ್ಲಿ 
ವರನನ್ನು ತಿಂದು ಅವನ ಪತ್ನಿಯಿಂದ "" ನೀನು ಸ್ರೀ ಸಂಗವನ್ನು ಮಾಡಿದೆಯಾದರೆ 
ನಿನಗೆ ಮರಣ ತಪ್ಪಿದುದಲ್ಲ'' ಎಂದು ಶಾವವನ್ನು ಪಡೆದ. ಮಿತ್ರಸಹ ಗುರುಶಾಪಾವ 
ಸಾನದಲ್ಲಿ ತನ್ನ ನಿಜರೂಪವನ್ನು ಪಡೆದು ಪಟ್ಟಣಕ್ಕೆ ಹೋದ. ಒಂದು ದಿನ ತನ್ನ 
ಪತ್ನಿಯೊಂದಿಗೆ ಸೇರಹೋದಾಗ ಆಳೆ ತನ್ನ ಸತಿಗೆ ಬಂದಿರುವ ಶಾಪವನ್ನು ಕೇಳಿದ್ದ 
ಛಾಗಿ ಮಿತ್ರಸಹೆನನ್ನು ಅಡ್ಡಗಿಸಲು, ಮಿತ್ರಸಹ ಖಿನ್ನನಾಗಿ ಬ್ರಹ್ಮಹಕ್ಕೆಯನ್ನು 
ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ಅನೇಕ ತೀರ್ಥಗಳನ್ನು ಸುತ್ತುತ್ತ, ಗೌತಮ 


ಮುನಿಯನ್ನು ಮರೆಹೊಕ್ತು, ಆತನ ಉಸಡೇಶಾನುಸಾರ ಗೋಕರ್ಣ ಕ್ಲೇತ್ರವನ್ನು 


ಮಿಥಿ 468 ಮುದ್ದೆ ಲ 


ಸೇರಿ ಮಹಾಬಲೇಶ್ವರನನ್ನು ಪೂಜಿಸಿ ಬ್ರಹ್ಮಹತ್ಯೆಯಿಂದ ಮುಕ್ತನಾದ. ನೋಡು 
ಕಲ್ಮಾಸಪಾದ [ಶಿವ.-ಕೋಟರುದ್ರಸಂ. ೧೦]. 
ನಿಂಥಿ.--ಇಕ್ಸ್ಟ್ಸ್ಟಾಕು ಪುತ್ರನಾದ ನಿಮಿ ರಾಜನ ದೇಹವನ್ನು ಮಥನಮಾಡಿ 
ದುದರಿಂದ ಜನಿಸಿದವ. ನೋಡು--ನಿಮಿ [ರಾಮಾ,-ಉತ್ತ,. ೫೫-೫೭]. 
ವಿಂಥಿಲಾ.-ನಿದೇಹೆ ವಂಶದ ಅರಸರ ರಾಜಧಾನಿ. ಮಿಧಿ ನಿರ್ಮಿಸಿದುದರಿಂದ 
ಇದಕ್ಕೆ ನುಥಿಲೆಯೆಂದು ಹೆಸರು. ಇದೇ ಈ ದೇಶದ ರಾಜಧಾನಿ [ಭಾರ.-ವನ. 
೨೧೦]. ಮಿಥಿಲೆ ಈಗ ಜನಕವುರ (Janakapur) ಎ೦ದು ಪ್ರಸಿದ್ಧವಾಗಿದೆ. 
ಮಿಶ್ರ ಕೇಶಿ ಹಬ್ಬ ಅಪ್ಸರಸಿ [ಭಾರ.-ಆದಿ. ೬೬, ೧೩೨]. ಇವಳು ಚಂದ್ರ 
ವಂಶದ ಪೂರು ರಾಜನ ಮಗನಾದ ರೌದ್ರಾಶನ ಮೂಲಕ ಖುಜೇಯು, ಕಳ್ಸೇಯು 
ಮೊದಲಾದ ಹೆತ್ತು ಮಂದಿ ಪುತ್ರರನ್ನು ಪಡೆದಳು [ಭಾರ.-ಆದಿ. ೮೮], 
ಮುಚುಕಂನ್ನ .--ಹಿಬ್ಬ ಅರಸು. ಸೂರ್ಯ ವಂಶದ ಮಾಂಧಾತ ರಾಜನ ಮಗ. 
ಅಂಬರೀಷ, ಪುರುಕುತ್ಸರು ಇವನ ಒಡಹುಟ್ಟಿದವರು. ಸೌಭರಿ ಮುನಿಯ 
ಪತ್ನಿಯರು ಐವತ್ತು ಮಂದಿ ಇವನ ಸಹೋದರಿಯರು [ಭಾಗ.-೯-೬]. ಶರಣಾಗತ 
ರಕ್ಷಣೆ ಅತ್ಯುತ,ಮವೆಂಬ ನಿಸಯವಾಗಿ ಭೃಗು ಮಹರ್ಷಿಯ ಮೂಲಕ ಕಪೋತ 
ಚರಿತೆಯನ್ನು ಕೇಳಿ ತಿಳಿದ [ಭಾರ.-ಶಾಂತಿ. ೧೪೩]. ಮುಚುಕುಂದ ಚರಿತ್ರ, 
ಮುಚುಕುಂದ ಕುಬೇರನೊಂದಿಗೆ ಸಂವಾದಮಾಡಿದ್ದು [ಭಾರ.-ಶಾಂ. ೭೪]. ಮುಚು 
ಕುಂದ ಕಾಲಯವನನ್ನು ಕೊಂದದ್ದು (ಭಾಗ.-೧೦-೫೧, ೫೨. ವಿಸ್ಣು.-೫-೨೩. 
ಹರಿ.-೨-೫೭]. ಮುಚುಕುಂದ ಕೃಷ್ಣನನ್ನು ಹೊಗಳಿದ್ದು [ಭಾಗ.-೧೦-೫೧]. 
ಮುಖ್ಮ.--ಒಬ್ಬ ರಾಕ್ಷಸ. ನೋಡು--ಚಂಡ. [ಮಾರ್ಕಂ.- ೮೬]. 
ಮುದ್ದಲ.- ಕುರು ಕ್ಷೇತ್ರದಲ್ಲಿ ವಾಸಮಾಡುತ್ತಿದ್ದ ಒಬ್ಬ ಮಹರ್ಷಿ. ಈತನಿಗೆ 
ವ್ರೀಹಿದ್ರೋಣನೆಂಬುದು ನಾಮಾಂತರ [ಭಾರ.-ವನ. ೨೬೧]. ಈತ ಭರ್ಮಾ ತ 
ಶ್ವನ ಮಗ. ದಿವೋದಾಸನೂ ಗೌತಮ ವತ್ತಿಯಾದ ಅಹಲ್ಯೆಯೂ ಈತನ ಮಕೆಳು 
(ಭಾಗ.-೯-೨೩೧]1. ದುರ್ವಾಸ ಮುರಿ ಮುದ್ದ ಲನ ಚಿತ್ತವೃತ್ತಿ4ಯನ್ನು ಪರೀಕ್ಷ 
ಸುವ ಸಲುವಾಗಿ ಆಗಿಂದಾಗ್ಗೆ ಆರು ಸಲ ಮುದ್ಗಲನಲ್ಲಿಗೆ ಅತಿಧಿಯಾಗಿ ಬಂದು 
ಪೀಡಿಸಿದ. ಮುದ್ಗಲ ಒಂದೇ ತೆರನಾದ ಮನೋವೃತ್ತಿ,ಯಿಂದ ಆತನನ್ನು ಸತ್ಕರಿ 
ಸಿದ. ಮುದ್ಗಲ ಒಂದೊಂದು ಕಾಳನ್ನೂ ಕೂಡಿಹಾಕಿ, ಆ ಧಾನ್ಯದಿಂದ ಯಾಚಕ 
ರಿಗೆ ಮೃಷ್ಟಾನ್ನವನ್ನು ಬಡಿಸುತ್ತಿದ್ದೆ. ಈ ವುಣ್ಯಪರಿಪಾಕದಿಂದ ಇವನನ್ನು 
ಸ್ವರ್ಗಕ್ಕೆ ಕರೆದುಯ್ಯುವ ಸಲುವಾಗಿ ದೇವತೆಗಳು ವಿಮಾನವನ್ನು ಕಳುಹಿದರು. 
ಮುದ್ಗಲ ""ದೇವಲೋಕ ಹೇಗಿದೆ'' ಎಂದು ಮುಂತಾಗಿ ಪ್ರಶ್ನೆಮಾಡಿದ. ಅದಕ್ಕೆ 
ದೂತರು " ಅಲ್ಲಿ ಅನೇಕ ಭೋಗಭಾಗ್ಯಗಳಿಗೆ ಯಾವ ಕೊರತೆಯೂ ಇಲ್ಲ. ನಿನ್ನ 


ಮುನಿ 469 ಮೃಗಯಾ 


ವುಣ್ಯಧನ ಸವೆಯುವವಕೆಗೂ ಬೇಕಾದಂತೆ ಸುಖಪಡಬಹುದು'' ಎಂದರು. 
ಮುಂದಣ ಗತಿಯೇನೆಂದು ಮುದ್ಗಲ ಕೇಳಲಾಗಿ, ದೂತರು "" ಪುಣ್ಯಧನ ಮುಗಿದ 
ತರುವಾಯ ಇಲ್ಲಿಗೇ ಬರುವೆ'' ಎನಲು, ಮುದ್ಗಲ "" ನನಗೆ ಅಂತಹೆ ಸುಖ ಬೇಕಿಲ್ಲ. 
ನಾನು ಶಾಶ್ವತಸುಖಕ್ಕಾಗಿ ವಾಡುವಡುತ್ತಿದ್ದೇನೆ?' ಎಂದು ವಿಮಾನವನ್ನು 
ಹಿಂದಕ್ಕೆ ಕಳುಹಿದ [ಭಾರ.-ವನ. ೨೬೧, ೨೬೨]. 

ಮುಸಿ.--(1) ದಕ್ಷನ ಪುತ್ರಿಯರಲ್ಲಿ ಒಬ್ಬಳು. ಕಶ್ಯಪ ಮುನಿಯನ್ನು ಮದುವೆ 
ಯಾಗಿ ಹದಿನಾರು ಮಂದಿ ದೇವಗಂಧರ್ವರನ್ನು ಹೆತ್ತಳು [ಭಾರ.-ಆದಿ. ೬೬). 

(11) ತನಸ್ಸಿ. ಮುನಿ ಧರ್ಮಗಳು, ಮುನಿಯ ಲಕ್ಷ್ಮಣ ಮುಂತಾದುವು 

[ಭಾರ.-ಆದಿ. ೮೫, ೧೨೪]. 

ಮುರ. ನರಕಾಸುರನ ಪರಿನಾರದ ಒಬ್ಬ ರಾಕ್ಸಸ. ಶ್ರೀ ಕೃಷ್ಣನಿಂದ ಮಡಿದ 
[ಭಾಗ.-೧೦-೫೯. ಹೆರಿ.-೨, ೬೩. ವಿಷ್ಣು.-೫, ೨೯. ಭಾರ.-ಸ. ೫೫]. 

ಮುಷ್ಟಿ ಕ.--ಕಂಸನ ಆಸ್ಫಾನದಲ್ಲಿದ್ದ ಒಬ್ಬ ಜಟ್ಟಿ. ನೋಡು--ಚಾಣೂರ. 

ಮೂಕ.--ಒಬ್ಬ ರಾಕ್ಷಸ. ಇಂದ್ರಕೀಲವರ್ವತದಲ್ಲಿ ವಾಸವಾಗಿದ್ದ. ಪಾಶು 
ಪತಾಸ್ತ್ರವನ್ನು ನಡೆಯುವ ಸಲುವಾಗಿ ತಸಸ್ಸುಮಾಡುತ್ತಿದ್ದ ಅರ್ಜುನನಿಗೆ 
ವರಪ್ರದಾನಮಾಡುವುದಕ್ಕಾಗಿ ಶಿವ ಕಿರಾತರೂಪದಿಂದ ಇಂದ್ರಕೀಲಸರ್ವತಕ್ಕೆ 
ಬಂದಾಗ ಮೂಕ ದಾನವ ಹೆಂದಿಯೆ ರೂಪವನ್ನು ತಾಳಿದ್ದ. ಶಿವ ಹಿಂದಟ್ಟಿ 
ಬರಲಾಗಿ ಅರ್ಜುನನ ಬಳಿಹಾಯ್ದು ಅವನಿಂದ ಹತನಾದ [ಭಾರ.-ವನ. ೩೯. ತಿವ.- 
ಶತರುದ್ರ. ೩೯]. 

ಮೂಲಕ.--ನೋಡು--ನಾರೀಕವಚ. 

ಮೃಕಣ್ಣು.- ಒಬ್ಬ ಮಹರ್ಷಿ. ಭೃಗು ಮಹರ್ಷಿಯಿಂದ ಕರ್ದಮ ಪುತ್ರಿಯಾದ 
ಖ್ಯಾತಿದೇನಿಯಲ್ಲಿ ಜನಿಸಿದ ಧಾತನೆಂಬ ಮುನಿಯ ಮಗ. ಮೇರು ಪುತ್ರಿಯಾದ 
ಆಯತಿಯೆಂಬವಳು ಇವನ ಜನನಿ. ಇವರಿಬ್ಬರೂ ಪರಮೇಶ್ವರನನ್ನು ತಪಸ್ಸಿನಿಂದ 
ಮೆಚ್ಚಿಸಿ ಮಾರ್ಕಂಡೇಯನೆಂಬ ತನಯನನ್ನು ಪಡೆದರು [ಭಾಗ.-೪-೧]. 

ಮೃಗಚಾತಿಂಯ ಉತ್ಪೆ ತ್ತಿ.--[ಭಾರ.-ಆದಿ. ೬೭]. 

ಮೃಗೆಮನ್ನಾ —ಕ್ರೋಧವಕೆಯೆಂಬವಳ ಮಗಳು. ಇವಳಿಂದ ಕರಡಿಗಳೂ 
ಸೃಮರವೆಂಬ ಪ್ರಾಣಿಗಳೂ ಜನಿಸಿದುವು [ಭಾರ.-ಆದಿ. ೬೭]. , 

ಮ್ಸಗಯಾ.--ಬೇಟೆ. ಬೇಟಿ ಸ್ಸತಿ ಯರಿಗೆ ಅನಿಂದಿತವಾದ ಧರ್ಮ [ಭಾರ.- 
ಅನು. ೨೧೫]. ಪರೀಕ್ಷಿತ ಬೇಟೆಯಾಡಿದ್ದು [ಭಾರ.-ಆದಿ. ೪೦]. ಸಂವರಣ ಬೇಟಿ 
ಯಾಡಿದ್ದು [ಭಾರ.-ಆದಿ. ೧೮೭]. ಯಯಾತಿ ಬೇಟೆಯಾಡಿದ್ದು [ಭಾರ.-ಆದಿ. ೭೨, 
೭೫]. ದುಷ್ಯಂತ ಬೇಟಿಯಾಡಿದ್ದು [ಭಾರ.-ಆದಿ. ೯೦]. ನಿಶ್ಚಾಮಿತ್ರ ಬೇಟೆ 


ಮೃತಸಂಸ್ಕಾರೆ 410 ಮೇಘವರ್ಲ 


ಯಾಡಿದ್ದು [ಭಾರ.-ಆದಿ. ೧೯೧]. ಕೃಷ್ಣಾ ರ್ಜುನರು ಜೇಟಿಯಾಡಿದ್ದು (ಭಾರ. - 
ಆದಿ. ೨೪೭]. 

ಮೃತಸಂ ಸ್ಕಾರ.- ಭಾರತ ಯುದ್ಧ ದಲ್ಲಿ ಮಡಿದವರಿಗೆ ಯುಧಿಸ್ಮಿರ ಮಾಡಿದ್ದು 
[ಭಾರ.-ಸ್ತ್ರೀ. 3೬]. ಮೃತರಾದ ದುರ್ಯೊೋಧನಾದಿಗಳನ್ನು ವ್ಯಾಸ ಧೃತರಾಷ್ಟ್ರ, 
ಗಾಂಧಾರಿ, ಕುಂತಿಯರಿಗೆ ತೋರಿದ್ದು [ಭಾರ.-ಆಶ್ರ. ೩೪].  ಜನಮೇಜಯಸನಿಗೆ 
ವ್ಯಾಸ ಪರೀಕ್ಷಿತು_, ಶಮಾಕ, ಶ್ಲಂಗಿಗಳನ್ನು ತೋರಿದ್ದು [ಭಾರ.-ಆಶ್ರ. ೩೭]. 

ಮೃ ತ್ಯು.-ಸಂಹರಿಸತಕ್ಕು ದೇವತೆ. ಮೃತ್ಯುದೇವತೆಯ ಉತ್ಪತ್ತಿ, [ಭಾರ.- 
ಬ್ರೋ. ೫೩. ಶಾಂತಿ. ೨೬೩], ಮೃತ್ಯುದೇವತೆಯ ಸ್ಪರೂಪವರ್ನ ನೆ [ಭಾರ.-ಉ. ೪೨], 
ಪ್ರಜೆಗಳನ್ನು ಕೊಲ್ಲುವ ವಿಷಯವಾಗಿ ಮೃತ್ಯುಜೀವತೆ ಬ್ರಹ್ಮನೊಂದಿಗೆ ಸಂವಾದ 
ಮಾಡಿದ್ದು [ಶಾಂತಿ. ೨೬೪]. ಇಕ್ಲಾ ಎಸಕುವಿಸೊಂದಿಗೆ ಸಂವಾದ [ಭಾರ.-ಶಾಂತಿ. 
೧೯೭]. ಸರ್ವಜೊಂದಿಗೂ ಅರ್ಜುನನೆಂಬ ಬೇಡನೊಂದಿಗೂ, ಸೂರ್ಯ ವಂಶದ 
ಸುದರ್ಶನ ರಾಜನ ಪತ್ನಿಯಾದ ಒಘನತಿಯೊಂದಿಗೂ ಮೃತ್ಯುಜೀವತೆಯ ಸಂವಾದ 
[ಭಾರ.-ಅನು. ೧೦೨]. ಒಮ್ಮೆ ಭೂಭಾರ ಮಿತಿನಿಖಾರಲಾಗಿ ಭೂದೇನಿ ಬ್ರಹ್ಮನಲ್ಲಿ 
ಮೊರೆಯಿಟ್ಟಳು. ಕುಪಿತನಾದ ಬ್ರಹ್ಮನ ಭ್ರೂಮಧ್ಯದಿಂದ ಜನಿಸಿದ ಕ್ರೋಧಾಗ್ನಿ 
ಲೋಕಗಳನ್ನೆಲ್ಲ ಸುಡತೊಡಗಿತು. ಆಗ ಪರಮೇಶ್ವರ ಬ್ರಹ್ಮನಿಗೆ ಶಾಂತನಾಗುವಂತೆ 
ಹೇಳಿದ. ಬ್ರಹ್ಮ ಶಾಂತನಾದ ಕೂಡಲೇ ಆತನ ದೇಹದಿಂದ ಒಂದು ಸ್ರೀ ವ್ಯಕ್ತಿ, 
ಹೊರಬಂತು. ಬ್ರಹ್ಮ ಆಕೆಗೆ ಮೃತ್ಯುವೆಂದು ಹೆಸರಿಟ್ಟು ಲೋಕದ ಪ್ರಾಣಿಗಳನ್ನು 
ಕೊಲ್ಲಹೇಳಿದ. ಮೃತ್ಯು ಇದಕ್ಕೆ ಸಮ್ಮತಿಸದೆ ತಪಸ್ಸಿಗೆ ಹೊರಡಲಾಗಿ ಬ್ರಹ್ಮ 
"" ವ್ರಾಣಿಸಂಹಾರದಿಂದ ನಿನಗೆ ಸಾನಬಾರದಂತೆ ನಾನು ವರವನ್ನು ಕೊಡುವೆನು '' 
ಎಂದ. ಮೃತ್ಯು ಅದಕ್ಕೆ ಸಮ್ಮತಿಸಿ, ಪ್ರಾಣಿಗಳಲ್ಲಿ ಅರಿಷಡ್ವರ್ಗವನ್ನು ಸೃಷ್ಟಿಮಾಡ 
ಹೇಳಿದಳು. ಬ್ರಹ್ಮ ಕಾಮಾದಿಗಳನ್ನು ಕಲ್ಪಿಸಲು ಇವುಗಳ ಮೂಲಕ ಮೃತ್ಯು 
ವ್ರಾಣಿಗಳನ್ನು ಕೊಲ್ಲತೊಡಗಿತು [ಭಾರ.-ದ್ರೋ. ೫೩, ೫೪]. 

ಮೇಶಕಲ.--ಮೇಕಲ ಪರ್ವತದ ಬಳಿ ಇರುವ ಒಂದು ದೇಶ. ಅಮರಕಂಟಿಕದ 
ಸುತ್ತಲೂ ಇದೆ. ಈ ಪರ್ವತದಲ್ಲಿ ನರ್ಮದಾ ನದಿ ಜನಿಸುವ ಕಾರಣ ಅದಕ್ಕೆ 
ಮೇಕಲಕನ್ಯಕಾ ಎಂದು ಹೆಸರು [ಭಾರ.-ಭೀ. ೯]. 

ಮೇಘನಾದ.--ಇಂದ್ರಜಿತ್ತಿನ ನಾಮಾಂತರ. ನೋಡು--ಇಂದ್ರಜಿತ್ತು, 
ಮಂಡೋದರಿ [ರಾಮಾ.-ಉತ್ತ,. ೧೨]. 

ಮೇಘವರ್ದ.--ಘಟೋತೃಚನ ಮಗ. ಇವನಿಗೆ ಮೇಘನಾದನೆಂಬ ನಾಮಾಂ 
ತರವೂ ಇದೆ. ಭೀಮ ಯ್‌ವನಾಶ್ಚ ರಾಜನ ಬಳಿಯಲ್ಲಿದ್ದ ಅಶ್ವಮೇಧದ ಕುದುರೆ 
ಯನ್ನು ತರುವುದಕ್ಕೆ ಹೋದಾಗ ಇವ ಭೀಮನ ಸಂಗಡ ಹೋಗಿ, ತನ್ನ ಮಾಯಾ 


ಮೇವಸನ್ಥಿ 471 ಮೇರುಜೇವೀ 


ಬಲದಿಂದ ಕುದುರೆಯನ್ನು ಅವಹರಿಸಿ ತಂದು, ಯುದ ಕೈ ಬಂದ ಯ್‌ೌವನಾಶ್ಚನ 
ಸೇನೆಯನ್ನು ಇದಿರಿಸಿ, ಆತನಿಂದ ಸ ಸತೃೃತನಾಗಿ ಭೀಮನ ಸಂಗಡ ಕುದುರೆಯನ್ನು 
ಪಡೆದು ಹಿಂದಿರುಗಿದ [ಜೈ. ಭಾರೆ.-೧-೭]. 

ಮೇಘಸನ್ಫಿ.--ಒಬ್ಬ ಅರಸು. ಜರಾಸಂಧನ ಪುತ್ರನಾದ ಸಹಜೀವನ ಮಗ. 
ಪಾಂಡವರ ಅಶ್ವಮೇಧದ ಕುದುರೆಯನ್ನು ಕಟ್ಟಿಹಾಕಿ, ಅರ್ಜುನನಿಂದ ಸೋತು, 
ಕಪ್ಪವನ್ನು ಕೊಟ್ಟು ಶರಣಾಗತನಾದ [ಭಾರ.-ಅಶ್ವ, ೮೩]. 

ಮೇದಿಸಿ.--ಭೂಮಿ. ನೋಡು- ಕೈಟಭ. 

ಮೇಧಾತಿಥಿ.--(1) ಒಬ್ಬ ಮಹರ್ಷಿ. ಗೌತಮ ಕುಲದಲ್ಲಿ ಜನಿಸಿದನ. ಚಿರ 
ಕಾರಿಯ ತಂದಿ. ನೋಡು ಚಿರಕಾರಿ [ಭಾರ.-ನೆ. ೭. ಶಾಂತಿ. ೨೭೨, ೩೪೪]. 

(11) ಒಬ್ಬ ಅರಸು. ಚಂದ್ರ ವಂಶದ ಪೂರು ವಂಶದಲ್ಲಿ ಜನಿಸಿದವ. ಈತ 
ಬ್ರಾಹ್ಮಣನಾದ. ಈತನ ಮಗ ಕಣ್ಣನೆಂಬವ [ಭಾರ.- ಅನು. ೨೫೫]. 

(11) ಪ್ರಿಯವ್ರತ ರಾಜನ ಮಗ. ಈತ ಶಾಕ ದ್ವೀಪದ ಅರಸು. ನೋಡು 
—ಫ್ರಿಯವ್ರತ [ಭಾಗ.-೫-೧]. 

ಮೇಧಾನಿನಿ. ಚಂದ್ರಹಾಸನ ವಾಲಕಪಿತನಾದ ಕುಳಿಂದ ರಾಜನ ಹೆಂಡತಿ. 
ನೋಡು--ಚಂದ್ರಹಾಸ, ಕುಳಿಂದ. 

ಮೇನಕಾ. -ಇಅಪ್ಸರಸಿ [ಭಾರ,-ಆದಿ. ೧೩೨. ಸ. ೧೦]. ವಿಶ್ವಾಮಿತ್ರ ಈಕೆಯಲ್ಲಿ 
ಶಕುಂತಲೆಯನ್ನು ಪಡೆದ [ಭಾರ.-ಆ. ೯೩]. ಈಕೆಯ ದರ್ಶನದಿಂದ ಎಜಿಗುಂದಿದ 
ಪೃಷತ ರಾಜನಿಂದ ದ್ರುಪದ ಜನಿಸಿದ [ಭಾರ.-ಆದಿ. ೧೫೦].  ಹಿಮನಂತನ ಪತ್ನಿ 
ಯಾದ ಮೇನೆಗೂ ಈ ಹೆಸರು ಸಲ್ಲುತ್ತದೆ. 

ಮೇನಾ.-( ಭಾರತ ವರ್ಷದ ಒಂದು ನದಿ [ಭೀ. ೯]. 

(ii) ಪಿತೃದೇವತೆಗಳ ಮಾನಸಪುತ್ರಿ. ಹಿಮವಂತನ ಹೆಂಡತಿ. ಮೈನಾಕ 
ನೆಂಬ ತನಯನನ್ನೂ, ಪಾರ್ವತಿಯನ್ನೂ ಪಡೆದಳು [ಶಿವ.-ವಾರ್ವ. ೨. ಹರಿ.-೧-೧೮. 
ಮತ್ಸ್ಸ್ಯ.-೧೩]. ಈಳೆ ನೂರು ಮಂದಿ ಮಕ್ಕಳನ್ನು ಪಡೆದಳು [ಶಿವ.-ಪಾರ್ವ. ೫]. 
ನೋಡು--ಅನರ್ಣಾ, ಏಕಪರ್ಣಾ, ಏಕವಾಬಿಲಾ. 

ಮೇರು.-ಸುವರ್ಣಸರ್ವತ ಗಭಾರ.-ಸ. ೨೯. ಭೀ. ೬, ಭಾಗ.-೫-೧೬. ದೇ. 
ಭಾಗ.-೮-೭. ಲಿ೦ಗ.-೪೮]. ಮೇರುಪರ್ವತ ವರ್ಣನ [ಭಾರ.-ವನ. ೧೬೪, ಮತ್ಸ ಕ್ರ 
೧೨೪. ಭಾಗ.- ೫-೧೬). 

ಮೇರುದೇವೀ.-ಮೇರುವಿನ ಮಗಳು. ಆಗ್ಮೀದ್ರೆ ರಾಜನ ಮಗನಾದ ನಾಭಿಯ 
ಹೆಂಡತಿ. ನೋಡು--ನಾಭಿ, ಖುಷಭೆ. 


ಮೃತ್ರಾವರುಣಿ 472 ಮೋಕ್ಸ ಧರ್ಮ ಪರ್ವ 

ಮೆ )ತ್ರಾವರೆಣಿ. —ಮಿತ್ರ ಮತ್ತು ನರುಣನಿಂದ ಜನಿಸಿದನ. ಈ ಹೆಸರು 
ಅಗಸ ನಿಗೂ ವಸಿಷ್ಮನಿಗೂ ಸಲ್ಲುತ್ತದೆ. ನೋಡು ಅಗಸ್ತ್ಯ, ವಸಿಷ್ಠ [ರಾಮಾ.- 
ಉತ್ತ. ೫೬, ೫೭], 

ಮೈ ತ್ರೆ €ಯೆ.-ಒಬ್ಬ )ಿ)ಹ್ಮರ್ಷಿ [ಭಾರ. ಸೆ, ೪. ಶಾಂತಿ. ೪೬]. ವಾಂಡವರು 
ಮ ಸಕ್ತೆ ಷಡ ಜೀಳಿ ಮನಮರುಗಿ ಧೃತರಾಷ್ಟ್ರ ನಲ್ಲಿಗೆ ಬಂದು 
ಪಾಂಡವರೊಡನೆ ಸಂಧಿಮಾಡಿಕೊಳ್ಳ ಹೇಳಿದ. ದುರ್ಯೋಧನ ಹೆಮ್ಮೆಯಿಂದ 
ತೊಡೆಯನ್ನು ತಟ್ಟಿ ಕೊಳ್ಳಲಾಗಿ "« ನಿನಗೆ ತೊಡೆಯಲ್ಲಿಯೇ ಮರಣ ವ್ರಾಪ್ತ್ವ 
ವಾಗಲಿ '' ಎಂದು ಶಾಪವಿತ,, [ಭಾರ.-ವನ. ೧೦1. ಈತ ತುಷಾರವನೆಂಬ ಮುನಿ 
ಯಿಂದ ಮಿತ್ರೆಯೆಂಬವಳಲ್ಲಿ ಜನಿಸಿದವ [ಭಾಗ.-೩-೧]. ದಾನ ಉತ್ತಮ ಫಲ 
ಪ್ರದವೆಂಬ ವಿಷಯವಾಗಿ ವ್ಯಾಸ ಮುನಿಯೊಂದಿಗೆ ನಂವಾದಮಾಡಿದ [ಭಾರ.-ಅನು. 
೧೮೨-೧೮೪]. ಹರಾಶರ ಮುನಿಯಿಂದ ವಿಷ್ಣು ಪುರಾಣವನ್ನು ಕೇಳಿ ತಿಳಿದ [ವಿಷ್ಣು ಲ 
೧-೧]. 

ಮೈಥಿಲ.--ಮಿಧಿಲೆಯ ಅರನರೆಲ್ಲರಿಗೂ ಈ ಹೆಸರು ಸಲ್ಲುತ್ತದೆ. ನೋಡು-- 
ಮಿಧಿ, ಮಿಧಿಲಾ. 

ಮೈ ಥಿಲಿ.--ಮಿಧಿಲ ರಾಜಪುತ್ರಿ, ಸೀತೆ. 

ಮೈ ನಾಕ.--ಹಿಮವಂತನಿಂದ ಮೇನಕೆಯಲ್ಲಿ ಜನಿಸಿದ ಹಿರಿಯಮಗ [ಭಾರ.- 
ವನ. ೮೭. ಭೀ. ೧೨]. ಇಂದ್ರ ನರ್ವತಗಳ ರೆಕ್ಟೆಗಳನ್ನು ಕತ್ತರಿಸುವಾಗ ದಕ್ಷಿಣ 
ಸಮುದ್ರದಲ್ಲಿ ಮುಳುಗಿ, ಹೆನೂಮಂತ ಲಂಕೆಗೆ ಹೊರಟಾಗ ಸಮುದ್ರಮಧ್ಯದಿಂದ 
ಎದ್ದು ಹನೂಮಂತನನ್ನು ೫ ಇಂದ್ರನಿಂದ ಅಭಯಪಡೆದ [ರಾಮಾ.- 
ಸುಂದ. ೧]. ಇವನ ಮಗ ಕಂಚ [ಹರಿ.-೧-೧೮]. 

ಮೈನ್ಹ.--ಸುಗ್ರೀವನ ಕರಿನಾಯಕರಲ್ಲಿ ಒಬ್ಬ. ರಾಮ ರಾವಣರ ಯುದ್ಧ ದಲ್ಲಿ 
ರಾಮನ ಪರವಾಗಿ ಹೋರಾಡಿದ. ಸುಷೇಣನೆಂಬ ಕಪಿನಾಯಕನ ಮಗ. ದ್ವಿನಿದ 
ಇವನ ಒಡಹುಟ್ಟಿದವ. ವಾಲಿಸತ್ಲಿಯಾದ ತಾರೆ ಇವನ ತಂಗಿ [ರಾಮಾ.-ಕಿಷ್ಕಿಂ. 
೪೧]. ರಾಮಾಯಣ ಯುದ್ಧದಲ್ಲಿ ವಜ್ರಮುಷ್ಟಿ ಯೂನಾಕ್ಸ್ಸ ಮೊದಲಾದ ರಾಕ್ಷಸ 
ರನ್ನು ಕೊಂದ [ರಾಮಾ.-ಯು. ೭೬]. ಯುಧಿಷ್ಠಿರನ ತಮ್ಮನಾದ ಸಹದೇವ 
ರಾಜಸೂಯ ಸಮಯದಲ್ಲಿ ದಿಗ್ವಿಜಯಕ್ಕೆ ಹೊರಟಾಗ ಇವ ಸಹೆದೇವನೊಂದಿಗೆ 
ಯುದ್ಧಮಾಡಿದ [ಭಾರ.-ಸಭಾ. ೩೨]. ನೋಡು--ದ್ವಿವಿದ. 

ನೋಕ್ಪು---ನಾಲ್ಕು ಪುರುಷಾರ್ಧಗಳಲ್ಲಿ ಮುಖ್ಯವಾದದ್ದು. ಅದರ ಪ್ರಶಂಸೆ 
[ಭಾರ.-ಶಾಂತಿ. ೧೩೫, ೨೮೦. ಅನು. 3೪೩]. 

ನೋಕ್ಸಥ ರ್ಮ ಪರ್ವ.-[ಭಾರ.-ಶಾಂತಿ. ೧೭೩-೩೭೫]. 


ಮೋದಾಗಿರಿ 478 ಯಕ್ಷ ಪ್ರಶ್ನ 


ನೋದಾಗಿರಿ.--ಭಾರತವರ್ಷದ ಒಂದು ಬೆಟ್ಟ. ಅಂಗ ದೇಶಕ್ಕೆ ವೂರ್ವದಲ್ಲಿದೆ 
(ಈಗಣ ಭಾಗಲಪುರ ಜಿಲ್ಲೆಯಲ್ಲಿ ಮುದ್ಧಗಿರಿ, ಮೂಡಲಗಿರಿ, ಮುದ್ಗಲ್ಲಗಿರಿ 
ಎಂಬ ಹೆಸರುಗಳಿಂದ ಪ್ರಖ್ಯಾತಿಗೊಂಡಿದೆ) [ಭಾರ.-ಸ. ೩೧). 

ಮೋಹಿನಿ. ಅನ್ನು ತನನ್ನು ಹೆಂಚುವ ಕಾಲದಲ್ಲಿ ವಿಷ್ಣು ರಾಕ್ಷನರನ್ನು ವಂಚೆ 
ಸಲು ಧರಿಸಿದ ಸಿ ಬಹೂ [ಭಾರ.-ಆದಿ. ೧೮. ಭಾಗ.-೮. ಸ್ವ. ೯, ಇ ಮೋಹಿನಿಯ 
ರೂಪವನ್ನು ಕಂಡು ಶಿವ ಎದೆಗುಂದಿದ್ದು [ಭಾಗ.-೮-೧೨. ಶಿವ.-ಶತ. ೨೦]. 

ಮೌದ್ಗಲ್ಯ. ,ನೋಡು--ನಾಲಾಯನಿ [ಭಾರ.-ಆದಿ. ೨, ೧೨, ೨೧೩]. 

ಮೌಸಲಯುದ್ಧ ಕಥಾ. --ಯಾದನರು ಪ್ರಭಾಸಕ್ಷೇತ್ರದಲ್ಲಿ ಸ್ತಿಯೂಧಕಲಹ 
ದಿಂದ ಮಡಿದದ್ದು [ಭಾಗ -೩-೪, ೧೧-೩೦. ಭಾರ.-ವತೌನ, ೪]. 

ಮ್ಲ (ಚ್ಛ _ಬಾರತನರ್ಷದ ಒಂದು ದೇಶ [ಭಾರ.-ಭಿ ೯]. 

ಮ್ಲ Ws: ಭಾಷಾ. ಮ್ಲೇಚ್ಛ ದೇಶದ ಜನರ ನಾಡಿಕೆಯೆಲ್ಲಿರುವ ಭಾಷೆ. 
ಕಾ MAD ಮನೆಗೆ "ಫೊರೆಡುವುದಳ್ಲಿ ಮೊದಲು ವಿದುರ ಅರಗಿನ ಮನೆಯ 
ಗುಟ್ಟನ್ನು ಮ್ಲೆ ಭಾಷೆಯಿಂದ ವಾಂಡವರಿಗೆ ತಿಳಿಸಿದ [ಭಾರ.-ಆದಿ. ೧೫೭]. 


ಯ 


ಯಕ್ಸ .ಜೀವತೆಗಳಲ್ಲಿ ಒಂದು ಪಂಗಡದವರು. ಸೃಷ್ಟಾ 5ದಿಯಲ್ಲಿ ಚತು 
ರ್ಮುಖ je ಮೊದಲು ಉದಕವನ್ನು ಸೃಷ್ಟಿಸಿ ಆ ತರುವಾಯ ಅವುಗಳ 
ಸಂರಕ್ಷಣೆಗಾಗಿ ಕೆಲವು ಪ್ರಾಣಿಗಳನ್ನು ಸೃಷ್ಟಿಸಿದ. ಅವುಗಳಲ್ಲಿ ಕೆಲವರು '" ಜಕ್ಷ್ನ'' 
(ತಿನ್ನು) ಎಂದರು. ಕೆಲವರು "" ರಕ್ಷ '' (ಕಾವಾಡು) ಎಂದರು. ಆಗ ಚತು 
ರ್ಮುಖ ಜಕ್ಕ ಎಂದವರನ್ನು ಯಕ್ಷರೆಂತಲೂ, ರಕ್ಷ ಎಂದವರನ್ನು ರಾಕ್ಷಸ 
ರೆಂತಲೂ ಕರೆದ [ರಾಮಾ.-ಉತ್ತ,. ೪. ಭಾರ.-ಸ. ಹ ಕುಬೇರ ಭಾ 
ನರ್ಮದಾ ನದಿಗಳ ಸಂಗಮಸ್ಥಲದಲ್ಲಿ ನಿಯಮವನ್ನು ಕೈಕೊಂಡು ಶಿವನನ್ನು 
ಮೆಚ್ಚಿಸಿ ಯಕ್ಷ ರಾಜ್ಯವನ್ನು ವಡೆದ [ಮತ್ಸ್ಸ್ಯ.-೧೮೯]. 

ಯೆಕ್ಸೆಪ್ರ ಶ್ಲೆ.--ವಾಂಡವರು ಅರಣ್ಯವಾಸವನ್ನು ಮುಗಿಸಿ, ಅಜ್ಞಾತವಾಸ 
ವನ್ನು ಕೈ ಕೊಳ್ಳುವುದಕ್ಕೆ ಸ್ವಲ್ಪ ಕಾಲದ ಮೊದಲು ಯೆಮ ಪಾಂಡವರನ್ನು ಪರೀಕ್ಷಿ 
ಸುವ ಉದ್ದೇಶದಿಂದ ಒಂದು ಜಿಂಕೆಯ ರೂಪದಿಂದ ಬಂದು, ಪಾಂಡವರ ಆಶ್ರಮದ 
ಬಳಿ ವಾಸವಾಗಿದ್ದ ಒಬ್ಬ ತಪಸ್ವಿಯ ಅರಣಿಯನ್ನು ಅಪಹರಿಸಿ, ಅದನ್ನು ಹಿಡಿ 
ತರಲು ಹೋದ ಭೀಮಾರ್ಜುನ ನಕುಲ ಸಹದೇವರನ್ನು ಕಣ್ಮರೆಯಾಗಿದ್ದು ಕಲ 
ಪ್ರಶ್ಲಿಗಳನ್ನು ಕೇಳಿ ಮೂರ್ಛೆಗೊಳಿಸಿ, ತರುವಾಯ ತಮ್ಮಂದಿರನ್ನು ಹುಡುಕಿ 


ಯಸ್ಟೇಶ್ವರ 414 ಯಜ್ಞದತ್ತೆ 


ಕೊಂಡು ಅಲ್ಲಿಗೆ ಬಂದ ಯುಧಿಷ್ಮಿರನಿಂದ ತನ್ನ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು 
ಸಡೆದು, ಬಳಿಕ ತನ್ನ ನಿಜರೂಪವನ್ನು ತೋರಿದ. ಅವರನ್ನು ಅನುಗ್ರಹಿಸಿದ 
[ಭಾರ.-ವನ. ೩೧೪]. 
ಯಕ್ಸೇಶ್ವರ.--ಸಮುದ್ರ ಮಥನಾನಂತರದಲ್ಲಿ ಅಮೃತವಾನದಿಂದ ಗರ್ವಿತ 
ರಾದ ಜೇವತೆಗಳು ತಾವೇ ಬಲಾಧಿಕರೆಂತಲೂ ತಾನೇ ದೈತ್ಯರನ್ನು ಕೊಂದವ 
ಕೆಂತಲೂ ಕೊಚ್ಚೆ ಕೊಳ್ಳುತಿ_ರಲಾಗಿ, ಶಿವ ಅವರಲ್ಲಿಗೆ ಯಕ್ಷರೂಪದಿ೦ದ ಬಂದು 
ಅಲ್ಲಿ ಒಂದು ತೃಣನನ್ನು ಇರಿಸಿ, "' ಇದನ್ನು ಕತ್ತರಿಸಿ '' ಎಂದ. ಸಕಲ ಜೀವತೆ 
ಗಳೂ ವಿಫಲಪ್ರಯತ್ನರಾಗಿ ಚಿಂತಾಭರಿತರಾದರು. ಆಗ ಅಶರೀರವಾಣಿ '" ಈ 
ಯಕ್ಷ ಸಾಮಾನ್ಯನಲ್ಲ. ಈತನೇ ಸರಮೇಶ್ವರ '' ಎನಲು ದೇವತೆಗಳೆಲ್ಲರೂ ಆತ 
ನನ್ನು ಮರೆಹೊಕ್ಕರು [ಶಿವ.-ಶತರುದ್ರ. ೧೬]. 
ಯಜಂರ್ನೇದ.--ನಾಲ್ಕು ವೇದಗಳಲ್ಲಿ ಎರಡನೆಯದು. ಇದು ಚತುರ್ಮುಖನ 
ದಕ್ಷಿಣಾಭಿಮುಖವಾದ ಬಾಯಿಂದ ಹೊರಟುಬಂತು. ಇದರಲ್ಲಿ ಶುಕ್ಲೆಯಜು 
ರ್ವೇದ, ಕೃಷ್ಣಯಜುರ್ವೇದ ಎಂಬುದಾಗಿ ಎರಡು ಬಗೆ. ಧನುರ್ಮೇದ ಇದರ 
ಉವವೇದ. ಈ ವೇದಮಂತ್ರಗಳನ್ನು ಯಜ್ಞ ದಲ್ಲಿ ದೇವತೆಗಳಿಗೆ ಆಹುತಿಗಳನ್ನು 
ಸಮರ್ಪಿಸಲು ವಿನಿಯೋಗಿಸುತ್ತಾರೆ [ಭಾಗ.-೩-೧೨, ವಿಷ್ಣು.-೩-೪].. ವೇದಸಮು 
ದಾಯಕ್ಕೆಲ್ಲಕ್ಕೂ ಯಜುರ್ನೇದನೆಂಬ ವ್ಯವಹಾರವೂ ಇದೆ-- 
ಏಕ ಆಸೀದ್ಯಜುರ್ವೇದಸ್ತಂ ಚತುರ್ಯಾ ವ್ಯಕಲ್ಪಯತ | 
ಚಾತುರ್ಹೋತ್ರಮಭೂತ್ತರ್ಸ್ಮಿ ತೇನ ಯಜ್ಞಮಧಾ ಕರೋತ್‌ ॥ 
[ನಿಷ್ಣು.-೩-೪. ಶ್ಲೋ. ೧೧]. 
ಕೃಷ್ಣದ್ವೆ ಸಾಯನ ಸಮಸ್ಟಿರೂಪದಿಂದಿದ್ದ ವೇದವನ್ನು ನಾಲ್ಕು ಭಾಗಮಾಡಿದ 
ತರುವಾಯ, ಯಜುರ್ವೇದವನ್ನು ವೈಶಂವಾಯನನೆಂಬ ಮುನಿಗೆ ಉಪದೇಶಿಸಿದ, 
ಆತನ ಶಿಷ್ಯನರಂಪರಾ ಕ್ರಮದಿಂದ ಈಗ ಲೋಕದಲ್ಲಿ ಪ್ರಚಾರದಲ್ಲಿದೆ [ನಿಷ್ಣು.-೩,೪]. 
ಯಜ್ಜ.--1) ಯಾಗ. ಯಾಗವನ್ನು ಮಾಡುವುದಕ್ಕೆ ಅರ್ಹರು ಯಾರು? 
[ಭಾರ.-ಶಾಂತಿ. ೧೬೩]... ಯಜ್ಞಪ್ರತಿನಿಧಿ ಕರ್ಮಗಳು [ಭಾರ.-ಅನು. ೧೬೪]. 
ಯಾಗಪ್ರಶಂಸೆ [ಭಾರ.-ಶಾಂತಿ. ೨೭೮]. ಯಜ ಫಲವನ್ನು ಅಸಹೆರಿಸತಕ್ಕು ದೇವತೆ 
ಗಳು ಹದಿನೈದು ಮಂದಿ. 
(1) ಮಹರ್ಷಿ. ನೋಡು--ತುಹಿತ [ಭಾರ.-ವನ. ೨೨೨], 
ಯಜ್ಞ ದತ್ತ ನರಕಾಸುರನ ಮಗನಾದ ಭಗದತ್ತ್ತನ ಮಗ. ವಜ್ರದಶ್ಹ್ವ 
ನೆಂಬುದು ಇವನಿಗೆ ನಾಮಾಂತರ, ನೋಡು-- ಭಗದತ್ತ, ಪ್ರಾಗ್‌ ಜ್ಯೋತಿಷ 


ಸುಜ್ವ ವರಾಹ 4175 ಯಮ 


ನಗರದ ಅರಸು. ಯುಧಿಷ್ಠಿರನ ಅಶ್ವಮೇಧದ ಕುದುರೆಯನ್ನು ಅಡ್ಡಗಿಸಿ, ಅರ್ಜುನ 
ು೦ಂದ ಸೋತ [ಭಾರ.-ಅಶ್ವ. ೭೫-೭೬]. 

ಯಜ್ಞ ವರಾ ಹ.-ವರಾಹೆರೂಸಧಾರಿಯಾದ ಮಹಾವಿಷ್ಣು. ನೋಡು-- 
ತರಾಹಾನತಾರ. 

ಯಜ್ಞ ಸೇನ.--ದ್ರುಪದ ರಾಜನ ನಾಮಾಂತರ. 

ಯೆತಿ.- (1) ನಾಲ್ಕು ಆಶ್ರಮಗಳಲ್ಲಿ ಕಡೆಯದು [ಭಾರ.-ಆದಿ. ೮೫. ಶಾಂತಿ. 
೯೦, ೨೫೧, ೨೮೪]. ಯತಿಮಹಿಮೆ [ಭಾರ.-ಅಶ್ವ. ೧೦೮]. ಯತಿಶುಶ್ರೂಷೆಯ 
ನುಹಿಮೆ [ಭಾರ.-ಅನು. ೧೪೮, ೧೪೯]. ಯತ್ಯಾಶ್ರಮ ಮೋಕ್ಸ ಸಾಧನೆಗೆ ಮುಖ್ಯ 
ನಾದ ಉವಾಯ [ಭಾರ.-ಅಶ್ವ. ೪೭], 

(11 ಒಬ್ಬ ಅರಸು. ಚಂದ್ರ ವಂಶದ ನಹುಷ ರಾಜನ ಮಗ. ಯಯಾ 

ತಿಯ ಸಹೋದರ. ಇವ ಬಾಲ್ಯದಿಂದಲೇ ನಿರಕ್ಷನಾಗಿದ್ದ [ಭಾರ.-ಆದಿ. ೬೯]. 

ಯದು.--ಯಯಾತಿ ರಾಜನ ಮಗ. ಶುಕ್ರಾಚಾರ್ಯನ ಮಗಳಾದ ದೇವ 
ಯಾನಿ ಇವನ ಜನನಿ [ಭಾರ,-ಆದಿ. ೬೩]. ಇವನೂ ಇವನ ಒಡಹುಟ್ಟದವನಾದ 
ತುರ್ರಸುವೂ ಯಯಾತಿಯ ಮುದಿತನವನ್ನು ಸ್ವೀಕರಿಸಲೊಲ್ಲದೆ ರಾಜ್ಯಾಧಿಕಾರವನ್ನು 
ಕಳದುಕೊಂಡರು. ಈ ಕಾರಣದಿಂದಲೇ ಯದು ವಂಶದಲ್ಲಿ ಜನಿಸಿದ ಕೃಷ್ಣ ಕಂಸ 
ನನ್ನು ಕೊಂದ ಬಳಿಕ ತಾನು ಸಿಂಹಾಸನವಕ್ನೇರದೆ ಕಂಸನ ತಂಜಿಯಾದ ಉಗ್ರಸೇನ 
ನಿಗೇ ಪಟ್ಟಿಗಟ್ಟಿದ. ನೋಡು- ದೇವಯಾನಿ, ಪೂರು. ಯದು ವಂಶವರ್ಣನ [ಭಾಗ.- 
೯-೨೩, ಮತ್ಸ್ಸ್ಯ.-೪೩. ವಿಷ್ಣು.-೪-೧೧. ಹೆರಿ.-೧-೩೩. ವಾಯು.-೯೪. ಲಿಂಗ.-೬೮, 
೬೯]. ಯದು ವಂಶ ಹಾಳಾದದ್ದು [ಭಾರ.-ಮೌಸ. ೪. ಭಾಗ.-೧೧-೩೦]. 

ಯೆಮ.- ಸೂರ್ಯನ ಮಗ. ದಕ್ಷಿಣ ದಿಕ್ಕಿನ ಅಧಿಪತಿ. ನಾರದ ಯಮನ 
ಸಭೆಯನ್ನು ಯುಧಿಸ್ಮಿರನಿಗೆ ವರ್ಣಿಸಿದ್ದು. ಸಂಯಮಿನಿ ಇವನ ರಾಜಧಾನಿ [ಭಾರ.- 
ಸಭಾ. ೮]. ಸೂರ್ಯನಿಂದ ಸಂಜ್ಜಾದೇವಿಯಲ್ಲಿ ಜನಿಸಿದವ. ಯಮುನೆ ಈತನ 
ತಂಗಿ. ಶನಿ ಇವನ ಬಲತಾಯ ಮಗ [ಭಾಗ.-೬-೬. ವಿಷ್ಣು.-೩-೨. ಹರಿ.-೧-೯, 
ಮತ್ಸ 3೧೧. ಪದ್ಮೃ-೫-೮. ವಾಯು.-೮೪. ಬ್ರಹ್ಮೈ-೬. ವರಾ.-೨೦. ಶಿವ.-ಉಮಾ. 
೭]. ಅಣಿಮಾಂಡವ್ಯ ಮುನಿಯನ್ನು ಶಿಕ್ಸೈಗೆ ಗುರಿಪಡಿಸಿ, ಭೂಲೋಕದಲ್ಲಿ ಶೂದ್ರನಾಗಿ 
ಜನಿಸುವಂತೆ ಶಾಪಪಡೆದು. ವಿದುರನಾಗಿ ಅವತರಿಸಿದ [ಭಾರ.-ಆದಿ. ೬೪, ೧೧೫, 
೧೧೭]. ಯಮ ಕುಂತಿಯಲ್ಲಿ ಯುಧಿಷ್ಠಿರನನ್ನು ಪಡೆದದ್ದು [ಆದಿ. ೧೨೯]. ಪಾಶು 
ಪತಾಸ್ತ್ರವನ್ನು ಸಂವಾದಿಸಲು ಅರ್ಜುನ ಇಂದ್ರಕೀಲ ವರ್ವತದಲ್ಲಿ ತಪಸ್ಸುಮಾಡು 
ತ್ತಿದ್ನಾಗ ಆತನಲ್ಲಿಗೆ ಬಂದು ವರಪ್ರದಾನಮಾಡಿದ್ದು [ಭಾರ.-ವನ. ೪೧]. ಸತ್ಯ 
ನಂತನ ಜೀವವನ್ನು ಕೊಂಡುಯ್ಗ್ಸುವಾಗ ತನ್ನನ್ನು ಹಿಂಬಾಲಿಸಿದ ಸಾನಿತ್ರಿಯ ತಿಳಿ 


ಯಮಯಾತೆನೆಗಳು £76 ಯಯಾತಿ 


ವಳಿಕೆಗೆ ಮೆಚ್ಚಿ ಆಕೆಗೆ ಅನೇಕ ವರಗಳನ್ನಿತ್ತ್ತು ಕಡೆಗೆ ಸತ್ಯವಂತನನ್ನೇ ಬದುಕಿಸಿ 
ಕೊಟ್ಟಿದ್ದು [ಭಾರ.-ವನ. ೨೯೮]. ಯಮ ಛಾಯಾದೇವಿಯಿಂದ ಶಾವಶೊಂದಿದ್ದು 
[ಮಾರ್ಕಂ.-೭೨]. ಯಕ್ಷ ರೂವದಿಂದ ಯುಧಿಷ್ಠಿರನನ್ನು ವರೀಕ್ಷಸಿ, ಆತನಿಗೆ ವರ 
ಕೊಟ್ಟಿದ್ದು [ಭಾರೆ.-ವನ. ೩೧೪, ೩೧೫]. ಮಾರ್ಕಂಡೇಯನಿಗಾಗಿ ಶಿವನ ಮೂಲಕ 
ಭಂಗನಟ್ಟಿದ್ದು [ಭಾರ.-ವ.-೧೩೦. ಬ್ರ.-೫೪-೫೬]. ಬ್ರಹ್ಮನ ಸೂಚನೆಯಂತೆ ಯಮ 
ಶ್ರೀ ರಾಮನಲ್ಲಿಗೆ ಬಂದು, ರಾಮಾನತಾರದಿಂದ ನಡೆಯಬೇಕಾಗಿದ್ದ ಕಾರ್ಯಗಳೆಲ್ಲವೂ 
ಮುಗಿದುವು. ಇನ್ನು ವೈಕುಂರಕ್ಕೆ ಬಿಜಮಾಡಬೇಕೆಂದು ಸೂಚಿಸಿದ. ಅದೇ ಸಮಯ 
ದಲ್ಲಿ ರಾಮನಲ್ಲಿಗೆ ಬಂದ ದುರ್ವಾಸ ಮುನಿಯ ವಿಷಯವನ್ನು ಲಕ್ಷ್ಮಣ ರಾಮನಿಗೆ 
ಅರಿಕೆಮಾಡಹೋಗಿ, ವ್ರಾಣಾಂತಕವಾದ ಶಿಕ್ಸೆಗೆ ಗುರಿಯಾದ [ರಾ.-ಉ.೧೦೩,೧೦೪]. 

ಯೆಮುಯಾತನೆಗಳು. -[ಭಾರ.-ಅನು. 33೯]. 

ಯಮುಕಲೋಕ ಮಾರ್ಗವರ್ಲ ನ.--[ಭಾರ.-ವನ. ೨೦೩, ಅನು. ೨೨೯. ಅಶ್ವ. 
೧೦೦. ಭಾಗ.-೩-೩೦]. 

ಯಮುನಾ.-ಸುವ್ರಸಿದ್ಧವಾದ ನದಿ. ಸೂರ್ಯನ ಮಗಳು [ಭಾರ.-ಭೀ. ೯]. 
ಕೃಷ್ಣಾರ್ಜುನರು ಯಮುನೆಯಲ್ಲಿ ಜಲಕ್ರೀಡೆಯಾಡಿದ್ದು. ನೋಡು-- ಬಲರಾಮ 
[ಭಾರ.-ಆದಿ. ೨೪೮], 

ಯಂಯತಾತಿ.--ಚಂದ್ರ ವಂಶದ ನಹುಷ ರಾಜನಿಂದ ಪಿತೃಕನ್ಯೆಯಾದ ವಿರಜೆ 
ಯೆಂಬಾಕೆಯಲ್ಲಿ ಜನಿಸಿದವ [ಭಾರ.-ಆ. ೬೩, ಸ. ೮. ವಿರಾ. ೫೩. ಬ್ರಹ್ಮೈ-೧೨. ಹರಿ.- 
೧-೩೦]. ಯಯಾತಿಚರಿತ್ರ [ಭಾರ.-ಆ. ೬೯-೭೮. ದ್ರೋ. ೬೩. ಶಾಂತಿ. ೨೮]. ಈತ 
ಶುಕ್ರಾಚಾರ್ಯನ ಮಗಳಾದ ದೇವಯಾನಿಯನ್ನೂ ವೃಷಸರ್ವ ರಾಜನ ಮಗಳಾದ 
ಶರ್ಮಿಷ್ಮೆಯನ್ನೂ ಮದುನೆಯಾಗಿದ್ದ. ಯದು, ತುರ್ವಸು ಎಂಬವರು ದೇವ 
ಯಾನಿಯ ಮಕ್ಕಳು. ಅನು, ದ್ರುಹ್ಯು, ಪೂರು, ಎ೦ಬವರು ಶರ್ಮಿಷ್ಕೆಯ ಪುತ್ರರು. 
ನೋಡು ದೇನಯಾನಿ, ಅನು, ಯದು, ತುರ್ವಸು, ದ್ರುಹ್ಮು, ಪೂರು [ಭಾರ.-ಆ. 
೬೩, ೭೫]. ಈತನಿಗೆ ಮಾಧವಿಯೆಂಬ ಪುತ್ರಿಯಿದ್ದಳು [ಆದಿ. ೮೭]. ಇವ ವಿಶ್ವಾಚಿ 
ಯೆಂಬ ಅಪ್ಸರಸಿಯೊಡನೆ ಕ್ರೀಡಿಸಿದ್ದು [ಆದಿ. ೬೯]. ಯಯಾತಿ ಬೇಟೆಯಾಡಿದ್ದು. 
ಆ ಸಮಯದಲ್ಲಿ ಡೇವಯಾನಿಯನ್ನು ಸಂದರ್ಶಿಸಿದ್ದು ಮುಂತಾಗಿ [ಭಾರ.-ಆದಿ. ೭೨- 
೭೫]. ಯಯಾತಿ ಮುದುಕನಾಗುವಂತೆ ಶುಕ್ರಾಚಾರ್ಯ ಶಾಪಕೊಟ್ಟದ್ದು [ಭಾರ.- 
ಆದಿ. ೭೭]. ತನ್ನ ಮುದಿತನವನ್ನು ಕೈಕೊಂಡು, ತಮ್ಮ ಯೌವನವನ್ನು ಕೊಡಲು 
ಸಮ್ಮತಿಸದ ಯದು, ಅನು, ತುರ್ವಸು, ದ್ರುಹ್ಯುಗಳಿಗೆ ಶಾಸಕೊಟ್ಟಿದ್ದು. ಅಂತೆಯೇ 
ತನ್ನ ಯೌವನವನ್ನು ಕೊಟ್ಟಿ ಪೂರುವಿಗೆ ರಾಜ್ಯವನ್ನೂ ವರಗಳನ್ನೂ ಕೊಟ್ಟದ್ದು 
[ಭಾರ.-ಆ. ೭೮]. ಯಯಾತಿಗೆ ವೈರಾಗ್ಯ ಹುಟ್ಟಿದ್ದು. ಪೂರುವಿಗೆ ಅವನ ಯೌವನ 


ಯವಕ್ರೀತೆ £11 ಯಾಜ 


ವನ್ನು ಹಿಂದಕ್ಕೆ ಕೊಟ್ಟು, ತನ್ನ ಮುದಿತನನನ್ನೇ ತಾನು ಸ್ವೀಕರಿಸಿ ತಪಸ್ಸಿಗಾಗಿ 
ಕಾಡಿಗೆ ಹೋದದ್ದು/ಭಾರ.-ಆ. ೭೯]. ಯಯಾತಿ ಸ್ವರ್ಗವನ್ನು ನೇರಿ ಅಲ್ಲಿ ಸುಖಗಳನ್ನು 
ಅನುಭವಿಸಿ, ಕ್ಷೀಣವುಣ್ಯನಾಗಿ ಸ್ವರ್ಗದಿಂದ ಭೂಮಿಗೆ ಬಿದ್ದದ್ದು. ಅಷ್ಟಕನೊಂದಿಗೆ 
ಸಂವಾದ [ಭಾರ.-ಆ. ೮೦-೮೪, ಉದ್ಯೋ. ಇ. ಇ! ವಿಶ್ವಾಮಿತ್ರನ ಅಪ್ಪಣೆಯ 
ಮೇರೆಗೆ ಅಶ್ವಮೇಧಯೋಗ್ಯವಾದ, ಒಂದು ಕನಿ ಮಾತ್ರ ಕಪ್ಪಗಿರುವ ಕುದುರೆ 
ಗಳನ್ನು ಯಾಚಿಸುವ ಸಲುವಾಗಿ ಗಾಲವಮುನಿ ಈತನಲ್ಲಿಗೆ ಬಂದದ್ದು. 
ಕುದುರೆಗಳಿಗೆ ಪ್ರತಿಯಾಗಿ ಯಯಾತಿ ತನ್ನ ಮಗಳಾದ ಮಾಧನಿಯನ್ನು ಗಾಲವ 
ನಿಗೆ ಕೊಟ್ಟದ್ದು. ನೋಡು ಗಾಲವ, ಮಾಧವಿ [ಉದ್ಯೋ. ೧೧೫]. ಯಯಾತಿಯ 
ಗೋದಾನಪ್ರಕಾರ [ವನ. ೧೯೮]. ಯಯಾತಿ ಸರಸ್ವತೀ ತೀರದಲ್ಲಿ ಯಜ್ಞಮಾಡಿದ್ದು 
[ಭಾರ.-ಶಲ್ಯ. ೪೨], ಯಯಾತಿ ಮಾಧನಿಯ ಸ್ವಯಂವರವನ್ನು ಏರ್ಪಡಿಸಿದ್ದು 
[ಉ. ೧೬೦]. ನೋಡು- ಮಾಧವಿ, ಗಾಲವ, ನಿಶ್ವಾಮಿತ್ರ. ಪುಷ್ಟರವನ್ನು (ತಾವರೆ 
ಯನ್ನು) ತಾನು ಕದಿಯಲ್ಲಿವೆಂದು ಯಯಾತಿ ಶಸಧಮಾಡಿದ್ದು [ಭಾರ.-ಅನು. 
೧೪೩]. ಯಯಾತಿಯ ಕಥೆ [ಭಾಗ.-೯-೧೮. ಹರಿ.-೧-೩೦. ವಾಯು.-೯೩. ಮತ್ಸ್ಯ. 
೨೪-೪೨. ರಾಮಾ.-ಉತ್ತ್ತರೆ. ೫೮-೫೯, ವಿಷ್ಣು.-೪-೧೦. ಬ್ರಹ್ಮ-೧೨]. 
ಯನಕ್ರೀತ.--ಭರದ್ವಾಜನೆಂಬ ಒಬ್ಬ ಖುಷಿಯ ಮಗ. ಈತ ಅಧ್ಯಯನ 
ಮಾಡದೆಯೇ ತನಗೆ ಸಕಲ ವಿದ್ಯೆಗಳೂ ಹೊಳೆಯುವುದಕ್ಕಾಗಿ ಇಂದ್ರನನ್ನು ಕುರಿತು 
ತನಸ್ಸುಮಾಡಿದ್ದು ಮುಂತಾಗಿ [ಭಾರ.-ವನ. ೧೩೭]. ಇವ ರೈಭ್ಯ ಮುನಿಯ 
ಪುತ್ರನಾದ ಪರಾವಸುವಿನ ಹೆಂಡತಿಯನ್ನು ಬಲಾತ್ಕಾರದಿಂದ ಸೇರಿ, ರೈಭ್ಯ್ಯಮುನಿ 
ನಿರ್ಮಿಸಿದ ಕ್ಷುದ್ರ ದೇವತೆಯಿಂದ ಮಡಿದದ್ದು. ಅರ್ವಾವನು (ವರಾವಸುವಿನ ತಮ್ಮ) 
ತವೋಮಹಿಮೆಯಿಂದ ದೇವತೆಗಳನ್ನು ಮೆಚ್ಚಿಸಿ, ಯವಕ್ರೀತ, ರೈಭ್ಯ, ಭರದ್ವಾಜ 
ರನ್ನು ಬದುಕಿಸಿದ್ದು [ಭಾರ.-ವನ. ೧೩೮-೧೪೩]. 
ಯವನ.--(1) ಭಾರತ ವರ್ಷದ ಒಂದು ದೇಶ (ಭೀಷ್ಮ ೯]. 
(11) ನೋಡು--ಕಾಲಯವನ, ಕೃಷ್ಣ, ಮುಚುಕುಂದ. 
ಯೆಶೋದಾ.-_(1 ಗೋಕುಲದ ಅರಸನಾದ ನಂದನ ಹೆಂಡತಿ. ಕೃಷ್ಣನ 
ಸಾಕುತಾಯಿ [ಭಾಗ.-೧-೩]. 
(11) ಸೂರ್ಯ ವಂಶದ ಅಂಶುಮಂತನ ಹೆಂಡತಿ. ದಿಲೀಪನ ಜನನಿ. 
(111) ಚಂದ್ರ ವಂಶದ ಹಸ್ತಿ ರಾಜನ ಹೆಂಡತಿ. ಈಕೆಯ ಮಗ ನಿಕುಂಜನ. 
ನಿಕುಂಜನನಿಗೆ ವಿಕುಂಠನೆಂಬುದು ನಾಮಾಂತರ [ಭಾರ.-ಆದಿ. ೬೩]. 
ಯಾಜ.--ಕಾಶ್ಯಸನ ಸಂತತಿಯಲ್ಲಿ ಜನಿಸಿದ ಒಬ್ಬ ಮಹರ್ಷಿ. ಯಮುನಾ 
ತೀರದಲ್ಲಿ ತಪಸ್ಸುಮಾಡುತ್ತಿದ್ದ. ಇವನೂ ಇವನ ತಮ್ಮನಾದ ಉಪಯಾಜನೂ 


ಯಾಜ್ಞವಲ್ಕ್ಯ 418 ಯುಧಾಜಿತ್‌ 


ದ್ರುವದ ರಾಜನಿಗೆ ಸಂತಾನಾರ್ಥವಾಗಿ ಯಜ್ಞ ಮಾಡಿದರು. ನೋಡು--ಉಪಸಯಾಜ, 
ದ್ರುವದ [ಭಾರ.-ಆ. ೧೮೧, ೧೮೨]. 

ಯಾಜ್ಞವಲ್ಯ್ಯ್ಯ.--ಒಬ್ಬ ಬ್ರಹ್ಮರ್ಷಿ, ಮೊದಲನೆಯ ಮಹಾಯುಗದ ವೈಶಂ 
ಪಾಯನ ಮಹರ್ಷಿಯ ಸೋದರಳಿಯ ಮತ್ತು, ಶಿಷ್ಯ [ಭಾರ.-ಸ. ೪,೭], ಈತ 
ಚತುರ್ಮುಖನ ದೇಹದಿಂದ ಜನಿಸಿದವ [ನಾಯು.-೬೦]. ಬ್ರಹ್ಮರಾತನೆಂಬ ಮುನಿಯ 
ಮುಗ. ವೈಶಂಪಾಯನ ಮಹರ್ಷಿಯ ಶಿಷ್ಯ [ನಿಷ್ಣು.-೩೫]. ಯಾಜ್ಞನವಲ್ಯ್ಯ 
ವೈ ಶಂಪಾಯನನ ಶಿಷ್ಯರನ್ನು ಧಿಕ್ಸರಿಸಿ, ಗುರುಶಾವಗ್ರಸ್ತ,ನಾಗಿ, ವೈಶಂಪಾಯನ 
ನಿಂದ ಕಲಿತ ನೇದಗಳನ್ನು ವಮನಮಾಡಿದ್ದು, ಮಿಕ್ಕು ಮುನಿಗಳು ಅದನ್ನು ತಿತಿ_,ರಿ 
ಪಕ್ಸಿರೂಪದಿಂದ ಪರಿಗ್ರಹಿಸಿದ್ದು. ಬಳಿಕ ಯಾಜ್ಞನಲ್ವ್ಯ ಸೂರ್ಯನಿಂದ ಶುಕ್ಲ 
ಯಜುರ್ರೇದವನ್ನು ಪರಿಗ್ರಹಿಸಿದ್ದು ಮುಂತಾಗಿ [ಭಾಗ.-೧೨-೬. ವಿಷ್ಣು.-೩-೫]. 
ನೋಡು--ತಿತ್ತಿರಿ, ಕೃಷ್ಣಯಜುರ್ತೇದ. ಜನಕ ರಾಜನ ಯಜ್ಞಸಭೆಯಲ್ಲಿ ವಾದ 
ಮಾಡುವಾಗ ವ್ರಾಣಪಣದಿಂದ ಶಾಕಲ್ಯ ಮುನಿಯನ್ನು ಕೊಂದ [ವಾಯು.- 
೬೦]... ಜನಕನೊಂದಿಗೆ ಬ್ರಹ್ಮನಿದ್ಯಾ ವಿಷಯವಾಗಿ ವಾದಮಾಡಿ ವಿಶೇಷವಾಗಿ 
ಮನ್ನಣೆಹೊಂದಿದ [ಭಾರ.-ಶಾಂತಿ. ೩೧೬-೩೬೩].  ನಿಶ್ವಾವಸುವೆಂಬ ಗಂಧರ್ವ 
ನೊಂದಿಗೆ ಸಂವಾದ [ಶಾಂತಿ. ೩೨೩), 

ಯಾಜ್ಞ ಸೇವಿ. ದ್ರುಪದ ಪುತ್ರನಾದ ಧೃಷ್ಟದ್ಯುಮ್ನ. 

ಯಾಜ್ಞಸೇನೀ- ದ್ರೌಪದಿ. ನೋಡು ಯಜ್ಞೇನ. 

ಯುಗನ್ಮೆರ.- ಯದು ವಂಶದ ಸಾತ್ಯಕಿಯ ಮಗೆ. ಭಾರತಯುದ್ಧದಲ್ಲಿ ಹನ್ನೊಂ 
ದನೆಯ ದಿನ ದ್ರೋಣನಿ೦ಂದ ಮಡಿದ [ಭಾರ.-ಡ್ರೋ. ೧೬]. 

ಯುಗ.-ಕೃತ, ತ್ರೇತಾ, ದ್ವಾಸರ, ಕಲಿ ಎಂಬುದಾಗಿ ನಾಲ್ಕು-- 


ಕಲಿಪ್ರಮಾಣ .. ೪,೩೨,೦೦೦ ಸೌರ ವರ್ಷಗಳು 
ದ್ವಾಪರ ಹ ೮,೬೪,೦೦೦ ತ 
ತ್ರೇತಾ ಈ ೧೨,೯೬,೦೦೦ ಸ್ಯ 
ಕೃತ ಜ್ತ ೧೭, ೨೮,೦೦೦ ಫು 


ಒಟ್ಟು ೪೩,೨೦,೦೦೦ ಇಲ್ಲಿಗೆ ಒಂದು ಚತು 

ರ್ಯುಗವಾಗುತ್ತದೆ [ನಿಷ್ಣು.-೧೩]. ಯುಗಧರ್ಮ ನಿರೂಸಣ [ಭಾರ.-ವನ. ೧೫೧. 

ಭೀಷ್ಮ ೧೦. ಶಾಂತಿ. ೬೯. ಮತ್ಸ ೧೪೨-೧೪೪. ಭಾಗವತ-೧೨-೩. ಹೆರಿ.-೧-೮. 
ಗರುಡ,-೨೨೩, 

ಯುಧಾಜಿತ್‌.- ಕೇಕಯ ದೇಶದ ಅಶ್ವಸತಿ ರಾಜನ ಮಗ. ದಶರಧಪಕತ್ನಿ 

ಯಾದ ಕೈಕಯಿಯ ಸಹೋದರ. ರಾಮ ಲಕ ಒಣಾದಿಗಳ ನಿವಾಹಮಹೋತ್ಸವಾ 


ಯುಧಾಮನ್ಯು 479 ಯುಧಿಷ್ಠಿರ 


ನಂತರ ಭರತ ಶತ್ರುಘ್ನರನ್ನು ಕೇಕಯ ರಾಜಧಾನಿಗೆ ಕರೆದುಯ್ದ [ರಾಮಾ.- 
ಬಾಲ. ೭೭]. 

ಯುಂಧಾಮನ್ಯು.--ಪಾಂಚಾಲ ದೇಶದ ಅರಸು. ರಥೋದಾರ. ಪಾಂಡವ 
ಪ ಕ್ಷಪಾತಿ [ಭಾರ.-ಉ. ೧೯೬]. ಯುಧಾಮನ್ಯುವಿನ ಯುದ್ಧವರ್ಣನೆ [ಭಾರ.- 
ದ್ರೋ. ೧೩೦]. ಯುದ್ಧ ಮುಗಿದ ದಿನ ರಾತ್ರಿಯಲ್ಲಿ ಅಶ್ವತ್ಥಾಮನಿಂದ ಕೊಲೆ 
ಮಾಡಲ್ಪಟ್ಟ [ಭಾರ.-ಸೌಫ್ತ್ವಿ, ೮]. 

ಯುಧಿಸ್ಠಿ ರ.- ಪಾಂಡು ರಾಜನ ಹಿರಿಯ ಹೆಂಡತಿಯಾದ ಕುಂತಿಯಲ್ಲಿ ಯಮನ 
ಮೂಲಕ ಜನಿಸಿದವ. ಅಜಾತಶತ್ರು, ಧರ್ಮರಾಜ, ಧರ್ಮಪುತ್ರ ಎಬ ಹೆಸರುಗಳು 
ಈತನಿಗೆ ರೂಢಿಯಲ್ಲಿವೆ [ಭಾರ.-ಆದಿ. ೬೩]. ಇವನ ಉತ್ಪತ್ತಿಯ ಕಾಲದಲ್ಲಿನ ಗ್ರಹ 
ಸ್ಥಿತಿ [ಆದಿ. ೧೨೯]. ಪಾಂಡು ರಾಜ ಯುಧಿಸ್ಮಿರನಿಗೆ ಉಸನಯನಮಾಡಿದ್ದು [ಆ. 
೧೩೩], ಯುಧಿಷ್ಠಿರ ತಮ್ಮಂದಿರೊಡಗೂಡಿ ವಾಂಡುವಿಗೆ ಉತ್ತರಕ್ರಿಯೆಗಳನ್ನು 
ಮಾಡಿದ್ದು (ಆದಿ. ೧೩೬]. ಕೃಪಾಚಾರ್ಯನಲ್ಲಿ ಅಸ್ರೃವಿದ್ಯಾಭ್ಯಾಸ ವ್ರಾರಂಭ (ಆದಿ. 
೧೩೯]. ದ್ರೋಣನಲ್ಲಿ ಅಸ್ರ್ರವಿದ್ಯೆಯನ್ನು ಕಲಿತದ್ದು [ಆದಿ. ೧೪೨]. ಯುಧಿಸ್ಮಿರಾದಿಗಳ 
ಅಸ್ತ್ರವಿದ್ಯಾಸರೀಕ್ಸೈ [ಆದಿ. ೧೪೪]. ಯುಧಿಷ್ಠಿರನ ಯಾೌವರಾಜ್ಯಾಭಿಷೇಕ (ಆದಿ. 
೧೫೧]. ಜನನೀಸೋದರರ ಸಂಗಡ ವಾರಣಾವತಕ್ಕೆ ಹೋಗಿ ಅರಗಿನಮನೆಯಲ್ಲಿ 
ನಿಂತದ್ದು. ವಿದುರ ಮ್ಲೇಚ್ಛ ಭಾಷೆಯಿಂದ ಅರಗಿನಮನೆಯ ಗುಟ್ಟನ್ನು ತಿಳಿಸಿದ್ದು 
[ಆದಿ. ೧೫೭, ೧೫೮], ವ್ಯಾಸ ಮುನಿಯನ್ನು ಸಂದರ್ಶಿಸಿ, ಏಕಚಕ್ರ ನಗರಷನ್ನು 
ಸೇರಿದ್ದು [ಆದಿ. ೧೭೦]. ಕುಂತಿ ಬಕನಲ್ಲಿಗೆ ಭೀಮನನ್ನು ಕಳುಹಿಸುವಾಗ ಯುಧಿ 
ಹ್ಕಿರ ಪರಿತಾಸಪಟ್ಟಿದ್ದ್ದು [ಆದಿ. ೧೭೬]... ದ್ರೌಪದೀ ಸ್ವಯಂವರವಾರ್ತೆಯೆನ್ನು 
ಕೇಳಿ, ದ್ರುಪದ ನಗರಿಗೆ ಹೊರಟದ್ದು. ವ್ಯಾಸಸಂದರ್ಶನ [ಅದಿ. ೧೭೯, ೧೮೩, 
೧೮೪],  ದ್ರುಸದ ನಗರವನ್ನು ಪ್ರವೇಶಿಸಿ, ಕುಂಬಾರನ ಮನೆಯಲ್ಲಿ ಇಳಿದು 
ಕೊಂಡದ್ದು. ಬ್ರಾಹ್ಮಣವೇಷದಿಂದ ಸ್ವಯಂವರಮಂಟಪನವನ್ನು ಹೊಕ್ಕದ್ದು 
[ಆದಿ. ೨೦೦]. ದ್ರೌಪದೀ ಸ್ವಯಂವರಾನಂತರ ನಡೆದ ಯುದ್ಧದಲ್ಲಿ ಯುಧಿಸ್ಮಿರ 
ದುರ್ಯೋಧನನನ್ನು ಸೋಲಿಸಿದ್ದು [ಆದಿ. ೨೦೫]... ಐವರೂ ದ್ರೌಪದಿಯನ್ನು 
ಮದುವೆಯಾಗಬೇಕೆಂದು ಯುಧಿಷ್ಠಿರ ನಿಶ್ಚಯಿಸಿದ್ದು. ಕೃಷ್ಣಸಂದರ್ಶನ [ಆದಿ. 
30೬]. ದ್ರೌಪದಿಯೊಂದಿಗೆ ಹಸ್ತಿನಾವತಿಯನ್ನು ಹೊಕ್ಕು, ಅರ್ಧರಾಜ್ಯವನ್ನು 
ಪಡೆದು ಪಟ್ಯ್ರಾಭಿಷಿಕ,ನಾದದ್ದು [ಆದಿ. ೨೨೭]. ನಾರದನ ಮೂಲಕ ಸುಂಜೋಪ 
ಸುಂದರ ಚರಿತ್ರೆಯನ್ನು ಕೇಳಿ ಒಬ್ಬೊಬ್ಬರೂ ದೌೌಸದಿಯನ್ನು ಸರದಿಯ ಮೇರೆಗೆ 
ಅನುಭವಿಸಬೇಕೆಂದು ಪ್ರತಿಜ್ಞೆಮಾಡಿದ್ದು [ಆದಿ. ೨೩೨]. ದೌಷದಿಯಲ್ಲಿ ಪ್ರತಿವಿಂಧ್ಯ 
ನೆಂಬ ತನಯನನ್ನು ಪಡೆದ [ಆದಿ. ೨೪೭]. ಯುಧಿಷ್ಠಿರನ ರಾಜ್ಯಪಾಲನವರ್ಜ ನೆ [ಆದಿ, 


ಯುಧಿಷ್ಟಿರ 480 ಯುಧಿಷ್ಠಿರೆ 


೨೪೮]. ಇಂದ್ರಪ್ರನ್ನ ದಲ್ಲಿ ಮಯನಿರ್ಮಿತವಾದ ನೂತನ ಸಭೆಯನ್ನು ಪ್ರವೇಶಿಸಿದ್ದು, 
ನಾರದಾಗಮುನ [ಸಭಾ ಛ, ೫].  ರಾಜನೂಯಯಾಗ ಮಾಡುವಂತೆ ನಾರದನ 
ಸೂಚನೆ ದೂತನ ಮೂಲಕ ಕೃಷ್ಣ ನನ್ನು ಬರಮಾಡಿಕೊಂಡದ್ದು [ಸಭಾ. ೧೨, ೧೩]. 
ರಾಜಸೂಯ ವಿಷಯವಾಗಿ ಭೀಮುನೊಂದಿಗೆ ಸಂವಾದ [ಸಭಾ. ೧೫]. ರಾಜಸೂಯ 
ವಿಷಯವಾಗಿ ಅರ್ಜುನನೊಂದಿಗೆ ಸಂವಾದ [ಸಭಾ. ೧೬]. ರಾಜಸೂಯ ದೀಕ್ಷೆಯನ್ನು 
ಕೈಕೊಂಡದ್ದು. ರಾಜಸೂಯಯಾಗವರ್ಯನೆ [ಸಭಾ. ೩೬-೩೮. ಭಾಗೆ.-೧೦-೭೪. 
ಭೀಷ್ಮನ ಮೂಲಕ ಕೃಷ್ಣನ ಮಾಹಾತ್ಮ್ಯವನ್ನು ತಿಳಿದದ್ದು [ಸಭಾ. ೪೩-೬೧]. 
ಯುಧಿಸ್ಮಿರ ವ್ಯಾಸಾದಿಗಳನ್ನು ವೊಜಿಸಿದ್ದು [ಸಭಾ. ೭೨]. ದ್ಯೂತ ವಿಷಯವಾಗಿ 
ಯುಧಿಸ್ಮಿರ ಶಕುನಿಯೊಂದಿಗೆ ಮಾತನಾಡಿದ್ದು, ದ್ಯೂತ ನಿರ್ಣಯ [ಸಭಾ. ೮೪]. 
ಯುಧಿಷ್ಠಿರ ಜೂಜಿನಲ್ಲಿ ಸೋತದ್ದು [ಸಭಾ. ೮೫, ೮೮], ಧೃತರಾಷ್ಟ್ರನ ಮೂಲಕ 
ದ್ರೌಪದಿಗೆ ವರರೂನನಾಗಿ, ರಾಜ್ಯವನ್ನು ಸಡೆದು ಇ೦ದ್ರವ್ರಸ್ಥಕ್ಕೆ ಹೊರಟಿದ್ದು 
(ಸಭಾ. ೯೩-೯೫]. ಮರಳಿ ಜೂಜಿಗೆ ವ್ರಾರಂಭ, ಯುಧಿಹ್ಮಿರನ ಸೋಲು, ಅರಣ್ಯಕ್ಕೆ 
ಹೊರಡಲು ಭೀಷ್ಮಾದಿಗಳ ಅನುಮತಿಯನ್ನು ಕೇಳಿದ್ದು [ಸಭಾ. ೯೮-೧೦೦]. ಅರಣ್ಯ 
ವಾಸಕ್ಟೆ ಹೊರಟಿ ಯುಧಿಸ್ಮಿರ ತನ್ನನ್ನು ಹಿಂಬಾಲಿಸಿ ಬಂದ ಪಟ್ಟಣಿಗರನ್ನು 
ಹಿಂದಳ್ಳೆ ಕಳುಹಿ, ಗಂಗಾ ತೀರದಲ್ಲಿ ಬಿಡಾರಮಾಡಿದ್ದು. ಸೂರ್ಯನನ್ನು ಹೊಗಳಿ 
ಅಕ್ಸಯಸಾತ್ರೆಯನ್ನು ಸಂವಾದಿಸಿದ್ದು (ವನ. ೧-೩]. ಕೃಷ್ಣ ಯುಧಿಸ್ಕಿರ ಸಂವಾದ 
[ವನ. ೧೨-೨೨]. ದಾಲ್ಬ್ಯು ಮುನಿಯ ಮೂಲಕ ಯುಧಿಷ್ಠಿರ ಬ್ರಾಹ್ಮಣರಿಂದಲೇ 
ಕ್ಸೃತ್ರಿಯರು ಅಭಿವೃದ್ಧಿಯನ್ನೈೈದಿದರೆಂಬುದನ್ನು ಕೇಳಿ ತಿಳಿದದ್ದು. ಮಹರ್ಷಿಗಳ 
ಸಮಾಗಮ [ನನ. ೨೬]. "" ಈಗಲೇ ದುರ್ಯೋಧನನನ್ನು. ಭೊಂದು ರಾಜ್ಯವನ್ನು 
ಸ್ಹೀಕರಿಸತಕ್ಕದ್ದು '' ಎಂದು ಹೇಳಿದ ದ್ರೌಪದಿಯೊಂದಿಗೆ ಯುಧಿಷ್ಠಿರನ ನಿವಾದ 
[ಭಾರ.-ವನ. ೨೭-೩೨]. ವ್ಯಾಸ ಮಹರ್ಷಿಯ ಮೂಲಕ ವ್ರತಿಸ್ಮ  ತಿಯೆಂಬ ವಿದ್ಯೆ 
ಯನ್ನು ಉಪಡೇಶಹೊಂದಿದ್ದು [ವನ. ೩೬]. ಬೃಹದಶ್ವ ಮಹರ್ಷಿಯ ಮೂಲಕ 
ಅನೇಕ ಪುರತಾನೆ ಕಥೆಗಳನ್ನೂ ಅಕ್ಸೃವಿದ್ಯಾರಹಸ್ಯವನ್ನೂ ತಿಳಿದ [ಭಾರ.-ವನ. 
೪೯-೭೭]. ತನ್ನಲ್ಲಿ ಬಂದು ಉಳಿಕೊಂಡ, ನಾರದನ ಮೂಲಕ ಭೂಪುದಕ್ಷಿಣೆ, 
ತೀರ್ಮಮಾಹಾತ್ಮ್ಯಗಳನ್ನು ತಿಳಿದೆದ್ದು [ಭಾರ.-ವನ. ೭೯-೮೩]. ಅದೀ ಸಮಯದಲ್ಲಿ 
ಅರ್ಜುನ ಸ್ವರ್ನಲೋಕಕ್ಕೆ ಹೋಗಿದ್ದನಾಗಿ, ಯುಧಿಷ್ಮಿರ ಕಾಮ್ಯಕವನದಲ್ಲಿ ವಾಸ 
ಮಾಡಲ್ಕೊೊದೆ ಬೇಕೆ ಸ್ಥಳದಲ್ಲಿ ವಾಸಮಾಡಬೇಕೆಂದು ಹೇಳಿದ್ದು. ಧೌಮ್ಯು ನಾನಾ 
ತೀರೃಮಹಿಮೆಗಳನ್ನು ಬಣ್ಣಿಸಿದ್ದು [ನನ. ೮೪-೮೮]. ಲೋಮಶ ಮುನಿಯ ಸಂಗಡ 
ತೀರ್ದಯಾತ್ರೆ [ವನ. ೮೯-೧೪೪]. ಇಂದ್ರ ಯುದಿಸ್ಮಿರನಲ್ಲಿಗೆ ಬಂದು, ಜಯವನ್ನು 
ಹಾರೈಸಿ ತೆರಳಿದ್ದು [ಭಾರ.-ವನ. ೧೬೭]. ಅಜಗರರೂಫಧಿಂದಿದ್ದ ನಹುಷನ ಪ್ರಶ್ನೆ 


ಯುಧಿಷ್ಠಿರ 481 ಯುಧಿಸ್ಮಿರ 


ಗಳಿಗೆ ಉತ್ತರಕೊಟ್ಟಿದ್ದು [ವನ. ೧೮೨]. ಮಾರ್ಕಂಡೇಯ ಮಹರ್ಷಿಯೊಂದಿಗೆ 
ವಾಸಮಾಡುತ್ತ, ಆತನಿಂದ ಅನೇಕ ಧರ್ಮಗಳನ್ನು ಕೇಳಿ ತಿಳಿದದ್ದು [ವನ. ೧೮೫-೩೧೫. 
ಸದ್ಮ-೧-೪೦-೪೯]. ಯಕ್ಷರೂಸದಿ೦ದ ಬಂದ ಯಮನ ಪ್ರಶ್ನೆಗಳಿಗೆ ಉತ್ತರಕೊಟ್ಟು 
ವರಗಳನ್ನು ಪಡೆದದ್ದು [ನನ. ೩೧೪]. ವಿರಾಟ ನಗರಕ್ಕೆ ಹೊರಡುನುದಳ್ಳೆ ಮುಂಚಿತ 
ವಾಗಿ ಧೌಮ್ಯ ಮಹರ್ಷಿಯೊಂದಿಗೆ ರಹಸ್ಯವಾಗಿ ಯೋಚಿಸಿದ್ದು ಶಿ ತಮ್ಮಂದಿರೊಂದಿಗೆ 
ಯೋಚಿಸಿ, ತಾನು ಯತಿವೇಸದಿಂದ ವಿರಾಟಿನಲ್ಲಿ ವಾಸಮಾಡುವುದಾಗಿ ಹೇಳಿದ್ದು 
[ನಿರಾ. ೧, 3]. ಅಜ್ಞಾತವಾಸ ಸಮಯದಲ್ಲಿ ಕಂಕನೆಂದು ಹೆಸರಿಟ್ಟುಕೊಂಡಿದ್ದ. 
ವಾಂಡವರು ಇವನನ್ನು "" ಜಯ ''ನೆಂಬ ಗೂಢನಾಮದಿಂದ ಕರೆಯುತ್ತಿದ್ದರು 
[ವಿರಾ. 3, ೩]. ಯುಧಿಷ್ಠಿರ ದುರ್ಗಾದೇವಿಯನ್ನು ಸ್ತುತಿಸಿ, ವರಗಳನ್ನು ಪಡೆದದ್ದು 
[ವಿರಾ. ೮]. ಕೀಚಕನ ದುರುಳತನವನ್ನು ಸೈರಂಧ್ರಿ (ದೌೌಸದಿ) ರಾಜಸಭೆಯಲ್ಲಿ 
ದೂರಿದಾಗ, ಭೀಮ ಕೀಚಕನನ್ನು ಕೊಲ್ಲುವುದಕ್ಕೆ ಯತ್ನಿಸಿದ. ಯುಧಿಷ್ಠಿರ ಭೀಮ 
ನನ್ನು ಸನ್ನೆಯಿಂದ ಅಡ್ಡಗಿಸಿದ [ನಿರಾ. ೧೯]. ರಾಜಸಭೆಗೆ ಬಂದು ದೂರಿದ 
ದೌೌನದಿಯನ್ನು ಯುಧಿಷ್ಠಿರ ಸಂತನಿಸಿದ್ದು [ನಿರಾ. ೨೦]. ಸುಶರ್ಮ ದಕ್ಷಿಣಗೋಗೃಹೆ 
ಣಕ್ಸೆ ಬಂದಾಗ ಯುದ್ಧಕ್ಕೆ ಅನುವಾದ ವಿರಾಟನನ್ನು ಕುರಿತು ಯುಧಿಷ್ಠಿರ ತನಗೂ 
ಯುದ್ಧದಲ್ಲಿ ವರಿಚಯವಿರುವುಜೆಂದು ಹೇಳಿ ವಲಲಾದಿಗಳನ್ನೂ (ಭೀಮಾದಿಗಳನ್ನೂ) 
ಸಂಗಡ ಕರೆದುಕೊಂಡು ಯುದ್ಧಕ್ಕೆ ಹೊರಟಿದ್ದು [ನಿರಾ. ೩೩]. ಸುಶರ್ಮ ವಿರಾಟ 
ನನ್ನು ಸೆರೆಹಿಡಿದಾಗ ಯೆುಧಿಸ್ಮಿರ ಭೀಮನ ಮೂಲಕ ವಿರಾಟಿನನ್ನು ಬಿಡಿಸಿದ್ದು 
[ವಿರಾ. ೩೫]. ಪಟ್ಟಣದಲ್ಲಿ ಜಯವನ್ನು ಸಾರಿಸುವಂತೆ ಯುಧಿಷ್ಠಿರ ವಿರಾಟಿನಿಗೆ 
ಸೂಚಿಸಿದ್ದು [ನಿರಾ. ೩೬]. ವಿರಾಟಿನೊಂದಿಗೆ ಯುಧಿಷ್ಠಿರ ಪಗಡೆಯಾಡಿದ್ದು A 
ಉತ್ತರನೇ ಕೌರವರನ್ನು ಗೆದ್ದನನೆಂಬ ಸುದ್ದಿಯನ್ನು ಕೇಳಿ ಬೃಹನ್ನಲೆಯೇ ಕೌರವ 
ರನ್ನು ಗೆದ್ದದ್ದು ಎಂಬುದಾಗಿ ಯುಧಿಸ್ಮಿರ ಒತಿ_ಹೇಳಿದ್ದು. ಕ್ರುದ್ಧನಾದ ವಿರಾಟ 
ದಾಳದಿ೦ದ ಯುಧಿಸ್ಮಿರನ ಹಣೆಯಮೇಲೆ ಹೊಡೆದದ್ದು. ಯುಧಿಸ್ಮಿರನ ಹಣೆಯಿಂದ 
ಸೋರುತ್ತಿದ್ದ ರಕ್ತವನ್ನು ಸ್ಟೆರಂದ್ರಿ ಸೀರೆಯ ಸೆರಗಿನಿಂದ ಒರಸಿ, ರಕ್ತ ನೆಲದ 
ಮೇಲೆ ತೊಟ್ಟಿಕ್ಟದಹಾಗೆ ಹಿಡಿದದ್ದು [ನಿರಾ. ೭೦]. ಅದೇ ರಾತ್ರಿ ಯುಧಿಸ್ಮಿರ 
ಭೀಮಾದಿಗಳನ್ನು ಏಕಾಂತದಲ್ಲಿ ಸಂಧಿಸಿದ್ದು. ವಿರಾಟ ಯುಧಿಷ್ಠಿರನನ್ನು ಹೊಡೆದ 
ಸುದ್ದಿಯನ್ನು ಕೇಳಿ ಭೀಮಾದಿಗಳು ವಿರಾಟನನ್ನು ಕೊಲ್ಲಬೇಕೆಂದದ್ದು, ಯುಧಿಷ್ಠಿರ 
ಅವರನ್ನು ಅಡ್ಡಗಿಸಿದ್ದು ವಿರಾ. ೭೩]. ಮರುದಿನ ಬೆಳಗಾಗುತಲೆ ಯುಧಿಷ್ಠಿರ ಪತ್ನೀ 
ಸೋದರರೊಂದಿಗೆ ರಾಜವೇಷವನ್ನು ಧರಿಸಿ, ಸಿಂಹಾಸನದಲ್ಲಿ ಕುಳಿತದ್ದು, ವಿರಾಟ 
ಸಿಟ್ಟುಗೊಂಡದ್ದು, ಉತ್ತರ ಯುಧಿಸ್ಮಿರಾದಿಗಳನ್ನು ಗುರುತಿಸಿದ್ದು, ವಿರಾಟ 
ಯುಧಿಷ್ಠಿರನನ್ನು ಮರೆಹೊಕ್ಕದ್ದು ವಿರಾ, ೭೪-೭೬]. ವಾಂಡವರ ವನವಾಸ ಮತ್ತ್ತು 


91 


ಯುಧಿಸ್ಮಿರ 482 ಯುಧಿಷ್ಠಿರ 


ಅಜ್ಞಾತನಾಸಗಳ ಅವಧಿ ಮುಗಿಯಲಿಲ್ಲನೆಂದು ದುರ್ಯೋಧನ ಯುಧದಿಸ್ಕಿರನಿಗೆ 
ದೂತನ ಮೂಲಕ ತಿಳಿಸಿದ್ದು. ಯುಧಿಸ್ಮಿರ ಅದೇ ದೂತನ ಮೂಲಕವಾಗಿಯೇ, ಆ 
ಸಂದೇಹವನ್ನು ಭೀಷ್ಮನ ಮೂಲಕ ನಿವೃತ್ತಿ_ಮಾಡಿಕೊಳ್ಳ ಬೇಕೆಂದು ಹೇಳಿಕಳುಹಿದ್ದು 
[ನಿರಾ. ೭೭]. ಯುಧಿಷ್ಠಿರ ಮದ್ರ ರಾಜನಾದ ಶಲ್ಯನನ್ನು ಸಂಧಿಸಿ ಗೊಳಾಡಿದ್ದು 
ಶಲ್ಯ ಸಂತ್ಸೆಸಿದ್ದು [ಉದ್ಯೋ ೧೮]. ಸಾತ್ಯಕಿ ಅರಸರೊಂದಿಗೆ ಸೇನಾಸಮೇಶನಾಗಿ 
ಯುಧಿಷ್ಮಿರನಲ್ಲಿಗೆ ಬಂದದ್ದು [ಉದ್ಯೋ. ೧೯]. ಧೃತರಾಷ್ಟ್ರ ಸಂಜಯನನ್ನು 
ಯುಧಿಸ್ಮಿರನಲ್ಲಿಗೆ ಸಂಧಿಗಾಗಿ ಕಳುಹಿಸಿದ್ದು. ಯುಧಿಷ್ಠಿರ ಧೃತರಾಷ್ಟ್ರಾದಿಗಳ ಕುಶಲ 
ವನ್ನು ಪ್ರಶ್ನೆಮಾಡಿ, ತಮ್ಮನ್ನು ಯುದ್ಧದಲ್ಲಿ ಗೆಲ್ಲುವುದು ಅನಾಧ್ಯವೆಂತಲೂ 
ಇಂದ್ರಪ್ರಸ್ಥ ರಾಜ್ಯವನ್ನು ಕೊಟ್ಟಲ್ಲಿ ಸಂಧಿಯಾಗಲಾರದೆಂತಲೂ ಹೇಳಿಕಳುಹಿದ್ದು 
(ಉದ್ಯೋ, ೨೨-೩೦]. ಯುಧಿಷ್ಠಿರ ದುರ್ಯೋಧನನನ್ನು ಐದು ಗ್ರಾಮಗಳನ್ನು ಕೊಡು 
ವಂತೆ ಬೇಡಿದ್ದು [ಉದ್ಯೋ. ೩೧]. ಯುಧಿಸ್ಮಿರ ಕೃಷ್ಣನನ್ನು ಸಂಧಿಗಾಗಿ ಹಸ್ತಿನಾ 
ವತಿಗೆ ಬಿಜಮಾಡಬೇಕೆಂದು ಬೇಡಿದ್ದು, ಕೃಷ್ಣ ಯುದ್ಧವನ್ನು ಮಾಡಲೇಬೇಕೆಂದು 
ಯುಧಿಸ್ಮಿರನಿಗೆ ಹೇಳಿದ್ದು [ಉದ್ಯೋ. ೭೧-೭೨]. ಯುಧಿಷ್ಮಿರ ಕೃಷ್ಣನ ಮೂಲಕ 
ಕುಂತಿಗೆ ತನ್ನ ಮತ್ತ್ತು ಪಕ್ನೀ ಸೋದರರ ವಂದನೆಗಳನ್ನು ಹೇಳಿಕಳುಹಿದ್ದು 
(ಉದ್ಯೋ, ೮೩]. ಯುಧಿಷ್ಠಿರ ನೇನಾಸಮೇತನಾಗಿ ಕುರುಳ್ಲೇತ್ರವನ್ನು ಪ್ರವೇಶಿಸಿದ್ದು, 
ಸೇನೆಯನ್ನು ಏರ್ಪಡಿಸಿದ್ದು [ಉದ್ಯೋ. ೧೫೧, ೧೫೨]. ಯುಧಿಷ್ಠಿರ ದ್ರುಪದನೇ 
ಮೊದಲಾದ ಏಳು ಮಂದಿ ಅರಸರನ್ನು ತನ್ನ ಏಳು ಅಕಸಿಹಿಜೀ ಸೇನೆಗೆ ಪ್ರಮುಖ 
ರನ್ನಾಗಿ ನಿಯಮಿಸಿ ಧೃಷ್ಟದ್ಯುಮ್ನನನ್ನು ಸರ್ವಸೇನಾಧಿಸತಿಯನ್ನಾಗಿ ನಿಯಮಿಸಿದ್ದು 
[ಉದ್ಯೋ. ೧೫೭]. ಯುದ್ಧಕ್ಕಾಗಿ ಸೇನೆಯನ್ನು ಹೊರಡಿಸಿದ್ದು [ಉದ್ಯೋ. ೧೬೪], 
ಯುಧಿಷ್ಠಿರ ಚಾರರ ಮೂಲಕ ಭೀಸ್ಮಾದಿಗಳ ಸಾಮರ್ಥ್ಯವನ್ನು ಕೇಳಿ, ಅರ್ಜುನನ 
ಮೂಲಕ ತನ್ಮು ಪಕ್ಷದವರ ಸಾಮರ್ಥ್ಯವನ್ನು ತಿಳಿದು ಹೇಳಿಕಳುಹಿದ್ದು [ಉದ್ಯೋ. 
೧೯೪]. ಯುಧಿಷ್ಠಿರ ತನ್ನ ಸೇನೆಯನ್ನು ಮೂರು ಭಾಗವಾಗಿ ವಿಂಗಡಿಸಿ, ಯುದ್ಧಕ್ಕೆ 
ಕಳುಹಿಸಿದ್ದು (ಉದ್ಯೋ. ೧೯೬]. ಯುಧಿಷ್ಠಿರ ಸೋದರರೊಂದಿಗೆ ಯುದ್ಧಕ್ಕೆ 
ಹೊರಟದ್ದು, ಕರವ ಸೇನೆಯನ್ನು ಕಂಡು ದುಃಖಿಸಿದ್ದು [ಭೀ. ೨೨]. ಯುಧಿಷ್ಠಿರ 
ರಥದಿಂದ ಇಳಿದು, ಪಾದಚಾರಿಯಾಗಿ ಕುರುಸೇನೆಯೆನ್ನು ಪ್ರವೇಶಿಸಿ, ಭೀಷ್ಮ 
ದ್ರೋಣಾದಿಗಳನ್ನು ಅಭಿವಂದಿಸಿ, ಅವರಿಂದ ಜಯಶೀಲನಾಗುವಂತೆ ಆಶೀರ್ವಾದ 
ವನ್ನು ಪಡೆದು ಹಿಂದಿರುಗಿದ್ದ [ಭೀ. ೪೩]. ಯುಧಿಷ್ಠಿರನ ಯುದ್ಧವರ್ಣನೆ ಭೀ. 
೮೪, ೧೦೫. ದ್ರೋ. ೧೦೬, ೧೫೪. ಶಲ್ಯ. ೧೫, ೧೬]. ಯುಧಿಷ್ಠಿರ ಒಂಬತ್ತನೆಯ 
ರಾತ್ರಿ ಕೃಷ್ಣನೊಂದಿಗೆ ಏಕಾಂತದಲ್ಲಿ ಯೋಚಿಸಿ, ಭೀಷ್ಮನ ಬಳಿಸಾರ್ದು, 
ಭೀಷ್ಮನ ನಥೆಗೆ ಉಪಾಯನನ್ನು ಹೇಳುವಂತೆ ಆತನನ್ನೇ ವ್ರಾರ್ಥಿಸಿದ್ದು, ಮುಂತಾಗಿ 


ಯುಢಿಸ್ಥಿರ 483 ಯುಧಿಷ್ಠಿರ 


[ಭೀ ೧೦೭]. ಯುಧಿಷ್ಠಿರನನ್ನು ಜೀವಜೊಂದಿಗೆ ಸೆರೆಬಡಿದುಕೊಡುವೆನೆಂದು ದ್ರೋಣ 
ದುರ್ಯೋಧನನಿಗೆ ಭಾಷೆ ಕೊಟ್ಟದ್ದು, ಯುಧಿಸ್ಮಿರೆ ಅದಕ್ಕಾಗಿ ಚಿಂತಿಸಿದ್ದು, ಅರ್ಜುನ 
ಸಂತವಿಸಿದ್ದು ದೋ. ೧೨]. ದ್ರೋಣ ಯುಧಿಷ್ಠಿರನನ್ನು ಹಿಡಿಯಲು ಪ್ರಯತ್ನಿ 
ಸಿದ್ದು, ಅರ್ಜುನ ದ್ರೋಣನನ್ನು ಭಂಗಪಡಿಸಿದ್ದು [ದ್ರೋ. ೧೬]. ಮರಳಿ ಯುಧಿಷ್ಠಿರ 
ನನ್ನು ಹಿಡಿಯಬಂದ ದ್ರೋಣನನ್ನು ಸತ್ಯಜಿತ ಅಡ್ಡಗಿಸಿದ್ದು, ಯುಧಿಷ್ಠಿರ ಹೆದರಿ 
ಓಡಿಹೋದದ್ದು [ದ್ರೋ. ೨೧]. ಯುಧಿಷ್ಠಿರನನ್ನು ಹಿಡಿಯಲು ಸಾಧ್ಯವಾಗದಿದ್ದುದನ್ನು 
ಕಂಡು ದುರ್ಯೋಧನ ಪರಿಶಪಿಸಿದ್ದು [ಜ್ರೋ. ೩೩]. ಪದ್ಮನ್ಯೂಹೆವನ್ನು ಭೇದಿಸುವಂತೆ 
ಯುಧಿಷ್ಠಿರ ಅಭಿಮನ್ಯುವನ್ನು ಪ್ರೇರಿಸಿ ಕಳುಹಿಸಿದ್ದು [ದ್ರೋ. ೩೫). ಅಭಿಮನ್ಯು 
ವಿನ ಕೊಲೆಗೆ ಯುಧಿಷ್ಠಿರ ದುಃಖಿಸಿದ್ದು ಕ ವ್ಯಾಸ ಯುಧಿಸ್ಮಿರನನ್ನು ಸಂತ್ಸೆಸಿದ್ದು 
[ಜ್ರೋ. ೫೧. ೫೨]. ಯುಧಿಷ್ಮಿರ ವ್ಯಾಸ ಮುನಿಯಿಂದ ಷೋಡಶ ರಾಜರ ಕಥೆಗಳನ್ನು 
ಕೇಳಿ ತಿಳಿದದ್ದು [ದ್ರೋ. ೫೫-೭೧]. ಯುಧಿಸ್ಮಿರ ಅಭಿಮನ್ಯುನಿನ ಮರಣಪ್ರಕಾರ 
ವನ್ನು ಅರ್ಜುನನಿಗೆ ಬಿತ್ತರಿಸಿದ್ದು [ಹ್ರೋ. ೭೩]. ಜಯದ್ರಧನನ್ನು ಕೊಲ್ಲುವುದು 
ದುಷ್ಪರನೆಂತಲೂ, ಅರ್ಜುನನ ಪ್ರತಿಜ್ಞೆಗೆ ಭಂಗಬರುವುದರ ಮೂಲಕ ಅರ್ಜುನ 
ದೇಹತ್ಯಾಗಮಾಡಲೇಬೇಕಾಗುವುದೆಂತಲೂ ಯುಧಿಷ್ಠಿರ ಶೋಕನೀಡಿತನಾದದ್ದು, 
ಕೃಷ್ಣ ಆತನನ್ನು ಸಂತವಿಸಿದ್ದು, ಯುಧಿಷ್ಠಿರನ ಮೈಗಾವಲಿಗೆ ಸಾತ್ಯಕಿಯನ್ನು 
ನಿಯಮಿಸಿದ್ದು [ಜ್ರೋ. ೮೨-೮೪]... ಯುಧಿಷ್ಠಿರ ದ್ರೋಣನೊಂದಿಗೆ ಯುದ್ಧ 
ಮಾಡಿದ್ದು [ದ್ರೋ. ೧೦೬), ಹೆದಿನಾಲ್ವ್ಪನೆಯ ದಿನದ ಹಗಲು ಯುದ್ದದಲ್ಲಿ ಕೃಷ್ಣ ನ 
ಪಾಂಚಜನ್ಯದ್ವನಿ ಮಾತ್ರವೇ ಕೇಳೆಬಂದು, ಗಾಂಡೀವಧ ನಿ ಭೀಳೆಬಾರದೆ ಇದ್ದುದ 
ರಿಂದ ಅರ್ಜುನ ವಿಪತ್ತಿಗೆ ಗುರಿಯಾಗಿರಬಹುದೆಂಬ ಶಂಕೆಯಿಂದ, ಯುಧಿಷ್ಮಿರ 
ಅರ್ಜುನನ ಸಮಾಚಾರವನ್ನು ತಿಳಿದುಬರುವಂತೆ ಸಾತ್ಯಕಿಯನ್ನು ಕಳುಹಿದ್ದು 
[ದ್ರೋ. ೧೧೦, ೧೧೧]. ಸಾತ್ಯಕಿ ಬೇಗನೆ ಬಾರದಿರಲು ಅನರಿಬ್ಬರ ಸಮಾಚಾರ 
ವನ್ನು ತಿಳಿದುಬರುವಂತೆ ಭೀಮನನ್ನು ಕಳುಹಿದ್ದು [ದ್ರೋ. ೧೨೬]. ಅರ್ಜುನನನ್ನು 
ಕಂಡ ಭೀಮನ ಸಿಂಹನಾದದಿಂದ ಯುಧಿಸ್ಮಿರ ಸಂತೋಷಪಟ್ಟಿದ್ದು [ದ್ರೋ. ೧೨೮]. 
ಜಯದ್ರಧ ಮಡಿದನೆಂಬ ಸುದ್ದಿಯನ್ನು ಕೇಳಿ ಯುಧಿಸ್ಮಿರ ಸಂತೋಷಪಟ್ಟು ಕೃಷ್ಣಾದಿ 
ಗಳನ್ನು ಸತ್ಯರಿಸಿದ್ದು, ಕೃಷ್ಣ ಯುಧಿಸ್ಮಿರರ ಸಂವಾದ [ದ್ರೋ. ೧೫೦, ೧೫೧]. 
ಯುಧಿಷ್ಠಿರ ದುರ್ಯೋಧನನನ್ನು ಸೋಲಿಸಿದ್ದು (ದ್ರೋ. ೧೫೪. ಕರ್ಣ. ೨೦]. 
ಯುಧಿಷ್ಠಿರ ಕೃತನರ್ಮನಿಂದ ಸೋತದ್ದು (ದ್ರೋ. ೧೬೬]. ಘಟೋತ್ಕಚ ಹೆತನಾ 
ದುದೆಕ್ಕಾಗಿ ಯುಧಿಷ್ಠಿರನ ಸಂತಾಪ, ಕರ್ಣನನ್ನು ಕೊಲ್ಲುವುದಕ್ಕೆ ಹೊರಟ ಯುಧಿಸ್ಮಿರ 
ನನ್ನು ವ್ಯಾಸ ಹಿಂದಿರುಗಿಸಿದ್ದು [ದ್ರೋ. ೧೫೪]. ಕೃಷ್ಣನ ವ್ರೇರಣೆಯಿಂದ ಯುಧಿಸ್ಮಿರ 
"" ಅಶ್ವತ್ಥಾಮಾ ಹೆಶಃ'' (ಅಶ್ವತ್ಥಾಮ ಮಡಿದೆ)--ಎಂದದ್ದು [ಜ್ರೋ. ೧೯೧]. 


ಯುಧಿಷ್ಕಿರ 484 ಯುಧಿಷ್ಮಿರೆ 


ಯುಧಿಷ್ಠಿರ ಕರ್ಣನಿಂದ ಸೋತು, ಪರಿಹಾಸಕ್ತೆ ಗುರಿಯಾಗಿ ಮರುಗಿದ್ದು (ಕರ್ಣ. ೪೪]. 
ಕರ್ಣನ ಬಾಣದಿಂದ ಗಾಯೆಸಟ್ಟು ಖಿನ್ನನಾಗಿ ಮರುಗುತ್ತ, ಶಿಬಿರದಲ್ಲಿದ್ದ 
ಯುಧಿಷ್ಠಿರನನ್ನು ಕೃಷ್ಣಾರ್ಜುನರು ಕಾಣಬಂದದ್ದು, ಕರ್ಣನನ್ನು ಅರ್ಜುನ ಕೊಂದಿರ 
ಬಹುದೆಂದು ಎಣಿಸಿ ಯುಧಿಷ್ಠಿರ ಅವರಿಬ್ಬರನ್ನೂ ಶ್ಲಾಭಿಸಿದ್ದು ಕರ್ಣ ಇನ್ನೂ 
ಸಾಯಲಿಲ್ಲವೆಂಬ ಸುದ್ದಿಯನ್ನು ಅರ್ಜನನ ಮೂಲಕ ತಿಳಿದ ಯುಧಿಸ್ಮಿರ ಅರ್ಜುನ 
ನನ್ನು ಹೀಯಾಳಿಸಿ, ಗಾಂಡೀವವನ್ನು ಕೃಷ್ಣನಿಗೆ ಕೊಡಹೇಳಿದ್ದು, ಅರ್ಜುನ 
ಯುಧಿಸ್ಮಿರನನ್ನು ಕೊಲ್ಲಹೋದದ್ದು, ವಣಿಗೆ ಪ್ರತಿಯಾಗಿ, ತನ್ನನ್ನು ತಾನೇ ಹೊಗಳಿ 
ಕೊಳ್ಳುವಹಾಗೆ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಅರ್ಜುನ ತನ್ನನ್ನು ಹೊಗಳಿ 
ಕೊಂಡದ್ದು, ಕ್ರುದ್ಧನಾದ ಯುಧಿಷ್ಠಿರ ತವೋವನಕ್ಕೆ ಹೋಗಲು ಯತ್ನಿಸಿದ್ದು, ಕೃಷ್ಣ 
ಯುಧಿಸ್ಮಿರನನ್ನು ಸಂತ್ಸೆಸಿದ್ದು, ಅರ್ಜುನ ಕರ್ಣನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ 
ಮಾಡಿದ್ದು [ಕಠ್ಣ. ೬೮-೭೫]. ಕರ್ಣವಧಾನಂತರ ತನ್ನಲ್ಲಿಗೆ ಬಂದು ನಮಸ್ಕರಿಸಿದ 
ಕೃಷ್ಣಾರ್ಜುನರನ್ನು ಯುಧಿಷ್ಠಿರ ಹೊಗಳಿದ್ದು [ಕಠ್ಣ. ೧೦೦, ೧೦೧]. ಯುಧಿಷ್ಠಿರ 
ಶಲ್ಯನ ತಮ್ಮುಂದಿರನ್ನೂ ಶಲ್ಯನನ್ನೂ ಕೊಂದದ್ದು [ಶಲ್ಯ, ೧೫, ೧೬]. ಯುಧಿಷ್ಠಿರ 
ಕೃಷ್ಣಾದಿಗಳೊಂದಿಗೆ ಮಡುವಿನ ಬಳಿಗೆ ಹೋಗಿ ದುರ್ಯೋಧನನನ್ನು ಬಿರುನುಡಿಗಳಿಂದ 
ಕೆರಳಿಸಿದ್ದು, ಯುಧಿಷ್ಠಿರ ದುರ್ಯೋಧನರ ನಾಗ್ವಾದ [ಶಲ್ಯ. ೩೧-೩೨]. ಯುಧಿಷ್ಠಿರ 
ದುರ್ಯೋಧನನನ್ನು ಕುರಿತು ತಮ್ಮಲ್ಲಿ ಯಾರು ಸೋತರೂ ದುರ್ಯೋಧನನಿಗೆ 
ರಾಜ್ಯ ಸ್ಥಿರವೆಂದು ಹೇಳಿದ್ದು. ಕೃಷ್ಣ ಯುಧಿಷ್ಠಿರನ ಮೇಲೆ ಸಿಟ್ಟಾದದ್ದು [ಶಲ್ಯ. 
೩೩]. ತೊಡೆ ಮುರಿದುಬಿದ್ದು ಸಂಕಟಿಪಡುತ್ತಿಒದ್ದ ದುರ್ಯೋಧನನನ್ನು ಯುಧಿಸ್ಮಿರ 
ಸಮಾಧಾನಪಡಿಸಿದ್ದು [ಶಲ್ಯ. ೬೦]. ಯುಧಿಷ್ಠಿರ ಕೃಷ್ಣಾದಿಗಳನ್ನು ಸಂಗಡ ಕರೆದು 
ಜೊಂಡು ದುರ್ಯೋಧನನ ಶಿಬಿರಕ್ಕೆ ಬಂದು ತಮ್ಮ ತಮ್ಮ ರಧಗಳಿಂದ ಇಳಿದದ್ದು. 
ಗಾಂಧಾರಿಯನ್ನು ಸಂತೈಸುವುದಕ್ಕೆ ಯುಧಿಸ್ಕಿರ ಕೃಷ್ಣನನ್ನು ಹೆಸಿ_ನಾವತಿಗೆ 
ಕಳುಹಿದ್ದು [ಶಲ್ಯ. ೬೩]. ಅಶ್ವತ್ಥಾಮನ ತಲೆಯಮೇಲಿದ್ದ. ಜೀವರತ್ನವನ್ನು ಭೀಮ 
ಕಿತ್ತುತಂಡು ದ್ರೌಪದಿಗೆ ಕೊಡಲಾಗಿ, ಯುಧಿಷ್ಠಿರ ದೌೌಸದಿಯ ಕೋರಿಕೆಯ 
ಮೇರೆಗೆ ಆ ರತ್ತವನ್ನು ತನ್ನ ತಲೆಯಮೇಲೆ ಧರಿಸಿದ್ದು (ಸೌ. ೧೬]. ಅಶ್ವತ್ಥಾಮ 
ಅಷ್ಟೊಂದು ಮಂದಿಯನ್ನು ಒಬ್ಬನೇ ಹೇಗೆ ಕೊಂದನೆಂಬುದಾಗಿ ಯುಧಿಷ್ಮಿರ ಕೃಷ್ಣ 
ನನ್ನು ಪ್ರಶ್ನೆಮಾಡಿ, ಅವ ರುದ್ರಾಂಶಸಂಭೂತನೆಂದು ತಿಳಿದದ್ದು ಸೌ. ೧೭, ೧೮]. 
ಯುಧಿಷ್ಠಿರ ಕೃಷ್ಣ ಭೀಮಾದಿಗಳೆಣಂದಿಗೆ ಗಾಂಧಾರಿಯ ಬಳಿಗೆ ಬಂದದ್ದು, ಯುಧಿಷ್ಠಿರ 
ನಿಗೆ ಶಾಪವನ್ನು ಕೊಡಬೇಕೆಂದಿದ್ದ ಗಾಂಧಾರಿಯನ್ನು ವ್ಯಾಸ ಅಡ್ಡಗಿಸಿದ್ದು (ಸ್ರೀ. ೧೩]. 
ಯುಧಿಷ್ಠಿರ ಗಾಂಧಾರೀ ಕುಂತಿಯರಿಗೆ ನಮಸ್ಕರಿಸಿದ್ದು, ಗಾಂಧಾರಿಯ ದೃಷ್ಟಿವಾತ 
ದಿಂದ ಯುಧಿಷ್ಠಿರನ ಉಗುರುಗಳು ವಕ್ರವಾದದ್ದು (ಸ್ತ್ರೀ. ೧೫]. ರಣರಂಗದಲ್ಲಿ 


ಯುಢಿಸ್ಕಿರ 485 ಯುಧಿಷ್ಠಿರ 


ಸತ್ತವರನ್ರೆಲ್ಲ ಸುಡುವಂತೆ ಯುಧಿಸ್ಮಿರ ವಿದುರ, ಸಂಜಯ ಮೊದಲಾದವರಿಗೆ 
ಹೇಳಿದ್ದು: [ಸ್ತ್ರೀ. ೨೬]... ಯುಧಿಸ್ಮಿರ ಧೃತರಾಷ್ಟ್ರಾದಿಗಳ ಸಂಗಡ ಗಂಗಾತೀರಕ್ಕೆ 
ಬಂದದ್ದು. ಕುಂತಿ ಕರ್ಣನನ್ನು ತನ್ನ ಹಿರಿಯಮಗನೆಂತಲೂ, ಆತನಿಗೇ ಮೊತ್ತ, 
ಮೊದಲು ಉದಕದಾನಮಾಡಬೇಕೆಂತಲೂ ಹೇಳಿದ್ದು. ಯುಧಿಷ್ಮಿರ ಕುಂತಿಯನ್ನು 
ನಿಂದಿಸಿದ್ದು. ಧೃತರಾಷ್ಟ್ರನ ಸಂಗಡ ಬಂಧುಗಳಿಗ್ನೊ ಉದಕದಾನಮಾಡಿದ್ದು 
[ಸ್ರ್ರೀ. ೨೭]. ಯುಧಿಷ್ಮಿರನಲ್ಲಿಗೆ ವ್ಯಾಸ, ನಾರದ ಮುಂತಾದ ಮಹರ್ಷಿಗಳು 
ಬಂದದ್ದು ಯುಧಿಷ್ಠಿರ ಕರ್ಣನ ವೃತ್ತಾಂತವನ್ನು ತಿಳುಹುವಂತೆ ನಾರದನನ್ನು 
ಪ್ರಶ್ನೆಮಾಡಿ ತಿಳಿದದ್ದು [ಶಾಂತಿ. ೧-೫]. ಕುಂತಿ ಯುಧಿಸ್ಮಿರನನ್ನು ಸಮಾಧಾನ 
ಪಡಿಸಿದ್ದು, ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಹೋಗಬೇಕೆಂದು ಯುಧಿಸ್ಮಿರ ನಿಶ್ಚಯಿ 
ಸಿದ್ದು, ರಾಜ್ಯಪರಿತ್ಯಾಗದಿಂದ ಅಸಕೀರ್ತಿಯುಂಟಾಗುವುದೆಂದು ಅರ್ಜುನ ಯುಧಿ 
ಹ್ಮರನಿಗೆ ತಿಳಿಸಿದ್ದು, ಯುಧಿಷ್ಠಿರನ ಪರಿತಾನವರ್ಣನೆ [ಶಾಂತಿ. ೬-೯]. ಪ್ರಜಾ 
ವಾಲನೆಯೇ ಕ್ಸತ್ರಿಯೆನಿಗೆ ಮುಖ್ಯ ಧರ್ಮನೆಂಬುದಾಗಿ ದೌೌಸದಿಯೂ ಭೀಮಾದಿ 
ಗಳೂ ತಿಳಿಸಿದ್ದು [ಶಾಂತಿ. ೧೦-೨೨], ವ್ಯಾಸ ಯುಧಿಷ್ಠಿರನಿಗೆ ಕ್ಲತ್ರಿಯಧರ್ಮವನ್ನು 
ತಿಳಿಸಿ, ರಾಜ್ಯವನ್ನು ಕೈಕೊಳ್ಳುವಂತೆ ಯುಧಿಷ್ಠಿರನನ್ನು ಬಲಾತೃರಿಸಿದ್ದು [ಶಾಂತಿ, 
೨೩-೨೭], ಕೃಷ್ಣ ಯುಧಿಷ್ಠಿರನಿಗೆ ಸೋಡಶ ಮಹಾರಾಜರ ಚರಿತ್ರೆಯನ್ನು ತಿಳಿಸಿದ್ದು 
[ಶಾಂತಿ. ೨೮]. ನಾರದ ಯುಧಿಷ್ಮಿರಸಂವಾದ [ಶಾಂತಿ. ೩೦]. ವ್ಯಾಸ ಯುಧಿಷ್ಠಿರ 
ಸಂವಾದ, ಕೃತ್ರಧರ್ಮನಿರೂಸಣ [ಶಾಂತಿ. ೩೧-೩೫1]. ಭೀಷ್ಮನ ಮೂಲಕ ರಾಜ 
ಧರ್ಮಗಳನ್ನು 'ಫೇಳಿ ತಿಳಿಯುವಂತೆ ವ್ಯಾಸ ಯುಧಿಸ್ಮಿರನಿಗೆ ಸೂಚಿಸಿದ್ದು, ಯುಧಿಷ್ಠಿರ 
ಹಸಿ_್ತಿನಾವತಿಯೆನ್ನು ಪ್ರವೇಶಿಸಿದ್ದು, ಯುಧಿಷ್ಠಿರನ ರಾಜ್ಯಾಭಿಷೇಕ ಶಾಂತಿ, ೩೬- 
೩೯]. ರಾಜ್ಯಾಧಿಕಾರದಲ್ಲಿ ಭೀಮಾದಿಗಳಿಗೆ ಯೋಗ್ಯವಾದ ಷದನಿಗಳನ್ನು ಕೊಟ್ಟು, 
ಯುದ್ಧದಲ್ಲಿ ಹತರಾದ ಬಾಂಧವರ ಕುಟುಂಬಗಳನ್ನು ಕಾಪಾಡಲು ಏರ್ಪಡಿಸಿದ್ದು 
[ಶಾಂತಿ. ೪೦-೪೧]. ಧರ್ಮ ಶ್ರವಣಾರೃವಾಗಿ ಭೀಷ್ಮನಲ್ಲಿಗೆ ಹೋಗುವಂತೆ ಯುಧಿಸ್ಮಿರ 
ನಿಗೆ ಕೃಷ್ಣ ಸೂಚಿಸಿದ್ದು ಶಾಂತಿ, ೪೫]. ಕೃಷ್ಣಾದಿಗಳೊಂದಿಗೆ ಯುಧಿಷ್ಮಿರ ಭೀಷ್ಮ 
ನಲ್ಲಿಗೆ ಹೋದದ್ದು, ಕೃಷ್ಣನ ಮೂಲಕ ಪರಶುರಾಮನ ವೃತ್ತಾಂತವನ್ನು ಜೀಳಿ 
ತಿಳಿದದ್ದು ಭೀಷ್ಮನ ಸೂಚನೆಯ ಮೇರೆಗೆ ಯುಧಿಸ್ಮಿರ ಭೀಷ್ಮನನ್ನು ಪ್ರಶ್ನೆಮಾಡಿ 
ಅನೇಕ ಧರ್ಮರಹಸ್ಯಗಳನ್ನು ತಿಳಿದದ್ದು [ಶಾ೦ತಿ. ೫೩-೩೭೫. ಅಮು. ೧-೨೭೦], ಯುಧಿ 
ಹ್ಮಿರ ಭೀಷ್ಮನಿಗೆ ಸಂಸ್ಕಾರಮಾಡಿದ್ದು [ಅನು. ೨೭೨-೨೭೪]... ಭೀಷ್ಮಸಂಸ್ಥಾರಾ 
ನಂತರ ದುಃಖಿತನಾದ ಯುಧಿಷ್ಠಿರನನ್ನು ಧೃತರಾಷ್ಟ್ರ ಸಂತವಿಸಿದ್ದು, ವಿದುರ ಸಮಾ 
ಧಾನ ಹೇಳಿದ್ದು .. ಇಂತಾದರೂ ಸಕಲಾನರ್ಮಗಳಿಗೂ ತಾನೇ ಮೂಲವೆಂಬ ಭಾವನೆ 
ಯಿಂದ ಯುಧಿಷ್ಠಿರ ಮೇಲಿಂದಮೇಲೆ ಭೀಷ್ಮ ದ್ರೋಣ, ಕರ್ಣಾದಿಗಳನ್ನು ಸ್ಮರಿಸಿ 


ಯುಧಿಷ್ಠಿರ 486 ಯುಧಿಷ್ಠಿರ 


ದುಃಖಿಸುತ್ತ ತನಗೆ ಅರಣ್ಯಕ್ಕೆ ಹೋಗಲು ಅನುಮತಿ ಕೊಡುವಂತೆ ಕೃಷ್ಣನನ್ನು 
ಕೇಳಿದ್ದು, ವ್ಯಾಸ ತಿಳಿಯಹೇಳಿದ್ದು (ಅಶ್ವ. ೧-೨]. ಬಂಧುಹತ್ಯಾದೋಷಸರಿಹಾರ 
ಕ್ಕಾಗಿ ಅಶ್ಚಮೇಧವನ್ನು ಮಾಡುವಂತೆ ವ್ಯಾಸರ ಸೂಚನೆ, ಹಣನ್ನೀದ ಕಾರಣ 
ಅದು ತನಗೆ ಅಸಾಧ್ಯವೆಂಬುದಾಗಿ ಯುದಿಸ್ಮಿರ ತಿಳಿಸಿದ್ದು, ಹಿಮನತ್ಪರ್ವತದಲ್ಲಿ 
ಮರುತ್ತ, ರಾಜ ಹೂತಿಟ್ಟಿರುವ ಹೆಣವನ್ನು ತಂದು ಅಶ ಎ ಮೇಧಮಾಡುವಂತೆ ವ್ಯಾಸರು 
ಹೇಳಿದ್ದು, ಮರುತ್ತ ಸಂವರ್ತರ ಕಥೆ [ಅಶ್ವ. ೩-೪]. ಯುಧಿಷ್ಮಿರೆ ಕೃಷ್ಣನ 
ಮೂಲಕ ಇಂದ್ರ ಮತ್ತು ವೃತ್ರಾನುರರ ಯುದ್ಧದ ರೀತಿಯನ್ನು ಕೇಳಿ ತಿಳಿದದ್ದು 
[ಅಶ್ವ. ೧೧]... ಯುಧಿಷ್ಠಿರ ಹಸ್ತಿನಾವತಿಯನ್ನು ಹೊಕ್ಕು ಪ್ರಜಾವಾಲನೆಯನ್ನು 
ಕೈಕೊಂಡದ್ದು (ಅಶ್ವ. ೧೪]. ಯುಧಿಷ್ಠಿರ ವ್ಯಾಸನ ಸೊಚನೆಯ ಮೇರೆಗೆ ಭೀಮಾದಿ 
ಗಳನ್ನು ಸಂಗಡ ಕರೆದುಕೊಂಡು ಹಿಮವತ್ಪರ್ಹತಕ್ಕೆ ಹೋಗಿ ದ್ರವ್ಯವನ್ನು ತಂದದ್ದು, 
ಶಿವಸ್ತುತಿ (ಅಶ್ವ. ೬೨-೬೫]. ಹಣವನ್ನು ತಂದನೆಂಬ ಸುದ್ದಿಯನ್ನು ಜೀಳಿ ಕೃಷ್ಣಾದಿ 
ಗಳು ಯುಧಿಷ್ಠಿರನನ್ನು ಇದಿರ್ಗೊಂಡು ಹೆಸ್ತಿನಾವತಿಗೆ ಕರೆತಂದದ್ದು [ಅಶ್ವ. 
೭೦, ೭ಗಿ.. ವ್ಯಾಸನ ಸೂಚನೆಯ ಮೇರೆಗೆ ಅಶ್ವಮೇಧದ ಕುದುರೆಯನ್ನು ಭೂಪ್ರದ 
ಕ್ಲೈಣೆಗೆ ವೂಜಿಸಿ ಬೀಳ್ಕೊಟ್ಟು, ಅರ್ಜುನನನ್ನು ಅದರ ಕಾವಲಿಗಾಗಿ ಕಳುಹಿಸಿದ್ದು 
[ಅಶ್ವ. ೭೨]. ಅಶ್ವಮೇಧಯಜ್ಞಮಾಡಿದ್ದು [ಅಶ್ವ. ೮೯, ೯೦]. ಅಶ್ವಮೇಧಾವ 
ಸಾನದಲ್ಲಿ ಯಜ್ಞಶಾಲೆಯಲ್ಲಿಯೇ ಒಂದು ಬಿಲದಿಂದ ಹೊರಬಂದೆ ಒಂದು ಮುಂಗುಸಿ 
ಯುಧಿಷ್ಠಿರನ ಯಜ್ಞವನ್ನು ಹೀಯಾಳಿಸಿ, ಉಂಛವೃತ್ತ್ವಿಯಿಂದ ಜೀವಿಸುತ್ತಿದ್ದ 
ಬ್ರಾಹ್ಮಣನ ಕಥೆಯನ್ನು ಹೇಳಿ ಕಣ್ಮರೆಯಾದದ್ದು [ಅಶ್ವ. ೯೧, ೯೨]. ಯುಧಿಷ್ಠಿರ 
ವಿಷ್ಣುಭಕ್ತರ ಧರ್ಮಗಳನ್ನು ಹೇಳುವಂತೆ ಕೃಷ್ಣನನ್ನು ಪ್ರಾರ್ಥಿಸಿ, ಕೇಳಿ ತಿಳಿದದ್ದು 
(ಅಶ್ವ. ೯೬-೧೧೮]. ಕೃಷ್ಣ ಯುಧಿಷ್ಠಿರನನ್ನು ಬೀಳ್ಕೊಂಡು ದ್ವಾರಕೆಗೆ ಹೋದದ್ದು 
(ಅಶ್ವ. ೧೧ರ]. ಯುಧಿಷ್ಠಿರನ ರಾಜ್ಯಪರಿಪಾಲನೆ, ಧೃತರಾಷ್ಟ್ರನನ್ನು ಶುಶ್ರೂಹಿಸಿದ್ದು 
[ಆಶ್ರಮ. ೧,೨]. ಧೃತರಾಷ್ಟ್ರ ತಾನು ಅರಣ್ಯಕ್ಕೆ ಹೋಗಬೇಕೆಂದು ಯುಧಿಸ್ಮಿರನಲ್ಲಿ 
ತಿಳಿಸಿದ್ದು, ಯುಧಿಸ್ಮಿರ ಸಮ್ಮತಿಸದಿದ್ದದ್ದು. ವ್ಯಾಸರು ಅಲ್ಲಿಗೆ ಬಂದು ತಿಳಿಯಹೇಳಿದ್ದು, 
ಯುಧಿಹ್ಮಿರ ಅತಿ ಪ್ರಯಾಸದಿಂದ ಸಮ್ಮತಿಸಿದ್ದು, ಧೃತರಾಷ್ಟ್ರ ಅರಣ್ಯಕ್ಕೆ ಹೋಗು 
ವಾಗ ರಾಜನೀತಿಯನ್ನು ಉಸದೇಶಿಸಿದ್ದು [ಆಶ್ರ. ೪-೬]. ಯುಧಿಸ್ಮಿರ ಧೃತರಾಷ್ಟ್ರ 
ನಿಗೆ ಭೀಷ್ಮಾದಿಗಳ ಶ್ರಾದ್ಮಕ್ಸಾಗಿ ಹಣವನ್ನು ಕೊಡದಿದ್ದದ್ದು [ಆಶ್ರ. ೧೪]. ಧೃತ 
ರಾಷ್ಟ್ರ ಕುಂತೀ, ಗಾಂಧಾರೀ, ವಿದುರ, ಸಂಜಯರನ್ನು ಕರೆದುಕೊಂಡು ತಪೋವನಳ್ಳೆ 
ಹೊರಟದ್ದು, ಯುಧಿಸ್ಮಿರಾದಿಗಳು ಹಿ೦ಬಾಲಿಸಿದ್ದು, ಕುಂತಿ ಸಮಾಧಾನ ಹೇಳಿದ್ದು, 
ಯುಧಿಹ್ಮಿರ ಬಹು ದುಃಖದಿಂದ ವ ಣಕ್ಕೆ ಹಿಂದಿರುಗಿ ಬಂದದ್ದು [ಆಶ್ರ. ೧೯]. 
ಕುಂತಿ ಮೊದಲಾದನರು ಕಾಡಿಗೆ ಹೋದುದಕ್ಕಾಗಿ ಯುಧಿಸ್ಮಿರಾದಿಗಳು ಲೋಕ 


ಯುಧಿಷ್ಠಿರ 481 ಯುಧಿಷ್ಠಿರ 


ವ್ಯವಹಾರದಲ್ಲಿ ಉದಾಸೀನರಾದದ್ದು. ಸಕಲ ಸರಿವಾರದೊಂದಿಗೆ ಕಾಡಿಗೆ ಹೋಗಿ, 
ಧೃತರಾಷ್ಟ್ರಾದಿಗಳನ್ನು ಸಂದರ್ಶಿಸಿ, ದುಃಖಿಸಿದ್ದು [ಆಶ್ರ. ೨೩-೨೬]. ಧೃತರಾಷ್ಟ್ರ 
ಯುಧಿಷ್ಠಿರ ಸಲ್ಲಾಸ [ಆಶ್ರ. ೨೮1. ಯುಧಿಷ್ಠಿರ ಮಹರ್ಷಿಗಳ ಆಶ್ರಮಗಳನ್ನು 
ಸಂದರ್ಶಿಸಿದ್ದು [ಆಶ್ರ ೨೯]. ಭಾರತ ಯುದ್ಧ ದಲ್ಲಿ ಮಡಿದು ವ್ಯಾಸ ಸಮುನಿಯ 
ಅನುಗ್ರಹದಿಂದ ಬದುಕಿದ ಬಂಧು, ಮಿತ್ರ, ಸರಿವಾರಣೊಂದಿಗೆ ಗಂಗಾ ತೀರದಲ್ಲಿ 
ಒಂದು ರಾತ್ರಿ ಸಂತೋಷವಾಗಿದ್ದದ್ದು [ಆಶ್ರ. ೩೫]. ಯುಧಿಷ್ಠಿರ ಕುಂತೀ, 
ಗಾಂಧಾರೀ, ಧೃತರಾಷ್ಟ್ರಾದಿಗಳಿಗೆ ಉತ್ಪ ರಕ್ತ ಕ್ರಿಯೆಗಳನ್ನು ಬ” (ಆಶ್ರ. ೩, ೯- 
೪೧]... ಯುಧಿಷ್ಠಿರ ಉತ್ಪಾತಗಳನ್ನು ಕಂಡದ್ದು, ಕೃಷ್ಣನಿರ್ಯಾಣ ವೃತ್ತಾಂತ 
ವನ್ನು ಕೇಳಿದ್ದು a oN ಯುಧಿಷ್ಠಿರ 'ಧೃತರಾಷ್ಟ್ರನ ದಾಸೀಪುತ್ರನಾದ 
ಯುಯುತ್ಸುವಿಗೆ ರಾಜ್ಯಭಾರವನ್ನು ಒಪ್ಪಿಸಿ, ಸರೀಕ್ಷಿ ತನಿಗೆ ರಾಜ್ಯ ದಲ್ಲಿ ಪಟ್ಟಿ ಗಬ್ಬ 
ಮಹಾಪ್ರಸ್ಥಾನಕ್ಕೆ ಹೊರಟದ್ದು [ಮಹಾ. ೧]. ಜ್ಯೇಷ್ಮಾ ಪ್ರಕ ಎಲ್ಲರೂ 
ಮೇರುಪ ರ್ವಶಕ್ಕೆ ಹೋಗುತ್ತಿ, "ಪಲ್ಲಿ ಕನಿಸ್ಮಕ್ರಮದಿಂದ ಒಬ್ಬೊಬ್ಬರಾಗಿ ಬಿದ್ದು 
ದೇಹತಾ ಗೆಮಾಡಿದ್ದು. ಬೀಮ ಅದಕ್ಕೆ ಕಾರಣವೇನೆಂದು i ಷೆ ಮಾಡಲಾಗಿ 
ಯುಧಿಷ್ಠಿರ, ಯೋಗಭ್ರಂಶವೇ ಕಾರಣನೆಂದು ತಿಳಿಸಿದ್ದು [ಮೌಸ, ಗೆ ನಾಯಿ 
ಮಾತ್ರನೇ ತನ್ನನ್ನು ಹಿಂಬಾಲಿಸಲಾಗಿ ಯುಧಿಷ್ಠಿರ ಮುಂಬರಿಯುತ್ತಿದ್ದಾಗ ಇಂದ್ರ 
ರಧವನ್ನು ತಂದು ಏರಹೇಳಿದ್ದು, ಯುಧಿಸ್ಮಿರ ನಾಯೆನ್ನೂ ಏರಿಸಿಕೊಂಡ್ಲೂದೆ 
ತಾನು ರಥವನ್ನು ಏರುವುದಿಲ್ಲ ಚ ನಾಯ ರೂಪವನ್ನು ಧರಿಸಿದ್ದ ಯಮ ಪ್ರ ತ್ಯಕ್ಷ 
ನಾಗಿ ಯುಧಿಸ್ಮಿರನನ್ನು ಹೊಗಳಿದ್ದು, ಬಳಿಕ ಯಮನೂ ಇಂದ್ರನೂ ಯುಧಿಷ್ಠಿರ 
ನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಸ್ವರ್ಗಕ್ಕೆ ಕರೆದುಯ್ಯುವಾಗ ಯುಧಿಷ್ಠಿ ರ ಸ್ವರ್ಗ 
ದಲ್ಲಿ ಭೀಮಾದಿಗಳನ್ನು ಕಾಣದೆ ಇಂದ್ರನನ್ನು ಕುರಿತು ಭೀಮಾದಿಗಳಿಲ್ಲ ೆಡೆಯನ್ಲಿ 
ತಾನು ವಾಸ ಸಮಾಡಲಾರೆನೆಂದದ್ದು ಮಹಾ. ೩]. ಸ್ವರ್ಗದಲ್ಲಿ ಮಹಾನೈ ಭವದಿಂದ 
ಮೆರೆಯುತಿ ಒದ್ದ ದುರ್ಯೋಧನನನ್ನು ಕಂಡು, ಆತನ ಹೆಮ್ಮೆಯನ್ನು ಸಹಿಸಲಾರದೆ, 
ಆತನೊಂದಿಗೆ ವಾಸಮಾಡಲಾರೆನೆಂಬುದನ್ನು ತಿಳಿಸಿ, ತಮ್ಮಂದಿರೇ ಮೊದಲಾ 
ದವರನ್ನು ಕಾಣಬೇಕೆಂಬ ಇಜೆ ಎಯೆನ್ನು ನಾರದನಲ್ಲಿ ತಿಳಿಸಿದ್ದು (ಸ್ವರ್ಗಾ. Ql 
ಕರ್ಣಾದಿಗಳನ್ನು ಕಾಣದ ಯುಧಿಷ್ಠಿ ರ ದೇವತೆಗಳನ್ನು ಕುರಿತು, ಬಂಧು ಜನಗಳಿಲ್ಲದ 
ವಿಂತಹೆ ಸದನಿಯಲ್ಲಿಯಾದರೂ ತಾನು ವಾಸಮಾಡೆಸೆಂಬುದನ್ನು ತಿಳಿಸಿದ್ದು. ದೇವ 
ದೂತರು ಯುಧಿಷ್ಠಿರನನ್ನು ನರಕಕ್ಕೆ ಕೊಂಡುಯ್ಹು ತೋರಿಸಿದ್ದು » ಅಲ್ಲಿಂದ 
ಹಿಂದಿರುಗಿ ನೋಡುತ್ತಿರುವಷ್ಟರಲ್ಲಿಯೇ ನರಕ ಕಣ್ಮರೆಯಾದದ್ದು. ಯುಧಿಷ್ಠಿರ 
ಆಕಾಶಗಂಗೆಯಲ್ಲಿ ಮಿಂದು ದಿವ್ಯದೇಹವನ್ನು ಧರಿಸಿ, ದಿವ್ಯ ಮುನಿಗಳ ಮೂಲಕ 
ಹೊಗಳಿಸಿಕೊಳ್ಳುತ್ತ ಸೋದರರಿರುವ ಸ್ಥಳವನ್ನು ಸೇರಿದ್ದು (ಸ್ವರ್ಗಾ, ೨, ೩]. 


ಯುಯುತ್ಸು 488 ಯುಯುಧಾನ 


ಯುಧಿಷ್ಠಿರ ಸ್ವರ್ಗದಲ್ಲಿ ಕೈ 
ಪ್ರತ್ಯೇಕವಾಗಿ ಕಂಡದ್ದು (ಸ್ವರ್ಗಾ. ೪]. ಈತನಿಗೆ ಶಿಬಿ ರಾಜನ ಮಗಳಾದ ದೇವಕಿ 
ಯೆಂಬ ಮತ್ತೊಬ್ಬ ಹೆಂಡತಿಯಲ್ಲಿ ಯೌೌಥೇಯನೆಂಬ ಮಗ ಜನಿಸಿದ [ಆದಿ. ೬೩]. 


ಈತ ಮೂರು ಅಶ್ವಮೇಧಗಳನ್ನು ಮಾಡಿದ [ಭಾಗ.-೧-೧೨). 


ಯುಯುತ್ಟು.--(1) ಧೃತರಾಷ್ಟ್ರನ ದಾಸೀಪುತ್ರ [ಆದಿ. ೬೪, ೨೦೧]. ಇವ 
ಕೌರವರ ಸಂಗಡಲೇ ಇದ್ದ. ಆದರೆ ಭಾರತ ಯುದ್ಧಾರ೦ಭದಲ್ಲಿ ವಾಂಡವರ ವಕ್ಷ 
ವನ್ನು ಸೇರಿದ [ಭೀ. ೪೩]... ಹದಿನಾರನೆಯ ದಿನದ ಯುದ್ಧ ದಲ್ಲಿ ಶಕುನಿಯ ಮಗ 
ನಾದ ಉಲೂಕನೊಂದಿಗೆ ಯುದ್ಧಮಾಡಿದ [ಕ್ಯ ೧೬]. ಭಾರತ ಯುದ್ಧಾನಂತರ 
ಧೃತರಾಷ್ಟ್ರನ ಸಂತತಿಯಲ್ಲಿ ಉಳಿದನ ಇವನೊಬ್ಬನೇ. ಯುಧಿಷ್ಠಿರ ಮಹಾಪ್ರಸ್ಥಾ 
ನಳ್ಳಿ ಹೊರಟಾಗ ಸರೀಕ್ಷಿತನಿಗೆ ಪಟ್ಟಿಗಟ್ಟಿ, ರಾಜ್ಯಭಾರದ ಎಲ್ಲ ಆಡಳಿತಗಳನ್ನೂ 
ಈತನಿಗೆ ಒಪ್ಪಿಸಿದ [ಮಹಾಪ್ರ. ೧]. 


ಕೃಷ್ಣ, ಕರ್ಣ, ಉನನಾಂಡನರೇ ಮೊದಲಾದವರನ್ನು 


(11) ಗಾಂಧಾರಿಯ ಮಕ್ಕುಳಲ್ಲಿ ಒಬ್ಬ [ಭಾರ.-ಆದಿ. ೬೮, ೧೩೧]. 


ಯೊಯುಧಾನ.- ಯದು ವಂಶದ ಸತ್ಯಕನ ಮಗ. ಇನನಿಗೆ ಹೆತ್ತು ಮಂದಿ 
ಪುತ್ರರು [ಆದಿ. ೨೩೯], ಇವ ಮರುತ್ತ್ತುಗಳ ಅಂಶದಿಂದ ಜನಿಸಿದವ [ಆದಿ. ೬೪, ೬೮]. 
ದೌೌಪದೀ ಸ್ವಯಂವರವನ್ನು ನೋಡುವುದಕ್ಕೆ ಬಂದಿದ್ದ [ಆದಿ. ೨೦೧]. ಬಲರಾಮ 
ದುರ್ಯೋಧನನಲ್ಲಿ ಪಕ್ಷವಾತಿಯಾಗಿದ್ದುದನ್ನು ಕಂಡು ಸಾತ್ಯಕಿ ತಿರಸ್ಕರಿಸಿದ್ದು 
[ಉದ್ಯೋ. ೩]. ಇವ ರಧಯೂಧಸನ [ಉದ್ಯೋ. ೧೭೦]. ಕೃಷ್ಣ ಸಂಧಿಗೆ ಹೋದದ್ದು 
ಇವನಿಗೆ ಸಮ್ಮತವಿಲ್ಲ. ಯುದ್ಧವನ್ನು ಮಾಡಿಯೇತೀರಬೇಕೆಂಬುದು ಇವನ ಮತ 
[ಉದ್ಯೋ. ೮೦]. ಗಾಂಧಾರ ರಾಜಪುತ್ರರು ಇವನ ರಥವನ್ನು ಮುರಿದದ್ದು [ಭೀ. 
೫೮]. ನಾಲ್ಕು ಮತ್ತು ಹದಿನಾಲ್ಬನೆಯ ದಿನಗಳಲ್ಲಿ ಭೂರಿಶ್ರವನೊಂದಿಗೆ ಯುದ್ಧ 
[ಭೀ. ೬೩--(೪ ನೆಯ ದಿನ). ದ್ರೋ. ೧೪೨--(೧೪ ನೆಯ ದಿನ)]. ಭೂರಿಶ್ರವ 
ಇವನ ಹತ್ತು ಮಂದಿ ಪುತ್ರರನ್ನೂ ಕೊಂದದ್ದು [ಭೀ. ೭೪].  ಭೂರಿಶ್ರವ 
ಇವನನ್ನು ಕೊಲ್ಲಬಂದದ್ದು , ಅರ್ಜುನ ಭೂರಿಶ್ರವನ ಭುಜವನ್ನು ಕತ್ತರಿಸಿದ್ದು ಕ 
ಯುಯುಧಾನ ಭೂರಿಶ್ರನನ ತಲೆಯನ್ನು ಕತ್ತರಿಸಿದ್ದು [ದ್ರೋ. ೧೪೨, ೧೪೩]. 
ಹದಿನಾಲ್ಕನೆಯ ದಿನದಲ್ಲಿ ದ್ರೋಣನ ನೂರಾರು ಬಿಲ್ಲುಗಳನ್ನು ಕತ್ತರಿಸಿದ್ದು 
[ದ್ರೋ. ೧೧೦]. ಧೃಷ್ಟದ್ಯುಮ್ನನನ್ನು ಕೊಲ್ಲಹೋದದ್ದು. ಭೀಮ ಅವನನ್ನು 
ತಡೆದದ್ದು. [ಜ್ರೋ. ೧೯೯]. ಕೃತನರ್ಮನನ್ನು ಸೋಲಿಸಿದ್ದು [ಶಲ್ಯ. ೨೦]. 
ಕೃತವರ್ಮನ ತಿರಶ್ಸೇದ [ಮೌಸ, ೪]. ಈತನ ಹೆಂಡತಿ ಸರಸ್ವತಿಯೆಂಬವಳು 
[ವಾೌಸ, ೮]. 


ಯುವನಾಶ್ಚ 40 ರಘು 


ಯುವ ನಾಶ್ವೆ.-ಸೂರ್ಯ ವಂಶದ ಪ್ರಸೇನಜಿತನೆಂಬ ರಾಜನ ಮಗ. ಮಾಂಧಾ 
ತನ ತಂದೆ. ನೋಡು- ಮಾಂಧಾತ [ಭಾರ.-ವನ. ೧೨೭]. ಶ್ರಾವಸ್ತೈನೆಂಬನ 
ಮತ್ತೊಬ್ಬ ಮಗ [ವನ. ೨೦೫. ಭಾಗ.-೯-೬]. 

ಯೂಪಕೇತು (ಯೂಪಧ್ವಜ).--ಚಂದ್ರ ವಂಶದ ಸೋಮದತ್ತ ರಾಜನ 
ಮಗ. ನೋಡು--ಭೂರಿಶ್ರವ [ದ್ರೋ. ೨೫]. 

ಯೋಗ.--ಚಿತ್ತವೃತ್ತಿ,ಯನ್ನು ಅಡ್ಡಗಿಸುವುದು. ಯೋಗನಿರೂಪಣ [ಭಾರ.- 
ಶಾಂತಿ. ೩೦೬, ೩೧೧. ಅನು. ೨೪೬, ಭಾಗ.-೩-೨೮]. 

ಯೋಜನಗೆಂಧಾ.--ಸತ್ಯವತಿಯ ನಾಮಾಂತರ. 

ಯಾೌಧೇಯ.--ಯುಧಿಸ್ಕಿರನಿಂದ ಕೈಬ್ಯ ರಾಜನ ಪುತ್ರಿಯಾದ ದೇವಕಿಯೆಂ 
ಬವಳಲ್ಲಿ ಜನಿಸಿದವ [ಭಾರ.-ಆದಿ. ೬೩]. 

ಯೌನನಾಶ್ಚ.--ಭದ್ರವತೀ ನಗರದ ಅರಸು. ನೋಡು--ಮೇಘವರ್ಣ. ಪಾಂಡ 
ವರು ಅಶ್ವಮೇಧದ ಕುದುರೆಯನ್ನು ಇವನಿಂದ ತಂದರು [ಜೈ. ಭಾರ.-೧-೭]. 


ರ 


ರಕ್ತ ಬೀಜ.--ಒಬ್ಬ ರಾಕ್ಷಸ. ಶುಂಭ ನಿಶುಂಭರೆಂಬ ರಕ್ತಸರ ಸೋದರಳಿಯ. 
ನೋಡು- ನಿಶುಂಭ. ಇವ ಪರಮೇಶ್ವರನನ್ನು ತಪಸ್ಸಿನಿಂದ ಮೆಚ್ಚಿಸಿ, ತನ್ನ ದೇಹ 
ದಿಂದ ನೆಲಕ್ಕೆ ಬಿದ್ದ ಒಂದೊಂದು ತೊಟ್ಟು ರಕ್ತವೂ ತನ್ನಂತೆಯೇ ಪರಾಕ್ರಮಶಾಲಿ 
ಯಾದ ಒಬ್ಬ ರಾಕ್ಷಸನಾಗುವಂತೆ ವರವನ್ನು ನಡೆದಿದ್ದ. ಶುಂಭ ನಿಶುಂಭರು ಆದಿ 
ಶಕ್ತಿ (ತ್ರಿಪುರಸುಂದರಿ) ಯನ್ನು ಮೋಹಿಸಿ, ಆಕೆಯ ಸಂಗಡ ಯುದ್ಧಮಾಡುವಾಗ 
ಇವನೂ ಯುದ್ಧಕ್ಕೆ ಬಂದ. ಇವನ ದೇಹದಿಂದ ಬಿದ್ದ ರಕ್ತಬಿಂದುಗಳೆಲ್ಲವೂ 
ರಾಕ್ಸಸರಾಗುತ್ತ್ತ ಬಂದರು. ಆಗ ದೇವಿ ಚಾಮುಂಡೆಯ ನಾಲಗೆಯನ್ನು ವಿಸ್ತರಿಸ 
ಹೇಳಿದಳು. ಜಾಮುಂಡಾದೇನಿ ಅಂತೆಯೇ ಮಾಡಲಾಗಿ, ರಕೆ_ಬೀಜ ಆಕೆಯ ನಾಲ 
ಗೆಯ ಮೇಲೆ ನಿಂತು ಯುದ್ಧಮಾಡುತ್ತಿರಲಾಗಿ, ಇವನ ದೇಹದಿಂದ ಬಿದ್ದ ರಕ್ತ 
ಬಿಂದುಗಳೆನ್ನೆಲ್ಲ ಆಕೆಯ ನಾಲಗೆ ಹೀರತೊಡಗಿತು. ಆಗ ರಕ್ತಬೀಜ ಶಕ್ತಿ 
ಗುಂದಿದ. ತ್ರಿಪುರಸುಂದರಿ ಇವನನ್ನು ಕೊಂಡಳು [ದೇ.ಭಾಗ.-೫-೨೭, 5೮, 5೯, 
ಮಾರ್ಕಂ.-೮೩]. 


ರಘು.- ಸೂರ್ಯ ವಂಶದ ಅರಸು [ಭಾರ.-ನಿರಾ. ೫೩]. ಖಟ್ಟಾಂಗ ರಾಜನ 
ಮುಗ. ಇವನ ಮಗ ಅಜಮಹಾರಾಜ. ಇವನ ವಂಶವರ್ಣನೆ [ಭಾಗ.-4೯-೧೦]. 


ರಜತಾಶ್ವ 490 ರಂತಿದೇವೆ 


ರಜತಾಶ್ವ.--ನೋಡು--ಯುಯುಧಾನ. ಸಾತ್ಯಕಿಯ ನಾಮಾಂತರ [ಭಾರ.- 
ಹ್ರೋ. 3೩]. 

ರಜಿ.-ಚಂದ್ರ ವಂಶದ ಪುರೂರವ ರಾಜನ ಮಗನಾದ ಆಯು ರಾಜನ ಪಟ್ಯ 
ಮಹಿಷಿಯಾದ ಸ್ವರ್ಭಾನನಿಯಲ್ಲಿ ಜನಿಸಿದವ. ನಹುಷ, ವೃದ್ಧಶರ್ಮ, ಅನೇನಸ, 
ಗಯ ಎಂಬವರು ಇವನ ಒಡಹುಟ್ಟಿದವರು ಗಭಾರ.-ಆಧಿ. ೬೯]. ಇವನಿಗೆ ಮಹಾ 
ಸರಾಕ್ರಮಶಾಲಿಗಳಾದ ಐನೂರು ಮಂದಿ ಮಕ್ಕಳಿದ್ದರು. ಒಮ್ಮೆ ದೇವ ದಾನವರಿಗೆ 
ಯುದ್ಧ ನೊದಲಾಯಿತು. ರಜಿ ಇಂದ್ರನ ಸರವಾಗಿ ಹೋರಾಡಿ ಸ್ವರ್ಗಾಧಿಪತ್ಯ 
ವನ್ನು ಇಂದ್ರನಿಗೆ ಕೊಟ್ಟ. ಇಂದ್ರ ರಜಿಯನ್ನೇ ಸ್ವರ್ಗರಾಜ್ಯದಲ್ಲಿ ಪ್ರತಿಷ್ಠೆಗೊಳಿ 
ಸಿದ. ರಜಿ ಕಾಲಗತಿಯನ್ತೈದಿದ ಬಳಿಕ ಇಂದ್ರ ರಜಿಯ ಮಕ್ಕಳನ್ನು ಬಗೆಬಗೆ 
ಯಿಂದ ಬೇಡಿದರೂ ಅವರು ಸ್ವರ್ಗಾಧಿಸತ್ಯವನ್ನು ಮರಳಿ ಇಂದ್ರನಿಗೆ ಕೊಡಲು 
ಸಮ್ಮತಿಸಲಿಲ್ಲ. ಆಗ ಇಂದ್ರ ಬೃಹೆಸ್ಪತ್ಯಾಚಾರ್ಯರ ಮೂಲಕ ಮಾಟಮಾಡಿಸಿ, 
ಇವರನ್ನು ಕೊಲ್ಲಿಸಿ, ತಾನು ಮರಳಿ ಸ್ವರ್ಗಾಧಿಸತ್ಯವನ್ನು ಹಡೆದ [ಹೆರಿ.-೧-೧೮. 
ಭಾಗ.-೯-೧೭. ಮತ್ಸ 5-೨೪]. 

ರತಿ.--ದಕ್ಸ ಬ್ರಹ್ಮನ ಮಗಳು.  ಮನ್ಮಧನ ಹೆಂಡತಿ... ನೋಡು-- ಮದನ, 
ಮನ್ಮಥ [ಭಾರ,-ಅ.೬೭. ಶಿವ.-ಸತೀ. ೪. ಕಾಳಿಕಾ,-೩). 

ರತ್ನ ಮಾಲಾ. ಜನಕ ರಾಜನ ಮಹಿಷಿ. ನೋಡು-- ಜನಕ. 

ರೆಥಧ್ಧಜಾದಿನರ್ದ ನೆ.--ಭಾರತ ಯುದ್ಧದಲ್ಲಿ ನೆರೆದಿದ್ದ ರಾಜರ ರಥ, ಧ್ವಜಗಳ 
ವರ್ಣನೆ [ಭಾರ.-ಉ. ೫೬. ದ್ರೋ. ೧೦೫]. 

ರಥನ್ತ ರೀ.--ಚಂದ್ರ ವಂಶದ ಇಲಿಲನೆಂಬ ರಾಜನ ಹೆಂಡತಿ. ನೋಡು-- 
ಇಲಿಲ [ಭಾರ.-ಆದಿ. ೬೩]. ಈಕೆ ದುಸ್ಯಂತ, ಶೂರ, ಭೀಮ, ಪ್ರವಸು, ವಸುಗಳೆಂಬ 
ಐವರು ಪುತ್ರರನ್ನು ಹೆತ್ತಳು [ಭಾರ,-ಆ. ೮೮]. 

ರಥಾತಿರಥಸಂಖ್ಯಾನ.--ಭಾರತ ಸೇನೆಯಲ್ಲಿ ರಥಾತಿರಧರನ್ನು ಪರಿಗಣಿಸಿದ್ದು 
[ಭಾರ.-೧೬೫-೧೭ ೨]. 

ರನ್ತಿಡೇವ.- ಚಂದ್ರ ವಂಶದ ಸಂಕೃತಿ ರಾಜನ ಮಗ. ನೋಡು--ಚರ್ಮಣ್ಣತಿ 
[ಭಾರ.-ಅನು. ೧೨೩. ಭಾಗ.-೯-೨೧]. ರಂತಿದೇವ ಒನ್ಮು ಪತ್ನೀಪುತ್ರಪರಿವಾರ 
ದೊಂದಿಗೆ ಅರಣ್ಯದಲ್ಲಿ ತಪಸ್ಸುಮಾಡುತ , ಕೇವಲ ದೀನಾವಸ್ಥೆ ಯಲ್ಲಿದ್ದ. ಒಮ್ಮೆ 
ಇನ ೪೮ ದಿನಗಳು ಉಪವಾಸಮಾಡಿದ. ೪೯ನೆಯ ದಿನ ದಿವ್ಯಭೋಜನ ದೇವ 
ಲೋಕದಿಂದ ಬಂತು. ರಂತಿದೇವ ಅದನ್ನು ಪತ್ನೀಪುತ್ರ ಪರಿವಾರಕ್ರೆ ಹಂಚಿಕೊಟ್ಟು 
ತಾನು ಶೇಷವನ್ನು ಭುಜಿಸಬೇಕೆಂದಿರುವಷ್ಟರಲ್ಲಿ ಒಬ್ಬ ಬ್ರಾಹ್ಮಣ ಬಂದ. ಅನ್ನ 
ವನ್ನು ಅವನಿಗೆ ಬಡಿಸಿ, ಆತನನ್ನು ತೃನ್ಲಿಸಢಿಸುವಸ್ಯರಲ್ಲಿ ಒಬ್ಬ ಶೂದ್ರ ಅತಿಥಿ 


ಯಾಗಿ ಬಂದು ಅನ್ನವನ್ನು ಬೇಡಿದ. ಶೂದ್ರನೂ ಭೋಜನಮಾಡಿ ತೃಸ್ತನಾಗಿ 
ಹೋದ, ಒಡನೆಯೇ ಒಬ್ಬ ಬೇಡ ಕೆಲ ನಾಯಿಗಳ ಸಂಗಡ, ಬಹಳ ಹಸಿವಾಗು 
ತ್ತಿದೆ, ಅನ್ನವನ್ನು ಕೊಡೆಂದು ಕೇಳಲಾಗಿ, ರಂತಿಡೇವ ಮಿಕ್ಕ ಅನ್ನವನ್ನೆಲ್ಲ 
ಕೊಟ್ಟು ಭಗವಂತನನ್ನು ಸ್ಮರಿಸಿ, ಆ ಬೇಡನಿಗೂ ನಾಯಿಗಳಿಗೂ ನಮಸ್ಕಾರಮಾಡಿದ. 
ಆಗ ರಂತಿದೇವನ ನಾಲಿಗೆ ನೀರು ಮಾತ್ರ ಮಿಕ್ಸಿತ್ತು. ಅಷ್ಟರಲ್ಲಿ ಒಬ್ಬ ಪುಲ್ಕಸ 
ಬಂದು ದಾಹಶಾಂತಿಗಾಗಿ ಜಲನನ್ನು ಯಾಚಿಸಲಾಗಿ ತನ್ನಲ್ಲಿದ್ದ ಉದಕವನ್ನೂ 
ರಂತಿದೇವ ಭಗವತ್ಟ್ರೀತಿಯಾಗಲೆಂಬ ಬುದ್ಧಿಯಿಂದ ಕೊಟ್ಟು ತಾನು ಹಸಿವು ನೀರಡಿಕೆ 
ಗಳಿಂದ ಸಾಯುವಂತಿದ್ದರೂ ಫಿರ್ವಿಕಾರನಾಗಿದ್ದ. ಅಷ್ಟರಲ್ಲಿ ಬ್ರಹ್ಮಾದಿಗಳು 
ಮೈಜೋರಿದರು. ರಂತಿಡೇನ ಅವರೆಲ್ಲರನ್ನೂ ನಮಸ್ಸರಿಸಿ, ಯಾವುದೊಂದು ವರ 
ನನ್ನೂ ಬೇಡದೆ ಸುಮ್ಮನೆ ನಿಂತಿದ್ದ... “ಆಗ ಡೀವತೆಗಳ ಅನುಗ್ರಹದಿಂದ ರಂತಿದೇವ 
ಮಾಯಾವಾಶವನ್ನು ಕಳಚಿ ಬಿಸುಟು ಜ್ಞ್ಯಾನಸಂಸ ನಾದ. ರಂತಿದೇವನ ಸಹ 
ವಾಸದಲ್ಲಿದ್ದನರು ಕೂಡ ಸರಮುಯೋಗಿಗಳಾದರು [ಭಾರ.-ದ್ರೋ. ೬೭. ಶಾಂತಿ. 
5೮, ೨೫೦], 

ರಮಣ ಕ.--(1) ಒಂದು ದ್ವೀನ. ಪ್ರಿಯವ್ರತರಾಜನ ಮಗನಾದ ಯಜ್ಞ 
ಬಾಹುವೆಂಬನ ಪಾಲಿಸುತ್ತಿದ್ದ ಭೂ ಭಾಗ. ಶಾಲ್ಮರಿ ದ್ವೀಪಕ್ಕೆ ಸೇರಿದೆ [ಭಾಗ.- 
೫-೧]. ಕಾಳಿಯನನ್ನು ಕೃಷ್ಣ ಭಂಗಗೊಳಿಸಿ 'ಈ ದ್ವೀಪಕ್ಕೆ ಕಳುಹಿಸಿದ. ಗರುಡ 
ಸರ್ಪಗಳನ್ನು ಈ ದ್ವೀಪಕ್ಕೆ ಹೊತ್ತುಕೊಂಡು ಹೋಗಿ ನೀಡಿಸಿದ್ದು ಮುಂತಾಗಿ 
[ಭಾರ.-ಆದಿ. ೨೬], 

(1) ಜಂಬೂ ದ್ವೀಪದ ಸುತ್ತಮುತ್ತಣ ಎಂಟು ಉಪ ದ್ವೀಪಗಳಲ್ಲಿ ಒಂದು 

[ಭಾಗ.-೫-೧೯. ದೇ.ಭಾ.-೮-೧೧). 

ರಮೆ -ಕರಮೃ.--ರಾಕ್ಸಸರು. ಇವರಿಬ್ಬರೂ ದೇವಕಂಟಕರಾಗಿರುವಲ್ಲಿ ದೇವತೆ 
ಗಳು ಕರಂಭನನ್ನು ಕೊಂದರು. ಬಳಿಕ ರಂಭ ತಪಸ್ಸುಮಾಡಿ, ದೇವತೆಗಳ 
ಸೊಕ್ಕನ್ನು ಮುರಿಯುವಂತಹ ಮಹಿಷಾಸುರನೆಂಬ ಮಗನನ್ನು ಪಡೆದ. ನೋಡು-- 
ಮಹಿಷಾಸುರ [ದೇ.ಭಾಗ, ೩-೧೨), 

ರಮ್ಸಾ.- ಒಬ್ಬ ಅಸ್ಸರಸಿ. ಕಶ್ಯಪನಿಂದ ವ್ರಾಥೆಯೆಂಬವಳಲ್ಲಿ ಜನಿಸಿದವಳು. 
ದೇವಲೋಕದ ಮುಖ್ಯನಿಲಾಸಿನಿಯರಲ್ಲಿ ಒಬ್ಬಳು [ಭಾರ.-ಆದಿ. ೬೬, ೧೩೨. ಸಭಾ. 
೧೦]. ಇವಳು ತುಂಬುರುನೆಂಬ ಗಂಧರ್ವನ ಹೆಂಡತಿ ಉದ್ಯೋ. ೧೧೭]. ಇಂದ್ರ 
ನಿಂದ ಪ್ರೇರಿತಳಾಗಿ ವಿಶ್ವಾಮಿತ್ರನ ತನಸ್ಸನ್ನು ಭಂಗಗೊಳಿಸಹೋಗಿ ಬಹಳ ಕಾಲದ 
ವರೆಗೆ ತಿಲಾರೊಸನನ್ನು ಸಡೆದಿರುನಂತೆ ಶಾಸವನ್ನು ಹೊಂದಿದಳು [ರಾಮಾ.-ಬಾಲ, 
೬೪, ಭಾರ.-ಅನು. ೬]. 


ರಮ್ಯಳ £492 ರಾಜಸೂಯ 


ರಮ್ಯ ಕ.--ಆಗ್ನೀದ್ರ ಮಹಾರಾಜನ ಮಗನಾದ ರಮ್ಯಕ ರಾಜ್ಯಭಾರಮಾಡಿದ 
ಭೂಭಾಗಕ್ಕೆ ಈ ಹೆಸರ್ಮುಸಲ್ಲುತ್ತದೆ. ಇದು ಪೂರ್ವ ಪಶ್ಚಿಮ ಸಮುದ್ರಗಳ ನಡುವೆ 
ಕ್ವೇತ, ನೀಲಗಳೆಂಬ ಪರ್ವತಗಳ ಮಧ್ಯದಲ್ಲಿದೆ [ಭಾರ.-ಭೀ. ೬. ವಿಷ್ಣು 3-೧]. 

ರಮ್ಯ ಕೆವರ್ಷ.-ನೋಡು-ರಮ್ಯಕ. 

ರೆಸಾತಲ.-ನಿಳು ಪಾತಾಳಲೋಕಗಳಲ್ಲಿ ಒಂದು. ಬ್ರಹ್ಮದೇವನ ಮುಖದಿಂದ 
ಜನಿಸಿದ ಕಾಮಥೇನು ಇಲ್ಲಿ ವಾಸಮಾಡುತ_್ತಡೆ. ಇದರ ಹಾಲಿನಿಂದ ಕ್ಸೀರನಿಧಿ 
ಯೆಂಬ ಹಾಲಿನ ಮಡು ಇಲ್ಲಿ ತುಂಬಿಡಿ, ಕಾಮಧೇನುವಿನ ಮಕ್ಕಳಾದ ಸುರೂವಾ, 
ಹಂಸಿಕಾ, ಸುಭದ್ರಾ, ಸರ್ವಕಾಮದುಘಾ ಎಂಬ ನಾಲು ಧೇನುಗಳು ಈ ಲೋಕದ 
ನಾಲ್ಕು ದಿಕ್ಬುಗಳೆಲ್ಲಿಯೂ ಇವೆ [ಭಾರ.-ಉದ್ಯೋ. ೧೦೬]. 

ರಾಕ್ಸ್ಗಸರು.-ಕ್ರೊರಸ್ವಭಾವದವರು, ರಾಕ್ಷಸರು ಜನನಿ ಗರೃಧಾರಣಮಾಡಿದ 
ಕೂಡಲೇ ಜನಿಸಿ, ಹೆತ್ತ, ತಾಯಿಗೆ ಸಮಾನನಾದ ವಯಸ್ಸನ್ನು ಪಡೆಯುವಹಾಗೆ 
ವಾರ್ವತಿ ವರವನ್ನು ಕೊಟ್ಟಿದ್ದು... ನೋಡು--ಸುಳೇಶ [ರಾಮಾ.-ಉತ್ತ.. ೪], 
ವಸಿಷ್ಕಪುತ್ರನಾದ ಶಕ್ತಿಮುನಿಯನ್ನು ಒಬ್ಬ ರಾಕ್ಷಸ ನುಂಗಲಾಗಿ, ಆ ಸುದ್ದಿಯನ್ನು 
ಜೀಳಿದ ಪರಾಶರ ರಾಕ್ಷಸರನ್ನು ನಿರ್ಮೂಲಗೊಳಿಸುವುದಕ್ಕಾಗಿ ಯಜ ಮಾಡಿದ್ದು 
ಮುಂತಾಗಿ. ನೋಡು--ಪರಾಶರ [ಭಾರ.-ಆದಿ. ೧೯೭]. ರಾಕ್ಸೆಸಿಯರು ಗರ್ಭ 
ಧಾರಣಮಾಡಿದ ಕೂಡಲೇ ಮಕ್ಕಳನ್ನು ಹೆರುತ್ತಾರೆ [ಭಾರ.-ಆದಿ. ೧೬೯). ರಾಕ್ಷ 
ಸರು ರಾಜರಾಗಿ ಹುಟ್ಟಿದ್ದು [ಭಾರ,-ಆದಿ. ೬೫]. 

ರಾಜಧರ್ಮ ವರ್ಗ ನೆ.-[ರಾಮಾ,-ಅಯೋ. ೧೦೦, ಭಾರ.-ಶಾಂತಿ. ೧-೧೩೦, 
ಮತ್ಸ್ಯ್ಯ.-೨೨೨-೨೩೯]. 

ರಾಜನೀತಿವರ್ಲ ನೆ.--[ಭಾರ.-ಸಭಾ. ೫. ಶಾಂತಿ. ೬೮, ೮೯. ಆಶ್ರ. ೬-೮], ರಾಜ 
ಸನ್ನಿಧಿಯಲ್ಲಿ ವಾಸಮಾಡಬೇಕಾದ ಕ್ರಮ. ಧೌಮ್ಯ ಮುನಿ ಪಾಂಡವರಿಗೆ ಹೇಳಿದ್ದು 
[ಭಾರ.-ವಿರಾ. ೫]. ರಾಜ ಹತ್ತು, ಮಂದಿ ಶ್ರೋತ್ರಿಯರಿಗೆ ಸಮಾನ [ಭಾರ.-ಆ, 
೪೧]. ರಾಜಪುರೋಹಿತರ ಲಕ್ಷ್ಮಣ [ಭಾರ.-ಶಾಂತಿ. ೭೩]. 

ರಾಜಪುರ. ಒಂದು ಪಟ್ಟಣ. ಕಳಿಂಗ ದೇಶದ ರಾಜಧಾನಿ. ದುರ್ಯೋಧನನ 
ಮಾವನಾದ ಚಿತ್ರಾಂಗದ ಇಲ್ಲಿ ರಾಜ್ಯಭಾರಮಾಡುತ್ತಿದ್ದ [ಭಾರ.-ಶಾಂತಿ. ೪]. 

ರಾಜಸೂಯು.--ಒಂದು ಯಜ್ಞ. ಪಾಂಡು ರಾಜನ ಸೂಚನೆಯಂತೆ ನಾರದನ 
ಉಪದೇಶದಿಂದ ಯುಧಿಷ್ಠಿರ ರಾಜಸೂಯಮಾಡಿದ್ದು [ಭಾರ.-ಸ. ೩೮. ಭಾಗ.-೧೦, 
೬೪]... ರಾಜಸೂಯಕ್ಕೆ ಬಂದಿದ್ದ ಅರಸರು [ಭಾರ.-ಸಭಾ. ೩೭], ಪಾಂಡವರು 
ರಾಜಸೂಯ ಮಾಡುವಂತೆ ಪಾಂಡು ರಾಜ ಒಮ್ಮೆ ದೇನಲೋಕದಲ್ಲಿ ಕಾಣಬಂದ 
ನಾರದನ ಮೂಲಕ ಯುಧಿಸ್ಮಿರನಿಗೆ ಹೇಳಿಕಳುಹಿಸಿದ್ದು [ಸಭಾ, ೧೨. ರಾಜ 


ರಾಜಾಧಿದೇವಿ 493 ರಾಮ 


ಸೂಯ ಮಹಿಮೆ (ಸಭಾ. ೧೬, ೭೧, ೭೮, ೭೯]. ರಾಜಸೂಯಕ್ಕೆ ನೆರೆದಿದ್ದ ಮುನಿ 
ಗಳು ಮೊದಲಾಗಿ [ಸಭಾ. ೩೬]. ರಾಜನೂಯ ಸಭೆಯಲ್ಲಿ ದುರ್ಯೋಧನ ಮುಗ್ಗುರಿ 
ಸಿದ್ದು [ಸಭಾ. ೭೪]. ದುರ್ಯೋಧನ ರಾಜಸೂಯಯಾಗ ಮಾಡಬೇಕೆಂದು ಪ ಶ್ರಯತ್ನಿ 
ಸಿದ್ದು. ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಯಜ್ಞಮಾಡಿದ್ದು ವನ ೨೫೬]. 
ಹರಿಶ್ಚ೦ದ್ರ ರಾಜಸೂಯ ಮಾಡಿದ್ದು [ಭಾರ.-ಸಭಾ. ೧೨]. 
ರಾಜಾಧಿದೇನಿ.--ಚಂದ್ರ ವಂಶದ ಶೂರ ರಾಜನಿಂದ ಮಾರಿನೆಯೆಂಬವಳಲ್ಲಿ 
ಜನಿಸಿದ ಐವರು ಪುತ್ರಿಯರಲ್ಲಿ ಕೆರಿಯವಳು. ವಸುದೇವನ ಒಡಹುಟ್ಟಿದವಳು. ಈಕೆ 
ಅವಂತಿ ದೇಶದ ಅರಸನಾದ ಜಯಸೇನನನ್ನು ಮದುನೆಯಾಗಿ ನಿಂದ, ಅನುನಿಂದ 
ರೆಂಬ ಪುತ್ರರನ್ನೂ ಮಿತ್ರವಿಂದೆಯೆಂಬ ಕನ್ಕೆಯನ್ನೂ ಪಡೆದಳು. ಮಿತ್ರವಿಂಜೆ 
ತ್ರ ಸ್ಥನನ್ನು ಮದುವೆಯಾದಳು. ನೋಡು- ಕೃಷ್ಣ [ಭಾಗ.-೧೦-೫೮. 
ರಾಧಾ. (1 ಭಗವತಿಯ ಐದು ಪ್ರಕೃತಿಗಳಲ್ಲಿ ಒಂದು [ದೇ.ಭಾ.-೯-೧]. 

(1) ಸೂತ ರಾಜನಾದ ಅಧಿರಧನ ಹೆಂಡತಿ. ಕರ್ಣನ ಸಾಕುತಾಯಿ. ಈ 
ಕಾರಣದಿಂದಲೇ ಕರ್ಣನಿಗೆ ರಾಧೇಯನೆಂಬ ಹೆಸರು (ಭಾರ,-ಆದಿ. ೬೮. ವನ. ೩೧೦[. 

(11) ಯದು ವಂಶದ ವೃಷಭಾನುವಿನಿಂದ ಕಳಾವತಿಯೆಂಬವಳಲ್ಲಿ ಜನಿಸಿ 
ದವಳು. ಕೃಷ್ಣ ಗೋಕುಲದನ್ಲಿದ್ದಾ ಗ ಆತನ ಪ್ರಿಯಸಖಿಯಾಗಿದ್ದಳು. 

ಇಸ .. ನೋಡು--ಹ ಶಿ ತ್‌ ಅವತಾರ ೧೯ ನೆಯ ತ್ರೇತಾ 
ಯುಗದಲ್ಲಿ ನಡೆಯಿತು [ಮತ್ಸ್ಯ್ಯ.-೪೭. ಶ್ಲೋ. ೨೪೪]. 

(11) ಮಹಾವಿಷ್ಣುನಿನ ಹೆತ್ತು ಅವತಾರಗಳಲ್ಲಿ ಏಳನೆಯದು. ಸೂರ್ಯ 
ವಂಶದ ದಶರಥನಿಂದ ಏರಿಯ ರಾಣಿಯಾದ ಕೌಸಲ್ಯೆ ಯಲ್ಲಿ ಜನಿಸಿದವ [ರಾಮಾ.- 
ಬಾಲ. ೧೮. ಭಾರ.-ವನ. ೨೭೫]. ಚೈತ್ರ ಶುಕ್ಲ ಹ ನಕ್ಷತ್ರದಲ್ಲಿ ಜನಿಸಿ 
ದನ [ರಾಮಾ.-ಬಾಲ. ೧೮]. ರಾಮ ಲಕ್ಷ ನೊಂದ? ವಿಶ್ವಾಮಿತ್ರನ ಯಾಗ 
ಸಂರಕ್ಷಣೆಗಾಗಿ ಸಿದ್ಧಾಶ್ರಮಕ್ಕೆ ಹೊರಟದ್ದು [ಬಾಲ. ೨ ರಾಮ ವಿಶ್ವಾಮಿತ್ರ 
ನಿಂದ ಮಲದ, ಕರೂಶ, ಕಾಮಾಶ್ರಮ, ತಾಟಕೆಯೆರ ವೃತ್ತಾಂತವನ್ನು ತಿಳಿದದ್ದು 
[ಬಾಲ. ೨೩-೨೫]. ತಾಟಿಕೆಯನ್ನು ಕೊಂದದ್ದು [ಬಾಲ.- ೬]. ವಿಶ್ವಾಮಿತ್ರನ 
ಮೂಲಕ ಅಸ್ರ್ರೋಸದೇಶವನ್ನು ಪಡೆದದ್ದು, ಸಿದ್ಧಾಶ್ರಮವನ್ನು ಸೇರಿದ್ದು [ಬಾಲ. 
೨೭-೨೯]. ಮಾರೀಚ ಸುಬಾಹುಗಳನ್ನು ನಿಗ್ರಹಿಸಿದ್ದು [ಬಾಲ. ೩೦]. ವಿಶ್ವಾಮಿತ್ರ 
ನೊಂದಿಗೆ ಮಿಥಿಲೆಗೆ ಹೊರಟಿದ್ದು , ಕುಶನಾಭ, ಬ್ರಹ್ಮದತ್ತ್ತರ ವೃತ್ತಾಂತ, ವಿಶ್ವಾ 
ಮಿತ್ರನ ಪೂರ್ವಕಥೆ, ಗಂಗೆಯ ಉತ್ಪತ್ತಿ, ಭಗೀರಥ ಗಂಗೆಯನ್ನು ತಂದದ್ದು 
(ಬಾಲ. ೩೧-೪೪]. ಕೀರಸ ಸಮುದ್ರಮಥನ, ದಿತಿಯ ತಪಸ್ಸು, ಮರುತು_ಗಳೆ 


ಮ್ಮ 
ವೃತ್ತಾಂತ, ಅಹಲ್ಯೆಯನ್ನು ಉದ್ಭರಿಸಿದ್ದು [ಬಾಲ. ೪೫-೪೯]. ರಾಮ ಲಕ್ಷ್ಮಣರು 


ರಾಮ 494 ರಾಮ 


ಜನಕನ ರಾಜಧಾನಿಯಾದ ಮಿಧಿಲೆಗೆ ಸೇರಿದ್ದು, ಗೌತಮ ಪುತ್ರನಾದ ಶತಾನಂದ 
ಮುನಿ, ವಿಶ್ವಾಮಿತ್ರ ವಸಿಷ್ಕರ ಸಮಾಚಾರವನ್ನು ಜನಕನ ಸಭೆಯಲ್ಲಿ ವಿವರಿಸಿದ್ದು. 
ವಿಶ್ವಾಮಿತ್ರ ತ್ರಿಶಂಕುನಿನಿಂದೆ ಯಜ್ಞ ಮಾಡಿಸಿದ್ದು. ವಿಶ್ವಾಮಿತ್ರ ಬ್ರಹ್ಮರ್ಸ್ನಿಯಾ 
ದದ್ದು, ಮೇನಕೆಯನ್ನೂ ರಂಭೆಯನ್ನೂ ಶಸಿಸಿದ್ದು [ಬಾಲ. ೫೦-೬೫]. ರಾಮ 
ಶಿವಧನುಸ್ಸನ್ನು ಮುರಿದದ್ದು [ಬಾಲ. ೬೭]. ರಾಮನ ವಂಶಾವಳಿ [ಬಾಲ, ೭೦]. 
ರಾಮ ಸೀತೆಯನ್ನು ಮದುವೆಯಾದದ್ದು (ಬಾಲ. ೭೩]. ರಾಮ ಪರಶುರಾಮನನ್ನು 
ನಿಗ್ರಹಿಸಿದ್ದು [ರಾಮಾ.-ಬಾಲ. ೭೪-೭೬, ಭಾರ,-ವನ. ೯೮]. ರಾಮ ಅಯೋಧ್ಯೆಯಲ್ಲಿ 
ವಾರುಸತ್ಯಮಾಡಿಕೊಂಡಿದ್ದದ್ದು [ಬಾಲ. ೭೭]. ರಾಮನ ಯ್‌ೌವರಾಜ್ಯಾಥಿಷೇಕ 
ಪ್ರಯತ್ನ [ಅಯೋ. ೧-೫. ಭಾರ.-ವನ. ೨೭೮]. ಮಂಥರೆ ವಿಘ್ನವನ್ನು ತಂದೊ 
ಡ್ಜಿದ್ದು, ಕೈಕಯಿ ರಾಮನನ್ನು ಅರಣ್ಯಕ್ಕೆ ಕಳುಹಹೇಳಿದ್ದು (ಅಯೋ. ೬-೧೩], 
ರಾಮನ ಪಟ್ಟಾಭಿಷೇಕಕ್ಕೆ ವಸಿಷ್ಕನ ಸನ್ನಾಹ (ಅಯೋ. ೧೪]. ರಾಮ ದಶರಥ 
ನಲ್ಲಿಗೆ ಹೋಗಿ, ಕೈಕಯಿಯ ಮೂಲಕ ಸಮಾಚಾರವನ್ನು ತಿಳಿದು ವನವಾಸಕ್ಕೆ 
ಸಮ್ಮತಿಸಿದ್ದು [ಅಯೋ. ೧೫-೧೯]. ರಾಮ ವನವಾಸಕ್ಕೆ ಕೌಸಲ್ಯೆಯ ಅನುಮತಿ 
ಯನ್ನು ಬೇಡಿದ್ದು, ಕೌಸಲ್ಯೆಗೂ ಲಕ್ಷ್ಮಣನಿಗೂ ಸಮಾಧಾನ ಹೇಳಿದ್ದು [ಅಯೋ. 
೨೦-೨೫]. ರಾಮ ತಾನು ಕಾಡಿಗೆ ಹೋಗುವ ಸುದ್ದಿಯನ್ನು ಸೀತೆಗೆ ಹೇಳಿದ್ದು, 
ಸೀತಾ ರಾಮರ ವಾಗ್ವಾದ, ಸೀತೆ ತನ್ನನ್ನು ಹಿಂಬಾಲಿಸಲು ರಾಮ ಒಪ್ಪುದ್ದು[ಅಯೋ. 
೨೬-೩೦]. ಲಕ್ಷ್ಮಣನನ್ನು ಸಂಗಡ ಕರೆದುಯ್ಯಲು ರಾಮ ಒಪ್ಪಿದ್ದು [ಅಯೋ. 
೩೧]. ರಾಮ ಅರಣ್ಯಕ್ಕೆ ಹೋಗುವ ಮೊದಲು ದಾನಮಾಡಿದ್ದು, ಅರಣ್ಯಕ್ಕೆ ಹೋಗಲು 
ರಾಮ ದಶರಧನ ಅಪ್ಪಣೆಯನ್ನು ಬೇಡಿದ್ದು, ದಶರಥನ ಪ್ರಲಾಷ [ಅಯೋ. ೩೨- 
೩೪]. ರಾಮ ದಶರಧನಿಗೆ ಸಮಾಧಾನ ಹೇಳಿದ್ದು [ಅಯೋ. ೩೮]. ರಾಮ ಸೀತಾ 
ಲಕ್ಷ್ಮ ಣರೊಂದಿಗೆ ಕಾಡಿಗೆ ಹೊರಟದ್ದು [ಅಯೋ. ೪೦]. ರಾಮ ತಮಸಾ ನದಿ 
ಯನ್ನು ಸೇರಿದ್ದು, ತನ್ನ ಹಿಂದೆ ಬಂದಿದ್ದ ಪ್ರಜೆಗಳನ್ನು ವಂಚಿಸಿದ್ದು [ಅಯೋ. 
೪೫-೪೬]. ರಾಮ ಕೋಸಲ ದೇಶವನ್ನು ಸೇರಿದ್ದು [ಅಯೋ. ೪೯]. ರಾಮ ಗುಹ 
ನನ್ನು ಕಂಡು ಆತನಿಂದ ಸತ್ಛುತನಾಗಿ, ಗಂಗಾ ತೀರದಲ್ಲಿ ಗುಹನ ಕಾವಲಿನಲ್ಲಿ ರಾತ್ರಿ 
ಯನ್ನು ಕಳೆದದ್ದು [ಅಯೋ. ೫೦-೫೧]. ರಾಮ ಗುಹನನ್ನೂ ಸುಮಂತ್ರನನ್ನೂ 
ಹಿಂದಿರುಗಿಸಿದ್ದು, ಸುಮಂತ್ರನಿಗೆ ನೀತಿಹೇಳಿದ್ದು , ವನವಾಸ ಪ್ರಾರಂಭ, ಭರದ್ವಾಜಾ 
ಶ್ರಮಕ್ಕೆ ಬಂದದ್ದು [ಅಯೋ. ೫೨-೫೪]. ಚಿತ್ರಕೂಟಿನನ್ನು ಸೇರಿದ್ದು [ಅಯೋ. 
೫೫-೫2]. ಭರತನ ಸೇನೆಯನ್ನು ಕಂಡು ಕ್ರುದ್ಧನಾದ ಲಕ್ಷ್ಮಣನಿಗೆ ರಾಮ ಸಮಾ 
ಧಾನ ಹೇಳಿದ್ದು [ಅಯೋ. ೯೭]. ರಾಮ ಭರತನನ್ನು ಸಂಧಿಸಿದ್ದು, ಭರತನಿಗೆ ರಾಜ 
ನೀತಿ ಹೇಳಿದ್ದು, ರಾಮ ರಾಜ್ಯಭಾರವನ್ನು ಸಮ್ಮತಿಸದಿದ್ದದ್ದು (ಅಯೋ, ೯೯-೧೦೧]. 


ರಾಮ 495 ರಾಮ 


ರಾಮ ದಶರಧನಿಗೆ ಉತ್ತರಕ್ರಿಯೆಗಳನ್ನು ಮಾಡಿದ್ದು, ಕೌಸಲ್ಯಾದಿಗಳನ್ನು ಕಂಡದ್ದು, 
ಭರತನಿಗೆ ತತ್ವವನ್ನು ಉಪದೇಶಿಸಿದ್ದು [ಅಯೋ. ೧೦೩-೧೦೫]. ರಾಮ ಭರತನಿಗೆ 
ತಾನು ವನವಾಸಮಾಡಲು ಕಾರಣವನ್ನು ತಿಳಿಸಿದ್ದು ತನಗೆ ಚಾರ್ವಾಕನೀತಿ 
ಯನ್ನು ಹೇಳಿದ ಜಾಬಾಲಿಯನ್ನು ನಿಂದಿಸಿದ್ದು [ಅಯೋ. ೧೦೭-೧೦೯]. ತಾನು 
ಅಯೋಧ್ಯೆಗೆ ಬರುವುದಿಲ್ಲವೆಂದು ಹೇಳಿ ಭರತನಿಗೆ ತನ್ನ ವಾದುಳೆಗಳನ್ನು ಕೊಟ್ಟಿದ್ದು 
[ಅಯೋ. ೧೧೧-೧೧೨]. ರಾಮ ಅತ್ರಿ ಮುನಿಯ ಆಶ್ರಮಕ್ಕೆ ಬಂದದ್ದು [ಅಯೋ. 
೧೧೭]. ಅತ್ರಿ ಮುನಿಯ ಆಶ್ರಮದಿಂದ ದಂಡಕಾರಣ್ಯಕ್ಕೆ ಹೋದದ್ದು [ಅಯೋ. 
೧೧೯]. ರಾಮ ನಿರಾಧನನ್ನು ಕೊಂದದ್ದು [ಅರಣ್ಯ. ೩]. ರಾಮ ಶರಭಂಗ ಮುನಿಯ 
ಆಶ್ರಮಕ್ಕೆ ಹೋದದ್ದು [ಅರ. ೫]. . ದಂಡಕಾರಣ್ಯದಲ್ಲಿ ಮುನಿಗಳ ತಸಸ್ಸಿಗೆ 
ಭಂಗವನ್ನುಂಟುಮಾಡುತ್ತಿದ್ದ ರಾಕ್ಷಸರನ್ನು ಕೊಲ್ಲುವುದಾಗಿ ರಾಮ ತಪಸ್ವಿಗಳಿಗೆ 
ಅಭಯಪ್ರದಾನಮಾಡಿದ್ದು [ಅರೆ. ೬]. ರಾಮ ಸುತೀಕ್ಷ್ಯಮುನಿಯ ಆಶ್ರಮಕ್ಕೆ 
ಹೋದದ್ದು [ಅರ. ೭]. ಸ್ಲತ್ರಿಯಧರ್ಮ ವಿಷಯವಾಗಿ ಸೀತಾರಾಮರ ವಾಗ್ವಾದ 
[ಅರ. ೯, ೧೦]. ರಾಮ ಅಗಸ್ತ್ವ್ಯಾಶ್ರಮಕ್ಕೆ ಹೋದದ್ದು, ಅಗಸ್ತ್ಯ ರಾಮನಿಗೆ 
ಬಿಬ್ಬು ಬಾಣಗಳನ್ನು ಕೊಟ್ಟ ದ್ದು [ಅರ. ೧೧-೧೨]. ರಾಮ ಸಂಚವಟಿಯನ್ನು ಸೇರಿ, 
ಜಟಾಯುವನ್ನು ಸಂಧಿಸಿ, ಆಶ್ರಮವನ್ನು ಕಟ್ಟಿ ವಾಸಮಾಡತೊಡಗಿದ್ದು [ಅರ. 
೧೩-೧೫]. ತನ್ನನ್ನು ಮೋಹಿಸಿ ಬಂದ ಶೂರ್ಸಣಖೆಯೆನ್ನು ಲಕ್ಷ್ಮಣನ ಮೂಲಕ 
ನಿರೂಪಗೊಳಿಸಿದ್ದು [ಅರ. ೧೭, ೧೮]. ರಾಮ ಖರನ ೧೪ ಸಾವಿರ ಸೇನೆಯನ್ನು 
ಮುರಿದದ್ದು [ಅರ. 30]. ಖರ, ದೂಷಣ, ಶ್ರಿಶಿರರ ವಧೆ [ಅರ, ೨೪-೩೦]. ರಾಮ 
ಮಾಯಾಮೃಗವನ್ನು ಕೊಂದದ್ದು [ಅರ. ೪೩, ೪೪]. ನಡುದಾರಿಯಲ್ಲಿ ಲಕ್ಷ್ಮಣನನ್ನು 
ಸಂಧಿಸಿದ ರಾಮ ಲಕ್ಷ್ಮಣನನ್ನು ನಿಂದಿಸಿದ್ದು [ಅರ. ೫೭-೫೮]. ರಾಮ ಸೀತೆಗಾಗಿ 
ಪ್ರಲಾಪಿಸಿದ್ದು [ಅರ. ೬೦-೬೪], ರಾಮನನ್ನು ಲಕ್ಷ್ಮಣ ಸಂತನಿಟ್ಟದ್ದು [ಅರ. ೬೫- 
೬೬]. ರಾಮ ಜಟಾಯುವನ್ನು ಕಂಡು, ಅತನಿಗೆ ಸಂಸ್ಕಾರಮಾಡಿದ್ದು, ಕಬಂಥೆನ 
ಕೈಗೆ ಸಿಕ್ಕಿ, ಅವನನ್ನು ಕೊಂದದ್ದು [ಅರ. ೬೭-೭೦]. ರಾಮ ಕಬಂಧನ ಮೂಲಕ 
ಸೀತಾ ವೃತ್ತಾಂತವನ್ನು ಕೇಳಿ ಸುಗ್ರೀವನಲ್ಲಿಗೆ ತೆರಳಿದ್ದು [ಅರ. ೭೧-೭೨]. ರಾಮ ಶಬರಿ 
ಯನ್ನು ಕಂಡು ಪಂಪಾಸರೋವರವನ್ನು ಸೇರಿದ್ದು [ಅರ. ೭೩-೭೫]. ರಾಮ ಖುಷ್ಯ 
ಮೂಕ ಪರ್ವತವನ್ನು ಸೇರಿದ್ದು, ಹನೂಮಂತನನ್ನು ಸಂಧಿಸಿದ್ದು [ಕೆಪ್ಟಿಂ. ೧, ೨]. 
ರಾಮ ಸುಗ್ರೀವನನ್ನು ಸಂಧಿಸಿದ್ದು, ರಾಮ ಸುಗ್ರೀವರು ಪರಸ್ಪರವಾಗಿ ಮೈತ್ರಿ ಯನ್ನು 
ಬೆಳೆಸಿದ್ದು, ಸೀತಾದೇವಿಯ ಆಭರಣಗಳನ್ನು ಕಂಡು ರಾಮ ಪ್ರಲಾನಿಸಿದ್ದು, ಸುಗ್ರೀವ 
ನಿಗೆ ಅಭಯಕೊಟ್ಟಿದ್ದು [ಕಸ್ಟಿಂ. ೪-೮]. ರಾಮ ಸುಗ್ರೀವನ ಮೂಲಕ ವಾಲಿ ಸುಗ್ರೀ 
ವರ ದ್ವೇಷಕ್ಕೆ ಕಾರಣವನ್ನು ಕೇಳಿ ತಿಳಿದದ್ದು, ಸುಗ್ರೀವನಿಗೆ ತನ್ನ ಬಲವನ್ನು ಪರೀಕ್ಷೆ 


ರಾಮ 496 ರಾಮ 


ಕೊಟ್ಟು, ಮರಳಿ ಅಭಯಪ್ರದಾನಮಾಡಿದ್ದು [ಕಿಸ್ಪಿಂ. ೯-೧೧]. ರಾಮ ವಾಲಿಯನ್ನು 
ಕೊಂದದ್ದು [ಕಿಸ್ಕಿಂ. ೧೨, ೧೬]. ವಾಲಿ ರಾಮರ ಸಂವಾದ, ವಾಲಿ ರಾಮನನ್ನು 
ನಿಂದಿಸಿ, ಹೊಗಳಿದ್ದು (ಕಿ. ೧೭, ೧೮]. ರಾಮ ತಾರೆಯನ್ನು ಸಂತನಿಸಿದ್ದು [ಕ. ೨೪]. 
ರಾಮ ಲಕ್ಷ್ಮಣನ ಮೂಲಕ ಸುಗ್ರೀವನಿಗೆ ಸಟ್ಟಾ ಭಿಷೇಕಮಾಡಿಸಿದ್ದು (ಕಿ. ೨೬]. 
ರಾಮ ಲಕ್ಷ್ಮಣನ ಸಂಗಡ ಮಾಲ್ಯವತ್ಪರ್ವತವನ್ನು ಸೇರಿದ್ದು, ವರ್ಷಾಕಾಲವರ್ದನೆ, 
ರಾಮ ಹೆ೦ಬಲಿಸಿದ್ದು [ಕೆ. ೨೭-೨೮], ರಾಮ ಸುಗ್ರೀವನ ಮೇಲೆ ಸಿಟ್ಟಾದದ್ದು (ಸೆ. 
೩೦]. ರಾಮ ಲಕ್ಷ್ಮಣನನ್ನು ಸುಗಿ ೀವನಲ್ಲಿಗೆ ಕಳುಹಿದ್ದು (ಕಿ. ೩೧]. ರಾಮನ ಬಳಿಗೆ 
ಸುಗ್ರೀವ ಬಂದದ್ದು (ಕೆ. ೩೬-೩೮]. ರಾಮ ದಕ್ಷಿಣ ದಿಕ್ಕಿಗೆ ಹೊರಟ ಹನೂಮಂತ 
ನಿಗೆ ತನ್ನ ಉಂಗುರವನ್ನು ಗುರುತಿಗಾಗಿ ಕೊಟ್ಟಿದ್ದು (ಕಿ. ೪೪]. ರಾಮ ಸೀತೆ 
ಬದುಕಿರುವಳೆಂಬ ಸುದ್ದಿಯನ್ನು ಜೇಳಿ, ಹೆನೂಮಂತ ತಂದೊಪ್ಪಿಸಿದ ಚೂಡಾಮಣಿ 
ಯನ್ನು ಕಂಡು, ಸಂತೋಷಪಟ್ಟಿದ್ದು [ಸುಂ. ೬೪-೬೬]. ರಾಮ ಹನೂಮಂತನನ್ನು 
ಕೊಂಡಾಡಿದ್ದು [ಯುದ್ದೆ.೧]. ರಾಮ ಹೆನೂಮಂತನಿಂದ ಲಂಕಾ ಪಟ್ಟಣದ ವೃತ್ತಾಂತ 
ನನ್ನು ಕೇಳಿ ತಿಳಿದದ್ದು, ತೆಂಕಣ ಸಮುದ್ರವನ್ನು ಸೇರಿದ್ದು, ಸೀತೆಯನ್ನು ಸ್ಮರಿಸಿ 
ಹೆಂಬಲಿಸಿದ್ದು (ಯು. 3-೫]. ರಾಮ ತನ್ನನ್ನು ಮರೆಹೊಕ್ಳ ವಿಭೀಷಣನನ್ನು 
ಕೊಂಡಾಡಿ, ಅಭಯವಿತ್ತ್ತು, ಲಂಕಾ ರಾಜ್ಯಾಧಿಸತ್ಯವನ್ನು ವಾಗ್ದಾನಮಾಡಿದ್ದು, 
ನರುಣನನ್ನು ಪ್ರಾರಿಸಿದ್ದು (ಯು. ೧೭-೧೯]. ರಾಮ ರಾವಣನ ಗೂಢಜಾರನಾದ 
ಶುಕನನ್ನು ಬಿಡಿಸಿ, ರಾವಣನಲ್ಲಿಗೆ ಕಳುಹಿಸಿದ್ದು [ಯು. ೨೦]... ವರುಣನ ಮೇಲೆ 
ಆಗ್ನೇಯಾಸ್ರವನ್ನು ಬಿಟ್ಟಿದ್ದು ಯು. ೨೧], ಸೇತುನಿರ್ಮಾಣ, ಸಮುದ್ರವನ್ನು ದಾಟಿದ್ದು 
(ಯು. ೨೨]. ರಾಮ ಯುದ್ಧಕ್ಕೆ ಅಣಿಯಾದದ್ದು[ಯು. ೩೭]. ರಾಮ ಪಾಳೆಯವನ್ನು 
ಸುವೇಲ ಪರ್ವತದಲ್ಲಿ ನಿಲ್ಲಿಸಿ, ಲಂಕಾ ಪಟ್ಟಣವನ್ನು ನೋಡಿದ್ದು, ರಾಮ ರಾವಣರ 
ಯುದ್ಧಕ್ಕೆ ವ್ರಾರಂಭ [ಯು. ೪೨, ೫೯]. ರಾಮ ಲಕ್ಷ್ಮಣರು ಇಂದ್ರಜಿತಿನ 
ನಾಗಪಾಶಗಳಿಂದ ಬದ್ಧರಾಗಿ, ಮೂರ್ಛೆಹೊಂದಿದ್ದು. [ಯು. ೪೪-೪೬], ರಾಮ 
ಲಕ್ಷ್ಮಣಸಿಗಾಗಿ ಹೆಂಬಲಿಸಿದ್ದು ಯು. ೪೯]. ರಾಮ ಲಕ್ಷ್ಮಣರು ಗರುಡನಿಂದ ಬಿಡು 
ಗಡೆಹೊಂದಿದ್ದು [ಯು. ೫೦]. ರಾಮ ವಿಭೀಷಣನ ಮೂಲಕ, ಕುಂಭಕರ್ಣ ನ ವೃತ್ತಾ೦ಶ 
ವನ್ನು ತಿಳಿದದ್ದು [ಯು. ೬೧]. ರಾಮ ಲಕ್ಷ್ಮಣರು ಇಂದ್ರಜಿತ್ತಿನಿಂದ ಬ್ರಹ್ಮಾಸ್ರ್ರಕ್ಕೆ 
ಸಿಕ್ಕಿ ಬಿಡುಗಡೆಹೊಂದಿದ್ದು [ಯು. ೭೩, ೭೪]. ಇಂದ್ರಜಿತ್ತು ಮಾಯಾಸೀತೆ 
ಯನ್ನು ಕೊ೦ದದ್ದನ್ನು ನೋಡಿ ರಾಮ ಹಂಬಲಿಸಿದ್ದು, ಲಕ್ಷ್ಮಣ ರಾಮನನ್ನು ಸಮಾ 
ಧಾನಪಡಿಸಿದ್ದು (ಯು. ೮೨, ೮೩]. ರಾಮನಿಗೆ ವಿಭೀಷಣ ಧೈರ್ಯಹೇಳಿದ್ದು [ಯು.೮೪]. 
ಇಂದ್ರಜಿತ್ತ್ವನ್ನು ಕೊಂದದ್ದಕ್ಕಾಗಿ ರಾಮ ಲಕ್ಷ್ಮಣನನ್ನು ಕೊಂಡಾಡಿದ್ದು[ಯು. ೯೨]. 
ರಾಮ ರಾಕ್ಷಸ ಸೇನೆಯನ್ನು ಮುರಿದದ್ದು [ಯು. ೯೪]. ರಾಮ ರಾವಣರ ಯುದ್ಧ 


ರಾಮ 497 ರುಮ 


| ಯು.೧೦೦]. ರಾವಣನ ಶಕ್ತಾ, ತ ಯುಧದಿಂದ ಮೂರ್ಛಿಬಿದ್ದ ಲಕ್ಷ್ಮಣನಿಗಾಗಿ ರಾಮು 
ಪ್ರಲಾಸಿಸಿದ್ದು (ಯು. ೧೦೨]. ಮಾತಲಿ ಮೂಲಕ ಇಂದ್ರ ಕಳುಹಿದ ರಧದಲ್ಲಿ ಕುಳಿತು 
ರಾಮ ರಾನಣನಮೇಲೆ ಯುದ್ದಕ್ಕೆ ಹೊರಟದ್ದು [ಯು. ೧೦೩]. ರಾಮ ರಾವಣರ 
ಯುದ್ಧ [ಯು. ೧೦೪, ೧೦೫]. ರಾಮ ಅಗಸ್ತ್ಮ್ಯನಿಂದ ಆದಿತ್ಯಮಂತ್ರವನ್ನು ಉಪ 
ದೇಶಹೊಂದಿದ್ದು (ಯು. ೧೦೭]. ರಾಮ ರಾವಣರ ಕೊನೆಯ ಯುದ್ಧ (ಯು. ೧೦೯- 
೧೧೦]. ರಾವಣನವಥೆ [ಯು. ೧೧೧. ಭಾರ.-ವನ. ೨೯೧. ಸಭಾ.-೫೦. ದ್ರೋ. ೫೯]. 
ಲಕ್ಷ್ಮಣನ ಮೂಲಕ ವಿಭೀಷಣನಿಗೆ ಲಂಕೆಯಲ್ಲಿ ಪಟ್ಟಗಟ್ಟಿಸಿದ್ದು [ಯು. ೧೧೫]. 
ರಾಮ ಸೀತೆಯನ್ನು ತನ್ನಲ್ಲಿಗೆ ಬರಮಾಡಿಕೊಂಡದ್ದು, ಸೀತೆಯನ್ನು ನಿಂದಿಸಿದ್ದು 
[ಯು. ೧೧೭, ೧೧೮]. ರಾಮ ಲಕ್ಷ್ಮಣರು ದಶರಧನನ್ನು ಕಂಡದ್ದು [MEE]. 
ರಾಮ ಇಂದ್ರನ ಮೂಲಕ ಕಸಿಗಳನ್ನು ಬದುಕೆಸಿದ್ದು [ಯು. ೧೨೩]. ರಾಮ ಪುಷ್ಪಕ 
ವನ್ನೇರಿ ಅಯೋಧ್ಯೆಗೆ ಹೊರಟದ್ದು, ಸೀತೆಗೆ ಯುದ್ಧ ಭೂಮಿಯನ್ನೂ ಪುಣ್ಯಾಶ್ರಮ 
ಗಳನ್ನೂ ತೋರಿಸಿದ್ದು (ಯು. ೧೨೪-೧೨೬], ರಾಮ ಭರದ್ವಾಜನಿಂದ ಸತ್ಯೃತ 
ನಾದದ್ದು [ಯು.೧೨೭]. ರಾಮ ಅಯೋಧ್ಯೆಗೆ ಬಂದದ್ದು, ಭರತಾದಿಗಳನ್ನು ಸಂಧಿಸಿದ್ದು. 
ಸುಗ್ರೀವ, ವಿಭೀಷಣಾದಿಗಳನ್ನು ಸತೃರಿಸುವಂತೆ ಭರತನಿಗೆ ಹೇಳಿದ್ದು ಮುಂತಾಗಿ 
[ಯು.೧೩೦]. ಶ್ರೀರಾಮ ವಟ್ಟಾಭಿಷೇಕ [ಯು.೧೩೧]. ರಾಮನನ್ನು ಕೊಂಡಾಡಲು 
ಮುನಿಗಳು ಆತನಲ್ಲಿಗೆ ಬಂದದ್ದು, ರಾಮ ಅಗಸ್ತ್ಯನ ಮೂಲಕ ರಾವಣನ ಸಮಾ 
ಚಾರಗಳನ್ನು ಕೇಳಿ ತಿಳಿದದ್ದು (ಉತ್ತ. ೧-೩೪]. ರಾಮನ ಆಸ್ಚಾನವರ್ಣ ನೆ. 
ತನ್ನನ್ನು ಸಂದರ್ಶಿಸಲು ಬಂದ ಅರಸರನ್ನು ಬೀಳ್ಪೂಟ್ಟ ದ್ದು ಉತ್ತ. ೩೭-೩೯]. 
ರಾಮ ಸುಗ್ರೀವ ವಿಭೀಷಣಾದಿಗಳನ್ನು ಬೀಳ್ಟೊಟ್ಟಿದ್ದು [ಉತ್ತ,. ೪೦1. ಕುಬೇರನಿಂದ 
ಪುಷ್ಪಕವಿಮಾನನನ್ನು ಪಡೆದದ್ದು [ಉ. ೪೧]. ರಾಮ ಸೀತೆಯ ಅಪವಾದವನ್ನು 
ಕೇಳಿದ್ದು, ಸೀತೆಯನ್ನು ಲಕ್ಷ್ಮಣನ ಮೂಲಕ ಕಾಡಿಗೆ ಕಳುಹಿಸಿದ್ದು [ಉ. ೪೩-೪೫]. 
ರಾಮ ಸೀತೆಯನ್ನು ಅಗಲುವುದಕ್ಕೆ ಕಾರಣ [ಉತ್ತ ೫೧]. ನೋಡು--ಭೃಗು. 
ರಾಮ ಮಹರ್ಷಿಗಳಿಂದ ಲವಣಾಸುರನ ಪೀಡೆಯನ್ನು ಕೇಳಿ ತಿಳಿದದ್ದು, ಲವಣ 
ನನ್ನು ಕೊಲ್ಲುವುದಕ್ಕಾಗಿ ಶತ್ರುಘ್ನನನ್ನು ಕಳುಹಿಸಿದ್ದು [ಉತ್ತ. ೬೦-೬೨], ರಾಮ 
ಶತ್ರುಫೈನಿಗೆ ಅಯೋಧ್ಯೆಯಲ್ಲಿ ಪಟ್ಟಗಟ್ಟದ್ದು [ಉತ್ತ. ೬೩]. ರಾಮ ನಾರದನಿಂದ 
ಯುಗಧರ್ಮಗಳನ್ನು ಕೇಳಿ ತಿಳಿದದ್ದು. ಶಂಬೂಕನೆಂಬ ಶೂದ್ರತಾಪಸನನ್ನು ಕೊಂದು 
ಮೃತನಾಗಿದ್ದ ಬ್ರಾಹ್ಮಣಪುತ್ರನನ್ನು ಬದೂಕೆಸಿದ್ದು (ಉತ್ತ. ೭೪, ೭೫]. ರಾಮ 
ಅಗಸ್ತ್ಯ ಮುನಿಯಿಂದ ಶ್ವೇತರಾಯೆ, ದಂಡಕರ ವೃತ್ತಾಂತವನ್ನು ತಿಳಿದದ್ದು 
[ಉತ್ತ. ೭೬, ೭೭, ೭೮]. ರಾಮ ರಾಜಸೂಯಯಾಗ ಮಾಡಬೇಕೆಂದದ್ದು, ಭರತ 
ನಿಷೇಧಿಸಿದ್ದು. ವೃತ್ರಾಸುರನ ವೃತಾ ,ಂತ. ಲಕ್ಷ್ಮಣ ರಾಮನಿಗೆ ಅಶ್ವಮೇಧಯಾಗ 
92 


ರಾಮಾವತಾರೆ ಕೆಥಾನರ್ಣನೆ 498 ರಾವಣ 


ಮಾಡುವಂತೆ ಹೇಳಿದ್ದು [ಉತ್ಸ,. ೮೧-೮೫]. ರಾಮ ಅಶ್ವಮೇಧಯಾಗ ಮಾಡಿದ್ದು 
[ಉತ್ತ.. ೯೦-೯೧]. ರಾಮ ಕುಶ ಅವರಿಂದ ರಾಮಾಯಣವನ್ನು ಕೇಳಿದ್ದು [ಉ. ೯೨- 
೯೩]. ರಾಮ ಸೀತೆಯನ್ನು ಕಂಡದ್ದು [ಉತ್ತ. ೯೪, ೯೫]. ರಾಮ ಬ್ರಹ್ಮನಿಂದ 
ವೂರ್ವವೃತ್ತ್ವಾಂಶವನ್ನು ತಿಳಿದದ್ದು [ಉ. ೯೭]. ರಾಮ ರಾಜ್ಯಭಾರಮಾಡಿದ್ದು 
[ಉತ್ಸ್ತ. ೯೮]. ರಾಮ ಭರತನನ್ನು ಗಂಧರ್ವದೇಶಕ್ಕೆ ಕಳುಹಿದ್ದು [ಉ.೯೯]. 
ರಾಮ ಲಕ್ಷ್ಮಣನ ಮಕ್ಕಳಾದ ಅಂಗದ, ಚಂದ್ರಕೇತುಗಳಿಗೆ ತಾರಾಪಧ, ಚ೦ದ್ರ 
ಕಾಂತ ಪಟ್ಟಣಗಳಲ್ಲಿ ರಾಜ್ಯಭಾರಮಾಡುವಂತೆ ನಿಯಮಿಸಿ ಸಟ್ಟಗಟ್ಟಿದ್ದು (ಉತ್ತ. 
೧೦೧]. ನೋಡು ಕುಶ, ಲನ. ಬ್ರಾಹ್ಮೆಣವೇಷದಿಂದ ತನ್ನಲ್ಲಿಗೆ ಬಂದ ಯಮನ 
ಸಂಗಡ ರಾಮ ಮಾತನಾಡಿದ್ದು, ಅದೇ ಸಮಯದಲ್ಲಿ ದುರ್ರಾಸ ಮುನಿ ಬಂದ ಸುದ್ದಿ 
ಯನ್ನು ಹೇಳಬಂದ ಲಕ್ಷ್ಮಣನಿಗೆ ಶಿಕ್ಷೆಯನ್ನು ವಿಧಿಸಿದ್ದು [ಉತ್ತ. ೧೦೨-೧೦೪]. 
ರಾಮ ಅವತಾರವನ್ನು ವೊಡ್ತಿಗೊಳಿಸಿದ್ದು (ಉತ್ತ. ೧೦೬]. ರಾಮ ತನ್ನನ್ನು 
ಹಿಂಬಾಲಿಸಿದ ಪೌರಪರಿನಾರದೊಂದಿಗೆ ಸರಯೂ ನದಿಯನ್ನು ಹೊಕ್ಕು ದೇಹ 
ತ್ಯಾಗಮಾಡಿ, ದಿವ್ಯಜೀಹದಿಂದ ವೈಕುಂಠವನ್ನು ಸೇರಿದ್ದು [ಉತ್ಸ. ೧೦೭-೧೦೯]. 

ರಾಮಾವತಾರ ಕಥಾವರ್ಗ ನೆ.--(1) [ಭಾರ.-ಸಭಾ. ೫೦. ವನ. ೧೪೯, ೧೫೦. 
ವಾಯು.-ಆ೮. ಭಾಗ,-೯-೧೦, ೧೧. ಪದ್ಮ-೬, ೨೬೨-೨೭೧]. ರಾಮನ ಕಥೆಯನ್ನು 
ಹೆನೂಮಂತ ಭೀಮನಿಗೆ ಹೇಳಿದ್ದು [ಭಾರ.-ವನ. ೧೪೯]. 

(11) ನೋಡು ಬಲರಾಮ. 

ರಾಮಹ್ರ್ರದ.--ಒಂದು ತೀರ್ಥ [ಭಾರ.-ವನ. ೮೧]. ಪರಶುರಾಮ ಕ್ಲತ್ರಿಯ 
ರನ್ನು ಸದೆಬಡಿದು ತನ್ನ ಪಿತೃಗಳಿಗೆ ತರ್ಪಣವಸ್ನಿತ್ತ್ನ ಮಡು. ನೋಡು ಕುರು 
ಕ್ಷೇತ್ರ. 

ರಾನೋಪಾಖ್ಯಾನಪರ್ವ.-[ಭಾರತೆ-ವನ. 3೭೪-೨೯೩]. ರಾಮ ರಾಜ್ಯಭಾರ 
ಮಾಡಿದ ಕಾಲಪ್ರಮಾಣ [ರಾಮಾ.-ಯೆ. ೧೩೧. ಭಾರ.-ಶಾಂತಿ. ೨೯]. ಸೀತಾ 
ನಿಯೋಗಾನ೦ತರ ರಾಮ ೧೦೦೦ ವರ್ಷ ರಾಜ್ಯಭಾರಮಾಡಿದ [ರಾಮಾ.-ಉತ್ತ. 
೯೮]. ರಾಮಾವತಾರ 3೪ ನೆಯ ತ್ರೇತಾಯುಗದಲ್ಲಿ ನಡೆಯಿತು [ಡೇ.ಭಾಗ.-೪-೧೬. 
ಮತ್ಸ್ಯ .-೪ಲ]. 

ಚತುರ್ಹಿಂಶೇ ಯುಗೇ ರಾಮಃ ವಸಿಷ್ಮೇನ ಪುರೋಧಸಾ | 
ಸನ ಮೋ ರಾವಣಸ್ಯಾರ್ಥಿ ಜಜ್ಞೇ ದಶರಥಾತ್ಮಜಃ ॥ 
[ಮತ್ಸ 5೪೭. ಶ್ಲೊ € 39೫]. 

ರಾವಣ.--ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಬ್ರಹ್ಮಮಾನಸ 

ಸುತೃನಾದ ಪುಲಸ್ತ್ಯ ಮುನಿಯ ಮೊಮ್ಮಗನಾದ ವಿಶ್ರವಸನಿಂದ ಕೈಕಸಿಯೆಂಭಾಳೆ 


ಕ್ರಿ" 


ರಾವಣ 499 ರಾವಣ 


ಯಲ್ಲಿ ಜನಿಸಿದ ಮೂವರು ಪುತ್ರರಲ್ಲಿ ಹಿರಿಯನ, ಕುಂಭಕರ್ಣ, ನಿಭೀಷಣರು ಇವನ 
ಒಡಹುಟ್ಟಿದವರು [ರಾಮಾ.-ಉತ್ತ್ತ. ೯. ಭಾರ.-ವನ. ೨೭೩, ೨೭೪]. ಈಗ ನಡೆ 
ಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಜನಿಸಿದವ [ಲಿಂಗ.-೬೩]. ಇವ ವಿಶ್ರವಸ 
ನಿಂದ ಪುಷ್ಫೋತ್ಸಟೆಯೆಂಬನಳಲ್ಲಿ ಜನಿಸಿದವ [ಭಾರ.-ನನ. ೨೭೬], ಹುಟ್ಟು 
ವಾಗಲೇ ಇವನಿಗೆ ಹತ್ತು ಶಲೆಗಳಿದ್ದುವು. ಅಂಜನನರ್ವತದಂತೆ ಕರ್ರಗೆ ಇದ್ದ 
[ಉತ್ತ. ೯]. ರಾವಣ ಗೋಕರ್ವಕ್ಷೇತ್ರದಲ್ಲಿ ತನಸ್ಸುಮಾಡಿ, ಮನುಷ್ಯರ ಹೊರತು 
ಮತ್ತ್ವಾರಿಂದಲೂ ತನಗೆ ಮರಣಬಾರದಂತೆ ಬ್ರಹ್ಮನಿಂದ ವರನನ್ನು ಪಡೆದ [ಉತ್ತ. 
೧೦]. ಕುಬೇರನನ್ನು ಜಯಿಸಿ ಲಂಕಾ ರಾಜ್ಯವನ್ನು ಕನುಗೊಂಡು ಲಂಕೆಗೆ 
ರಾಜನಾದ [ಉತ್ತ. ೧೧].  ಮುಯನ ಮಗಳಾದ ಮಂಡೋದರಿಯನ್ನು ಮದುವೆ 
ಯಾಗಿ ಮೇಘನಾದನೆಂಬ (ಇಂದ್ರಜಿತು) ತನಯನನ್ನು ಪಡೆದ [ಉತ್ತ. ೧೨]. 
ದಿಗ್ವಿಜಯಕ್ಕೆ ಹೊರಟು, ಕುಬೇರ ಲೋಕವನ್ನು ಮುತ್ತಿ, ಜಯಿಸಿದ [ಉತ್ತ್ತ. 
೧೩-೧೫]. ಕೈಲಾಸವನ್ನು ಎತ್ತ, ನಂದಿಯನ್ನು ಪರಿಹಾಸಮಾಡಿ, ಕಪಿಗಳ 
ಮೂಲಕ ತನ್ನ ವಂಶ ಹಾಳಾಗುವಂತೆ ಶಾಸವನ್ನು ಪಡೆದ. ಕೈಲಾಸ ಪರ್ವತವನ್ನು 
ಎತ್ತುವುದಕ್ಕೆ ಪ್ರಯತ್ನಮಾಡಿದ. ಪರ್ವತ ಇವನ ಮೇಲೆ ಕುಸಿಯಲಾಗಿ, 
ಆ ಭಾರವನ್ನು ತಡೆಯಲಾರದೆ ಕೂಗಾಡಿ, ಶಿವನಿಂದ ರಾವಣನೆಂಬ ಹೆಸರನ್ನೂ 
ದಿವ್ಯಖಡ ೧ವನ್ನೂ ದೀರ್ಫಾಯುಷ್ಯವನ್ನೂ ಪಡೆದ [ಉತ್ತ್ತ. ೧೬]. ಬೃಹಸ್ಪತಿಯ 
ಮೊಮ್ಮಗಳೂ, ಕುಶಧ ಜನ ಪುತ್ರಿಯೂ ಆದ ವೇದವತಿಯನ್ನು ಬಲಾತೃರಿಸಿ, ಆಕೆ 
ಅಗ್ನಿಪುವೇಶಮಾಡುವಾಗ "" ನಾನು ಮತ್ತೊಂದು ಜನ್ಮದಲ್ಲಿ ನಿನ್ನನ್ನು ಕೊಲ್ಲಿನು 
ತ್ತೇನೆ '' ಎಂಬುದಾಗಿ ಶಾಪವನ್ನು ಪಡೆದ [ಉತ್ತ್ತ. ೧೭]. ರಾವಣ ಮರುತ್ತ 
ರಾಜನ ಯಜ್ಞ ಶಾಲೆಯನ್ನು ಹೊಕ್ಕು ವಿಫ್ನೆಮಾಡಿದ್ದು [ಉತ್ತ,. ೧೮]. ಸೂರ್ಯ 
ವಂಶದ ಅನರಣ್ಯ ರಾಜನನ್ನು ಯುದ್ಧದಲ್ಲಿ ಕೊಂದ. ಅನರಣ್ಯ ಸಾಯುವಾಗ (" ನನ್ನ 
ವಂಶದಲ್ಲಿ ಅವತರಿಸುವ ದಶರಥಸಪುತ್ರನಾದ ರಾಮನಿಂದ ನೀನು ಮಡಿಯುನೆ '' 
ಎಂದು ಶಾಸಕೊಟ್ಟ (ಉತ್ತ. ೧೯]. ರಾವಣ ಯಮನನ್ನು ಯುದ್ಧದಲ್ಲಿ ಸೋಲಿ 
ಸಿದ [ಉತ್ತ. ೨೦-೨೨]. ನರುಣನನ್ನು ಗೆದ್ದ [ಉತ್ಸ. ೨೩]. ರಾವಣ ದಂಡಕಾರಣ್ಯ 
ದಲ್ಲಿ ಖರನನ್ನು ನಿಯಮಿಸಿ, ಶೂರ್ಪಣಖೆಯನ್ನೂ, ೧೪ ಸಾವಿರ ಮಂದಿ ರಾಕ್ಷಸ 
ಸೇನೆಯನ್ನೂ ಅವನೊಂದಿಗೆ ಜನಸ್ಥಾನಕ್ಕೆ ಕಳುಹಿದ [ಉತ್ತ್ತ. ೨೪]. ರಾವಣ 
ಮಧು ದಾನನನೊಂದಿಗೆ ಸ್ನೇಹಮಾಡಿದ್ದು [ಉತ್ತ್ತ. ೨೫]. ರಾವಣ ರಂಭೆಯನ್ನು 
ಬಲಾತೃರಿಸಿ, ನಳಕೂಬರನ ಮೂಲಕ "" ಪರಸ್ತ್ರೀಯನ್ನು ಇನ್ನೊಮ್ಮೆ ಬಲಾತೃರಿಸಿ 
ದಲ್ಲಿ ಅದೇ ನಿನಗೆ ಮೃತ್ಯು '' ಎಂದು ಶಾಷಹೊಂದಿದ [ಉತ್ತ್ವ. ೨೬]. ರಾವಣ 
ಇ೧ದ್ರನೊಂದಿಗೆ ಯುದ್ಧಮಾಡಿ ತನ್ನ ಮಗನಾದ ಮೇಘನಾದನ ಮೂಲಕ ಇಂದ್ರ 


ರಾವಣ 500 ರಾವಣ 


ನನ್ನು ಸೆರೆಹಿಡಿಸಿದ (ಉತ್ತ. ೨೮, ೨೯]. ಕಾರ್ತನೀರ್ಯನೊಂದಿಗೆ ಯುದ್ಧ ಮಾಡ 
ಹೋಗಿ, ಅವನಿಂದ ಬ೦ಧನಕ್ಕೆ ಗುರಿಯಾದ. ವುಲಸ್ತ್ವ ೫ ರಾವಣನನ್ನು ಬಿಡಿಸಿದ 
[ಉತ್ತ. ೩೧-೩೩. ಭಾರ.-ಸಭಾ. ೯೬]... ರಾವಣ ವಾಲಿಯನ್ನು ಇದಿರಿಸಿ, 
ವಾಲಿಯ ಬಲಕ್ಕೆ ಸೋತು, ಅವನೊಂದಿಗೆ ಸ್ನೇಹಮಾಡಿಕೊಂಡ [ಉತ್ತ. ೩೪]. 
ರಾವಣ ಅಕಂವನನೆಂಬ ರಾಕ್ಷಸನ ಮೂಲಕ ರಾಮನಿಂದ ಜನಸ್ಥಾನದಲ್ಲಿ 
ರಾಕ್ಸಸಸೇನೆ ಹತವಾದ ಸಮಾಚಾರವನ್ನು ತಿಳಿದ. ಸೀತೆಯನ್ನು ಅಪಹರಿಸಲು 
ಮಾರೀಚನ ಸಹಾಯವನ್ನು ಕೇಳಿದ. ಮಾರೀಚ ರಾವಣನಿಗೆ ತಿಳಿಯಹೇಳಲಾಗಿ 
ರಾವಣ ಲಂಕೆಗೆ ಹಿಂದಿರುಗಿದ [ಅರ. ೩೧]. ಬಳಿಕ ಶೂರ್ಪಣಖೆ ರಾವಣನಲ್ಲಿ 
ಮೊರೆಯಿಟ್ಟಿಳು [ಅರ. ೩೨-೩೪]. ರಾವಣ ಮರಳಿ ಮಾರೀಚನಲ್ಲಿಗೆ ಹೋದದ್ದು, 
ರಾವಣ ಮಾರೀಚರ ಸಂವಾದ, ಮಾರೀಚ ರಾವಣನಿಗೆ ವಿವೇಕ ಹೇಳಿದ್ದು, ರಾವಣ 
ಮಾರೀಚನನ್ನು ಜಗ್ಗಿಸಿದ್ದು [ಅರ. ೩೫-೪೪], ರಾವಣ ಸೀತೆಯ ಬಳಿಸಾರಿ, 
ಆಕೆಯ ಸಮಾಚಾರವನ್ನು ತಿಳಿದು, ತನ್ನ ವೃತ್ತಾಂತವನ್ನು ತಿಳಿಸಿ, ಸೀತೆಯನ್ನು 
ಅನಹರಿಸಿದ [ಅರ, ೪೬-೪೯]. ಜಟಾಯುನನ್ನು ಸಂಧಿಸಿ, ಅವನನ್ನು ಕೊಂದು 
ಸೀತೆಯನ್ನು ತಂದು ಲಂಕೆಯಲ್ಲಿರಿಸಿದ. [ಅರೆ. ೫೦-೫೬. ಭಾರ,-ವನ. ೨೭೯]. 
ಜನಸ್ಥಾನದಲ್ಲಿ ರಾಕ್ಷಸರನ್ನು ಮರಳಿ ಕಾವಲಿಗಾಗಿ ಇರಿಸಿದ [ಅರ. ೫೪]. ರಾವಣನ 
ಅರಮನೆಯ ವರ್ಣನೆ [ಸುಂ. ೬೯]. ರಾವಣನ ದೇಹನರ್ಣನೆ [ಸುಂ. ೧೦]. 
ರಾವಣನ ಅಶೋಕನನನರ್ನನೆ (ಸುಂ. ೧೪]. ರಾವಣ ಸೀತೆಯನ್ನು ಪ್ರಲೋಭ 
ಗೊಳಿಸಲು ಬಂದು ಸೀತೆಯಿಂದ ತಿರಸ್ಫತನಾದದ್ದು, ಸೀತೆಯೆನ್ನು ಹೆದರಿಸಿದ್ದು 
[ಸುಂ. ೧೮-೨೨]. ರಾವಣ ತ್ರಿಜಟೆಯಿಂಡ ದುರ್ನಿಮಿತ_ಗಳನ್ನು ಕೇಳಿ ತಿಳಿದದ್ದು 
[ಸುಂ. ೨೭]. ಹನೂಮಂತನನ್ನು ಹಿಡಿತರುವುದಕ್ಕಾಗಿ ಜಂಬುಮಾಲಿ, ಸೇನಾ 
ಪತಿಗಳು, ಅಕ್ಸ ಕುಮಾರರನ್ನು ಕಳುಹಿದ್ದು, ಜಂಬುಮಾಲಿ ಮೊದಲಾದನರ ವಧೆ 
[ಸು೦. ೪೩-೪೭]. ಮರಳಿ ಹೆನೂನುಂತನನ್ನು ಹಿಡಿತರಲು ರಾವಣ ಇಂದ್ರ 
ಜಿತ್ತನ್ನು ಕಳುಹಿದ್ದು (ಸುಂ. ೪೮]. ರಾನಣ ಹೆನೂಮಂತನನ್ನು ಕಂಡು 
"" ನೀನು ಯಾರು, ಎಲ್ಲಿಂದ ಬಂದೆ?'' ಎಂಡು ಮುಂತಾಗಿ ಕೇಳಿದ್ದು, ಹೆನೂ 
ಮಂತ ರಾವಣನಿಗೆ ನೀತಿಹೇಳಿದ್ದು [ಸುಂ. ೫೦-೫೧]. ರಾವಣ ಹನೂನುಂತನನ್ನು 
ಕೊಲ್ಲಹೇಳಿದ್ದು, ದೂತನಥೆ ನ್ಯಾಯನಲ್ಲವೆಂದು ವಿಭೀಷಣ ರಾವಣನಿಗೆ ಹೇಳಿದ್ದು, 
ಹೆನೂಮಂತನ' ಬಾಲವನ್ನು ಸುಡುವಂತೆ ರಾನಣನ ಅಪ್ಪಣೆ [ಸುಂ. ೫೨, ೫8]. 
ರಾನಣನ ಮಂತ್ರಾಲೋಚನೆ [ಯು. ೬-೮]. ವಿಭೀಷಣ ರಾವಣನಿಗೆ ನೀತಿಹೇಳಿದ್ದು, 
ವಿಭೀಷಣನನ್ನು ತಿರಸ್ಫರಿಸಿದ್ದು [ಯು. ೯-೧೦]. ಕುಂಭಕರ್ಣ ರಾವಣನಿಗೆ ಸಲಹೆ 
ಕೊಟ್ಟಿ ದ್ಭು [ಯು, ೧3]. ಮಹಾಸಾಶ್ವ ೯ನೆಂಬ ಪ್ರಧಾನ ಸೀತೆಯನ್ನು ಒಂದಕ್ಕೆ 


ರಾಷ್ಟ್ರಗೋಪನಪ್ರಕಾರ 501 ರಾಷ್ಟ್ರವರ್ಧನ 


ಕೊಡಬಾರದೆಂದು ಹೇಳಿದ್ದು, ರಾವಣನ ಶಾಸವೃತ್ತಾಂತ ಯು. ೧೩]. ವಿಭೀಷಣ 
ಮರಳಿ ವಿವೇಕಹೇಳಿದ್ದು, ರಾವಣ ವಿಭೀಷಣನನ್ನು ಧಿಕ್ಕರಿಸಿದ್ದು ಯು. ೧೪-೧೬]. 
ರಾಮನ ಸುಳಿವನ್ನು ತಿಳಿಯುವುದಕ್ಕಾಗಿ ರಾವಣ ಶುಕ ಸಾರಣರೆಂಬ ಗೂಢಜಾರರನ್ನು 
ಕಳುಹಿಸಿದ್ದು (ಯು. 30]. ರಾಮ ಲಂಳೆಗೆ ಬಂದ ಸುದ್ದಿ ಜೀಳಿ ರಾವಣನ ಪರಿಶಾಪ 
[ಯು. ೨೪]... ಶುಕ ಸಾರಣರು ರಾವಣನಿಗೆ ವಿವೇಕಹೇಳಿದ್ದು (ಯು. ೨೫]. 
ಶುಕ ಸಾರಣರು ರಾವಣನಿಗೆ ವಾನರನೇನೆಯನ್ನು ತೋರಿದ್ದು (ಯು. ೨೬, ೨೭, 3೮]. 
ಗೂಢಚಾರರು ರಾವಣನಿಗೆ ರಾಮನ ಸಾಮರ್ಧ ವನ್ನೂ, ಕಸಿಸ್ಟೆನಿಕರ ಪರಾಕ್ರಮ 
ವನ್ನೂ ವರ್ವಿಸಿದ್ದು [ಯು. 8೯, ೩೦]. ರಾವಣ ಸೀತೆಯಲ್ಲಿಗೆ ಹೋಗಿ ರಾಮನನ್ನು 
ಕೊಂಡೆನೆಂದು ಹೇಳಿ ಆಕೆಯನ್ನು ದುಃಖಸಡಿಸಿದ್ದು [ಯು. ೩೧]. ಮಾಲ್ಯವಂತ 
ರಾವಣನಿಗೆ ನೀತಿಹೇಳಿದ್ದು, ರಾವಣ ಲಂಕೆಯನ್ನು ಭದ್ರಪಡಿಸಿದ್ದು [ಯು. ೩೫, ೩೬], 
ರಾವಣ ಸುಗ್ರೀವರ ದ್ವಂದ್ವಯುದ್ಧ (ಯು. ೪೦]. ರಾವಣ ಯುದ್ಧಕ್ಕೆ ಸನ್ನಾಹ 
ಮಾಡಿಕೊಂಡದ್ದು [ಯು. ೪೨]. ರಾನಣ ಧೂಮ್ರಾಕ್ಷೆನನ್ನು ಯುದ್ಧಕ್ಕೆ ಕಳು 
ಹದ್ದು, ಧೂಮ್ರಾಕ್ಸ ಹೆನೂಮಂತನಿಂದ ಮಡಿದದ್ದು [ಯು. ೫೧, ೫೨]. ರಾಮ 
ರಾವಣರ ಮೊದಲನೆಯ ಯುದ್ಧ [ಯು. ೫೯]. ರಾವಣ ಕುಂಭಕರ್ಯನನ್ನು ಎಬ್ಬಿಸಿ 
ಯುದ್ದಕ್ಕೆ ಪ್ರೋತ್ಸಾಹಗೊಳಿಸಿದ್ದು, ಕುಂಭಕರ್ಸನ ಹಿತೋಪದೇಶ [ಯು. ೬೦, 
೬೨, ೬೩]. ರಾವಣ ಕುಂಭಕರ್ಣನ ಕೊಲೆಗಾಗಿ ಹಂಬಲಿಸಿದ್ದು (ಯು. ೬೮]. ರಾವಣ 
ಅತಿಕಾಯನಿಗಾಗಿ ಮರುಗಿದ್ದು [ಯು. ೭೨]. ರಾವಣ ಇಂದ್ರಜಿತ್ತ್ವಿಗಾಗಿ ಪ್ರಲಾಪಿ 
ಸಿದ್ದು (ಯು. ೯೩]. ರಾವಣ ಮರಳಿ ಯುದ್ಧಕ್ಕೆ ಹೊರಟಿದ್ದು [ಯು. ೯೬]. ರಾಮ 
ರಾವಣರ ಯುದ್ಧ [ಯು. ೧೦೦]. ರಾವಣ ಶಕ್ತ್ಯಾಯುಧದಿಂದ ಲಕ್ಷ್ಮಣನನ್ನು 
ಮೂರ್ಛೆಕೆಡನಿದ್ದು [ಯು. ೧೦೧]... ರಾಮ ರಾವಣರ ಯುದ್ಧ, ರಾನಣ ರಾಮ 
ನನ್ನು ನಿಂದಿಸಿದ್ದು, ರಾವಣ ತನ್ನ ಸಾರಥಿಯನ್ನು ನಿಂದಿಸಿದ್ದು ಯು. ೧೦೪-೧೦೬]. 
ರಾವಣನಿಗೆ ಅಸಶಕುನಗಳಾದದ್ದು [ಯು. ೧೦೮]. ರಾಮ ರಾವಣರ ಕೊನೆಯ 
ಯುದ್ಧ ಯು. ೧೦೯೯]. ರಾವಣನ ತಲೆಗಳು ಮರಳಿ ಮರಳಿ ಹುಟ್ಟುತ್ತಬಂದದ್ದು, 
ರಾನಣ ಮಡಿದುಬಿದ್ದದ್ದು [ಯು. ೧೧೦, ೧೧೧. ಭಾರ.-ವನ. ೨೯೧. ಸಭಾ. ೫೦. 
ದ್ರೋ. ೫೯]. ರಾವಣನಿಗಾಗಿ ನಿಭೀಷಣ ಹೆಂಬಲಿಸಿದ್ದು [ಯು. ೧೧೨]. ಮಂದೋ 
ದರಿ ಮೊದಲಾದ ಅಂತಃಪುರಸ್ತ್ರೀಯರು ರಾವಣನಿಗಾಗಿ ಪ್ರಲಾಪಿಸಿದ್ದು [ಯು. 
೧೧೩]. ರಾವಣನ ಶವಸಂಸ್ಕಾರ [ಯು. ೧೧೪]. 

ರಾಷ್ಟ್ರ ಗೋಪನಪ್ರಕಾರ.--ರಾಸ್ಟ್ರನನ್ನು ಕಾಪಾಡುವ ರೀತಿ [ಶಾಂತಿ. ೮೭], 

ರಾಷ್ಟ್ರ ೪ ವರ್ಧನ.- ದಶರಥನ ಆಸ್ಥಾನದಲ್ಲಿದ್ದ ಎಂಟು ಮಂದಿ ಪ್ರಧಾನರಲ್ಲಿ 
ಒಬ್ಬ. ನೋಡು- ದಶರಥ. 


ರಾಹು 502 ರುಕ್ಮಿಣಿ 


ರಾಹು.--ಹಿಬ್ಬ ರಾಕ್ಚನ. ಸಿಂಹಿಕೆಯ ಮಗ. ನೋಡು--ಕೇತು. ನವಗ್ರಹ 
ಗಳಲ್ಲಿ ಎಂಟನೆಯವ [ಭಾರ.-ಆದಿ. ೬೬. ಸಭಾ. ೧೧. ಭೀ. ೧೨]. ರಾಹು ಕೇತುಗಳು 
ಮೇರುಪರ್ವತವನ್ನು ಅಪ್ರದಕ್ಷಿಣವಾಗಿ ಸುತ್ತುತ್ತಾರೆ. ವಿಷ್ಣು ಇವನ ತಲೆಯನ್ನು 
ಕತ್ತರಿಸಿದ್ದು [ಆದಿ. ೧೯. ಮತ್ಸ 5-3೫೧ ಭಾಗ.-೮, ೭-೯]. 

ರಿಪುಳ್ಚು ಯ.--ಜರಾನಸಂಧನ ವಂಶದಲ್ಲಿ ಜನಿಸಿದ ನಿಶ್ವಜಿತನೆಂಬ ರಾಜನ 
ಮಗ. ಇವನಿಗೆ ಪುರಂಜಯನೆಂಬುದು ನಾಮಾಂತರ. ಪೂರು ವಂಶ ಈತನೊಂದಿಗೆ 
ನಸ್ಚವಾಯಿತು. ಬಳಿಕ ಪ್ರದ್ಯೋತನ ವಂಶದವರು ೧೩೮ ವರ್ಷ ರಾಜ್ಯಭಾರಮಾಡಿದ 
ತರುವಾಯ ಶಿಶುನಾಗನ ನಂಶದನರು ೩೬೦ ವರ್ಷಗಳವರೆಗೆ ಆಳಿದರು. ಆ ಮುಂದೆ 
ಮೌರ್ಯ ವಂಶದ ಅರಸರು ೧೩೭ ವರ್ಷಗಳು ಆಳಿದರು. ಅನಂತರ ಶುಂಗ ವಂಶದವರು 
೧೧೨ ವರ್ಷಗಳೂ ಅವರ ಬಳಿಕ ಕಾಣ್ವ ವಂಶದವರು ೩೪೫ ಸಂವತ್ಸರಗಳೂ 
ರಾಜ್ಯಭಾರಮಾಡಿದರು. ಆ ಮುಂದೆ ಕ್ಸತ್ರಿಯ ವಂಶ ನಿರ್ಮೂಲನಾಯಿತು [ಭಾಗ,- 
೧3-೧]. 

ರುಕ್ಮೆ ಕೇಶ ರುಕ್ಕ ಬಾಹು, ರುಕ್ಮಮಾಲ, ರುಕ್ಮರಥೆ.--(1) ಈ ನಾಲ್ವರೂ 
ವಿದರ್ಭ ದೇಶಾಧಿನತಿಯಾದ ಭೀಷ್ಮಕ ರಾಜನ ಮಕ್ಕಳು. ರುಕ್ಮಿಣಿಯ ಸಹೋ 
ದರರು. ದೌ)ಸದೀಸ್ವಯಂವರ ಕಾಲದಲ್ಲಿ ಇವರೆಲ್ಲರೂ ದ್ರುಪದ ನಗರಿಗೆ ಹೋಗಿದ್ದರು. 
ರುಕ್ಮಿ ಇವರ ಅಣ್ಣ [ಭಾಗ.-೧೦-೫ ೬]. 

(11) ದ್ರೋಣಾಚಾರ್ಯನ ರಥ ಚಿನ್ನದ್ದು. ಆದ್ದರಿಂದ ಈ ಹೆಸರು ಆತನಿಗೂ 
ಸಲ್ಲುತ್ತದೆ [ಭಾರ.-ದ್ರೋ. ೧೩]. 
(111) ಮದ್ರ ಡೇಶಾಧಿಸತಿಯಾದ ಶಲ್ಯ ರಾಜನ ಹಿರಿಯ ಮಗ. ಇವನಿಗೆ 

೯೯ ಮಂದಿ ಒಡಹುಟ್ಟಿದವರು [ಭಾರ.-ಆ. ೨೦೧. ಭೀ. ೪೭]. ಇವರೆಲ್ಲರೂ ಕೌರವನ 
ಪಕ್ಷವನ್ನು ಹಿಡಿದು ಹೋರಾಡಿದರು. ಕೆಲವರು ಹನ್ನೆರಡನೆಯ ದಿನದ ಯುದ್ಧ 
ದಲ್ಲಿ ಅಭಿಮನ್ಯುವಿನಿಂದ ಮಡಿದರು [ಭಾರ.-ದ್ರೋ. ೪೫] ಮತ್ತೆ, ಕೆಲವರು ಸಹ 
ಜೀವನಿಂದ ಹತರಾದರು [ಭಾರ.-ಕರ್ಣ. ೨]. 

ರುಕ್ಮವತಿ.--ರುಕ್ಮಿಯ ಮಗಳು. ಪ್ರದ್ಯುಮ್ನನ ಹೆಂಡತಿ. ನೋಡು-- 
ಪ್ರದ್ಯುಮ್ನ, ರುಕ್ಮೆ 

ರುಕ್ಮಿಣೆ.--ನಿದರ್ಭ ದೇಶಾಧಿನತಿಯಾದ ಭೀಸ್ಮಕ ರಾಜನ ಮಗಳು. ನೋಡು 
-ರುಕ್ಮಕೇಶ. ಶ್ರೀ ಕೃಷ್ಣನ ಹರಿಯೆ ರಾಣಿ. ರುಕ್ಮಿಣಿಯ ಅಣ್ಣನಾದ ರುಕ್ಮಿಯ 
'ಹೊರತು ಮಿಕ್ಕವರೆಲ್ಲರೂ ರುಕ್ಮಿಣಿಯನ್ನು ಕೃಷ್ಣನಿಗೇ ಕೊಟ್ಟು ಮದುವೆಮಾಡ 
ಬೇಕೆಂದಿರುವಲ್ಲಿ, ರುಕ್ಮಿ ಮಾತ್ರ ಇವಳನ್ನು ಶಿಶುಪಾಲನಿಗೆ ಕೊಡಬೇಕೆಂದು ಹಠ 
ಹಿಡಿದಿದ್ದ... ಆಗ ರುಕ್ಮಿಣಿ ತನ್ನ ದುರವಸ್ಥೆಯನ್ನು ಒಬ್ಬ ಬ್ರಾಹ್ಮಣನ ಮೂಲಕ 


ರುಕ್ಮಿ 508 ರುಚಿ 


ಕೃಷ್ಣನಿಗೆ ಹೇಳಿಕಳುಹಿದಳು. ಕೃಷ್ಣ ಅಲ್ಲಿಂದ ಹೊರಟುಬಂದು ಗೌರೀಪೂಜೆಗಾಗಿ 
ಬಂಧುಪರಿವಾರಡೊಂದಿಗೆ ಊರಹೊರಗೆ ಗುಡಿಗೆ ಬರುತ್ತಿದ್ದ ರುಕ್ಮಿಣಿಯನ್ನು ಅಸ 
ಹರಿಸಿ ಕರೆದುಯ್ದು ಮದುವೆಯಾದದ್ದು [ಭಾಗ.-೧೦-೫೨, ೫೩. ವಿಷ್ಣು.-೫-೨೬, 
ಹೆರಿ. os ರುಕಿ ಣಿ ಕೃ ಷ್ದ | ನೊಂದಿಗೆ ಸ್ಟೆ ಕ್ರೇಮಕಲಹ ಮಾಡಿದ್ದು ಭಾಗ, -೧೦- 


೬೦]. ಪ್ರದ್ಯುಮ್ನ ಈಕೆಯ ಮಗ್ಗ [ಭಾಗೆ.-೧೦-೫೫. ಹರಿ.-೨-೬೦. ವಿಷ್ಣು .-೫-೨೬], 
ಶ್ರೀ ಕ್ಷ ಷ್ಟ ನ ಮೂಲಕ ರುಕ್ಮಿಣಿಯಲ್ಲಿ ಜಾರುಮತಿಯೆಂಬ ಓಬ್ಬ ಚ ಹುಟ್ಟ; 


ದಳು. ಕೃತವರ್ಮನ ಮಗನಾದ ಬಲಿಯೆಂಬವ ಇವಳನ್ನು ನುದುನೆಯಾದ 
[ಭಾಗ.-೧೦-೬೧. ವಿಷ್ಣು.-೫-೮]. ರುಕ್ಮಿಣಿ ಮಹಾಲಕ್ಷ್ಮಿಯಿಂದ ಆಕೆಯ ವಾಸ 
ಮಾಡುವ ಸ ಎಳೆಗಳನ್ನು ಭೇಳಿ ತಿಳಿದದ್ದು [ಭಾರ.-ಅನು. ೩೨]. ರುಕ್ಮಿಣಿ ತನ್ನ 
ನಿವಾಹವ ತ್ತಾಂತವನ್ನು ದ ಕ್ರ) ಪದಿಗೆ ವಿವರಿಸಿ ಹೇಳಿದ್ದು [ಭಾಗ.-೧೦-೮೩]. ಕೃಷ್ಣ 
ನಿರ್ಯಾಣಾನಂತರ ರುಕ್ಮಿಣಿ ಅಗ್ನಿ ಪ್ರವೇಶಮಾಡಿದ್ದು ಮೌನ, ೮]. 
ರುಕ್ಮಿ.--ಭೀಷ್ಮಕ ರಾಜನ ಹಿರಿಯಮಗ. ನೋಡು--ರುಕ್ಮಿಣಿ [ಭಾರ.- 
ಆ. ೬೮. ವನ. ೨೫೫. ಹರಿ.-೨-೫೯]. ಇವ ಕೃಷ್ಣನಿಂದ ಭಂಗಪಟ್ಟಿದ್ದು [ಭಾಗ.- 
೧೦-೫೪]. ಇವನ ಮಗಳಾದ ರುಕ್ಮನತಿಯೆಂಬವಳು ರುಕ್ಮಿಣಿಯ ಮಗನಾದ 
ಪ್ರದ್ಯುಮ್ನ ತನನ್ನು ಮದುವೆಯಾದಳು. ರುಕ್ಮನತಿಗೆ ಶುಭಾಂಗಿಯೆಂಬುದು ನಾಮಾಂ 
ತರ [ಭಾಗ.-೧೦-೬೧. ಹರಿ.-೨-೬೧]. ರುಕ್ಮಿ ಭಾರತ ಯುದ್ಧಾರಂಭದಲ್ಲಿ ಶುರು 
ಕ್ಷೇತ್ರಕ್ಕೆ ಹೋಗಿ ವಾಂಡವರನ್ನು ಸೇರಿ ಅವರಿಗೆ ಸಹಾಯಮಾಡುವುದಾಗಿ ಹೇಳಿದ. 
ಪಾಂಡವರು ಇವನ ಒತ್ತ್ವಾಸೆಯನ್ನು ಒಲ್ಲೆನೆಂದರು. ಬಳಿಕ ಡುರ್ಯೋಧನನಲ್ಲಿಗೆ 
ಹೋಗಿ ಅನನಿಂದಲೂ ತಿರಸ್ಭೃತನಾಗಿ ತನ್ನ ಸಟ್ಟಿಣಕ್ಕೆ ಹಿಂದಿರುಗಿದ [ಭಾರ.-ಉ. 
೧೫೮]. ರುಕ್ಮಿ ಬಲರಾಮನೊಂದಿಗೆ ಪಗಡೆಯಾಡಿ, ಸೋತು, ತಾನೇ ಗೆದ್ದವನೆಂದು 
ಹೆಮ್ಮೆ ಹೇಳಿಕೊಂಡ. ಇದರಿಂದ ಕ್ರುದ್ಧನಾದ ಬಲರಾಮ ಮರಳಿ ಹತ್ತು ಕೋಟ 
ದ್ರವ್ಯವನ್ನು ಒಡ್ಡಿ ಆಡಿದ. ಆಗಲೂ ಬಲರಾಮನೇ ಗೆದ್ದ. ಆದರೂ ರುಕ್ಮಿ ಮಾತ್ರ 
ತಾನೇ ಗೆದ್ದವನೆಂದು ಮರಳಿ ಕೊಚ್ಚಿ ಕೊಂಡ. ಆಗ ಆಕಾಶವಾಣಿ "" ಬಲರಾಮ 
ಧರ್ಮದಿಂದ ಈ ಪಣವನ್ನು ಗೆದ್ದ'' ಎಂದು ನುಡಿಯಿತು. ಅಲ್ಲಿಗೂ ರುಕ್ಮಿ ಸುಮ್ಮ 
ನಾಗದೆ ಬಲರಾಮನನ್ನು ನಾನಾ ಸರಿಯಿಂದ ಜರಿದು ಮಾತನಾಡಲಾಗಿ, ಕ್ರುದ್ಧ 
ನಾದ ಬಲರಾಮ ರುಕ್ಮಿಯನ್ನು ಕೊಂದು, ಅವನ ಒತ್ತಾಸೆಗೆ ಬಂದ ಅರಸರಿಗೆಲ್ಲ 
ಶಿಕ್ಷೆ ಮಾಡಿದ [ಭಾಗ.-೧ಂ, ೬೧]. 
ರುಚಿ. ಅಂಗ ದೇಶಾಧಿಪತಿಯಾದ ಚಿತ್ರರಥನೆಂಬ ರಾಜನ ಪತ್ಲಿಯಾದ ಪ್ರಭಾ 
ವತಿಯ ಒಡಹುಟ್ಟಿದವಳು. ಜೇನಶರ್ಮನೆಂಬ ಬ್ರಾಹ್ಮಣ ಈಕೆಯನ್ನು ಮದುವೆ 
ಯಾಗಿದ್ದ. ಈಕೆಯ ರೂಪಕ್ಕೆ ಮರುಳಾದ ಇಂದ್ರ ಬಹಳ ಕಾಲದಿಂದಲೂ ಹೊಂಚು 


ರುಚಿಷರ್ವ 504 ರುರು 


ಹಾಕುತ್ತಿದ್ದ. ಒಮ್ಮೆ ಹೇವಶರ್ಮ ಯಜ್ಞ್ವಾರ್ಧವಾಗಿ ಹೊರಟಾಗ ತನ್ನ ಶಿಷ್ಯನಾದ 
ವಿಪುಲನೆಂಬನನನ್ನು ರುಚಿಯ ಮೈೈಗಾನಲಿಗಾಗಿ ನಿಯಮಿಸಿದ. ವಿಪುಲ ಯೋಗ 
ಬಲದಿಂದ ತನ್ನ ದೇಹವನ್ನು ಬಿಟ್ಟು ರುಚಿಯ ದೇಹವನ್ನು ಹೊಕ್ಕು ಆನೆಯ 
ಮನೋವೃತ್ತಿಯನ್ನು ಸ್ನಿಮಿತಗೊಳಿಸುತ್ತಿದ್ದ. ಅಷ್ಟರಲ್ಲಿ ಇಂದ್ರ ಅಲ್ಲಿಗೆ ಬಂದು 
ವಿವುಲನ ದೇಹ ಅಲುಗಾಡದಿದ್ದುದನ್ನು ಕಂಡು, ವಿಪುಲ ಗಾಢರಿದೈಯಲ್ಲಿರುವ 
ನೆಂದು ತಿಳಿದು, ರುಚಿಯ ಸಂಗಡ ಸರನೋಿಗಳನ್ನಾಡಲಾರಂಭಿಸಿದ. ರುಚಿಯ 
ಡೇಹೆದಲ್ಲಿದ್ದ ವಿಪುಲ ಇಂದ್ರನನ್ನು ತಿರಸ್ಸರಿಸಿ ಮಾತನಾಡಿದ. ಇಂದ್ರ ತನ್ನ ಸರ 
ನೋಕಿ,ಗಳನ್ನು ಮತ್ತಷ್ಟು ಹೆಚ್ಚಿಸಿದ. ಆಗ ವಿವುಲ ಕೂಡಲೇ ತನ್ನ ದೇಹ 
ವನ್ನು ಪ್ರವೇಶಿಸಿ, ಇಂದ್ರನನ್ನು ಗದ್ದರಿಸಿದ. ಇಂದ್ರ ವಿಪುಲನ ಯೋಗಶಕಿ,ಯನ್ನೂ 
ತನಃಪ್ರಭಾವವನ್ನೂ ಕಂಡು ಹೆದರಿ ಅಲ್ಲಿಂದ ಮಾಯವಾದ [ಭಾರ.-ಅನು. ೭೫]. 

ರಂಚಿಪರ್ವ.--ಒಬ್ಬ ಅರಸು. ಕೌರವ ಪಕ್ಷದಲ್ಲಿ ನಿಂತು ಹೋರಾಡಿ ಹನ್ನೆರಡ 
ನೆಯ ದಿನದ ಯುದ್ಧದಲ್ಲಿ ಪರ್ವತ ರಾಜನಾದ ಸುಪರ್ವನಿಂದ ಮಡಿದ [ದ್ರೋ. ೨೬]. 

ರುದ ಶ್ರ. ಕೆಲ್ಫಾದಿಯಲ್ಲಿ ಬ್ರಹ್ಮನ ಭ್ರೂಮಧ್ಯದಿಂದ ಜನಿಸಿದವ. ಇವ ಹುಟ್ಟು 
ತಲೇ ಅಳುತ್ತಿದ್ದನಾಗಿ ರುದ್ರನೆಂದು ಹೆಸರು. ಈ ರುದ್ರರು ಹನ್ನೊಂದು ಮಂದಿ. 
ಇವರ ಹೆಸರುಗಳು ಕಲ್ಪಭೇದದಿ೦ದ ಭಿನ್ನಭಿನ್ನವಾಗಿವೆ. ನೋಡು--ಏಕಾದಶರುದ್ರ 
[ಲಿಂಗ.-೬೩. ನಿಷ್ಣು.-೧-೮, ೧೫. ಭಾಗ.-೬-೬, ಹೆರಿ.-೧-೩. ಭಾರ.-ಆದಿ. ೬೬, ೧೩೨. 
ಶಾಂತಿ. ೨೦೭. ಅನು. ೨೫೫]. 

ರುದ್ರಸಾವರ್ಲಿ ೧೪ ಮಂದಿ ಮನುಗಳಲ್ಲಿ ೧೨ ನೆಯವ. ನೋಡು- ಮನು, 
ಮನ್ವಂತರ. ಈತನ ಆಧಿಸತ್ಯ ಇನ್ನೂ ನಡೆಯಲಿಲ್ಲ... ಈತನ ರಾಜ್ಯಭಾರಕಾಲ 
ದಲ್ಲಿ ಸ್ವರ್ಗದಲ್ಲಿ ಖುತಧಾಮನೆಂಬ ಹೆಸರಿನ ಇಂದ್ರನೂ, ಆತನ ಸಹಾಯಾರ್ಥವಾಗಿ 
ಸ್ವರ್ಧಾಮನೆಂಬ ವಿಷ್ಣುವೂ ರಾಜ್ಯಭಾರಮಾಡುವರು [ಭಾಗ.-೮-೧೩. ಮತ್ಸ ಕ್ಷ 
೯. ಲಿಂಗ.-೧೦೧. ವಿಷ್ಣು.-೩-೧). 

ರುಮಣ್ಣನ್ರ.--ಜನುದಗ್ನಿ ಮಹರ್ಷಿಯಿಂದ ರೇಣುಕೆಯಲ್ಲಿ ಜನಿಸಿದ ಹಿರಿಯ 
ಮಗ. ಸುಷೇಣ, ವಸು, ವಿಶ್ವಾವಸು, ಪರಶುರಾಮ ಈ ನಾಲ್ಕು ಮಂದಿಯೂ 
ಇವನ ಸಹೋದರರು. ನೋಡು--ಜಮದಗ್ನಿ [ಭಾರ.-ವನ. ೧೧೭]. 

ರುವಮಾ.--ತಾರನೆಂಬ ವಾನರನ ಮಗಳು. ಸುಗ್ರೀವನ ಹೆಂಡತಿ. ನೋಡು-- 
ಸುಗ್ರೀವ. 

ರುರು.- ಚ್ಯವನ ಮುನಿಪ್ರೆತ್ರನಾದೆ ರುರು ಎಂಬವನಿಂದೆ ಫೈತಾಚಿಯೆಂಬ 
ಅಸ್ಸರಸಿಯಲ್ಲಿ ಜನಿಸಿದವ. ನೋಡು--ಪ್ರಮದ್ವರಾ, ಡುಂಡುಭ, ಈತನ ಮಗ 


ರೇಣು (ಕೆ) 505 ರೇವತಿ 


ಶುನಕ ಮಹರ್ಷಿ [ಭಾರ.-ಆ. ೮, ೫೮. ಅನು. ೮]. ರುರು ನುಹರ್ಷಿಯ ವಿವಾಹ 
[ಭಾರ.-ಆದಿ. ೯]. ಡುಂಡುಭದೊಂದಿಗೆ ಸಂವಾದ [ಭಾರ.-ಆ. ೧೦-೧೨]. 

ರೇಣು (ಕ).--ನೋಡು--ಪ್ರನೇನಜಿತ್‌, ರೇಣುಕಾ. 

ರೇಣುಕಾ. --ಜಮದಗ್ನಿ ಮಹರ್ಷಿಯ ಹೆಂಡತಿ. ವಪ್ರಸೇನಜಿತನೆಂಬ ಅರಸನ 
ಮಗಳು [ಭಾರ.-ವನ. ೧೧೭]. ಈಕೆ ಕಮಲದಿಂದ ಜನಿಸಿದವಳು. ಅಯೋನಿಜೆ. 
ವ್ರನೇನಜಿತ ಈಕೆಯ ಸಾಕುತಂದೆ [ಅನು. ೫೩]. ರೇಣುಳೆ ಇಕ್ಸ್ಟ್ವಾಕು ವಂಶದ 
ರೇಣು ರಾಜನ ಮಗಳು [ಭಾಗ.-೯-೧೫. ಹರಿ.-೧-೨೭]. ಇವಳು ಸುವೇಣುವೆಂಬ 
ಮುನಿಯ ಮಗಳು. ಈಕೆಗೆ ಕಾಮಲಿಯೆಂಬುದು ನಾಮಾಂತರ [ವಾಯು.-೯೧]. 
ಈಕೆ ಹೆಂಗಸರೊಂದಿಗೆ ಗಂಗಾ ನದಿಗೆ ನೀರು ತರುವುದಕ್ಕೆ ಹೋಗಿ, ಅಲ್ಲಿ ದಿವ್ಯ 
ಮಾಲ್ಯಾಂಬರಧಾರಿಯಾಗಿ ತನ್ನ ಮಡದಿಯರ ಸಂಗಡ ಜಲಕ್ರೀಡೆಯಾಡುತ್ತಿದ್ದ 
ಚಿತ್ರರಧನೆಂಬ ಗಂಧರ್ವನನ್ನು ಕಂಡು ಮೋಹೆನರವಶಳಾಗಿ, ಪತಿಯ ಹೋಮ 
ಕಾಲವನ್ನು ಮರೆತು ಅಲ್ಲಿಯೇ ತುಂಬ ಹೊತ್ತು ಕಳೆದು ಆಶ್ರ ಶ್ರಮಕ್ಕೆ ಹೋದಳು. 
ಕ್ರುದ್ಧನಾದ ಜಮದಗ್ನಿ ಇವಳ ವಾತಿವ್ರತ್ಯಕ್ಕೆ ಭಂಗವಾಯಿತೆಂದು ತಿಳಿದು ಶಿರಶ್ಸೇದ 
ಶಕಗ ಗುರಿಪಡಿಸಿದ. ಹಿರಿಯರು ನಾಲ್ಕು ಮಂದಿ ಪುತ್ರರೂ ಆ ಕಾರ್ಯವನ್ನು 
ನಿರ್ನಹಿಸುವುದಕ್ಕೆ ಸಮ್ಮತಿಸಲಿಲ್ಲ. ಜಮದಗ್ನಿ ಅವರನ್ನೂ ರೇಣುಕೆಯನ್ನೂ ಕೊಲ್ಲು 
ವಂತೆ ಪರಶುರಾಮನಿಗೆ ಹೇಳಿದ. ಆಗ ಪರಶುರಾಮ ತಂದೆಯ ಮಾತಿನಸ್ರಕಾರ 
ಇವಳನ್ನೂ ನಾಲ್ವರು ಅಣ್ಣಂದಿರನ್ನೂ ಕೊಂದು, ಮರಳಿ ಸಂತುಷ್ಟನಾದ ಜಮ 
ದಗ್ನಿಯ ವರದಿಂದ ಎಲ್ಲರನ್ನೂ ಬದುಕಿಸಿಕೊಂಡ [ಭಾರ.-ವನ. ೧೧೭. ಭಾಗ.-೯- 
೧೬]. ನೋಡು- ಕಾರ್ತವೀರ್ಯ, ಜಮದಗ್ನಿ, ಪರಶುರಾಮ. ಒಮ್ಮೆ ಈಕೆ ಬಿಸಿಲಿ 
ನಲ್ಲಿ ನಡೆಯಲಾರದೆ ಕಷ್ಟಸಡುತಿ,ದ್ಧಾಗ ಭೃಗು ಮಹರ್ಷಿ ಕಈಕೆಗಾಗಿ ಪಾದುಳೆ 
ಗಳನ್ನೂ ಛತ್ರವನ್ನೂ ನಿರ್ಮಿಸಿದ [ಭಾರ.-ಅನು. ೧೪೪]. 

ರೇಣುಕಾತೀರ್ಥ.--ಇದು ಸಂಜಾಬಿನಲ್ಲಿ ನರ್ಹಾ (Nahan) ಎಂಬ ಪಟ್ಟಿ 
ಣಕ್ಕೆ ಉತ್ತರದಲ್ಲಿ ಸುಮಾರು ೧೬ ಮೈಲುಗಳ ದೂರದಲ್ಲಿದೆ [ವನ. ೮೦, ೮೩]. 

ರೇಣುಮಂತಿ.--ಶಿಶುಪಾಲವ ಮಗಳು. ಪಾಂಡು ಪುತ್ರನಾದ ನಕುಲನನ್ನು 
ಮದುವೆಯಾಗಿ ನಿರಮಿತ್ರನೆಂಬ ಮಗನನ್ನು ಪಡೆದಳು. ಇವಳಿಗೆ ಕರೇಣುಮತಿ 
ಯೆಂಬುದು ನಾಮಾಂತರ [ಭಾರ.-ಆದಿ. ೬೩). 

ರೇವತ.--ನೋಡು--ಕುಕುದ್ಮಿ 

ರೇವತಿ.--(1) ಬಲರಾಮನ ಹೆಂಡತಿ. ನೋಡು-ಕುಕುದ್ದಿ, 

(11) ದಕ್ಷಬ್ರಹ್ಮನ ಮಗಳು. ಚಂದ್ರನ ೨೭ ಮಂದಿ ಪತ್ನಿಯೆರೆಲ್ಲಿ ಒಬ್ಬಳು 

[ವಿಷ್ಣು.-೧-೧೫. ಭಾರ.-ಆದಿ. ೬೭], 


ರೇವಾ 506 ರೋಮಸಾದ 


(111) ಒಂದು ನಕ್ಷತ್ರ. ನೋಡು--ದಕ್ಷ. 
ರೇವಾ.--ನರ್ಮದಾ ನದಿಯ ನಾಮಾಂತರ. 


ರೈ ಭ್ಯ.--ವಿಶ್ವಾಮಿತ್ರ ಬ್ರಹ್ಮರ್ಕ್ಸಿಯಾದ ತರುವಾಯ ಜನಿಸಿದವ. ಭರದ್ವಾಜ 
ನೆಂಬ ಮುನಿಯ ಆಸ್ತ,ಸ್ನೇಹಿತ. ಇವನಿಗೆ ಅರ್ನಾವಸು, ಪರಾವಸು ಎಂಬವರು 
ಇಬ್ಬರು ಪುತ್ರರು [ಭಾರ.-ವನ. ೧೩೭. ಸ. ೪. ಶಾಂತಿ. ೪೮]. ಯುಧಿಷ್ಠಿರ ತೀರ್ಥ 
ಯಾತ್ರೆ ಹೊರಟಿದ್ದಾಗ ಈತನ ಆಶ್ರಮಕ್ಕೆ ಹೋಗಿದ್ದ [ಭಾರ.-ವನ. ೧೩೭]. ಈತನ 
ಮಗನಾದ ಹರಾವಸು ಜಿಂಕೆಯೆಂಬ ಭ್ರಾಂತಿಯಿಂದ ಪಶೈಭ್ಯ ಮುನಿಯನ್ನು ಕೊಂದು 
ಮರಳಿ ಬದುಕಿಸಿದ. ನೋಡು--ಯವಕ್ರೀತ [ಭಾರ.-ವನ. ೧೪೦]. 


ರೈವತ.--ಒಂದು ಪರ್ವತ. ದ್ವಾರಕೆಯ ಸಮಿಸಾಪದಲ್ಲಿದೆ. ಅರ್ಜುನ ತೀರ್ಥ 
ಯಾತ್ರೆಗೆ ಹೊರಟಾಗ ಇಲ್ಲಿಗೆ ಬಂದು ಸುಭದ್ರಾವಿವಾಹದ ಸುದ್ದಿಯನ್ನು ಕೇಳಿ ಕೃಷ್ಣ 
ನನ್ನು ಅಲ್ಲಿಗೆ ಬರಮಾಡಿಕೊಂಡು, ಆತನ ಸೂಚನೆಯ ಮೇರೆಗೆ ತ್ರಿದಂಡಿ ಸನ್ಯಾಸ 
ವನ್ನು ಗ್ರಹಿಸಿದ. ಆಗ ಬಲರಾಮ ಅರ್ಜುನನನ್ನು ಇಲ್ಲಿಂದಲೇ ತನ್ನ ಅರಮನೆಗೆ 
ಕರೆದುಯ್ದ [ಭಾರ.-ಅದಿ. ೨೩೮, ೨೩೯]. ಉದಂಕ ಮುನಿಗೆ ವರಪ್ರದಾನಮಾಡಿ 
ಹಿಂದಿರುಗುವಾಗ ಕೃಷ್ಣ ಇಲ್ಲಿಗೆ ಹೋಗಿದ್ದ [ಅಶ್ವ. ೫೯]. 

ರೈವತಕ.--ಒಂದು ಪರ್ವತ. ಇದು ಗುಜರಾತಿನಲ್ಲಿ ಜುನಾಗರ್‌ (Junagar)” 
ಸಬ್ಟಣಕ್ಕೆ ಸಮಾಸದಲ್ಲಿ ಗಿರ್‌ನಾರ್‌ (010800) ಎ೦ಬ ಹೆಸರಿನಿಂದ ಪ್ರಸಿದ್ಧಿ ಪಡೆ: 
ದಿದೆ [ಭಾರ.-ಭೀ. ೧೧]. 

ರೋಚನಾ.--ನೋಡು--ರುಕ್ಮಿ [ಭಾಗ.-೧೦-೬೧]. 

ರೋಚೆಮಾನ.- (1) ಒಬ್ಬ ಅರಸು. ಉರಗಪುರಿಯ (ನಾಗಸಟ್ಟಣದ) ಅರಸು. 
ರಾಜಸೂಯ ಯಾಗಕ್ಕೆ ಮೊದಲು ಅರ್ಜುನನಿಂದ ಸೋತ [ಭಾರ.-ಸ. ೨೮]. 

(11) ಚೇದಿ ವಂಶದ ಅರಸು. ಅಶ್ವಮೇಧಪುರ ಇವನ ರಾಜಧಾನಿ [ಭಾರ.- 
ಆದಿ. ೬೮, ೨೦೧]. ರಾಜಸೂಯಕ್ಕೆ ಮೊದಲು ಭೀಮನಿಂದ ಸೋತ [ಭಾರ.-ಸ. 
೩೦]. ಇವ ಭಾರತ ಯುದ್ಧದಲ್ಲಿ ವಾಂಡವರ ಕಡೆ ಸೇರಿದ್ದ [ಭಾರ.-ಉದ್ಯೋ. 
೧೭೨]. ಈತನಿಗೆ ಹೇಮವರ್ಣನೆಂಬ ಮಗನಿದ್ದ [ಜ್ರೋ. ೨೩). ರೋಚಮಾನ 
ಹದಿನೇಳನೆಯ ದಿನದ ಯುದ್ಧದಲ್ಲಿ ಕರ್ಣನಿಂದ ಮಡಿದ [ಭಾರ.-ಕಠ್ಯ 1೧]. 


ರೋಮಪಾದ.--ಚಂದ್ರ ವಂಶದ ಅರಸು. ದಶರಧನ ಸ್ನೇಹಿತ ಲೋಮಪಾದ 
ನೆಂಬುಮ ನಾಮಾಂತರ [ಭಾರ.-ವನ. ೧೧೧]. ಇವನಿಗೇ ದಶರಥನೆಂಬುದು 
ನಾಮಾಂತರ [ಹೆರಿ.-೧-೩೧]. 


ರೋಮಹರ್ಷಣ 507 ರೌಚ್ಯ 


ಅಧ ಚಿತ್ರರಥಸ್ಯಾನಿ ಪುತ್ರೋ ದಶರಧೋಪಭವತ್‌ । 
ರೋಮಪಾದ ಇತಿ ಖ್ಯಾತೋ ಯಸ್ಕ ಶಾಂತಾಸುತಾಭವತ್‌ ॥ 
[ಹರಿ,-೧-೩೧. ಶ್ಲೋ. ೪೬]. 
ರೋಮವಾದೋ ದಶರಧಃ ಯಷ್ಯಶೃಂಗಂ ಮಹಾಮುನಿಂ ॥ 
ಶಾಂತಾಮಪ್ಯಾನಯಾಮಾಸೆ ಗಣಿಕಾಭಿಸ್ಸಹಾನಘ ॥ [ಹೆರಿ.-೨-೯೩, ೭]. 
ರೋಮವಾದ ದೆಶರಧನ ಮಗಳಾದ ಶಾಂತಾದೇವಿಯನ್ನು ಸಾಕು ತೆಗೆದುಕೊಂಡು, 
ಖುಷ್ಯಶೃಂಗ ಮುನಿಗೆ ಮದುವೆಮಾಡಿಕೊಟ್ಟ [ರಾಮಾ.-ಬಾಲ. ೯-೧೧.ಭಾಗ.-೯- 
೨೩]. ಒನ್ಮೆ ರೋಮಪಾದ ರಾಯನ ರಾಜ್ಯದಲ್ಲಿ ಅನಾವೃಷ್ಟಿ ಬಂತು. ಖುಷ್ಯಶೃಂಗ 
ಆ ರಾಜ್ಯವನ್ನು ಹೊಕ್ಕಕೂಡಲೇ ಸುವೃಷ್ಟಿಯಾಯಿತು [ಭಾಗ.-೯-೨೩. ಭಾರ.- 
ವನ. ೧೧೧-೧೧೪]. 
ರೋಮ ಹರ್ಷ ಣ.--ಒಬ್ಬ ಮಹರ್ಷಿ. ಕೃಷ್ಣದ್ತೈಸಾಯನನ ಶಿಷ್ಯ. ಪುರಾಣ 
ಗಳನ್ನು ಮುನಿಗಳಿಗೆ ಪ್ರವಚನಮಾಡಿದನ. ಈತನಿಗೆ ಸೂತನೆಂಬುದು ನಾಮಾಂತರ. 
ಈತನ ಮಗ ಉಗ್ರಶ್ರವ [ಭಾರ.-ಆ. ನೆ. ೪]. ಬಲರಾಮ ಈತನನ್ನು ಕೊಂದದ್ದು 
[ಭಾಗ.-೧ಂ, ೭೮]. ನೋಡು-- ಬಲರಾಮ. 
ರೋಹಿಣಿ.--(1) ದಕ್ಷ್ಮ್ಪಬ್ರಹ್ಮೆನ ಮಗಳು. ಚಂದ್ರನ ೨೭ ಮಂದಿ ಸತ್ತಿಯರಲ್ಲಿ 
ಒಬ್ಬಳು [ಭಾರ.-ಶ. ೩೬]. ಇವಳ ಮೂಲಕ ಚಂದ್ರ ಕ್ಸ್ಮ್ಚಯರೋಗಕ್ಕೆ ಗುರಿ 
ಯಾದ. ನೋಡು--ಚಂದ್ರಭಾಗಾ, ದಕ್ಷ, ಚಂದ್ರ. 
(1) ಕಾಮಧೇನುವಿನ ಮಗಳು. ಗೋವುಗಳನ್ನು ಹೆತ್ತವಳು [ಭಾರ-- 
ಆದಿ. ೬೭, ೬೮], 
(111) ವಸುದೇವನ ಹೆಂಡತಿ. ಬಲರಾಮನ ಜನನಿ [ಭಾರ.-ಮೌಸೆ. ೮. 
ಭಾಗ.-೯-೨೪. ಹರಿ.-೧೩೫]. 
ರೋಹಿತಾಶ್ಚ.--ಹರಿಶ್ಚ೦ದ್ರನ ಮಗ. ವಿಶ್ವಾಮಿತ್ರನಿಂದ ಅನೇಕ ಕಷ್ಟಗಳಿಗೆ 
ಗುರಿಯಾಗಿ, ಭಗವದನುಗ್ರಹೆದಿಂದ ವಾರಾದಬಳಿಕ ಅಯೋಧ್ಯೆಗೆ ಅರಸನಾದ 
[ಭಾಗ.-4-೭. ಮಾರ್ಕ.-೭-೯: ದೇ.ಭಾ.-೭, ೧೩-೨೭, ಹರಿ.-೧-೧೩. ಮಾಯು.-೮೮]. 
ರೋಹಿಶನೆಂಬುದು ಇವನ ನಾಮಾಂತರ [ಭಾರ.-ವನ. ೭೭. ಸ. ೧೨]. 
ಕೋಹಿ.-ಒಂದು ನದಿ. ಅಫ್ಯಾನಿಸ್ಲಾನದಲ್ಲಿ ಹರಿಯುತ್ತದೆ. ರೋಹಾ 
ಎಂಬುದು ಇದರ ನಾಮಾಂತರ [ಭಾರ.-ಭೀ. ೯]. 
ರೋಹೀತಕ*.--ಒಂದು ದೇಶ. ಡಿಲ್ಲಿಗೆ ೪೨ ಮೈಲುಗಳ ದೂರದಲ್ಲಿ (Rohtak) 
ರೋಹತಕವೆಂದು ಪ್ರಸಿದ್ಧವಾಗಿದೆ [ಭಾರ.-ವನ. ೨೫೫. ಸ. ೩೪೫]. 
ರೌಚ್ಯ--ನೋಡು--ಮನು, ಮನ್ವಂತರ, 


ರೌದ್ರಾಶ್ಚ 508 ಲಕ್ಸ್ಮ್ಮಣಖ 


ರೌದ್ರಾ ಶ್ವ.--ಚಂದ್ರ ವಂಶದ ವೊರು ರಾಜನಿಂದ ಪೌಷ್ಟ್ರಿಯೆಂಬವಳಲ್ಲಿ ಜನಿಸಿ 
ದವ. ಪ್ರವೀರ, ಈಶ್ವರರೆಂಬವರು ಇವನ ಒಡಹುಟ್ಟಿದವರು. ಈತ ಮಿಶ್ರಕೇಶಿ 
ಯೆಂಬ ಅಸ್ಸರಸಿಯಲ್ಲಿ ಯಜೇಯು (ಔಜೇಯು) ಕಳ್ಸೇಯು, ಸ್ಹ೦ಡಿಲೇಯು 
ನೊದಲಾದ ಹತ್ತು, ಮಂದಿ ಮಕ್ಕಳನ್ನು ಪಡೆದ [ಭಾರ.-ಆದಿ. ೮೮]. . 

ರೌರವ.--ನರಕಗಳಲ್ಲಿ ಒಂದು. ನೋಡು--ನರಕ [ಭಾರ.-ಅನು. ೨೦೩]. 

ರೌಹಿಣ.--ದೇವಲೋಕದಲ್ಲಿರುವ ದೊಡ್ಡ ಆಲದಮರ. ಗರುಡ ಅಮೃತಾಪಹರ 
ಣಾರ್ಧವಾಗಿ ಹೋಗಿದ್ದಾಗ ಇದರ ಕೊಂಬೆಯನ್ನು ಮುರಿದ [ಭಾರ.-ಆ. ೨೯-೩೦]. 


ಲ 


ಲಕ್ಷಣಾ.-- (1) ದುಷ್ಯಂತ ರಾಜನ ಹಿರಿಯ ಹೆಂಡತಿ [ಭಾರ.-ಆದಿ. ೮೮]. 
ಈಕೆಗೆ ಲಾಕ್ಸಿಯೆಂಬ ಹೆಸರೂ ಇದೆ. ಈಕೆಯ ಮಗ ಜನಮೇಜಯನೆಂಬ ಅರಸು 
[ಭಾರ.-ಆದಿ. ೬೩]. 

(11) ಮದ್ರ ರಾಜನ ಮಗಳು. ಶ್ರೀ ಕೃಷ್ಣನ ಅಷ್ಟಮಹಿಹಿಯರಲ್ಲಿ ಒಬ್ಬಳು 
[ಭಾಗ.-೧೦-೫೮. ಭಾರ.-ಸ. ೫೭]. 

(11) ದುರ್ಯೋಧನನ ಮಗಳು. ಶ್ರೀ ಕೃಷ್ಣನಿಂದ ಜಾಂಬವತಿಯಲ್ಲಿ 
ಜನಿಸಿದ ಸಾಂಬ ಈಕೆಯನ್ನು ಮದುವೆಯಾದ [ಭಾಗ.-೧೦-೬೮]. 

ಲಕ್ಷ್ಮ ಣ.--(1) ದಶರಥನಿಂದ ಸುನಿತ್ರೆಯಲ್ಲಿ ಜನಿಸಿದ ಅವಳಿನುಕೃಳಲ್ಲಿ 
ಹಿರಿಯನ. ಶತ್ರುಘ್ನ ಇವನ ತಮ್ಮ ಇವ ರಾನು ಹುಟ್ಟಿನ ಮೂರನೆಯ 
ದಿನ ಆಶ್ಲೇಷಾ ನಕ್ಷತ್ರದ ಕಡೆಯ ಪಾದದಲ್ಲಿ ಕರ್ಕಾಟಕ ಲಗ್ನದಲ್ಲಿಯೇ ಜನಿಸಿದವ 
[ರಾಮಾ.-ಬಾಲ. ೧೮. ಭಾರ.-ವನ. ೨೭೫, ಸ. ೮, ೫೦]. ಲಕ್ಷ್ಮಣ ರಾಮನೊಂದಿಗೆ 
ವಿಶ್ವಾಮಿತ್ರನ ಸಂಗಡ ಸಿದ್ಧಾಶ್ರಮಕ್ಕೆ ಹೋದದ್ದು. ನೋಡು--ರಾಮ [ರಾಮಾ.- 
ಬಾಲ. ೨೨]. ಇನ ಯಾವಾಗಲೂ ರಾಮನನ್ನು ಹಿಂಬಾಲಿಸಿಯೇ ಇರುತ್ತಿದ್ದ. 
ಈತ ಸೀರಧ್ವಜ ಜನಕನ ಔರಸವುತ್ರಿಯಾದ ಊರ್ಮಿಳೆಯನ್ನು ಮಡುವೆಯಾದ 
[ರಾಮಾ.-ಬಾಲ. ೭೩]. ರಾಮನನ್ನು ಬಲಾತ್ಮರಿಸಿ ಆತನ ಹಿಂದೆಯೇ ವನವಾಸಕ್ಕೆ 
ಹೋದ [ರಾಮಾ.-ಅಯೋ. ೩೧, ೩೨]. ಲಕ್ಷ್ಮಣ ಗುಹೆನಿಗೆ ತಮ್ಮ ವೃತ್ತಾಂತ 
ವನ್ನು ಹೇಳಿದ್ದು [ಅಯೋ. ೫೧]. ರಾಮನ ಬಳಿಗೆ ಬರುತ್ತಿದ್ದ ಭರತನ ಸೇನೆ 
ಯನ್ನು ಕಂಡು ಲಕ್ಷ ಟೌ ಭರತನ ಮೇಕೆ ಸಿಟ್ಟ್ರಾದದ್ದು, ರಾಮ ಆತನನ್ನು ಸಮಾ 
ಧಾನಸಡಿಸಿದ್ದು [ಅಯೋ. ೯೬, ೯೭]. ಲಕ್ಷ್ಮಣ ಶೊರ್ಪಣಖೆಯನ್ನು ವಿರೂಪ 
ಗೊಳಿಸಿದ್ದು [ಅರ. ೧೫]. ರಾಮ ಮಾರೀಚನನ್ನು ಕೊಲ್ಲಹೋಗಿದ್ದಾಗ ಲಕ್ಷ್ಮಣ 


ಲಕ್ಷ್ಮಣ 509 ಲಕ್ಷ್ಮಣ 


ನಿಗೂ ಸೀತೆಗೂ ನಡೆದ ಸಂವಾದ [ಅರ. ೪೫]. ಸೀತೆಯನ್ನು ಒಂಟಿಯಾಗಿ ಬಿಟ್ಟು 
ಬಂದುದಕ್ಕಾಗಿ ರಾಮ ಲಕ್ಷ್ಮಣನನ್ನು ನಿಂದಿಸಿದ್ದು [ಅರ ೫೭-೫೯], ಸೀತಾವಿರಹ 
ತಸ್ತನಾದ ರಾಮನನ್ನು ಲಕ್ಷ್ಮಣ ಸಮಾಧಾನಸಡಿಸಿದ್ದು [ಅರ. ೬೫-೬೬]. ಲಕ್ಷ್ಮಣ 
ಹೆನೂಮಂತನಿಗೆ ತಮ್ಮ ವೃತ್ತಾಂತವನ್ನು ಹೇಳಿದ್ದು [ಕಿ. ೩]... ಲಕ್ಷ್ಮಣ ಸುಗ್ರೀ 
ವನ ಮೇಲೆ ಸಿಟ್ಟಾದದ್ದು, ತಾರಾಜೀವಿ ಲಕ್ಷ್ಮಣನನ್ನು ಸಮಾಧಾನಪಡಿಸಿದ್ದು [ಕೆ. 
೩೦, ೩೩, ೩೫]. ಲಕ್ಷ್ಮಣ ಸುಗ್ರೀವನನ್ನು ನಿಂದಿಸಿ, ಆತನನ್ನು ರಾಮನ ಬಳಿಗೆ 
ಕರೆತಂದದ್ದು (ಕೆ. ೩೪, ೩೬]. ಲಕ್ಷ್ಮಣ ಇಂದ್ರಜಿತಿ_ಿನ ನಾಗಪಾಶಕ್ಕೆ ಕಟ್ಟು 
ಬಿದ್ದು, ಮೂರ್ಛಿಹೊಂದಿ, ಗರುಡನಮೂಲಕ ಬಿಡುಗಡೆಹೊಂದಿದ್ದು (ಯು. ೪೪, 
೪೫, ೪೬, ೫೦]. ಲಕ್ಷಣ ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರದಿಂದ ಕಟ್ಟಲ್ಪಟ್ಟು ಬಿಡು 
ಗಡೆಹೊಂದಿದ್ದು (ಯು. ೭೩, ೭೪]. ಮಾಯಾಸೀತೆಯನ್ನು ಹೆನನಮಾಡಿದುದರಿಂದ 
ದುಃಖಿತನಾದ ರಾಮನನ್ನು ಲಕ್ಷ್ಮಣ ಸಂತವಿಸಿದ್ದು [ಯು. ೮೩]. ಲಕ್ಷ್ಮಣ ಇಂದ್ರ 
ಜಿತಿ ಎನ ಮೇಲೆ ಯುದ್ಧಮಾಡಹೊರಟದ್ದು, ಸರಸ್ಪರಯುದ್ಧ (ಯು. ೮೫, ೮೬, 
೮೮-೯೦].  ಇಂದ್ರಜತ್ತೆನ್ನು ಕೊಂದದ್ದು [ಯು. ೯೧. ಭಾರ.-ವನ. ೨೯೦]. 
ಲಕ್ಷ್ಮಣ ರಾವಣನಿಂದ ಮೂರ್ಛ ಹೊಂದಿದ್ದು [ಯು. ೧೦೧, ೧೦೨]. ಸುಷೇಣನ 
ವೈದ್ಯದಿಂದ ಜೇತರಿಸಿಕೊಂಡದ್ದು ದೇವತೆಗಳೊಂದಿಗೆ ವಿಮಾನದಲ್ಲಿ ಕುಳಿತು ರಣ 
ರಂಗಕ್ಕೆ ಬಂದಿದ್ದ ದಶರಧನನ್ನು ಲಕ್ಷ್ಮಣ ಸಂದರ್ಶಿಸಿದ್ದು [ಯು. ೧೨೨]. ಲಕ್ಷ್ಮಣ 
ರಾಮನ ಅಸ್ಪಣೆಯ ಮೇಕೆಗೆ ಸೀತೆಯೆನ್ನು ಗಂಗಾ ತೀರಕ್ಕೆ ಕರೆದುಯ್ದು ಬಿಟ್ಟು 
ಬಂದದ್ದು [ಉತ್ತ್ತ. ೪೪-೪೮]. ಲಕ್ಷ್ಮಣ ಸೀತಾಪರಿತ್ಯಾಗಕ್ಕಾಗಿ ಮರುಗುತ್ತಿದ್ದ 
ರಾಮನನ್ನು ಸಮಾಧಾನಹಪಡಿಸಿದ್ದು (ಉತ್ತ. ೫೨] ಲಕ್ಷ್ಮಣ ರಾಮನಿಗೆ ಅಶ್ವಮೇಧ 
ಯಾಗವನ್ನು ಮಾಡಹೇಳಿದ್ದು [ಉತ್ತ. ೮೫]. ಲಕ್ಷ ಥಾ ಅಶ್ವಮೇಧ ತುರಗ 
ರಕ್ಷಣೆಗಾಗಿ ಹೊರಟದ್ದು [ಉತ್ತ.. ೯೧]. ಲಕ್ಷ್ಮಣ ತನ್ನ ಕುಮಾರರಾದ ಅಂಗದ, 
ಚಂದ್ರ ಕೇತುಗಳೆಂಬವರನ್ನು ತಾರಾಪಧ, ಚಂದ್ರಕಾಂತಪುರಿಗಳಲ್ಲಿ ಪ್ರತಿಷ್ಠೆ ಗೊಳಿಸು 
ವಂತೆ ರಾಮನಿಗೆ ಸೂಚಿಸಿದ್ದು (ಉತ್ತ. ೧೦೧]. ಬ್ರಾಹ್ಮಣರೂಸದಿಂದ ಬಂದ 
ಯಮನೊಂದಿಗೆ ರಾಮ ಅಂತರಂಗದಲ್ಲಿ ಮಾತನಾಡುತ್ತಿದ್ದಾಗ ರಾಜದ್ವಾರಕ್ರೆ 
ಬಂದ ದುರ್ವಾಸ ಮುನಿಯ ಬರವನ್ನು ರಾಮನಿಗೆ ತಿಳುಹಿ ಮರಣದಂಡನೆಗೆ ಗುರಿ 
ಯಾದದ್ದು [ಉತ್ತ.. ೧೦೪]. ಲಕ್ಷ್ಮಣ ಸರಯೂ ತೀರದಲ್ಲಿ ಧ್ಯಾನಯೋಗದಿಂದಿದ್ದು, 
ಅದೃಶ್ಯನಾಗಿ ಸ್ವರ್ಗನನ್ನೆ ಎದಿದ್ದು (ಉತ್ತ. ೧೦೫]. 

(11) ಧೃತರಾಷ್ಟ್ರನ ಹಿರಿಯಮಗನಾದ ದುರ್ಯೋಧನನ ಮಗ. ರಧಸತ್ತ್ವಮ 
[ಭಾರ.-ಉ. ೧೬೬1]. ಭಾರತ ಯುದ್ಧದ ಎರಡನೆಯ ದಿನ ಇವ ಅಭಿಮನ್ಯುವನ್ನು 
ಇದಿರಿಸಿ ಹೋರಾಡಿದ [ಭಾರ.-ಭೀ. ೫೨]. ಅಂತೆಯೇ ಐದನೆಯ ದಿನದಲ್ಲಿ ಅಭಿ 


ಲಕ್ಷ ಹೌ 510 ಲತಾ 


ಮನ್ಯುವಿನಿಂದ ಸೋತ [ಭಾರ.-ಭೀ. ೭೩]. ಹದಿಮೂರನೆಯ ದಿನ ಅಭಿಮನ್ಯುವಿ 
ನಿಂದ ಮಡಿದ [ಜ್ರೋ. ೪೬]. ಲಕ್ಷ್ಮಣನ ಶವವರ್ಣನೆ [ಭಾರ.-ಸ್ರೀ. ೨೦]. 


ಲಕ್ಷ ಒಹಾ.--ದುರ್ಯೋಧನನ ಮಗಳು. ನೋಡು- ಲಕ್ಷ್ಮಣಾ, ಸಾಂಬ. 


ಲಕ್ಷ್ಮ್ಮಿ--ಶಕ್ತಿತ್ರಯದಲ್ಲಿ ಒಬ್ಬಳು, ವಿಷ್ಣುವಿನ ಹೆಂಡತಿ. ವಿಷ್ಣು ಲೋಕ 
ವನ್ನು ಮೋಹೆಗೊಳಿಸುವುದಕ್ಟಾಗಿ ಜಗತ್ತನ್ನು ಎರಡು ಭಾಗವಾಗಿ ವಿಂಗಡಿಸಿದ. 
ಬ್ರಾಹ್ಮಣರೂ, ವೇದಗಳೂ, ಲಕ್ಷ್ಮಿಯೂ ಒಂದು ಭಾಗ. ವೇದಬಾಹ್ಯರು, ಅಲಕ್ಷ, 
ಅಧರ್ಮಗಳು ಒಂದು ಭಾಗ. ಮೊದಲು ಅಲಕ್ಷ್ಮ್ಮಿಯನ್ನು ಸೃಷ್ಟಿಮಾಡಿದ ಕಾರಣ 
ಆಳೆಗೆ ಜ್ಯೇಷ್ಠಾ ಎಂದು ಹೆಸರು. ದೇವ ದಾನವರು ಅಮೃತಕ್ಕಾಗಿ ಕ್ಲೀರಸಮುದ್ರ 
ವನ್ನು ಮಧನಮಾಡಿದಾಗ ಮೊದಲು ತೀವ್ರವಾದ ನಿಷ ಜನಿಸಿತು. ಒಡನೆಯೇ 
ಜ್ಯೇಷ್ಮಾದೇನಿ ಜನಿಸಿದಳು. ಬಳಿಕ ಲಕ್ಷ್ಮಿ ಪಾಲ್ಸಡಲಿಂದ ಹೊರಬಂದಳು. 
ಮೊದಲು ಬಂದವಳು ಅಮಂಗಳಕಾರಿಣಿಯಾದುದರಿಂದ ಅವಳಿಗೆ ಅಲಕ್ಷ್ಮಿಯೆಂದು 
ರೂಢಿಯಾಯಿತು. ದುಸ್ಸಹನೆಂಬ ಬ್ರಹ್ಮರ್ಷಿ ಜ್ಯೇಷ್ಮಾದೇನಿಯನ್ನು ಮದುವೆಯಾಗಿ 
ಅವಳೊಂದಿಗೆ ಲೋಕಗಳನ್ನು ಅಲೆಯತೊಡಗಿದ. ವಿಷ್ಣು ಲಕ್ಷ್ಮಿ ೬ಯನ್ನು ಮದುನೆ 
ಯಾದ [ಲಿಂಗ.-ಉತ್ತ.. ೬]. ಲಕ್ಷ್ಮಿ ಕ್ಷೀರಸಮುದ್ರದಿಂದ ಜನಿಸಿದಳು. ವಿಷ್ಣು 
ಆದಿತ್ಯನಾದಾಗ ಲಕ್ಷಿ ತಾವರೆಯಿಂದ ಜನಿಸಿದಳು. ಮೊದಲು ಭೃಗು ಮಹರ್ಷಿ 
ಯಿಂದ ಈಕೆ 'ಖ್ಯಾತಿಹೇನಿಯಲ್ಲಿ ಜನಿಸಿದಳು. ವಿಷ್ಣು ಸರಶುರಾಮನಾದಾಗ' ಈಕೆ 
ಭೂಡೇನಿಯಾಗಿದ್ದಳು.  ರಾಮಾನತಾರದಲ್ಲಿ ಸೀತೆ, ಕೃಷ್ಣಾವತಾರದಲ್ಲಿ ರುಕ್ಮಿಣಿ. 
ನಿಷ್ಣು ದೇವರೂಪದಿಂದಿದ್ದಾಗ ಈಕೆ ದೇವತೆ, ಮನುಷ್ಯನಾದಾಗ ಈಳೆ ಮಾನುಷಿ 
[ವಿಷ್ಣು.-೧-೯]. ಸಮುದ್ರಮುಧನಮಾಡಿದಾಗ ಲಕ್ಷ್ಮಿ ಕ್ಲೀರಸಮುದ್ರದಿಂದ ಜನಿಸಿ 
ವಿಷ್ಣುವನ್ನು ಮದುನೆಯಾದಳು [ರಾಮಾ.-ಬಾಲ. ೪೫. ಭಾರ.-ಆದಿ. ೧೮. ಭಾಗ.- 
೮-೬. ಸ್ಕಾ. ಕೇದಾ. ೯-೧೩." ಶಿವ.-ಶತರು. ೧೬]. ಲಕ್ಷ್ಮಿಯ ಮತ್ತು, ಅಲಕ್ಷ್ಮ್ಮಿಯ 
ವಾಸಸ್ಥಾನಗಳು [ಲಿಂಗ.-ಉತ್ತ_. ೬]. 


ಲಜ್ಕಾ.- (1) ರಾಕ್ಷಸರ ರಾಜಧಾನಿ. ನೋಡು ರಾವಣ, ಮಾಲಿ, ಮಾಲ್ಯ 
ವಂತ, ಸುಮಾಲಿ, ಕುಬೇರ, ಹನೂಮಂತ [ಭಾರ.-ವನ. ೨೮೧]. ವಾಂಡವರ ರಾಜ 
ಸೂಯಕ್ಕೆ ಮೊದಲು ವಿಭೀಷಣನಿಂದ ಕಪ್ಪವನ್ನು ತರುವುದಾಗಿ ಘಟೋತ್ಕಚ 
೨೦ಕೆಗೆ: ಹೋಗಿದ್ದ. [ಭಾರ.-ಸ. ೩೪]. ' 
(11) ಲಂಳಯ ಅಭಿಮಾನದೇನತೆ. 


ಲತಾ.--ಒಬ್ಬ ಅಪ್ಸರಸಿ. ಶಾಪದಿಂದ ಮೊಸಳೆಯಾಗಿದ್ದು ಅರ್ಜುನನಿಂದ 
ನುಕ್ಕಳಾದಳು. ಹೋಡು--ನಾರೀತೀರ್ದ. 


ಲಪಿತಾ 511 ಲೋಕಾಲೋಕ 


ಲಪಿತಾ.--ಮಂದವಾಲ ಮಹೆರ್ಹಿಯ ಹೆಂಡತಿ. ಶಾರ್ಬ್ಸ ಪಕ್ಷಿರೂಪದಿಂದಿದ್ದವಳು. 
ಜರಿತೆಯ ಸವತಿ [ಭಾರ.-ಆ. ೨೫1೫]. 

ಲನ್ಚು ಕ.--(ಲಂಪಾಕ) ಒಂದು ದೇಶ. ಕಾಬೂಲ್‌ ನದಿಯ ಉತ್ತರತೀರ 
ದಲ್ಲಿದೆ [ಭಾರ,-ಜ್ರೋ. ೧೨೧]. 

ಅವ.- ಶ್ರೀ ರಾಮನ ಮಗ. ನೋಡು--ಕುಶ. 

ಲನಣ.--ಮಧು ದಾನವನ ಮಗ. ಶ್ರೀ ರಾಮನ ತಮ್ಮನಾದ ಶತ್ರುಫ್ನನಿಂದ 
ಮಡಿದ [ಭಾರ.-ಆದಿ. ೨೭. ಸ. ೫೦. ರಾಮಾ.-ಉತ್ತ,. ೬೧-೭೦]. ನೋಡು--ಮಧು, 
ಮಾಂಧಾತ. 

ಲಾಕ್ಸೀ.--ದುಷ್ಯಂತನ ಹೆಂಡತಿ. ನೋಡು--ಲಕ್ಷ್ಮಣಾ. 

ಲಿಖಿತ.--ಒಬ್ಬ ಮಹರ್ಷಿ. ಈತನ ಅಣ್ಣ ಶಂಖನೆಂಬ ಮುನಿ. ನೋಡು--- 
ಬಾಹುದಾ. ಇವರಿಬ್ಬರೂ ಧರ್ಮಶಾಸ್ತ್ರಪ್ರವರ್ತಕರು. ದ್ವಾಪರ ಯುಗದಲ್ಲಿ ಇವರ 
ಧರ್ಮ ಶಾಸ್ತ್ರಗಳಿಗೇ ಪ್ರಾಶಸ್ತ್ತ್ಯವೂ ಗೌರವವೂ ವಿಹಿತವಾಗಿದೆ. ಒಮ್ಮೆ ಶಂಖ 
ಮುನಿ ಆಶ್ರಮದಲ್ಲಿಲ್ಲದಿದ್ದಾಗ ಲಿಖಿತ ಮುನಿ ಅಲ್ಲಿದ್ದ ಕೆಲ ಹಣ್ಣುಗಳನ್ನು ತಿಂದು, 
ಅಣ್ಣ ಬಂದೊಡಕೆಯೇ ಆ ವರ್ತಮಾನವನ್ನು ತಿಳಿಸಿದ. ಶಂಖ ತಾನು ಇಲ್ಲದ ವೇಳೆ 
ಯಲ್ಲಿ ಈ ರೀತಿ ಮಾಡಿದ್ದು ಕಳ್ಳತನವೆಂದು ನಿಶ್ಚಯಿಸಿ, ತಮ್ಮನನ್ನು ಸುದ್ಯುಮ್ನು 
ನೆಂಬ ರಾಜನಲ್ಲಿಗೆ ಕಳುಹಲಾಗಿ, ರಾಜ ಆತನ ಕೈಗಳನ್ನು ಕತ್ತರಿಸಿದ. ಬಳಿಕ 
ಲಿಖಿತ ಅಣ್ಣನಲ್ಲಿಗೆ ಬಂದು ತಾನು ಶಿಕ್ಷೆಯನ್ನು ಅನುಭವಿಸಿದೆನೆಂದು ಹೇಳಿದ. 
ಶಂಖ ""ಇದೀಗ ಯುಕ್ತ, '' ಎಂದು, ನದಿಯಲ್ಲಿ ಸ್ತಾನಮಾಡಿ ಬರಹೇಳದ. 
ಲಿಖಿತ ಸ್ನಾನಮಾಡಿ ಮೇಲೆ ಬರುವಷ್ಟರಲ್ಲಿ ಆತನ ಕೈಗಳೆರಡೂ ಮೊದಲಿನಂತೆಯೇ 
ಆದುವು [ಭಾರ.-ಸ. ೭. ಶಾಂತಿ. ೨೩). 

ಲೀಲಾವತಿ.--(1) ಒಬ್ಬ ಸೂಳೆ. ಕಡೆಗೆ ಭಕ್ತಿಭಾವದಿಂದ ಸುನರ್ಣನಿರ್ಮಿತ 
ಗಳಾದ ವೃಕ್ಷಗಳನ್ನೂ, ದೇವತಾವಿಗ್ರಹಗಳನ್ನೂ ದಾನಮಾಡಿ, ಶಿವಸಾಯುಜ್ಯ 
ವನ್ನು ಪಡೆದಳು [ಮತ್ಸ್ಯ.-೯೨]. 

(11) ಮಯೂರಥ್ವಜನ ಹೆಂಡತಿ.  ನೋಡು-ಮಯೂರದ್ವಜ (ಜೈ. 

ಭಾರ.-೬೩). 

ಟೋಕಾಲೋಕ.- ಒಂದು ಪರ್ವತ. ಈ ಪರ್ವತದ ಒಂದು ಭಾಗ ಕಾಣ 
ಬರುತ್ತದೆ. ಮತ್ತೊಂದು ಭಾಗ ಎಂದರೆ ಇದರ ಹಿಂಭಾಗ ಕಾಣಬರುವುದಿಲ್ಲ 
ವಾಗಿ ಇದಕ್ಕೆ ಲೋಕಾಲೋಕನೆಂದು ಹೆಸರು. ಒಂದು ಭಾಗದಲ್ಲಿ ಪ್ರಕಾಶವಿರುವು 
ಗೆಂತಲಳೂ ಮತ್ತೊಂದು ಭಾಗ ಅಂಧಕಾರದಿಂದ ಆವೃತವಾಗಿರುವುದೆಂತಲ್ಲೂ 


ರೋಪಾಮುದ್ರಾ 512 ವಕ್ಷ 


ತಿಳಿಯಬರುತ್ತ ದೆ... 
ಅರ್ವಾಚೇನೇತು ತಸ್ಯಾರ್ಜ್ಥಿೀ ಚರಂತಿ ರವಿರಶ್ಮಯಃ । 
ಪರಾರ್ಥೇತು ತಮೋ ನಿತ್ಯಂ ಲೋಕಾಲೋಕಸ್ತತಸ್ಸ್ನ್ಮ ಎತೆಕ I [O೦.-೫೩]. 
ಈ ಪರ್ವತ ಎಲ್ಲಾ ದ್ವೀವಗಳಿಗೂ ಸಮುದ್ರಕ್ಕೂ ಕೇವಲ ದಕ್ಷಿಣದಲ್ಲಿದೆ. ಮೇರು 
ಪರ್ವತ ಎಲ್ಲಕ್ಕೂ ಉತ್ತರದಲ್ಲಿದೆ. ಲೋಕಾಲೋಕ ಪರ್ವತವರ್ಗನೆ [ಭಾಗ.-೫-೨೦]. 
ಲೋಪಾಮುಂದ್ರಾ.- ವಿದರ್ಭ ರಾಜನ ಮಗಳು. ಅಗಸ್ತ್ಯ ಮುನಿಯ ಹೆಂಡತಿ. 
ಈಕೆಗೆ ಸತ್ಯವತಿಯೆಂಬ ನಾಮಾಂತರವೂ ಇಡೆ [ಭಾರ.-ವನ. ೯೪]. ಈಕೆ 
ಯನ್ನು ರಾಜಪುತ್ರರು ಯಾರೂ ವರಿಸದಿದ್ದರು. ಆಗ ಅಗನ್ಲ್ಯ ಮುನಿ ಕಳೆಯ 
ತಂಜಿಯ ಬಳಿಸಾರಿ ಲೋಪಾಮುಪ್ರೆಯನ್ನು ತನಗೆ ಕೊಡಹೇಳಿದ. ಅರಸ ದಿಕ್ಕು 
ತೋರದೆ ಯೋಚಿಸುತ್ತಿರುವಲ್ಲಿ ಲೋಪಾಮುದ್ರೆ ತೆಂಡೆಯ ಬಳಿಸಾರಿ ತನ್ನನ್ನು 
ಅಗಸ್ತ_ ನಿಗೆ ಕೊಡಹೇಳಿದಳು. ಬಳಿಕ ಅಗಸ್ತ್ಯ ಈಕೆಯನ್ನು ಮದುವೆಯಾದ 
[ಭಾರ.-ವನ. ೯೫]. ಈಕೆ ಅಗಸ್ತ್ಯನಿಂದ ದೃಢಸ್ಯುನೆಂಬ ಮಗನನ್ನು ಪಡೆದಳು 
[ಭಾರ.-ವನ. ೯೭]. 
ಲೋಮಶೆ.--ಹಿಬ್ಬ ಬ್ರಹ್ಮರ್ಹಿ. ಅರ್ಜುನ ಪಾಶುಸತಾಸ್ತ್ರವನ್ನು ಸಂಪಾ 
ದಿಸಿದ ಬಳಿಕ ಸ್ವರ್ಗಕ್ಟೆ ಹೋಗಿದ್ದಾಗ ಇಂದ್ರ ಈತನ ಮೂಲಕ ಯುಧಿಸ್ಮಿರನಿಗೆ 
ಅರ್ಜುನನ ಕುಶಲವಾರ್ತೆಯನ್ನು ಹೇಳಿಕಳುಹಿದ [ಭಾರೆ.-ವನ. ೪೫, ೮೯]. ಪಾಂಡ 
ವರ ಅರಣ್ಯವಾಸ ಸಮಯದಲ್ಲಿ ಈತ ಯುಧಿಷ್ಠಿರನನ್ನು ಸಂಗಡ ಕರೆದುಳೊಂಡು 
ಅನೇಕ ತೀರ್ಬಗಳನ್ನು ಸುತ್ತಿ ಅವುಗಳ ಮಹಿಮೆಯನ್ನು ಬಣ್ಣಿಸಿದ [ಭಾರ.-ವನ. 
೯೦-೧೧೫, ೧೧೭-೧೫೭]. 
ಲೋಹಿತಾಶ್ವ.- ನೋಡು-ರೋಹಿತಾಶ್ವ [ಭಾರ.-ವನ. ೭೭]. 
ಲೌಹಿತ್ಯ. (1) ಒಂದು ನದ. ಪ್ರಾಗ್ವ್ಯೋತಿಷ ನಗರಕ್ಳೆ ಉತ್ತರದಲ್ಲಿ ಹರಿ 
ಯುವ ಬ್ರಹ್ಮಸತ್ರೆಯ ಒಂದು ಭಾಗ [ಭಾರ.-ಸ. ೯]. 
(11) ಒಂದು ತೀರ್ಥ [ಭಾರ.-ವನ. ೮೩]. 
(111) ಒಂದು ನದಿ [ಭಾರ.-ಭೀ. ೯]. ಈ ನದಿಯಲ್ಲಿ ಸ್ನಾನಮಾಡಿ ಇದರ 
ಸಮಾಪದಲ್ಲಿಯೇ ವಾಸಮಾಡತಕ್ಕವರು ಸಕಲ ದುಃಖಗಳನ್ನೂ ನೀಗಿ ಸರ್ವದಾ 
ಸಂತೋಷದಿಂದಿರುತ್ತಾರೆ [ಭಾರ.-ಮಹಾ. ೧]. 


ವ 
ವಕ್ರ.--ಕರೂಶ ದೇಶಾಧಿಸತಿಯಾದ ವಕ್ರದಂತನ ಹೆಸರು. ನೋಡು- ದಂತ 
ವಕ್ರ [ಭಾರ.-ಸ, ೧೪]. 


ನಂಗ 518 ವತ್ಸೆ 


ವಜ್ಗ---() ಬಂಗಾಳ ದೇಶ. ಪಾಂಡವರ ಕಾಲದಲ್ಲಿ ಇಲ್ಲಿ ಸಮುದ್ರಸೇನ, 
ಂದ್ರಸೇನರೆಂಬ ಅರಸರು ರಾಜ್ಯಭಾರಮಾಡುತ್ತಿ,ದ್ದರು ಗಭಾರ.-ಸ. ೩೦]. 

(11) ಬಲಿ ರಾಜನ ಹೆಂಡತಿಯಾದ ಸುದೇಷ್ಟೆಯಲ್ಲಿ ದೀರ್ಫ್ಥತಮನೆಂಬ 
ಮುನಿಯಿಂದ ಜನಿಸಿದ ಐವರು ಮಕ್ಕಳಲ್ಲಿ ಎರಡನೆಯವ. ನೋಡು--ಬಲಿ, ದೀರ್ಥ 
ತಮ [ಭಾರ.-ಆದಿ. ೧೧೩]. 

ವಚ್ರ.- ಶ್ರೀ ಕೃಷ್ಣನ ಮರಿಮಗ. ರುಕ್ಮಿಣೀಪ್ರತ್ರನಾದ ಪ್ರದ್ಯುಮ್ನುನಿಂದ 
ಜನಿಸಿದ ಅನಿರುದ್ಧನ ಮಗ. ಇವನ ತಾಯಿ ಉಷಾದೇವಿ [ಭಾಗ.-೧-೧೫]. 
ಕೃಷ್ಣನಿರ್ಯಾಣಾನಂತರ ಅರ್ಜುನ ಇವನನ್ನು ಹಸ್ತಿನಾವತಿಗೆ ಕರೆದುಯ್ದು ಇಂದ್ರ 
ಪ್ರಸ್ಥದಲ್ಲಿ ಇವನಿಗೆ ಸಟ್ಟಗಟ್ಟಿದ |ಭಾರ.-ಮ್‌ೌಸ. ೮]... ಯಾದವರು ಸ್ವಯೂಧ 
ಕಲಹದಿಂದ ನಾಶವಾದಾಗ ಕೃಷ್ಣನ ವಂಶದಲ್ಲಿ ಇವನೊಬ್ಬನೇ ಉಳಿದವ. 

«ವಜ )ಸ್ಲೈಸ್ಯಾ ಭವದ್ಯಸ್ತು, ಮೌನಲಾದವಶೇಷಿತಃ'? [ಭಾಗ.-೧೦-೯೦]. 

ವಜ್ರದತ್ತೆ.--ಪ್ರಾಗ್ವ್ಯ್ಯೋತಿಷವುರಾಧೀಶ್ವರನಾದ ಭಗದತ್ತನ ಮಗ. ಯುಧಿ 
ಹ್ಮಿರನ ಅಶ್ವಮೇಧದ ಕುದುರೆಯನ್ನು ಅಡ್ಡಗಿಸಿ, ಅರ್ಜುನನ ಸಂಗಡ ಮೂರು ದಿನ 
ಗಳವರೆಗೆ ಹೋರಾಡಿ ಕಡೆಗೆ ಶರಣುಹೊಕ್ಕ [ಜೈ. ಭಾರ.-೭೫, ೭೬]. 

ವಜ್ರಾ ಜ್ಲ---ದಿತಿಯ ಮಗ. ದಿತಿಯ ಮಕ್ಕಳೆಲ್ಲರೂ ವಿಷ್ಣುವಿನಿಂದಲೂ 
ಇಂದ್ರನಿಂದಲೂ ಹತರಾದರು. ಬಳಿಕ ದಿತಿ ಕಶ್ಯಸನಿಂದ ಗರ್ಭಧಾರಣಮಾಡಿದ್ದಾಗ 
ಇಂದ್ರ ಆ ಗರ್ಭವನ್ನು ೪೯ ಭಾಗವಾಗಿ ಕತ್ತರಿಸಿದ. ನೋಡು--ಮರುತ್ತುಗಳು. 
ಬಳಿಕ ದಿತಿ ಕಶ್ಯಪನಿಂದ ಒಬ್ಬ ಮಗನನ್ನು ಪಡೆದಳು. ಅವನೇ ವಜ್ರಾಂಗ. 
ವಜ್ರಾಂಗ ಜನನಿಯ ಮೂಲಕ ಇಂದ್ರನ ಅಪಕಾರವನ್ನು ಕೇಳಿ ಅವನನ್ನು ತಾಯ 
ಬಳಿಗೆ ಎಳೆತಂದ. ಅಷ್ಟರಲ್ಲಿ ಕಶ್ಯಸನೂ ಬ್ರಹ್ಮನೂ ಅಲ್ಲಿಗೆ ಬಂದು ಇಂದ್ರನನ್ನು 
ಬಿಡಿಸಿದರು. ಬಳಿಕ ಬ್ರಹ್ಮ ವರಾಂಗಿಯೆಂಬ ತರುಣಿಯನ್ನು ಸೃಷ್ಟಿಸಿ ವಜ್ರಾಂಗನಿಗೆ 
ಕೊಟ್ಟು ಮದುವೆಮಾಡಿದ. ಬಳಿಕ ವಜ್ರಾಂಗ ಬ್ರಹ್ಮನನ್ನು ಕುರಿತು ತನಸ್ಸುಮಾಡಿ 
ತನಗೆ ರಾಕ್ಸಸಬುದ್ಧಿ ತೊಲಗುವಂತೆ ಬೇಡಿದ. ವಜ್ರಾಂಗ ತಪಸ್ಸುಮಾಡುತ್ತಿ 
ದಾಗ ಇಂದ್ರ ವರಾಂಗಿಯನ್ನು ನಾನಾ ಸರಿಯಿಂದ ಪೀಡಿಸಿದ. ವಜ್ರಾಂಗ ತಸಸ್ಸಿ 
ನಿಂದ ಬಹಿರ್ಮುಖನಾಗಿ ನೋಡುವಲ್ಲಿ ವರಾಂಗಿ ಎಲ್ಲಿಯೋ ಒಂದು ಪರ್ವತದ ಗವಿ 
ಯಲ್ಲಿ ನಿಕೃತೆಯಾಗಿದ್ದಳು. ಅದನ್ನು ಕಂಡು ಅವಳಿಂದ ಸಮಾಚಾರಗಳನ್ನೆಲ್ಲ ತಿಳಿದು 
ಮರಳಿ ತಪಸ್ಸುಮಾಡಿ, ದೇವತೆಗಳನ್ನು ಸದೆಬಡಿಯುವ ಸಾಮರ್ಥ್ಯವುಳ್ಳ ಮಗನನ್ನು 
ಪಡೆದ. ಇವನೇ ತಾರಕಾಸುರ. ನೋಡು--ತಾರಕ [ಮತ್ಸ ತ ೧೪೬-೧೪೭]. 

ವತ್ಸ. (1) ದಿವೋದಾಸನ ಮಗನಾದ ಪ್ರತರ್ದನನ ಮಗ. ಪರಶುರಾಮ 
ಕ್ಸತ್ರಿಯ ಸಂಹಾರಮಾಡಿದಾಗ, ಇವನನ್ನು ಕರು(ವಶ್ಸ) ಗಳ ಮಂಥೆಗಳ ನಡುಪೆ 

98 


ವತ್ಸಲಾ 514 ವೆರಾಂಗಿ 


ಬಚ್ಚಿಟ್ಟು ಬೆಳೆಸಿದ ಕಾರಣ ಇವನಿಗೆ ನತ್ಸನೆಂದು ಹೆಸರು [ನಾಯು.-೯೨.ಭಾರೆ.- 
ಶಾಂತಿ, ೪೮]. 

(11) ಒಬ್ಬ ಆಸುರ, ಬಲರಾಮ ಕೃಷ್ಣರು ಯಮುನಾ ತೀರದಲ್ಲಿ ಆಟವಾಡು 
ತ್ತಿದ್ದಾಗ ಇವ ಒಂದು ಕರುವಿನ ರೂಪವನ್ನು ತಾಳಿ, ಕರುಗಳ ಮಂದೆಯನ್ನು 
ಹೊಕ್ಕ. ಕೃಷ್ಣ ಏನೂ ತಿಳಿಯದವನಂತೆ ಅದರ ಬಳಿಗೆ ಹೋಗಿ ಹಿಂಗಾಲುಗಳನ್ನು 
ಹಿಡಿದೆತ್ತಿ ಮೇಲಕ್ಕೆ ಎಸೆದು ಕೊಂದ [ಭಾಗ,-೧೦-೧೧]. 

ನಶ್ಸಲಾ.--ಬಲರಾಮನ ಮಗಳು. ಇವಳನ್ನು ಮೊದಲು ಅಭಿಮನ್ಯುವಿಗೆ 
ಕೊಡುವಂತೆ ಮಾತಾಗಿತ್ತು. ಪಾಂಡವರು ವನವಾಸಕ್ಕೆ ಹೋದಬಳಿಕ ಬಲ 
ರಾಮ ಇವಳನ್ನು ದುರ್ಯೋಧನನ ಮಗನಾದ ಲಕ್ಷ್ಮಣನಿಗೆ ಕೊಡಬೇಕೆಂದು 
ಗೊತ್ತುುಮಾಡಿದ. ಅಷ್ಟರಲ್ಲಿ ಅಭಿಮನ್ಯು ಸುಭದ್ರೆಯನ್ನು ಸಂಗಡ ಕರೆದುಕೊಂಡು 
ಬಂದು ಘಟೋತ್ಕಚನ ಮಾಯಾಬಲದಿಂದ ಇವಳನ್ನು ಅಪಹರಿಸಿ ಮಡುವೆಯಾದ 
(ಜೈ. ಭಾರ.-ನನ.]. 

ವದಾನ್ಯ.--ಒಬ್ಬ ಮಹರ್ಷಿ. ಈತ ಅಷ್ಟಾವಕ್ರ ಮುನಿಯನ್ನು ನಾನಾ ಪರಿ 
ಯಿಂದ ಪ್ರಲೋಭಗೊಳಿಸಿ, ಕಡೆಗೆ ಆತನ ಮನೋನಿಗ್ರಹಕ್ಕೆ ಮೆಚ್ಚಿ, ತನ್ನ ಮಗ 
ಳಾದ ಸುಪ್ರಭೆಯೆಂಬವಳನ್ನು ಅಷ್ಟಾವಕ್ರನಿಗೆ ಮದುವೆಮಾಡಿಕೊಟ್ಟ [ಭಾರ.- 
ಅನು. ೫೦]. 

ವನಾಯು.--(1) ಊರ್ವತಿಯಲ್ಲಿ ಪುರೂರನನಿಂದ ಜನಿಸಿದ ಪುತ್ರರಲ್ಲಿ ಒಬ್ಬ 
[ಭಾರ.-ಆದಿ. ೬೯]. 

(11) ಒಬ್ಬ ರಾಕ್ಷಸ. ನೋಡು--ದನು [ಭಾರ.-ಆದಿ. ೬೬]. 
(111) Aik ಅರಬ್ಬಿ ( ದೇಶಕ್ಕೆ ಪೂರ್ವದ ಹೆಸರು [ಭಾರ.-ಭೀ. ೯]. 

ವಪುಷ್ಟ ಮಾ.-ಕಾಕೀ ರಾಜನಾದ ಸುವರ್ಣವರ್ಮನೆಂಬ ರಾಜನ ಮಗಳು. 
ಪಾಂಡವರ ಮರಿಮಗನಾದ ಜನಮೇಜಯನನ್ನು ಮದುವೆಯಾಗಿ ಶತಾನೀಕ, ಶಂಕು 
ಕರ್ಣರೆಂಬ ಇಬ್ಬರು ಪುತ್ರರನ್ನು ಪಡೆದಳು [ಭಾರ.-ಅದಿ. ೬೩, ೪೪]. 

ವರದಾ (ನರದಾನು).- ಒಂದು ನದಿ. ಇದರ ಬಳಿಯಲ್ಲಿ ನಿಷ್ಣು ಬಹಳ ಕಾಲದ 
ವರೆಗೆ ತನಸ್ಸುಮಾಡಿದೆ. ಇದನ್ನು ಈಗ ಬರೋಡಾ ಎನ್ನುತ್ತಾ ರೆ [ಭಾರ.- 
ವನ, ೮೦]. 

ವರಾನ. (1) ತ್ರಿಶಂಕು ರಾಜನ ಮಗಳು. ಈಕೆ ಚಂದ್ರ ನಂಶದ ಪ್ರಾಚೀ 
ನ್ಹಂತನ ಮಗನಾದ ಕರ್ಯಾತಿ ರಾಜನನ್ನು ಮದುವೆಯಾದಳು, ಈಳೆಯ ಮಗ 
ಆಹಂಯಾಕಿ [ಭಾರ,-ಅದಿ, ೬೩]. 


ವರಾಹ 515 ವರುಣ 


(11) ವಜ್ರಾಂಗನ ಹೆಂಡತಿ. ತಾರಕಾಸುರನ ಜನನಿ [ಮತ್ಸ್ಯ ೧೪೭]. 

ನೋಡು--ವಜ್ರಾಂಗ. 

ವರಾಹ.--ವಿಷ್ಣುನಿನ ಮೂರನೆಯ ಅವತಾರ. ಹಿರಣ್ಯಾಕ್ಸನನ್ನು ಸಂಹರಿಸು 
ವುದಕ್ಕಾಗಿ ವಿಷ್ಣು ಈ ಅವತಾರವನ್ನು ಕೈಕೊಂಡ. ನೋಡು--ಯಜ್ಞನರಾಹ 
[ಭಾರ.-ಸ. ೪೫. ವನ. ೧೪೪, ೨೭೩. ಶಾಂತಿ. ೨೦೮. ಭಾಗ.-೩-೧೩. ವಾಯು. ೬. 
ಪದ್ಮ-೬-೨೬೪. ಲಿಂಗ-೯೪. ಮತ್ಸ ೪೭, ೨೪೮. ಶಿವ.-ಯುದ್ಧ ಖಂ. ೫೧]. 
ವರಾಹ ಆತ್ಮನಿಂಡಸ್ರದಾನಮಾಡಿದ್ದು | ಶ್ರಾದ್ಧಮಹಿಮೆ, ಹಓಿಂಡಪ್ರದಾನದ ಆವಶ್ಯ 
ಕತೆ ಮುಂತಾಗಿ [ಭಾರ.-ಶಾಂ. ೩೫೫]. 

ವರಾಹಧ್ವ ಜ.- ದುರ್ಯೋಧನನ ಮೈದುನನೂ ಸಿಂಧು ದೇಶಾಧಿಸತಿಯೂ 
ಆಗಿದ್ದ ಜಯದ್ರಥನ ರಧಧ ಸ ಜದಲ್ಲಿ ವರಾಹದ ಚಿಹ್ನನಿದ್ದ ಕಾರಣ ಈ ಹೆಸರು 
ಅವನಿಗೆ ಸಲುತ್ತಜಿ [ದ್ರೋ. ೧೦೫]. 

ವರುಖ.--ಪಶ್ಚಿಮ ದಿಕ್ಳಿನ ಅಧಿಪತಿ, ಈತನಿಗೆ ಬುದ್ದಿ, ವಾರುಣಿಯೆಂಬುದಾಗಿ 
ಇಬ್ಬರು ನತ್ಲಿಯರು. ವಾರುಣಿಗೆ ಗೌರಿಯೆಂಬುದು ನಾಮಾ೦ತರ [ಭಾರ.-ಸ. ೯, 
೧೦]. ಈತ ಶುಕ್ರಾಚಾರ್ಯನ ಮಗಳಾದ ಜ್ಯೇಷ್ಮಾದೇನಿಯನ್ನು ಮದುವೆಯಾಗಿ 
ಅಧರ್ಮ, ಬಲ ಎಂಬ ಇಬ್ಬರು ಪುತ್ರರನ್ನೂ ಮದ್ಯಾಭಿಮಾನಿದೇವತೆಯಾದ ಸುರೆ 
ಯೆಂಬವಳನ್ನೂ ಪಡೆದ [ಭಾರ.-ಆದಿ. ೬೭]. ಈತನಿಗೆ ಪುಷ್ಕರನೆಂಬ ಮತ್ತೊಬ್ಬ 
ಮಗನಿದ್ದ [ಭಾರ.-ಉ. ೯೮]. ನಾರದ ವರುಣನ ಸಭೆಯನ್ನು ಯುಧಿಸ್ಮಿರನಿಗೆ 
ಬಣ್ಣಿಸಿ ಹೇಳಿದ್ದು [ಸಭಾ. ೯]. ಈತನಿಗೆ ಬಂದಿಯೆಂಬ ಮತ್ತೊಬ್ಬ ಮಗನಿದ್ದ. 
ಈತ ಜನಕ ರಾಜನ ಆಸ್ಥಾನದಲ್ಲಿ ಕಹೋಳ ಮೊದಲಾದ ಅನೇಕ ಮಂದಿ ಬ್ರಾಹ್ಮಣ 
ರನ್ನು ಗೆದ್ದು, ನೀರಿನಲ್ಲಿ ಮುಳುಗಿಸಿದ್ದ [ಭಾರ.-ವನ. ೧೩೬]. ನೋಡು--ಕಹೋಳ, 
ಬಂದಿ, ಅಷ್ಟಾವಕ್ರ. ವರುಣಲೋಕನರ್ಣನ [ಭಾರ.-ಉ. ೯೮]. ಅರ್ಜುನ ಇಂದ್ರ 
ಕೀಲಸರ್ವತದಲ್ಲಿ ತನಸ್ಸುಮಾಡುತ್ತಿದ್ದಾಗ ವರುಣ ಆತನಲ್ಲಿಗೆ ಬಂದು ಅಸ್ತ್ರಪ್ರದಾನ 
ಮಾಡಿದ್ದು [ಭಾರ.-ವನ. ೪೧]. ವರುಣ ಉಚಥಢ್ಯ ಮುನಿಯ ಎರಡನೆಯ ಹೆಂಡತಿ 
ಯಾದ ಭದಜ್ರಿಯೆಂಬವಳನ್ನು ಅಸಹರಿಸಿದ್ದು [ಅನು. ೨೫೯]. ಜಲಾಧಿಪತ್ಯದಲ್ಲಿ 
ವರುಣನಿಗೆ ಅಭಿಷೇಕ [ಶಲ್ಯ. ೪೮]. ಸೀತೆ ಅಗ್ನಿಪ್ರವೇಶಮಾಡಿದಾಗ ವರುಣ ಅಲ್ಲಿಗೆ 
ಬಂದು, ಆಕೆ ಪತಿವ್ರತೆಯೆಂದು ಹೇಳಿದ [ಭಾರ.-ವನ. ೨೯೧]. ಒಮ್ಮೆ ಕ್ಸೀರ 
ಸಮುದ್ರದಲ್ಲಿ ತನ್ನ ಸಖಿಯರೊಂದಿಗೆ ಕ್ರೀಡಿಸುತ್ತಿದ್ದ ಊರ್ವಶಿಯನ್ನು ಮೋಹಿಸಿ 
ವರುಣ ಆಕೆಯನ್ನು ಕರೆದ. ಊರ್ವಶಿ ಮಿತ್ರನಿಂದ ಮೊದಲೇ ವೃತಳಾಗಿದ್ದ ಕಾರಣ 
ವರುಣನನ್ನು ಕುರಿತು "" ನನ್ನ ಚಿತ್ತ ನಿನ್ನ ಮೇಲಿದೆ. ದೇಹ ಮಿತ್ರನ ವಶದಕ್ಲಿದೆ'' 
ಎಂದು ಮಿಶ್ರನ ಬಳಿಗೆ ಹೋದಳು, ಆಗ ಕ್ರುದ್ಧನಾದ ವರುಣ ತನ್ನ ತೇಜಸ್ಸನ್ನು 


ವರ್ಗ 516 ಹತಿತ್ರ 


ಅಲ್ಲಿದ್ದ ಒಂದು ಕುಂಭದಲ್ಲಿಟ್ಟು, ಊರ್ನಶಿಯನ್ನು ಕುರಿತು "" ನೀನು ಭೂಲೋಕ 
ದಲ್ಲಿ ಮನುಷ್ಯನಿಗೆ ಪತ್ಲಿಯಾಗು'' ಎಂದು ಶಾಪವಿತ್ತ. ಅಂತೆಯೇ ಊರ್ವಶಿ 
ಪುರೂರನನಿಗೆ ಹೆಂಡತಿಯಾಗಿದ್ದಳು. ಬಳಿಕ ಮಿತ್ರನೂ ಅದೇ ಕುಂಭದಲ್ಲಿಯೇ ತನ್ನ 
ತೇಜಸ್ಸನ್ನೂ ಇಟ್ಟ. ಬಳಿಕ ಅದರಿಂದ ಅಗಸ್ತ್ಯನ, ತರುವಾಯ ವಸಿಷ್ಠನೂ 
ಜನಿಸಿದರು. ಅಗಸ್ತ್ಯ ಹುಟ್ಟುತಲೇ ಮಿತ್ರನನ್ನು ಕಂಡು "" ನಾನು ನಿನ್ನ ವೀರ್ಯ 
ದಿಂದ ಜನಿಸಿದವನಲ್ಲ'' ಎಂದ. ಇದರಿಂದ ಅಗಸ್ತ, p ವರುಣನಿಂದ ಜನಿಸಿದವ 
ನೆಂತಲೂ ವಸಿಷ್ಠ ಮಿತ್ರವಿಂದ ಜನಿಸಿದವನೆಂತಲೂ ಸ್ಪಷ್ಟವಾಗುತ್ತದೆ. ಆದರೆ 
ಮಿತ್ರ, ವರುಣ ಇವರಿಬ್ಬರ ತೇಜಸ್ಸೂ ಒಂದೇ ಕುಂಭದಲ್ಲಿದ್ದುದರಿಂದ ಅಗಸ್ತ್ಯ 
ನಿಗೂ ವಸಿಷ್ಠನಿಗೂ ಮೈತ್ರಾವರುಣಿ, ಕುಂಭಸಂಭವ ಎಂಬ ವ್ಯವಹಾರವಿಜಿ 
[ರಾಮಾ.-ಉತ್ತ. ೫೬, ೫೭). 

ವರ್ಲಾ.- ಒಬ್ಬ ಅಸ್ಸರಸಿ. ಶಾಪದಿಂದ ಮೊಸಳೆಯಾಗಿದ್ದು ಅರ್ಜುನನಿಂದ 
ಮುಕ್ತಳಾದಳು. ನೋಡು--ನಾರೀತೀರ್ಥ [ಭಾರ.-ಆದಿ. ೨೩೬. ಸಭಾ. ೧೦]. 

ವರ್ಚಸ್‌.- ಸೋಮನ ಮಗ. ದೇವತೆಗಳು ಭೂಭಾರವನ್ನಿಳಿಸಲು ತಂತಮ್ಮ 
ಅಂಶದಿಂದ ಭೂಲೋಕದಲ್ಲಿ ಜನಿಸಿದಾಗ ಈತ ಅಭಿಮನ್ಯುರೂಪದಿಂದ ಹುಟ್ಟಿದ 
[ಭಾರ.-ಆದಿ. ೬೭, ೬೮]. 

ವರ್ಧಮಾನಪುರ.-ಸ್ರತಿಸ್ಮಾನವುರದ ನಾಮಾಂತರ. ಇದನ್ನು ಈಗ ಬರರ್ಡ್ವಾ 
ಎಂದು ಕರೆಯುತ್ತಾರೆ [ಭಾರ.-ಆದಿ. ೯೬], 

ವಲಲ.- ಅಜ್ಞಾತವಾಸ ಸಮಯದಲ್ಲಿ ಭೀಮ ಇಟ್ಟು ಕೊಂಡಿದ್ದ ಹೆಸರು [ಭಾರ.- 
ವಿರಾ. ೩]. 

ವಸಾತಿ.--ದುರ್ಳೋಧನ ಪಕ್ಸದ ಅರಸು. ಅಭಿಮನ್ಯು ಚಕ್ರವ್ಯೂಹವನ್ನು 
ಹುಗುವಾಗ ಇವ ವೀರನಾದಮಾಡಿ ಅಭಿಮನ್ಯುವಿನಿಂದ ಹತನಾದ |ಭಾರ.- 
ದ್ರೋ. ೪೪]. 

ವಶಿಷ್ಠ (ವಸಿಷ್ಠ).--ಒಬ್ಬ ಮಹರ್ಷಿ. ಸ್ವಾಯಂಭುವ ಮನ್ವಂತರದಲ್ಲಿ ಬ್ರಹ್ಮ 
ಮಾನಸಪುತ್ರರಲ್ಲಿ ಒಬ್ಬ. ಈತ ಕರ್ದಮ ಮುನಿಯ ಏಳನೆಯ ಮಗಳಾದ ಊರ್ಜಾ 
ದೇನಿಯನ್ನು ಮದುವೆಯಾಗಿ ಚಿತ್ರಕೇತು, ಸುರೋಚಿ, ನಿರಜ, ಮಿತ್ರ, ಉಲ್ಬಣ, 
ವಸುಭೃದ್ಯಾನ, ದ್ಯುಮಂತರೆಂಬೆ ಏಳು ಮಂದಿ ಪುತ್ರರನ್ನು ಪಡೆದ [ಭಾಗ.-೪-೧]. 
ಈತ ಅರುಂಧತಿಯೆಂಬ ಮತ್ತೊ ಬ್ಬ ತರುಣಿಯನ್ನು ಮದುವೆಯಾಗಿ ಶಕ್ತಿ ಮಹರ್ಷಿ 
ಯನ್ನು ಪಡೆದ. ನೋಡು--ಅರುಂಧತಿ, ವಿಪಾಶಾ, ಪರಾಶರ [ಭಾರ.-ಆದಿ. ೧೮೯, 
೧೯೦. ಸಭಾ. ೧೧]. ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಮಿತ್ರಾ 
ವಠುಣರ ಅಂಶದಿಂದ ಊರ್ವಶಿಯಲ್ಲಿ ಜನಿಸಿಧನ. ನೋಡು-ನರುಣ [ಭಾಗ,- 


ವಸು 517 ವಸುದೇವ 


೬-೧೮, ೯-೧೩. ರಾಮಾ.-ಉತ್ತ್ತ. ೫೬, ೫೭]. ಈತ ವರುಣನ ಮಗ [ಭಾರ-- 
ಆದಿ. ೧೦೬]. ವಸಿಷ್ಕೋವಾಖ್ಯಾನ [ಭಾರ.-ಆದಿ. ೧೯೦-೧೯೮]. ವಸಿಷ್ಠ ಇಕ್ಸ್ಸಾ ೨ಕು 
ವಂಶದ ಅರಸರಿಗೆ ವುರೋಹಿತನಾದದ್ದು ಮುಂತಾಗಿ [ಭಾರ.-ಆದಿ. ೧೯೦]. ವಸಿಸ್ಕ 
ವಿಶ್ವಾಮಿತ್ರರ ಯುದ್ಧ [ರಾಮಾ.-ಬಾಲ. ೫೧-೫೬. ಭಾರ.-ಆದಿ. ೧೯೧. ಭಾಗ.-೯-೭. 
ಜೇ. ಭಾ.-೭-೧೩. ಮಾರ್ಕ,-೭]. ನೈಗ ಮಹಾರಾಜನೂ ವಸಿಷ್ಕನೂ ಒಬ್ಬರಿಗೊಬ್ಬರು 
ಶಾಪಕೊಟ್ಟಿದ್ದು ಮುಂತಾಗಿ. ನೋಡು--ನೃಗ [ರಾಮಾ.-ಉತ್ತ. ೫೫-೫೭]. ವಸಿಷ್ಕ 
ವ್ಯಾಘ್ರಯೋನಿಯಲ್ಲಿ ಪುತ್ರನನ್ನು ನಡೆದದ್ದು [ಭಾರ.-ಅನು. ೫೩]. ವಸಿಷ್ಠ ಮಿತ್ರಾ 
ವರುಣರೆ ಮಗ. ಈಶ ನಾರದ ಮಹರ್ಹಿಯ ಸೋದರಿಯಾದ ಅರುಂಧತಿಯನ್ನು 
ಮದುವೆಯಾಗಿ ಶಕ್ಷಿಮಹರ್ಷಿಯನ್ನು ಪಡೆದ. ಈಗ ನಡೆಯುತ್ತಿರುವ ವೈವಸ್ವತ 
ಮನ್ವಂತರದಲ್ಲಿ ಸನ್ಹರ್ಷಿಗಳಲ್ಲಿ ಒಬ್ಬ. ಗೋತ್ರೃಪ್ರವರ್ತಕ [ಮತ್ಸ್ಯ್ಯ.-೨೦೧]. 
ಕಾರ್ತವೀರ್ಯಾರ್ಜುನ ವಸಿಸ್ಮನ ಆಶ್ರಮವನ್ನು ದಹಿಸಿದ್ದು. ವಸಿಷ್ಠ ಅನನಿಗೆ ಶಾಪ 
ಕೊಟ್ಟಿದ್ದು [ಭಾರ.-ಶಾಂ. ೪೮]. ವಸಿಷ್ಠ ಕರಾಳಜನಕರ ಸಂವಾದ [ಭಾರೆ.-ಶಾಂ. 
೩೮-೩೧೩].  ಖುಹಿಗಳು ಭಿನ್ನಜಾತಿ ಸ್ತ್ರೀಯರಲ್ಲಿ ಜನಿಸಿದವರಾದರೂ ಅವರ 
ತಪಸ್ಸು, ವಿದ್ಯೆಗಳೇ ಅವರ ಮಹಿಮೆಗೆ ಕಾರಣಗಳೆಂಬುದಾಗಿ ವಸಿಷ್ಠ ನಿರೂಪಿಸಿದ್ದು 
[ಭಾರ.-ಅನು. ೫೩]. ವಸಿಷ್ಠ ಪರಶುರಾಮರ ಸಂವಾದ [ಭಾರ.-ಅನು. ೧೩೦]. 
ವಸಿಷ್ಕ ತನ್ನ ತೇಜಸ್ಸಿನಿಂದ ರಾಕ್ಷಸರನ್ನು ನಿಗ್ರಹಿಸಿ ಇಂದ್ರನನ್ನು ಕಾಪಾಡಿದ್ದು 
[ಭಾರ.-ಅನು. ೨೬೦]. ಗೋ ಮಹಿಮೆಯ ವಿಷಯವಾಗಿ ಕಲ್ಮಾಷಪಾದನ ಸಂಗಡ 
ವಸಿಷ್ಕ ಸಂವಾದಮಾಡಿದ್ದು [ಭಾರ.-ಅನು. ೧೧೩]. ಹರಿಶ್ಚಂದ್ರನ ಸ ಸಂಧತೆಯ 
ವಿಷಯವಾಗಿ ವಸಿಷ್ಮ ನಿಶ್ವಾಮಿತ್ರರ ವಾಗ್ವಾದ ಮುಂತಾಗಿ [ದೇ.ಭಾ.-೭-೧೩, ೧೪]. 
ಸೌದಾಸನೂ ವಸಿಷ್ಕನೂ ಒಬ್ಬರಿಗೊಬ್ಬರು ಶಾಪಕೊಟ್ಟಿದ್ದು [ಭಾರೆ.-ಅದಿ. ೧೨೮, 
೧೯೩. ಹೆರಿ.-೧-೧೫. ರಾಮಾ,.-ಉತ್ತ,. ೬೫]. 

ವಸು.--ನೋಡು--ಅಷ್ಟವಸುಗಳು, ಗಂಗಾ, ಭೀಷ್ಮ, ಶಂತನು. 

ವಸುದಾನೆ.--(1) ಪಾಂಚಾಲ ದೇಶದ ಅರಸು [ಭಾರ.-ಸ. ೪]. ಅತಿರಥ. 
ಪಾಂಡವರ ಪರವಾಗಿ ಹೋರಾಡಿದವ [ಭಾರ.-ಉ. ೧೭೧]... ಹನ್ಸೆರಡನೆಯ ದಿನದ 
ಯುದ್ಧದಲ್ಲಿ ದ್ರೋಣನಿಂದ ಹತನಾದ [ಭಾರ.-ಡ್ರೋ. ೨೧]. 

(1) ಕಾಶೀ ದೇಶದ ಅರಸು. ಪಾಂಡವರ ಪರವಾಗಿ ಹೋರಾಡಿ ಹದಿನೈದ 

ನೆಯ ದಿನ ದ್ರೋಣ ಸಾಯುವುದಕ್ಕೆ ಮುಂಚಿತವಾಗಿ ಹತನಾದ (ದ್ರೋ. ೧೯೧. 
ಕರ್ಣ. ೩]. 

ವಸುದೇವ.--ಯದು ವಂಶದ ಶೂರ ರಾಜನ ಮಗ. ಕುಂತಿಯೆ ಒಡಹುಟ್ಟಿ ದವ 
[ಭಾರ.-ಸ. ೨೩, ಭಾಗ.-೧೦-೧]. ಈತನ ಜನನ ಕಾಲದಲ್ಲಿ ದೇವತೆಗಳು ಆನಕ 


ವಸುಮನನ್‌ 518 ವಸೋರ್ಭಾ ರಾ 


(ತಮಟಿ) ಗಳನ್ನೂ ದುಂದುಭಿ (ನಗಾರಿ) ಗಳನ್ನೂ ಬಾರಿಸಿದ ಕಾರಣ ಈತನಿಗೆ ಆನಕ 
ದುಂದುಭಿಯೆಂದು ಹೆಸರು [ಭಾಗ.-೯-3೪]. ಈತನಿಗೆ ಹದಿನೆಂಟು ಮಂದಿ ಪತ್ನಿ 
ಯರು [ಭಾಗ.-೧೦-೮೫]. ಈತನಿಗೆ ಹದಿನಾಲ್ಪು ಮಂದಿ ಪತ್ನಿಯರು. ಪುರು ರಾಜನ 
ಪುತ್ರಿಯರಾದ ರೋಹಿಣಿ, ಇಂದಿರಾ, ವೈಶಾಖಿ, ಭದ್ರಾ, ನುನಾಮ್ಟಿ ಎಂಬ ಐದು 
ಮಂದಿ ; ದೇವಕನ ಪುತ್ರಿಯರಾದ ಸಹೆಡೇವಾ, ಶಾಂತಿದೇವಾ, ಶ್ರೀದೇವಾ, ದೇವ 
ರಕ್ಷಿತಾ, ವೃಕದೇವೀ, ಉಪದೇವೀ, ಜೀನಕಿಯೆಂಬ ಏಳು ಮಂದಿ; ಸುತನು, 
ವಡವಾ ಎಂಬ ಇಬ್ಬರು ಭಿನ್ನಜಾತಿಯ ನಿಲಾಸಿನಿಯರು. ಇವರಲ್ಲಿ ರೋಹಿಣಿ 
ಹಿರಿಯ ಹೆಂಡತಿ. ಕಳೆ ಬಲರಾಮನೇ ಮೊದಲಾದ ಒಂಬತ್ತು, ಮಂದಿ ಪುತ್ರರನ್ನೂ 
ಚಿತ್ರಾ ಎಂಬ ಪುತ್ರಿಯನ್ನೂ ವಡೆದಳು. ಚಿತ್ರೆಗೆ ಸುಭದ್ರೈಯೆಂಬುದು ನಾಮಾಂತರ 
[ಹೆರಿ.-೧-೩೫. ಭಾಗ.-೯-೨೪]. ವಸುದೇವ ಕಂಸನ ಸೆರೆಯಿ೦ದ ಮುಕ್ಸ,ನಾದದ್ದು 
[ಭಾಗ.-೧೦-೪].  ವಸುಡೇವ ತನ್ನ ಬಂಧುಬಳಗಗಳ ಸಂಗಡ ಸ್ಕಮಂತಸಂಚಕಕ್ಕೆ 
ಸ್ಲಾನಕ್ಟೆ ಹೋಗಿದ್ದಾಗ ಅಲ್ಲಿ ನೆರೆದಿದ್ದ ನಾರದಾದಿಗಳ ನೂಚನೆಯ ಮೇರೆಗೆ 
ಯಜ್ಞ ಮಾಡಿ ಖುಷಿಬ್ಬಂದನನ್ನು ತೃಪ್ತಿಗೊಳಿಸಿದ್ದು [ಭಾಗ.-೧೦-೮೪]. ಕೃಷ್ಣ 
ನಿರ್ಯಾಣವನ್ನು ಕೇಳಿ ವಸುದೇವ ತನ್ನ ಮಡದಿಯೆರೊಂದಿಗೆ ದೇಹತ್ಯಾಗಮಾಡಿದ್ದು 
[ಮೌಸಲ. ೮]. 

ವಸುಮನಸ್‌.--(1) ಸೂರ್ಯ ವಂಶದ ಅರಸು. ಅಯೋಧ್ಯಾಧಿಪತಿಯಾದ 
ಹೆರ್ಯಶ್ಚ ರಾಜನಿಂದ ಚಂದ್ರ ವಂಶದ ಯಯಾತಿ ರಾಜನ ಮಗಳಾದ ಮಾಧವಿಯಲ್ಲಿ 
ಜನಿಸಿದವ... ಇವನಿಗೆ ವಸುಮಂತನೆಂಬುದು ನಾಮಾಂತರ [ಭಾರ.-ವನ. ೨೦೧, 
ಸಭಾ. ೮. ವಿರಾ. ೫೩, ಉ. ೧೧೬]. ಈತ ಯಯಾತಿಯೊಂದಿಗೆ ಸಂವಾದಮಾಡಿದ್ದು 
[ಆದಿ. ೮೭]. ವಾಮದೇವ ಮುನಿಯೊಂದಿಗೆ ಸಂವಾದ [ಶಾಂ. ೯೨-೯೪]. 

(11) ಕೋಸಲ ದೇಶದ ಮತ್ತೊಬ್ಬ ಅರಸು, ಬೃಹಸ್ಪತ್ಯಾಜಾರ್ಯನಿಂದ 

ರಾಜನ ಗುಣ, ಧರ್ಮ ಮುಂತಾದುವುಗಳನ್ನು ಕೇಳಿ ತಿಳಿದ [ಶಾಂತಿ. ೬೭]. 

ವಸುಷೇಣ.--ಅಂಗರಾಜನಾದ ಕರ್ಣನ ನಾಮಾಂತರ [ಭಾರ.-ಆದಿ. ೬೮, 

3೦. ನನ. ೩೧೦]. ನೋಡು-- ಕರ್ಣ. 

ವಸುಹೋಮು.--ಬಹಳ ಕಾಲದ ಹಿಂಜಿ ಅಂಗದೇಶವನ್ನು ಪಾಲಿಸುತ್ತಿ,ದ್ದ 
ಒಬ್ಬ ಅರಸು. ಮಾಂಧಾಶ ರಾಜನ ಸಂಗಡ ದಂಡನೀತಿಯ ಉತ್ಪತ್ತಿವಿಚಾರವಾಗಿ 
ಸಂನಾದಮಾಡಿದ [ಭಾರ.-ಶಾಂತಿ. ೧೨೨], 

ವಸೋಶ್ಯಾರಾ.--ಒಂದು ತೀರ್ಥ. ಯುಧಿಸ್ಮಿರ ತೀರ್ಥಯಾತ್ರಾ ಸಮಯದಲ್ಲಿ 
ಈ ತೀರ್ಥಕ್ಕೆ ಬಂದಿದ್ದ ಇದು ಬದರಿಕಾಶ್ರಮಕ್ಕೆ ಸುಮಾರು ನಾಲ್ಕು ಮೈಲುಗಳ 
ದೂರದಲ್ಲಿದೆ. ಅಲಕನಂದಾ ನದಿ ಈ ತೀರ್ಥದಿಂದ ಹುಟ್ಟುತ್ತದೆ [ವನ. ೮೦]. 


ವಸ್ತಾಪಹಾರ 519 ವಾಮನ 


ವಸ್ತ್ರಾಪಹಾರ.- ದುಶ್ಯಾಸನ ದೌಸದಿಯನ್ನು ಮಾನಭಂಗಗೊಳಿಸತೊಡಗಿದ್ದು 
[ಸಭಾ. ೯0]. ಹಂಸಗಳು ನಳ ರಾಜನ ವಸ್ತ್ರವನ್ನು ಅಸಹರಿಸಿದ್ದು. ವಸ್ತ್ರಹೀನನಾದ 
ನಳ ಮಹಾರಾಜ ದಮಯಂತಿಯ ಬಳಿಯಿದ್ದ ವಸ್ತ್ರಗಳನ್ನು ಅಪಹೆರಿಸಿದ್ದು [ನನ. ೫೮]. 
ಉತ್ತರಗೋಗ್ರಹೆಣ ಯುದ್ಧವಾದ ಬಳಿಕ ಉತ್ಸರಕುಮಾರ ಕೌರವರ ಮೈಮೇಲಣ 
ವಸ್ತ್ರಗಳನ್ನು ಅಸಹರಿಸಿದ್ದು [ಭಾರ.-ನಿರಾ. ೬೭]. 

ವಾತಾಪಿ. ಒಬ್ಬ ರಾಕ್ಸಸ [ಭಾರ.-ಆದಿ. ೬೬].  ಇಲ್ವಲನ ತಮ್ಮ, ಇವ 
ಸುರಿಯ ರೂಸದಿಂದ ಅನೇಕ ಮಂದಿ ರಾಕ್ಸಸರನ್ನು ಕೊಂದು, ಅಂತೆಯೇ ಮಾಂಸ 
ರೂಪದಿಂದ ಅಗಸ್ತ್ಯ ಮುನಿಯ ಹೊಟ್ಟೆಯನ್ನು ಸೇರಿ ಅಲ್ಲಿಯೇ ಜೀರ್ಣನಾದ 
[ರಾಮಾ.-ಅರ. ೧೧. ಭಾರ.-ವನ. ೯೪೯೭]. ನೋಡು-ಇಲ್ವಲ. 

ವಾತ್ಸ್ಯ.--ಒಂದು ದೇಶ, ವತ್ಸ ರಾಜ ರಾಜ್ಯಭಾರಮಾಡುತ್ತಿ,ದ್ದನಾಗಿ ವಾತ್ಸ್ಯ 
ವೆಂಬ ಹೆಸರು. ಈ ದೇಶ ಗಂಗಾ ಯಮುನಾ ನದಿಗಳ ನಡುವೆ ರ್ಕಾಪುರಕ್ಕೆ ದಕ್ಷಿಣ 
ವಾಗಿ ಕೌಶಾಂಬಿಗೆ ಉತ್ತರದಲ್ಲಿದೆ. ಕೌಶಾಂಬಿ ಇದರ ರಾಜಧಾನಿ [ಭಾರ.- 
ಜ್ರೋ. ೧೧]. 

ನಾತ್ಸ್ಯಾಯನ.--ಒಬ್ಬ ಮಹರ್ಷಿ. 

ವಾಮ ದೇವ.--(1) ಒಬ್ಬ ಮಹರ್ಷಿ [ಭಾರ.-ಸ. ೭]. ಆತ್ರೇಯ ಮಹರ್ಷಿ 
ಈತನ ಶಿಷ್ಯ [ನನ, ೧೯೫]. ಈತ ಕಾಪಾಡಿದ್ದ ಅಶ್ವಗಳನ್ನು ಶಲನೆಂಬ ಅರಸು 
ಅಸಹರಿಸಿದ್ದು. ನೋಡು- ದಲ [ನನ. ೧೯೫]. ವಸುಮನನೆಂಬ ರಾಜನ ಸಂಗಡ 
ದಂಡನೀತಿಯ ವಿಚಾರವಾಗಿ ಸಂವಾದಮಾಡಿದ್ದು [ಭಾರ.-ಶಾಂ. ೯೨-೯೪]. ಈತ 
ಉಪನಿಷತ್ತುಗಳಲ್ಲಿ ಕೂಡ ಪ್ರಸಿದ್ಧನಾದ ಒಬ್ಬ ಪುರಾತನ ಮಹರ್ಷಿ, ಶಿವಪುತ್ರ 
ನಾದ ಕುಮಾರಸ್ವಾಮಿಯ ಮೂಲಕ ಪ್ರಣವಾರ್ಥವನ್ನು ತಿಳಿದು ಖುಹಿಸಮುದಾ 
ಯಕ್ಕೆ ಬೋಧಿಸಿದ [ಶಿನ.-ಕೈ ಲಾಸ. ೧೧-೧೨]. 

(11) ಶ್ರೀ ರಾಮನ ಆಸ್ಮ್ಯಾನದಲ್ಲಿದ್ದ ಒಬ್ಬ ಮಹರ್ಷಿ. 

(111) ಒಬ್ಬ ಅರಸು. ಮೋದಾಪುರದಲ್ಲಿ ರಾಜ್ಯಭಾರಮಾಡುತ್ತಿದ್ದ. ರಾಜ 
ಸೂಯ ಯಾಗಕ್ಕೆ ಮೊದಲು ಅರ್ಜುನ ದಿಗ್ವಿಜಯಕ್ಕೆ ಹೋಗಿದ್ದಾಗ ಇವನನ್ನು 
ಸೋಲಿಸಿದ [ಭಾರ.-ಸ. ೨೮]. 

ವಾಮಸ.--(1) ನುಹಾನಿಸ್ಸುನಿನ ಐದನೆಯ ಅವತಾರ. ಈ ಅವತಾರ ಈಗ 
ನಡೆಯುತ್ತಿರುವ ನೈನಸ್ವ್ರತನುನ್ಹಂತರದ ಏಳನೆಯ ತ್ರೇತಾಯುಗದಲ್ಲಿ ನಡೆಯಿತು. 
ಈತ ಬಲಿಚಕ್ರವರ್ತಿಯ ಸೊಕ್ಕನ್ನು ಮುರಿಯುವ್ರದಕ್ಕಾಗಿ ಅದಿಕಿದೇನಿಯಲ್ಲಿ 
ಕಶ್ಯನ ಮುನಿಯಿಂದ ಇಂದ್ರನಿಗೆ ತಮ್ಮನಾಗಿ ಜನಿಸಿದ ಕಾರಣ ಈತನಿಗೆ ಉಪೇಂದ್ರ 
ನೆಂಬ ಹೆಸರೂ ರೂಢಿಯಲ್ಲಿದೆ [ಮತ್ಸ್ಬ್ಯ.-೪೭. ದೇ.ಭಾ.-೪-೧೬]. ನೋಡು--ಬಳಿ, 


ವಾಯು 520 ವಾರಣಾವತ 


ವಾಮನ ಚರಿತ್ರೆ [ಭಾರ.-ಸ. ೪೭. ವನ. ೨೭೩. ಭಾಗ.-೮-೧೩. ಪದ್ಮ ೪-೧, ೬-೨೭೬, 
ಮತ್ಸ್ಯ.-೨೪೪-5೪೬], 
(11) ಅಷ್ಟ್ರದಿಗ್ಗ ಜಗಳಲ್ಲಿ ಒಂದು. ದಕ್ಷಿಣದಿಕ್ಕಿನಲ್ಲಿದೆ. 

ನಾಯು.--ಸಂಚಭೂತಗಳಲ್ಲಿ ಒಂದು; ಮತ್ತು ಭೂತಾಭಿಮಾನಿದೇವತೆಗೂ 
ಈ ಹೆಸರು ಸಲ್ಲುತ್ತಜಿ. ಸೀತೆ ಅಗ್ವಿಪ್ರವೇಶಮಾಡಿದ ಕಾಲದಲ್ಲಿ ವಾಯು 
ರಾಮನನ್ನು ಕುರಿತು ಆಕೆ ವರಿಶುದ್ಧಳೆಂದು ಹೇಳಿದ [ಭಾರ.-ವನ. 8೯3]. 
ವಾಯುಗುಣನಿರೂನಣ [ಭಾರೆ.-ಶಾಂತಿ. ೨೬೧]. ವಾಯು ಕುಂತಿಯಲ್ಲಿ ಭೀಮ 
ನನ್ನು ಪಡೆದದ್ದು [ಆದಿ. ೬೮]. ವಾಯು ಧರ್ಮರಹಸ ಗಳನ್ನು ಬೋಧಿಸಿದ್ದು [ಭಾರ.- 
ಅನು. ೧೯೧]. ನೋಡು ಅಂಜನಾ, RE ಇಂದ್ರ ಹನೂಮಂತನನ್ನು ವಜ್ರಾ 
ಯುಧದಿಂದ ಹೊಡೆಯಲಾಗಿ ವಾಯು ಕೋಪಗೊಂಡದ್ದು [ಉತ್ತ್ತರರಾಮಾ. ೩೫, 
೩೬]. ವಾಯು--ವ್ರಾಣ, ಅವಾನ, ವ್ಯಾನ, ಉದಾನ, ಸಮಾನಗಳೆಂಬುದಾಗಿಯೂ, 
ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯಗಳೆಂಬುದಾಗಿಯೂ ಹತ್ತು ವಿಧ. 
ಮೊದಲಿನ ಐದೂ ಪ್ರಾಣವಾಯುಗಳೆಂತಲೂ, ಮಿಕ್ಕ ಐದು ಉಪವಾಯುಗಳೆಂತಲೂ 
ರೂಢಿ. ಪ್ರಧಾನವಾದ ಪ್ರಾಣನೆಂಬ ವಾಯು ಹೃದಯದಲ್ಲಿಯೂ, ಅವಾನವೆಂಬ 
ವಾಯು ಗುದಸ್ಥಾನದಲ್ಲಿಯೂ, ಸಮಾನವೆಂಬ ವಾಯು ನಾಭಿಯಲ್ಲಿಯೂ, ಉದಾನ 
ವಾಯು ಕಂಠದಲ್ಲಿಯೂ, ವ್ಯಾನವಾಯು ಶರೀರದ ಸಕಲ ಭಾಗಗಳಲ್ಲಿಯೂ ವ್ಯಾಪಿ 
ಸಿರುವುದು. ನಾಗನೆಂಬ ಉಪವಾಯು ವಾಗಿಂದ್ರಿಯದಲ್ಲಿರುತ್ತ್ತಜೆ. ಕೂರ್ಮವೆಂಬ ಉಪ 
ವಾಯು ಉನ್ಮಿ/ಲನ ಶಕ್ತಿಯನ್ನುಂಟುಮಾಡುತ್ತದೆ. ಕೃಕರವೆಂಬ ಉಪವಾಯು 
ಹಸಿನನ್ನುಂಟುಮಾಡುತ್ತದೆ. ದೇವದತ್ತವೆಂಬ ಉಪವಾಯುವಿನಿಂದ ಆಕಳಿಕೆ, 
ಬಿಕ್ಕಳಿಕೆಗಳು ಉಂಟಾಗುತ್ತವೆ. ಧನಂಜಯವೆಂಬ ಉಪವಾಯು ದೇಹವನ್ನೆಲ್ಲ 
ಆವರಿಸಿಕೊಂಡು, ಜೀವ ದೇಹವನ್ನು ಬಿಟ್ಟಮೇಲೆ ಕೂಡ ಸ್ವಲ್ಪ ಹೊತ್ತಿನವರೆಗೆ 
ಇರುತ್ತದೆ. ನೋಡು--ಮರುತ್ತುಗಳು, ಕನ್ಯಾಕುಬ್ದ | 

ಮಾರಣಾನತ.- ಒಂದು ಸಟ್ಟಣ. ಹಸಿಿ,ನಾವತಿಗೆ ಸಮಾಸದಲ್ಲಿಜೆ. ದ್ರೌಷದೀ 
ಸೆ ್ಟಯಂವರಾನಂತರ ಪಾಂಡವರು ಧೃತರಾಷ್ಟ್ರನ ಅಪ್ಪಣೆಯಮೇರೆಗೆ ಅಲ್ಲಿ ಕೆಲಕಾಲ 
ವಾಟ [ಭಾರ.-ಆದಿ. ೧೫೫, ೧೫೮] ವಾಂಡವರು ದುರ್ಯೋಧನನೊಂದಿಗೆ 
ಸಂಧಿಮಾಡಿಕೊಳ್ಳಬೇಕೆಂದು ಪ್ರಯತ್ನಿಸಿದಾಗ, ತಮ್ಮ ಜೀವನಾರ್ಮವಾಗಿ ಬೇಡಿದ 
ಐದು ಗ್ರಾಮಗಳಲ್ಲಿ ಇದೂ ಒಂದು [ಭಾರ.-ಉದ್ಯೋ. ೩೧]. ಇದು ಈಗ ಮಾರಟ್‌ 
(Mirat) ನಗರಕ್ಕೆ ವಾಯವ್ಯದಿಕ್ಸಿನಲ್ಲಿ ಹತ್ತೊಂಬತ್ತು, ಮೈಲುಗಳ ದೂರದಲ್ಲಿ 
ಬರನ (88108198) ಎ೦ದು ರೂಢಿಯಲ್ಲಿದೆ. ದುರ್ಯೋಧನ ಅರಗಿನ ಮನೆಯನ್ನು 
ಕಟ್ಟಿಸಿ, ವಾಂಡವರನ್ನು ಸುಡಿಸುವುದಕ್ಕೆ ಏರ್ಪಡಿಸಿದ್ದ ಸ್ಥಳ [ಭಾರ.-ಆದಿ. ೧೫೬]. 


ವಾರಾಣಸಿ 521 ಬಾಲಿ 


ವಾರಾಣಸೀ.- ಕಾಶೀ ನಟ್ಟಣ. ಇದು ವರುಣಾ ಮತ್ತು, ಅಸಿಯೆಂಬ 
ಎರಡು ನದಿಗಳನ್ನು ಒಳಗೊಂಡಿರುವ ಕಾರಣ ವಾರಾಣಸಿಯೆಂದು ಪ್ರಖ್ಯಾತಿ 
ಗೊಂಡಿದೆ [ಭಾರ.-ವನ. ೮೨]. 

ವಾರಾಜಸೀ ಮಾಹಾತ್ಮ್ಯ.--[ಮತ್ಸ್ಯ್ಯ.-೧೮೦]. 

ವಾರುಣಿ.--ವರುಣನ ಮಗ ; ಅಗಸ್ತ್ಯ, ಭೃಗು, ವಸಿಷ್ಠ [ಭಾರ.-ಆದಿ, ೧೦೪, 
೧೦೬]. 

ನಾರುಣೀ.--(1) ವರುಣನ ಹೆಂಡತಿ. ಈಕೆಗೆ ಗೌರೀ ಎಂಬುದು ನಾಮಾಂತರ. 
ನೋಡು--ವರುಣ [ಭಾರ.-ಸ. ೯]. 

(11) ಮದ್ಯಾಭಿಮಾನಿದೇವತೆ. 

ವಾರಿ. ನೃಕ್ಸ್ಸಗಳ ಮಗಳು. ನೋಡು--ಮಾರಿಷೆ [ಭಾರ.-ಆದಿ. ೨೧೧]. 

ನಾರ್ಥಕ್ಟೇಮಿ.--ಕ್ರಿಗರ್ತ ದೇಶದ ಅರಸನಾದ ವೃದ್ಧ ಕ್ಸೇಮನ ಮಗ. ನೋಡು 
--ಸುಶರ್ಮ [ಭಾರ.-ಆ. ೨೦೧. ಉದ್ಯೋ. ೧೭೧. ಥ್ರೋ. ೨೧]. 

ವಾರ್ನೇಯೆ.- (1) ನಲ ಮಹಾರಾಜನ ಸಾರಧಿ [ಭಾರ.-ವನ. ೫೨], 

(11) ವೃಷ್ಠಿ ವಂಶದಲ್ಲಿ ಜನಿಸಿದ ಕೃಷ್ಣ, ಸಾತ್ಯಕಿ ಮೊದಲಾದವರೆಲ್ಲರಿಗೂ 

ಈ ಹೆಸರು ಸಲ್ಲುತ್ತದೆ. 

ನಾ ಲಖಿಲ್ಯರು.--ಮಹರ್ಸಿಗಳು [ಭಾರ.-ಸಭಾ. ೧೧]. ಸ್ವಾಯಂಭುವ 
ಮನ್ವಂತರದಲ್ಲಿ ಕ್ರತುನೆಂಬ ಮಹರ್ಷಿಯಿಂದ ಕ್ರಿಯಾದೇನಿಯಲ್ಲಿ ಜನಿಸಿದವರು. 
ಇವರು ಅರುವತ್ತು ಸಾವಿರ ಮಂದಿ [ಭಾಗ.-೪-೧. ವಿಷ್ಣು.-೧-೧೦1. ಇವರು ರೂಪ 
ದಲ್ಲಿ ತುಂಬ ಚಿಕ್ಕವರು. ಒಮ್ಮೆ ಕಶ್ಯಪ ಮುನಿ ನೆರವೇರಿಸಿದ ಯಜ್ಞ ಕಾರ್ಯದಲ್ಲಿ 
ಇವರು ಒತ್ತಾಾಸೆಮಾಡಿ ತುಂಬ ಬಳಲಿದ್ದರು. ಆಗ ಇಂದ್ರ ಇವರನ್ನು ಪರಿಹಾಸ 
ಮಾಡಲಾಗಿ ಕ್ರುದ್ಧರಾದ ವಾಲಖಿಲ್ಯರು, ಕಶ್ಯಪನಿಂದ ಜನಿಸಿದ ಗರುಡ ಇಂದ್ರನ 
ಗರ್ವವನ್ನು ಮುರಿಯುನನೆಂದು ಶಾಷನಿತ್ತ್ತು, ಗರುಡನ ಉತ್ಪತ್ತಿಗಾಗಿ ತಪಸ್ಸು 
ಮಾಡಿದರು [ಭಾರ.-ಆದಿ. ೩೧]. ಪುಷ್ಕರವನ್ನು ತಾವು ಕದಿಯಲಿಲ್ಲನೆಂಬದಾಗಿ 
ವಾಲಖಿಲ್ಯರು ಮಾಡಿದ ಶಸಧಗಳು [ಭಾರ.-ಅನು. ೧೪೩]. 

ವಾಲಿ. ಇಂದ್ರನ ಮಗ. ಸುಗ್ರೀವನ ಅಣ್ಣ [ಭಾರ.-ಸೆ. ೯]. ಹೆಂಡತಿ ತಾರೆ 
ಯೆಂಬವಳು. ಅಂಗದ ಈತನ ಮಗ [ಭಾರ.-ವನ. ೨೮೧]. ನೋಡು--ಖುಕ್ಸರಜ. 
ಇಂದ್ರನಿಂದ ಜನಿಸಿದವ. ಸುಗ್ರೀವ ಇವನ ತಮ್ಮ ಖುಕ್ಸರಜ ಮರಳಿ ಪುರುಷನಾದ 
ಬಳಿಕ ವಾಲಿ ಕಿಷ್ಠಿಂಥೆಗೆ ಅರಸನಾದ. ಸುಗ್ರೀವ ಯುವರಾಜನಾಗಿದ್ದ (ವಾ.ರಾ.- 
ಉ. ಪ್ರಕ್ಲಿ. ಸ. ೧]... ದೇವದಾನವರು ಸಾಲ್ಲಡಲನ್ನು ಕಡೆದಾಗ ವಾಲಿ ನೋಡುವು 
ದಕ್ಕೆ ಹೋಗಿದ್ದ. ದೇವತೆಗಳು ಕಡಲನ್ನು ಕಡೆದು, ದಣಿದಿದ್ದಾಗ ವಿಷ್ಣು ಇಂದ್ರನ 


ದಾಲಿ 522 ವಾಲ್ಮೀಕಿ 


ಮೂಲಕ ವಾಲಿಯನ್ನು ಬರಮಾಡಿಸಿ, ಇವನಿಗೆ ಇದಿರಾಗಿ ನಿಂತವನ ಸಾಮರ್ಥ 
ದಲ್ಲಿ ಅರ್ಧಭಾಗ ಈತನಿಗೆ ಬರುವಂತೆ ವರವಿತ್ತು ದಿವ್ಯವಾದ ಕಾಂಚನ ಕಮಲ 
ಮಾಲೆಯನ್ನು ಕೊಡಿಸಿ, ಪಾಲ್ಲಡಲನ್ನು ಕಡೆಯುವುದರಲ್ಲಿ ದೇವತೆಗಳಿಗೆ ಸಹಾಯ 
ಮಾಡಹೇಳಿದ. 
ಸ ಎರರ್ಷಣಸಕ್ಕಾನಾಂ ಸುರಾಣಾಂ ಕ್ಲೇಶಶಾಂತಯೆ | 
ಕ್ಲೀರಾಜ್ಞಿ ಮಧನಂ ದ್ರಷ್ಟುಂ ಬಲವನ್ತ,ಂ ಸಮಾಗತಂ | 
ಜೂಜು ವಾಲಿನಂ ನಿಷ್ಣುಃ ದದೌ ತತ್ತಿ ತ್ರ್ರೀತಯೇ ವರಂ | 
ಪ್ರತೀವವರ್ತಿನೋ ಭೂಯಾತ್‌ ಬಲಸ್ಯಾರ್ಥಂ ತವೇಂದ್ರಜ॥ 
ಅತಿ ದತ್ವ್ವಾ ವರಂ ದೇವಃ ಕಾಂಚನೀಂ ಕಮಲಸ್ರಜಂ | 
ಪ್ರದಾಯ “ಜೇಂದ್ರದ್ವಾರೇಣ ಸಹಾಯೇ ತನುಯೋಜಯತ್‌ ॥ 
ತಯಾ ಭೂಷಿತಕಂಠಸ್ಯ ಬಲಂ ವ್ರಜ್ಞ್ಞಾನಮೇವ ಚ। 
ಶೋಭತೇ ವರ್ಧತೇ ನಿತ್ಯಂ ಕಾಂಚನಾಂಬುಜಧಾರಣಾತ್‌ ॥ 
[ತತ್ವಸಂ.ರಾ.-ಕಿ. ೫]. 
ವಾಲಿ ರಾವಣನನ್ನು ಸೋಲಿಸಿ ಅವನ ಬೇಡಿಕೆಯಂತೆ ರಾನಣನೊಂದಿಗೆ ಸ್ನೇಹ 
ಮಾಡಿದ್ದು [ರಾಮಾ.-ಉತ್ತ. ೩೪]. ವಾಲಿ ಸುಗ್ರೀವರಿಗೆ ದ್ವೇಷ ಬರಲು ಕಾರಣ 
[ರಾ.-ಕೆ. ೯], ನೋಡು--ದುಂದುಭಿ, ಮತಂಗ. ವಾಲಿ ಸುಗ್ರೀವರ ಯುದ್ಧ [ರಾ.- 
ಫೆ. ೧೨, ೧೪]. ತಾರೆ ನಾಲಿಗೆ ನೀತಿ ಹೇಳಿದ್ದು [ರಾಮಾ.-ಕಿ. ೧೫]. ವಾಲಿ ರಾಮ 
ನಿಂದ ಹೆತನಾದದ್ದು, ವಾಲಿ ರಾಮನನ್ನು ನಿಂದಿಸಿದ್ದು, ಅಂಶೆಯೇ ರಾಮನನ್ನು 
ಹೊಗಳಿದ್ದು, ಅಂಗದನನ್ನು ರಾಮನಿಗೆ ಅರ್ಪಿಸಿದ್ದು ಮುಂತಾಗಿ [ರಾಮಾ.-ಕಿ. ೧೬- 
೧೮]. ತಾರೆ ವಾಲಿಯನ್ನು ನೋಡಿ ಹಂಬಲಿಸಿದ್ದು [ರಾಮಾ.-8%. ೧೯-೨೦, ೨೩]. 
ವಾಲಿಯ ಮರಣ [ರಾಮಾ.-8. ೬. ಭಾರ.-ವನ. ೨೮೧]. ವಾಲಿಯ ಶವಸಂಸ್ಕಾರ 
[ರಾಮಾ.-8ಕ. 3೫]. 
ವಾಲ್ಮೀಕಿ. --ಹಿಬ್ಬ ಬ್ರಹ್ಮರ್ಷಿ. ಪ್ರಚೇತಸನ ಮಗ. ಈತ ಕಾಡಿನಲ್ಲಿ ಬೇಡರ 
ಸಂಗಡ ಸೇರಿ, ದಾರಿಗಳ ಸ್ಸಿನಾಗಿದ್ದ. ಒಮ್ಮೆ ಸಪ್ತರ್ಷಿಗಳನ್ನು ಇದಿರಿಸಿ, ಅವರ 
ಮೂಲಕ ಜ್ಞಾನವನ್ನು ಪಡೆದು ರಾಮಮಂತ್ರ ಜಸದಿಂದ ಮೈಮರೆತಿದ್ದಾಗ ಈತನ 
ಮೇಲೆ ಹುತ್ತ ಬೆಳೆದಿತ್ತು. ಮರಳಿ, ಸನ್ತರ್ಷಿಗಳು ಬಂದು ಈತನನ್ನು ಎಚ್ಚರ 
ಗೊಳಿಸಿ ಈತನಿಗೆ ವಾಲ್ಮೀಕಿಯೆಂದು ಹೆಸರಿಟ್ಟರು [ಅಧ್ಯಾತ್ಮರಾ.-ಅರ. ಉತ್ತರ. 
೭]. ವಾಲ್ಮೀಕಿ ತಮಸಾ ನದಿಗೆ ಸಾತ ಹೋಗಿದ್ದಾಗ ಕೌೌಂಚ ಪಕ್ಷಿಗಳ 
ಯುಗ್ಮದಲ್ಲಿ ಗಂಡು ಹಕ್ಕಿಯನ್ನು ಕೊಂದ ಬೇಡನಿಗೆ ೫ ಜಜ ಈತನ 
ಬಾಯಿಂದ ಭಂದೋರೂಪವಾದ(ಶ್ಲೋಕ) ನಾಕ್ಕುಗಳು ಹೊರಬಂದುವು. ವಾಲ್ಮೀಕಿ 


ನಾಸನೀ 528 ವಾಸುದೇವೆ 


ಚಿಂತಾಕ್ಟಾಂತನಾಗಿ ಆಶ್ರಮವನ್ನು ಸೇರಿದ. ಆಗ ಬ್ರಹ್ಮ ಅಲ್ಲಿಗೆ ಬಂದು ರಾಮಾ 
ಯಣವನ್ನು ಬರೆಯಹೇಳಿದ. ಬಳಿಕ ನಾರದ ರಾಮಾಯಣಸಾರವನ್ನು ವಾಲ್ಮೀಕಿಗೆ 
ಹೇಳಿದ. ವಾಲ್ಮೀಕಿ ರಾಮಾಯಣವನ್ನು ರಚಿಸಿದ [ರಾಮಾ.-ಬಾಲ. ೧]. ರಾಮನ 
ಸಭೆಯಲ್ಲಿ ಕುಶ ಲವರು ರಾಮಾಯಣವನ್ನು ಪಠಿಸಿದ್ದು [ಬಾಲ. ೨. ಭಾರ.-ಆದಿ. 
೫೫. ಸ. ೭]. ರಾಮ ಸೀತಾ ಲಕ್ಷ್ಮ್ಮಣರೊಂದಿಗೆ ಅರಣ್ಯವಾಸಕ್ಕೆ ಹೋದಾಗ ವಾಲ್ಮೀಕಿ 
ಅವರನ್ನು ಸತೃರಿಸಿದ್ದು [ರಾಮಾ.-ಅಯೋ. ೫೬]. ಲಕ್ಷ್ಮಣ ರಾಮನ ಅನ್ಪಣೆ 
ಯಂತೆ ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟುಹೋದ ಬಳಿಕ ವಾಲ್ಮೀಕಿ ಆಕೆಯನ್ನು 
ತನ್ನ ಆಶ್ರಮಕ್ಳೆ ಕರೆದುಯ್ದು ಖಯಷಿನತ್ಲಿಯರ ಮೂಲಕ ಆಕೆಯನ್ನು ಆದರಿಸಿದ್ದು 
[ರಾಮಾ.-ಉತ್ತ,. ೪೯]. ಶತ್ರುಘ್ನ ವಾಲ್ಮೀಕಿಯ ಆಶ್ರಮಕ್ಕೆ ಬಂದದ್ದು, ಅದೇ 
ರಾತ್ರಿಯೇ ಸೀತೆ ಅವಳಿ ಮಕ್ಕಳನ್ನು ಹೆತ್ತದ್ದು, ಲವ ಕುಶರ ನಾಮಕರಣ 
ಮುಂತಾದ್ದು [ರಾಮಾ,-ಉತ್ತ್ತ. ೬೬]. ನಾಲ್ಮೀಕಿ ಲವ ಕುಶರ ಸಂಗಡ ರಾಮನಲ್ಲಿಗೆ 
ಬಂದು ರಾಮಾಯಣವನ್ನು ಗಾನಮಾಡಿಸಿದ್ದು [ರಾಮಾ.-ಉತ್ತ. ೯೨, ೯೩]. 
ವಾಲ್ಮೀಕಿ ಸೀತೆಯನ್ನು ರಾಮನ ಬಳಿಗೆ ಕರೆತಂದದ್ದು [ರಾಮಾ.-ಉ. ೯೫]. 
ವಾಲ್ಮೀಕಿ ಬ್ರಹ್ಮಹತ್ಯೆಗೆ ಗುರಿಯಾಗಿ ಪರಮೇಶ್ವರನ ಮಹಿಮೆಯಿಂದ ಆ ಹತ್ಯೆ 
ಯನ್ನು ಹೋಗಲಾಡಿಸಿಕೊಂಡದ್ದು [ಭಾರ.-ಅನು. ೪೯]. 

ವಾಸವೀ.-ಉಪರಿಚರವಸುವಿನ ಮಗಳಾದ ಸತ್ಯವತಿ. ನೋಡು--ಸತ್ಯವತಿ 
[ಭಾರ.-ಆದಿ. ೬೪]. 

ನಾಸವೇಯು.--ಮೇಲೆ ಹೇಳಿದ ವಾಸವಿಯ ಮಗ. ಕೃಷ್ಣದ್ವೆ ಸಾಯನ 
[ಭಾರ.-ಆದಿ. ೧]. 

ವಾಸುಕಿ. ಕಶ್ಯಸನಿಂದ ಕದ್ರುವಿನಲ್ಲಿ ಜನಿಸಿದವ. ಸರ್ಪರಾಜ [ಭಾರ.-ಆದಿ. 
೩೫, ೩೭, ೩೮, ೫೪, ೬೬. ಸ. ೯. ಉ. ೧೦೯]. ಈಶನ ಹೆಂಡತಿ ಶತಶೀರ್ನೆಯೆಂಬ 
ವಳು [ಭಾರ.-ಉ. ೧೧೭]. ಜರತ್ಭಾರು ಮುನಿಯ ಪತ್ನಿಯಾದ ಜರತ್ಪಾರು ಈತನ 
ಸೋದರಿ [ಭಾರ.-ಆದಿ. ೩೮]. ವಾಸುಕಿಯನ್ನು ಹಗ್ಗವಾಗಿ ಮಾಡಿ ದೇವ ದಾನವರು 
ಪಾಲ್ಸಡಲನ್ನು ಕಡೆದದ್ದು [ಭಾರ.-ಆದಿ. ೧೮. ಭಾಗ.-೮-೭. ಶಿವ.-ಶತರುದ್ರ. ೧೬. 
ರಾಮಾ.-೧-೪೫. ಸ್ಟಾ.-ಕೇದಾರ. ೯-೧೩]. ಜನಮೇಜಯನ ಸರ್ನಯಾಗ ಸಂದರ್ಭ 
ದಲ್ಲಿ ವಾಸುಕೆಗೂ ತಂಗಿಯಾದ ಜರತ್ಪಾರುನಿಗೂ ಸಂವಾದ [ಅದಿ. ೪೮, ೫೩]. 

ವಾಸುದೇವ. (1) ಸರ್ವವ್ಯಾಪಕನಾದ ಪರಮಾತ್ಮ [ಭಾರ.-ಉ. ೬೯. ಶಾಂ. 
೩೫೦. ವಿಷ್ಣು.-೧-೪]. 

(11) ಈ ಶಬ್ದ ಸಾಮಾನ್ಯವಾಗಿ ವಸುದೇವವುತ್ರನಾದ ಕೃಷ್ಣನಲ್ಲಿ ರೂಢ 

ಧಾಗಿದೆ. ನೋಡು- ಕೃಷ್ಣ. ಭಗವಂತನ ಮಹಿಮೆಯ ವಿಷಯವಾಗಿ ಕೃಷ್ಣದ್ದೆ a 


ವಿಕತ್ಲೆ 524 ವಿಘ್ನೇಶ್ವರ 


ಪಾಯನನೊಂದಿಗೆ ವಾಸುದೇವನ ಸಂವಾದ [ಭಾರ.-ಅನು. ೧೫]. ಬ್ರಾಹ್ಮಣನ 
ಮಹಿಮೆಯ ವಿಷಯವಾಗಿ ಭೂದೇನಿಯೊಂದಿಗೆ ಸಂವಾದ [ಭಾರ.-ಅನು. ೬೯]. 
ಗೃಹೆಸ್ನಧರ್ಮ ವಿಷಯವಾಗಿ ಭೂದೇವಿಯೊಂದಿಗೆ ಸಂವಾದ [ಭಾರ.-ಅನು. ೧೫೪]. 
ವಾಸುದೇವನ ಮಹಿಮೆ [ಭಾರ.-ಭಿ೬ ೬೯]. 
ವಿಕರ್ಣ.--ಧೃತರಾಷ್ಟ್ರನ ನೂರು ಮಂದಿ ಪುತ್ರರಲ್ಲಿ ಒಬ್ಬ. ದುರ್ಯೋಧನನ ತಮ್ಮ 
[ಭಾರ.-ಆ. ೬೩, ೬೮, ೧೩೧, ೨೦೧]. ದ್ಯೂತಸಭೆಯಲ್ಲಿ ಯುಧಿಷ್ಠಿರ ತಾನು ಸೋತ 
ಬಳಿಕ ದ್ರೌಪದಿಯನ್ನು ವಣವಾಗಿ ಒಡ್ಡಿ ಸಗಡೆಯಾಡಿದ್ದು ನ್ಯಾಯವಲ್ಲವೆಂಬುದಾಗಿ 
ವಿಕರ್ಣ ಸಭೆಯಲ್ಲಿ ವಾದಿಸಿದ್ದು, ಕ್ಮ ಅವನನ್ನು ಮೂದಲಿಸಿದ್ದು [ಭಾರ.-ಸ. ೯೦]. 
ಉತ್ತರ ಗೋಗ್ರಹಣ ಸಮಯದಲ್ಲಿ ಇವನೂ ಯುದ್ಧಕ್ಕೆ ಬಂದಿದ್ದ [ಭಾರ.-ನಿ. ೩೭]. 
ಭಾರತಯುದ್ಧದ ಆರನೆಯ ದಿನದಲ್ಲಿ ಇವ ಯುದ್ಧ ಮಾಡಿದ್ದು [ಭಾರ.-ಭೀ. ೭೭, 
೭೮], ಹೆದಿನಾಲ್ಬನೆಯ ದಿವಸದ ಹಗಲು ಯುದ್ದದಲ್ಲಿ ವಿಕರ್ಣ ನಕುಲನಿಂದ ನೋತದ್ದು 
[ದ್ರೋ. ೧೦೭]. ಅದೇ ವಿನದಲ್ಲಿ ಭೀಮ ಕರ್ಕನನ್ನು ಸೋಲಿಸಿದಾಗ ಇವ ಕಠ 
ನಿಗೆ ಒತ್ತಾ ಸೆಮಾಡಬಂದು ಭೀಮನಿಂದ ಮಡಿದ [ಭಾರ.-ದ್ರೋ. ೧೩೭]. ವಿಕರ್ಮನ 
ಶವವರ್ನನೆ [ಭಾರ.-ಸ್ರ್ರೀ. ೧೯]. 
ವಿಕುಣ್ಣು ನ.--ಚಂದ್ರ ವಂಶದ ಹಸ್ತಿ ರಾಜನ ಮಗ. ಇವ ಸುಂದರಾ ಎಂಬ 
ಸ್ತ್ರೀಯನ್ನು ಮದುವೆಯಾಗಿ ಅಜಮಾಡನೆಂಬ ತನಯನನ್ನು ಪಡೆದೆ. ನೋಡು-- 
ಅಜಮಿಾಾಢ [ಭಾರ.-ಆದಿ. ೬೩]. 
ನಿಘ್ನೇಶ್ವರೆ.--ಶಿವನ ಮಗನಾದ ಗಣಪತಿಯೆ ನಾಮಾಂತರ. ನೋಡು- 
ಗಣಪತಿ, ಗಣೇಶ. ಪೂರ್ವದಲ್ಲಿ ದೇವತೆಗಳೆಲ್ಲ ತಮ್ಮ, ಕಾರ್ಯಗಳು ನಿರ್ವಿಘ್ನವಾಗಿ 
ನೆರವೇರುವುದಕ್ಕೂ ರಾಕ್ಷಸರ ಕಾರ್ಯಗಳು ನಿಫ್ನದಿಂದ ಹಾಳಾಗುವುದಕ್ಕೂ ಶಿವನನ್ನು 
ಮರೆಹೊಕ್ಕರು. ಶಿವ ಪ್ರತ್ಯಕ್ಸವಾದಕೂಡಲೇ ಬೃಹಸ್ಪತಿ ದೇವತೆಗಳ ಇಷ್ಟಾರ್ಥ 
ವನ್ನು ತಿಳಿಸಲಾಗಿ, ಶಿವ ಪಾರ್ವತಿಯಲ್ಲಿ ಗಜಾನನನಾಗಿ ತ್ರಿಶೂಲ ಪಾಶಧಾರಿಯಾಗಿ 
ಜನಿಸಿದ. ಆ ಬಾಲಕ ಜನಿಸಿದ ಕೂಡಲೇ ವಿಚಿತ್ರವಸ್ತ್ರಭೂಷಣಾಲಂಕೃತನಾಗಿ 
ನರ್ತನಮಾಡುತ್ತ, ಶಿವನಲ್ಲಿಗೆ ಬಂದು ತಾಯ್ತುಂಜಿಗಳಿಗೆ ನಮಸ್ಸುರಿಸಲಾಗಿ ಶಿವ ಆ 
ಬಾಲಕನನ್ನು ಬಿಗಿದಪ್ಪಿ ಮುದ್ದಾಡಿ, ಗಣಪತಿಯ ಕರ್ತವ್ಯಗಳನ್ನು ವಿವರಿಸಲಾಗಿ, 
ಗಣಪತಿ ಕೂಡಲೇ ವಿಘ್ನಗಣಗಳನ್ನು ಸೃಷ್ಟಿಮಾಡಿ, ಬ್ರಹ್ಮನ ಸೂಚನೆಯಮೇರೆಗೆ 
ರಾಕ್ಸೃಸರನ್ನು ಕೊಂದು ದೇವತೆಗಳ ತೊಡಕುಗಳನ್ಸೆಲ್ಲ ನಿರ್ಮೂಲಗೊಳಿಸಿ ತ್ರಿಮೂರ್ತಿ 
ಗಳಿಂದಲೂ ಪೂಜೆಯನ್ನು ಕೈ ಕೊಳ್ಳುವಂತೆ ವರವನ್ನು ಪಡೆದ [ಲಿಂಗ.-೧೦೫). 
ಪಾರ್ವತಿ ಶಿನನನ್ನು ಮದುವೆಯಾಗಿ ಕೈಲಾಸದಲ್ಲಿ ಶಿವನೊಂದಿಗೆ ಸಂಸಾರ 
ಮಾಡಿಕೊಂಡಿದ್ದಾಗ ಒಂದು ದಿನ ಗಿಂಜೆಯ ಸಖಿಯರಾದ ಜಯಾ ವಿಜಯಾ ಎಂಬ 


ನಿಘ್ನೇಶ್ವರ 525 ನಿಘ್ನೇಶ್ಚರ 


ವರು "" ಎಲೌ ಸಖಿ, ಇಲ್ಲಿರುವ ನಂದಿ, ಭೃಂಗಿ ಮೊದಲಾದ ಲೆಕ್ಕನಿಲ್ಲದ ಭೃತ್ಯರೆಲ್ಲರೂ 
ಶಿವನಕಡೆಯವರೇ ಆಗಿದ್ದಾರೆ. ನಮ್ಮನನನ್ನು ಒಬ್ಬನನ್ನಾದರೂ ಇಟ್ಟುಕೊಳ್ಳ 
ಬೇಕು'' ಎಂದರು. 'ವಾರ್ವತಿ ಅದನ್ನು ಯುಕ್ತ ವೆಂತಲೇ ಭಾವಿಸಿದಳು. ಇ೦ತಿರಲು 
ಒ೦ದು ದಿನ ಪಾರ್ವತಿ ನಂದಿಯನ್ನು ಬಾಗಿಲು ಕಾವಲಿಗೆ ಇರಿಸಿ, ತಾನು ಮಾಯ 
ಹೋದಳು. ಅಷ್ಟರಲ್ಲಿ ಶಿನ ಬಂದು, ನಂದಿಯನ್ನು ಹೆದರಿಸಿ ಒಳಹೊಕ್ಕ, ಪಾರ್ವತಿ 
ನಾಚಿಳೆಗೊಂಡು ಥಟ್ಟನೆ ನಸ್ರ್ರಧಾರಣಮಾಡಿ, ತನ್ನ ಸಖಿಯರ ಮಾತಿಗೆ ಹೆಚ್ಚು 
ಗಮನ ಕೊಟ್ಟು ಮರುದಿನ ಸ್ನಾನಕ್ಕೆ ಹೋಗುವ ಮುಂಚೆ ತನ್ನ ದೇಹದ ಕೊಳೆ 
ಯಿಂದ ದಿವ್ಯಸುಂದರಾಕಾರನಾದ ಒಬ್ಬ ಬಾಲಕನನ್ನು ಸೃಷ್ಟಿಸಿ, ಅವನನ್ನು ನಾನಾ 
ಪರಿಯಿಂದ ಹರಸಿ, ದಿವ್ಯವಸ್ರ್ರಾಭರಣಗಳಿಂದ ಸಿಂಗರಿಸಿ, ಕೈಗೆ ಒಂದು ದಂಡವನ್ನೂ 
ಕೊಟ್ಟು ದ್ವಾರಪಾಲನನ್ನಾಗಿ ವಿಯಮಿಸಿ ತಾನು ನಿನಾಯುವುದಕ್ಕೆ ಹೋದಳು. ಶಿವ 
ಎಂದಿನಂತೆ ಒಳಹುಗುವ ವೇಳೆಗೆ ಈ ಬಾಲ ಆತನನ್ನು ಅಡ್ಡಗಿಸಿದ. ಶಿವ ಎಷ್ಟು 
ವಿಧದಿಂದ ಹೇಳಿದರೂ ಒಳಗೆ ಬಿಡಲಿಲ್ಲ. ಬಲಾತ್ನಾರದಿಂದ ನುಗ್ಗತೊಡಗಿದ ಶಿವನನ್ನು 
ಈ ಬಾಲ ದೊಣ್ಣೆಯಿಂದ ಬಲವಾಗಿ ಹೊಡೆದ. ಬಳಿಕ ಶಿವ ತನ್ನ ಪರಿವಾರವನ್ನು 
ಕಳುಹಲಾಗಿ, ದಂಡಪಾಣಿಯಾದ ಬಾಲಕ ಅವರನ್ನೂ ಸಡ್ಜೆಮಾಡದಿರಲಾಗಿ, ಅವ 
ಕಿಲ್ಲರೂ ಈತನ ಮೇಲೆ ಬಿದ್ದು ಭಂಗಪಟ್ಟರು. ಇದನ್ನು ಕಂಡು ಶಿವ ನಗುತ್ತ, 
ಬ್ರಹ್ಮನನ್ನು ಕುರಿತು "" ಕಂಡೆಯಾ, ಇವನಾವನೋ ಹುಡುಗ! ನನ್ನ ಮನೆಯ ಬಾಗಿ 
ಲಲ್ಲಿ ನನ್ನ ಪರಿವಾರವನ್ನೆಲ್ಲ ಹಾಳುಮಾಡಿದ್ದಾನೆ. ನೀನಾದರೂ ಹೋಗಿ ಉಪಾಯ 
ವಾಗಿ ದಾರಿಬಿಡಿಸು'' ಎಂದ. ಬಳಿಕ ಬ್ರಹ್ಮ ಖುಹಿಸಮೂಹದೊಂದಿಗೆ ಅಲ್ಲಿ 
ಹೋಗುತ್ತಿರುವಾಗಲೇ ಆ ಬಾಲಕ ಬ್ರಹ್ಮನ ಮೇಲೆ ಬಿದ್ದು, ಆತನ ಗಡ್ಡ ಮಿಾಸೆ 
ಗಳನ್ನು ಕೀಳತೊಡಗಿದ. ಆಗ ಬ್ರಹ್ಮ "" ಪ್ರಭೋ, ಕ್ಷಮಿಸು. ನಾನು ಬ್ರಾಹ್ಮಣ. 
ಯುದ್ಧಕ್ಕೆ ಬಂದವನಲ್ಲ'' ಎಂದು ಹೇಳುತ್ತಿರುವಾಗಲೇ ಆ ಬಾಲಕ ಸರಿಘೌಯುಧ 
ವನ್ನು ಕೈಕೊಳ್ಳಲಾಗಿ ಬ್ರಹ್ಮ ಹೆದರಿ ಓಡಿಹೋಗಿ ಶಿವನಲ್ಲಿ ಬಿನ್ನಸಲಾಗಿ ಶಿವ 
ಇಂದ್ರಾದಿ ಸಕಲ ದೇವತೆಗಳನ್ನೂ ಸೇನಾಸಮೇತರಾಗಿ ಕಳುಹಿದ. ಈ ಗೊಂದಲ 
ವನ್ನು ಕಂಡು ಸ್ರುದ್ಧಳಾದ ಗಿರಿಜೆ ತನ್ನ ದೂತನ ಸಹಾಯಕ್ಕಾಗಿ ಸಕಲಾಯುಧ 
ಯುಕ್ತರಾದ ಇಬ್ಬರು ಶಕ್ತಿಗಳನ್ನು ನಿರ್ನಿಸಿದಳು. ದೇವತೆಗಳೆಲ್ಲರೂ ಸೋತು 
ದಿಕ್ಕುಪಾಲಾದರು. ಆಗ ನಾರದ ಅಲ್ಲಿಗೆ ಬಂದು "" ಮಹಾಪ್ರಭೋ, ನಿನ್ನ ಮಾಯೆ 
ಯನ್ನು ಬಲ್ಲವರಾರು ? ಈ ನೆವದಿಂದ ನಿನ್ನ ಪರಿವಾರದವರ ಮತ್ತು, ಇಂದ್ರಾದಿಗಳ 
ಸೊಕ್ಕನ್ನು ಮುರಿದೆ. ಈಗ ನೀನೇ ಈ ಬಾಲನನ್ನು ಶಾಸನಮಾಡಬೇಕೆಂದ. ಬಳಿಕ 
ವಿಷ್ಣುವನ್ನು ಕಳುಹಲಾಗಿ ಆತನೂ ಪರಾಜ್ಮುಖನಾದ. ಬಳಿಕ ಶಿವನೇ ಬಂದು 
ಬಹಳ ಹೊತ್ತು ಹೋರಾಡಿ, ಆಶ್ಚರ್ಯಪಟ್ಟು "" ಇವನನ್ನು ಮೋಸದಿಂದ ಕೊಲ್ಲ 


ನಿಫ್ನೇಶ್ವರ 826 ನಿಫ್ನೇಶ್ವರ 


ಬೇಕು '' ಎಂದು ನಿಶ್ಚಯಿಸಿ, ವಿಷ್ಣುವನ್ನು ಅವನ ಮೇಲೆ ಯುದ್ದಕ್ಕೆ ಕಳುಹಿ, 
ಅವರಿಬ್ಬರೂ ಯುದ್ಧೆ ಮಾಡುತ್ತಿದ್ದಾಗ ತಾನು ಶೂಲದಿಂದ ಅವನ ಕುತ್ತಿಗೆಯನ್ನು 
ಕತ್ತರಿಸಿ ಬೀಳಿಸಿದ. ಅದನ್ನು ಕಂಡು ದೇವತೆಗಳು ಸಂತೋಷದಿಂದ ಉಬ್ಬಿ 
ಮಹೋತ್ಸವವನ್ನು ನಡಸಿದರು. ಇದನ್ನು ಕಂಡು ವುತ್ರಶೋಕನಿಹ್ವಲೆಯಾದ 
ಗಿರಿಜೆ ಲಕ್ಷಗಟ್ಟಿಳೆ ಶಕ್ತಿಗಳನ್ನು ಸೃಷ್ಟಿಮಾಡಲಾಗಿ, ಆ ಶಕ್ತಿಸರಿವಾರ ದೇವತೆ 
ಗಳನ್ನು ಸಜೆಬಡಿಯುತ್ತ್ತ ಬಂತು. ಆಗ ದೇವತೆಗಳೆಲ್ಲರೂ ಒಟ್ಟುಗೂಡಿ ದಿಕ್ಕು 
ತೋರಜಿ  ಗಿರಿಜೆಯನ್ನು ಸಮಾಧಾನಪಡಿಸಿದಲ್ಲದೆ ಈ ನೀಡೆ ತೊಲಗುವುದಿಲ್ಲ'' 
ಎ೦ಬುದಾಗಿ ಶಿವನಲ್ಲಿ ಅರಿಕೆಮಾಡಿದರು. ಗಿರಿಜೆಯ ಮುಂದೆ ಹೋಗಿ ನಿಲ್ಲಲು 
ಯಾರಿಗೂ ಧೈರ್ಯಸಾಹಸಗಳಿಲ್ಲವಾದುವು. ಆಗ ಜೇವರ್ಷಿಗಳು ಶಿವನ ಸೂಚನೆಯಂತೆ 
ಆಕೆಯನ್ನು ಹೊಗಳಿದರು. ಆಗೆ ಗಿರಿಜೆ ಶಾಂತಿಯನ್ನು ಧರಿಸಿ, "" ನನ್ನ ಮಗ 
ಬದುಕುವುದಾದರೆ ಅಂದಿಗೆ ಯುದ್ಧವಿಲ್ಲ; ಮತ್ತು ಈ ನನ್ನ ಮಗನನ್ನು ನೀವೆಲ್ಲರೂ 
ನೂಜಿಸಬೇಕು'' ಎಂದಳು. ಈ ಮಾತನ್ನು ಸುರಮುನಿಗಳ ಮೂಲಕ ತಿಳಿದ ಶಿವ 
« ಉತ್ತರ ದಿಕ್ಕಿಗೆ ಹೋಗಿ ನೊಡಲು ದೊರೆತ ಪ್ರಾಣಿಯ ರುಂಡವನ್ನು ಈ 
ಮುಂಡಕ್ಕೆ ನೇರಿಸಿರಿ'' ಎಂದ. ಕೂಡಲೇ ಒಂದು ದಂತನಿದ್ದ ಆನೆಯನ್ನು ಕಂಡು 
ಅದರ ಕುತ್ತಿಗೆಯನ್ನು ತಂದು ಶುಭ್ರವಾಗಿ ತೊಳೆದು ವೇದಮಂತ್ರಗಳಿಂದ ಅಭಿ 
ಮಂತ್ರಿಸಿ ಆ ಮುಂಡಕ್ಕೆ ಸೇರಿಸಿದರು. ಒಡನೆಯೇ ಜೀವಯುಕ್ತ,ನಾಗಿ ಆ ಬಾಲಕ 
ಎದ್ದುನಿಂತ. ಆಗ ದೇವತೆಗಳೆಲ್ಲರೂ ಆತನನ್ನು ಗಣಾಧ್ಯಕ್ಸಸದನಿಯಲ್ಲಿ ಅಭಿಷೇಕ 
ಮಾಡಿ, ಪೂಜಿಸಿ, ಮಹೋತ್ಸವವನ್ನು ಮಾಡಿದರು. ಆಗ ಗಿರಿಜೆ ತನ್ನ ಮಗನನ್ನು 
ಎತ್ತಿ, ಮುದ್ದಾಡಿ ಅನೇಕ ವಸ್ತ್ರಾಭರಣಗಳಿಂದ ಅಲಂಕರಿಸಿದಳು. ಅವನನ್ನು 
ಕಂಡು "" ಮಗೂ, ನೀನು ಹುಹ್ಚಿದಕೂಡಲೇ ಇಷ್ಟೊಂದು ಕಷ್ಟಗಳನ್ನು ಅನುಭವಿ 
ಸಿದೆಯಾಗಿ ಇನ್ನು ಮುಂದಿ ಎಲ್ಲರೂ ನಿನ್ನನ್ನೇ ಮೊದಲು ಪೂಜಿಸಬೇಕು'' ಎಂದು 
ಮರಳಿ ಮಹಾವಿಭವಭರಿತೆಯಾಗಿ ಆತನನ್ನು ವೂಜಿಸಿದಳು. ಶಿವನೂ ಕೂಡ ಆತನ 
ತಲೆಯಮೇಲೆ ತನ್ನ ದಿವ್ಯಹಸ್ತೆ.ವನ್ನಿಟ್ಟು "" ಇನ ನನ್ನ ಮತ್ತೊಬ್ಬ ಮಗ'' 
ಎಂದ. ಆಗ ಬಾಲಕ ಒಡನೆಯೇ ಎದ್ದು ಜನನೀಜನಕರಿಗೆ ನಮಸ್ಕರಿಸಿ ಸಕಲ 
ದೇವತೆಗಳನ್ನೂ ಕಂಡು ಗೌರವಿಸಿದ. ಬಳಿಕ ತ್ರಿಮೂರ್ತಿಗಳೂ ಆತನಿಗೆ ಅನೇಕ 
ವರಗಳನ್ನಿತ್ತು, ಸಂತೋಷಸಡಿಸಿದರು. ಆಗ ಮರಳಿ ಶಿವ ಆ ಬಾಲಕನನ್ನು 
ಕಂಡು "" ನೀನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಚಂದ್ರೋದಯ ಕಾಲ 
ದಲ್ಲಿ ಜನಿಸಿದೆಯಾಗಿ ಇಂದು ಮೊದಲು ಈ ದಿನದಲ್ಲಿ ನಿನ್ನ ವ್ರತವನ್ನು 
ಭಕ, ಪುರಸ್ಸರವಾಗಿ ಆಚರಿಸತಕ್ಕವರಿಗೆ ನೀನು ಸಕಲ ಶುಭಸಂಪತು_ಗಳನ್ನೂ 
ಅನುಗೃಹಿಸು'' ಎಂದು ಮುಂತಾಗಿ ಹೇಳಿದ. ಬಳಿಕ ಸಕಲ ದೇವತೆಗಳೂ ಗಣ 


ವಿಚಿತ್ರವೀರ್ಯ 597 ವಿದರ್ಭ 


ಪತಿಯನ್ನು ಬೂಜಿಸಿ, ಆತನ ಅನುಗ್ರಹೆವನ್ನು ಪಡೆದು ತೆರಳಿದರು [ಶಿವ.-ಕುಮಾರಖಂ. 
೧೩-೨೦]. 

ನಿಚಿತ್ರನೀರೈ.--ಚಂದ್ರ ವಂಶದ ಶಂತನುರಾಜನಿಂದ ಸತ್ಯವತಿಯಲ್ಲಿ ಜನಿಸಿ 
ದವ. ಭೀಷ್ಮನ ಬಲತಮ್ಮು, ಕಾಶಿರಾಜನ ಪುತ್ರಿಯರಾದ ಅಂಬಿಕೆ, ಅಂಬಾಲಿಕೆ 
ಯರು ಈತನ ಪತ್ನಿಯರು. ಅಂಬಿಕೆಯಲ್ಲಿ ವ್ಯಾಸ ಮುನಿಯ ಅನುಗ್ರಹದಿಂದ ಧೃತ 
ರಾಷ್ಟ್ರನೂ, ಅಂಬಾಲಿಕೆಯಲ್ಲಿ ಪಾಂಡುವೂ, ಅಂಬಿಕೆಯ ದಾಸಿಯಲ್ಲಿ ವಿದುರನೂ 
ಜನಿಸಿದರು [ಭಾರ.-ಆದಿ. ೬೩, ೧೦೮]. ವಿಚಿತ್ರನೀರ್ಯನ ವಿವಾಹ [ಆದಿ. ೧೧೧]. 
ನಿಚಿತ್ರವೀರ್ಯನ ರಾಜ್ಯಾಭಿಷೇಕ ಆದಿ. ೧೦೮]. ವಿಚಿತ್ರವೀರ್ಯನ ಮರಣ [ಭಾರ.- 
ಆದಿ. ೧೧೧]. 

ವಿಜಯ. (1) ವಿಷ್ಣುವಿನ ದ್ವಾರವಾಲಕರಲ್ಲಿ ಒಬ್ಬ. ನೋಡು- ಜಯ. 

(11) ಪಾಂಡುಪುತ್ರನಾದ ಅರ್ಜುನನ ಹತ್ತು, ಹೆಸರುಗಳಲ್ಲಿ ಒಂದು [ಭಾರ.- 

ವಿರಾ. ೪೩]. 

ನಿಜಯಾ.--ಮದ್ರ ದೇಶಾಧಿಸತಿಯಾದ ಶಲ್ಯ ರಾಜನ ಮಗಳು. ವಾಂಡು 
ಪುತ್ರನಾದ ಸಹಜೀವನನ್ನು ಮಡುವೆಯಾಗಿ ಸುಹೋತ್ರನೆಂಬ ಮಗನನ್ನು ಪಡೆದಳು 
[ಭಾರ.-ಆದಿ ೬೩]. 

ವಿಜಿತಾಶ್ವ.--ಸೃಧು ರಾಯನ ಹಿರಿಯಮಗ. ಅಂತರ್ಧಾನನೆಂಬುದು ಇವನ 
ಮೊದಲಿನ ಹೆಸರು. ಪೃಥು ರಾಜ ತೊಂಬತ್ತ್ಕೊ,೦ಬತ್ತ್ತು, ಅಶ್ಚಮೇಧಗಳನ್ನು ಮಾಡಿ 
ನೂರನೆಯ ಸಲ ಅಶ್ವಮೇಧಕ್ಕೆ ಸಂಕಲ್ಪಿಸಲಾಗಿ ಇಂದ್ರ ವಾಸಂಡವೇಷದಿಂದ ಬಂದು 
ಕುದುರೆಯನ್ನು ಅಪಹರಿಸಿದ. ಅತ್ರಿ ಮುನಿ ಇದರ ಸುಳಿವನ್ನು ಪೃಥು ರಾಜನಿಗೆ ತಿಳಿ 
ಸಿದ. ಸೃಥು, ತನ್ನ ಮಗನಿಗೆ ಹೇಳಲಾಗಿ ಅಂತರ್ಧಾನ ಇಂದ್ರನನ್ನು ಅಟ್ಟಿಕೊಂಡು 
ಹೋಗಲಾಗಿ ಇಂದ್ರ ಕುದುರೆಯನ್ನು ಅಲ್ಲಿಯೇ ಬಿಟ್ಟು ತನ್ನ ನಿಜರೂಸವನ್ನು ಧರಿಸಿ 
ಕಣ್ಮರೆಯಾದ. ಆಗ ಅಲ್ಲಿ ನೆರೆದಿದ್ದ ಖುಸಿಗಳೆಲ್ಲರೂ ಅವನ ಸಾಮರ್ಮ್ಯಕ್ಳೆ ಮೆಚ್ಚಿ 
ವಿಜಿತಾಶ್ವನೆಂದು ಹೆಸರಿಟ್ಟರು [ಭಾಗ.-೪-೧೯]. 

ನಿತಸ್ತಾ.--ಭಾರತವರ್ಷದ ಒಂದು ನದಿ. ಹಿಮಾಲಯದಲ್ಲಿ ಹುಟ್ಟಿ ಪಶ್ಚಿಮ 
ಸಮುದ್ರವನ್ನು ಸೇರುತ್ತದೆ [ಭಾರ.-ವನ. ೮೦, ೧೩೨. ಭೀ, ೯]. ಇದನ್ನು ಈಗ 
ಜೀಲನತ್‌' (8861013) ಎಂದು ಕರೆಯುತ್ತಾರೆ. 

ನಿದರ್ಭೆ.--(1) ಒಬ್ಬ ಅರಸು. ಯದು ವಂಶದ ಜ್ಯಾಮಘ ರಾಜನಿಂದ ಶೈಬೈೆ 
ಯೆಂಬವಳಲ್ಲಿ ಜನಿಸಿದವ. ಶೈಬೈಗೆ ಚೈತ್ರಾ ಎಂಬುದು ನಾಮಾಂತರ. ಜ್ಯಾಮಘ 
ಯುದ್ಧದಲ್ಲಿ ಜಯಶಾಲಿಯಾಗಿ ಒಂದು ಕನ್ಯಾರತ್ನವನ್ನು ಪಡೆದು ರಥದಲ್ಲಿ ಕುಳ್ಳಿರಿಸಿ 
ಕೊಂಡು ಕರೆತಂದ. ಆದರೆ ಜೈತಕ್ರೆಯ ಹೆದರಿಕೆಯಿಂದ ಆ ಹುಡುಗಿಯನ್ನು 


ನಿದರ್ಭೆ 528 ನಿದುರ 


ಮದುನೆಮಾಡಿಕೊಳ್ಳ ಲಿಲ್ಲ. ಜೈತ್ರೆ ಆ ಹುಡುಗಿಯನ್ನು ಕಂಡು, ಇವಳಾರೆಂದು 
ಕೇಳಲಾಗಿ, ಜ್ಯಾಮುಘ "" ಇವಳು ನಿನ್ನ ಸೊಸೆ'' ಎಂದ. ಆಗ್ಲೆ ಜ್ಯಾಮಘ 
ಸಂತಾನಹೀನನಾಗಿದ್ದುದರಿಂದ ಖಿನ್ನ ಳಾದ ಜೈಕ್ರೆ ತೀವ್ರನಿಯಮವನ್ನು ಕೈಕೊಂಡು 
ನಿದರ್ಭನೆಂಬ ಮಗನನ್ನು ಪಡೆದಳು. ವಿದರ್ಭ ವ್ಹ ಪ್ರಬುದ್ಧ ನಾದ ಬಳಿಕ ಆ ರಾಜ 
ಪುತ್ರಿಯನ್ನು ಮದುವೆಯಾಗಿ ಕ್ರಥ, ಕೈಶಿಕ, ರೋಮಪಾದರೆಂಬ ತನಯರನ್ನು 
ಪಡೆದ [ಮತ್ಸ್ಸ್ಯ.-೪೪]. 

(i) ಒಂದು ದೇಶ ನಿಂಧ್ಯಕ್ಕೆ ದಕ್ಷಿಣವಾಗಿ, ಗೋದಾವರೀ ನದಿಗೆ 
ಉತ್ತರದ ಕಡೆ ದಶಾರ್ನ, ಸುರಾಷ್ಟ್ರ ದೇಶಗಳ ನಡುವೆ ಇದೆ [ಭಾರ.-ಭೀ. ೯]. ಈ 
ದೇಶವನ್ನು ಹಿಂಜಿ ದಮಯಂತಿಯ ತಂದೆಯಾದ ಭೀಮ ರಾಜನೂ ಪಾಂಡವರ ಕಾಲ 
ದಲ್ಲಿ ರುಕ್ಮಿಣಿಯ ತಂದೆಯಾದ ಭೀಸ್ಮಕನೂ ಆಳುತ್ತಿದ್ದರು. ಭೀಮರಾಜನ ಕಾಲ 
ದಲ್ಲಿ ಕುಂಡಿನಪುರ ಇದರ ರಾಜಧಾನಿಯಾಗಿತ್ತು. ಭೀಷ್ಮಕ ರಾಜನ ಕಾಲದಲ್ಲಿ 
ಜಭೋಜಕಟಕ, ಅಮರಾವತಿಗಳು ರಾಜಧಾನಿಗಳಾಗಿದ್ದುವು. ಈಗ ಇದನ್ನು ಬಿರಾರ್‌ 
(Berar) ಎಂದು ಕರೆಯುತ್ತಾರೆ [ಭಾರ.-ಸಭಾ. ೩೧]. 

ವಿದುರ. ನಿಚಿತ್ರವೀರ್ಯನ ಹೆಂಡತಿಯಾದ ಅಂಬಿಕೆಯ ದಾಸಿಯಲ್ಲಿ ಕೃಷ್ಣ 
ದ್ವ ಎ್ರಪಾಯನಥಿಂದ ಜನಿಸಿದವ. ಯಮನ ಅಂಶಸಂಭೂತ [ಭಾರ.-ಆದಿ. ೬೩, ೬೪]. 
ವಿದುರನ ಉತ್ಪತಿ ಕಥೆ [ಭಾರ.-ಆದಿ. ೬೮, ೧೧೫]. ಆಶ್ರ. ೩೦]. ನೋಡು-- 
ಯಮ, ಅಣಿಮಾಂಡವ್ಯ. ಪಾರಸನಿಯೆಂಬವಳು ಈತನ ಹೆಂಡತಿ [ಆದಿ. ೧೨೬]. 
ವಿದುರ ಕುಂತಿಯರ ಸಂವಾದ [ಆದಿ. ೧೫೪]. ಪಾಂಡವರು ಧೃತರಾಷ್ಟ್ರನ ಅಸ್ಪುಣೆಯ 
ಮೇರೆಗೆ ಹಸಿನಾವತಿಯನ್ನು ಬಿಟ್ಟು ವಾರಣಾವತಕ್ಳೆ ಹೊರಟಾಗ ವಿದುರ 
ಪಾಂಡವರಿಗೆ ಮ್ಲೇಚ್ಛ ಭಾಷೆಯಿಂದ 1 ಮನೆಯ ಗುಟ್ಟನ್ನು ತಿಳಿಸಿದ್ದು 
[ಆದಿ. ೧೫೭]. ನಿದುರ "ನೌಂವಂಗೆ ತಿಳಿಯದಂತೆ ಅರಗಿನ ಮನೆಯಲ್ಲಿ ಸುರಂಗವನ್ನು 
ಮಾಡಿಸಿದ್ದು (ಆದಿ. ೧೫೯]. ವಾಂಡವರು ವನವಾಸಕ್ಕೆ ಹೋದಬಳಿಕ ಧೃತರಾಷ್ಟ್ರ 
ನಿಗೆ ನೀತಿಹೇಳಿ, ಆತನಿಂದ ಯುಧಿಸ್ಮಿರನಲ್ಲಿಗೆ ಹೋದದ್ದು, ಯುಧಿಸ್ಮಿರನ 
ಒತ್ತಾಯದಿಂದ ಮರಳಿ ಧೃತರಾಷ್ಟ್ರನಲ್ಲಿಗೆ ಬಂದದ್ದು 'ಭಾರ,-ವನ. ೪]. ಪಾಂಡವ 
ರೊಂದಿಗೆ ಸಂಧಿಮಾಡಿಕೊಳ್ಳುವಂತೆ ವಿದುರ ಧೃತರಾಷ್ಟ್ರನಿಗೆ ನೀತಿಯನ್ನು ವಿವರಿ 
ಸಿದ್ದು [ಉದ್ಯೋ. ೩೪-೪೦]. ಕೃಷ್ಣ ರಾಯಭಾರಿಯಾಗಿ ಬಂದಿದ್ದಾಗ ಈತನ ಮೆ 
ಯಲ್ಲಿ ಇಳಿದು ಊಟಮಾಡಿದ (ಉದ್ಯೋ. ೯೧]. ವಿದುರ ಧರ್ಮವನ್ನು ಪ್ರಶೆಂಸಿ 
ಸಿದ್ದು [ಶಾಂತಿ. ೧೬೫), ಧೃತರಾಷ್ಟ್ರ ಗಾಂಧಾರಿ ಕುಂತಿ ಸಂಜಯರ ಸಂಗಡ 
ಆಶ್ರಮಕ್ಕೆ ಹೋದಾಗ ನಿದುರನೂ ಅವರ ಸಂಗಡಲೇ ಹೋದ [ಆಶ್ರಮ. ೧೭]. 
ವಿದುರ ದೇಹೆತ್ಯಾಗಮಾಡಿದಾಗ ಆತನ ತೇಜಸ್ಸು ಯುಧಿಷ್ಠಿರನ ದೇಹವನ್ನು 


ನಿದುಲಾ 529 ನಿಡ್ಯುಜ್ಜಿಹ್ವ 


ನೇರಿತು [ಆಶ್ರ. ೨೮]. ಕುರು ವಾಂಡವರ ಯುದ್ಧಾರಂಭವಾಗುವುದನ್ನು ತಿಳಿದು, 
ಜುಗುವ್ಸೆಪಟ್ಟ ವಿದುರ ಆ ಸಮಯದಲ್ಲಿ ತೀರ್ಥಯಾತ್ರೆಗೆ ಹೋಗಿದ್ದ [ಭಾಗೆ.- 
೧-೧೩, ೩೧]. ವಿದುರ ಪ್ರಭಾಸಕ್ಷೇತ್ರದಲ್ಲಿ ಸ್ವಾತ್ಮಾರಾಮನಾಗಿ ಮೆರೆದು ದೇಹ 
ತ್ಯಾಗಮಾಡಿದ್ದು [ಭಾಗ.-೧-೧೫]. ಕೃಷ್ಣನ ರಾಯಭಾರಕ್ಕೆ ಮೊದಲು, ತನ್ನ 
ಮಕ್ಕಳ ದುರುಳತನಕ್ಕಾಗಿ ಮರುಗಿದ ಧೃತರಾಷ್ಟ್ರನಿಗೆ ವಿದುರ ನೀತಿಹೇಳಿದ್ದು 
[ಉದ್ಯೋ. ೩೪-೪೦].  ದ್ರೌನದೀಸ್ವ್ತಯಂವರಾನಂತರ ಧೃತರಾಷ್ಟ್ರ ಭೀಸ್ಮಾದಿಗಳ 
ಅಪ್ಪಣೆಯಮೇರೆಗೆ ವಿದುರ ವಾಂಡವರನ್ನು ಹಸ್ತಿನಾವತಿಗೆ ಕರೆದುಯ್ದದ್ದು 
ಮುಂತಾಗಿ (ಆದಿ. 3೧೭, 5೩೨]. 

ನಿದುಲಾ.--ಸೌನೀರ ರಾಜನ ಹೆಂಡತಿ. ಈಕೆ ತನ್ನ ಮಗನಾದೆ ಸಂಜಯ 
ನೆಂಬವನ ಸಂಗಡ ಕ್ಸತ್ರಿಯನಿಗೆ ಯುದ್ಧವೇ ಮುಖ್ಯಕರ್ತವ್ಯವೆಂಬ ವಿಷಯವಾಗಿ 
ಸಂವಾದಮಾಡಿದ್ದು [ಭಾರ,-ಉ. ೧೩೩-೧೩೬. ಮಾರ್ಕಂ.-೧೧೯]. 

ವಿಮೂರಥೆ.- ಚಂದ್ರ ವಂಶದ ಅರಸು. ಪರಶುರಾಮನಿಂದ ಹೆದರಿ ಕಾಡಿನಲ್ಲಿ 
ಅವಿತುಕೊಂಡಿದ್ದ [ಭಾರ.-ಶಾಂ. ೪೯]. 

ವಿದೇಹ.--ಒಂದು ದೇಶ... ಜನಕ ರಾಜನ ರಾಜಧಾನಿ.  ನೋಡು- ನಿಮಿ, 
ಮಿಧಿ, ಜನಕ [ಭಾರ.-ಭೀ. ೯]. ಪೂರ್ವಕ್ಕೆ ಕ್‌ೌಶಿಕೀ ನದಿ, ದಕ್ಷ್ಮಿಣಳ್ಳೆ ಗಂಗಾ ನದಿ, 
ಸಶ್ಚಿಮಕ್ತೆ ಗೆಂಡಕೀ ನದಿ, ಉತ್ತರಕ್ಕೆ ಹಿಮಾಲಯ-- ಈ ನಾಲ್ದು ಗಡಿಗಳ ನಡುನೆ 
ಇರುವ ದೇಶ. 

ವಿದ್ಯಾ. - ಜ್ಞಾನ. ತಿಳಿವಳಿಕೆ [ಭಾರ.-ಉ. ೪೪]. ವಿದ್ಯೆಯ ವ್ರಾಶಸ್ತ್ತ್ಯ 
[ಶಾಂತಿ. ೧೭೪, ೨೮೩. ಅನು. ೧೮೪]. ವಿದ್ಯಾಹೀನನ ನಿಂಡೆ [ಭಾರ.-ಉ. ೩೯]. 
ನೀಚನಿಂದಲಾದರೂ ವಿದ್ಯೆಯನ್ನು ಅವಶ್ಯವಾಗಿ ಗ್ರಹಿಸಲೇಬೇಕು [ಭಾರ.-ಶಾಂತಿ. 
೧೬೩]. ವಿದ್ಯೆಗಳು ೧೪ ಎಂತಲ್ಕೂ ೧೫ ಎಂತಲೂ ಕೆಲಕೆಲವರ ಅಭಿಪ್ರಾಯ. 
ನಾಲ್ಕು ವೇದಗಳು, ಶಿಕ್ಪಾ, ವ್ಯಾಕರಣ, ಛ೦ದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ 
ಗಳೆಂಬ ಆರು ವೇದಾಂಗಗಳು, ಮಿಾಮಾಂಸಾಶಾಸ್ತೃ, ನ್ಯಾಯಶಾಸ್ತ್ರ (ಹದಿನೆಂಟು) 
ಪುರಾಣಗಳು (ಹದಿನೆಂಟು), ಸ್ಮೃತಿಗಳು ಮತ್ತ್ತು ನಿಬಂಧನ ಗ್ರಂಧಗಳೂ ನೇರಿ 
ನಿದ್ಯೆಗಳು ಹದಿನಾಲ್ಕು [ನಿಷ್ಣು.-೩-೬]. ವಿದ್ಯೆಗಳು ಹೆದಿನೆಂಟು. ಮೇಲೆ ಹೇಳಿದೆ 
ಹದಿನಾಲ್ಕರ ಜತೆಗೆ ನಾಲ್ಕು ಉಪವೇದಗಳನ್ನೂ (ಆಯುರ್ವೇದ, ಧನುರ್ವೇದ, 
ಗಾಂಧರ್ವವೇದ, ಅರ್ಧಶಾಸ್ತ್ರ) ಸೇರಿಸಿದರೆ ಹೆದಿನೆಂಟಾಗುತ್ತವೆ. [ಭಾಗ.-೫-೫]. 
ನಿದ್ಯಾದಾನ ಫಲ [ಭಾರ.-ಅನು. ೨೩೫]. 

ನಿದ್ಯುಜ್ಜಿ ಹ್ವ.- (1) ದೇವಲೋಕದಲ್ಲಿ ಅಮೃತವನ್ನು ಕಾಯ್ದುಕೊಂಡಿರುವ 
ಎರಡು ಸರ್ಪಗಳಿಗೂ ಈ ಹೆಸರು ಸಲ್ಲುತ್ತದೆ [ಭಾರ.-ಆದಿ, ೩೩]. 


$4 


ಜ್‌ ವಿನತ 
ವಿದ್ಯುತ್ಕೇಶ 580 ನತಾ 


(11) ಶೂರ್ಪಣಖೆಯೆ ಗಂಡ. ರಾವಣ ದಿಗ್ದಿಜಯಳ್ಕೆ ಹೋಗಿದ್ದಾಗ ಕಾಲ 
ಕೇಯರನ್ನು ಸಂಹಾರಮಾಡುವಾಗ ಇವನನ್ನೂ ಕೊ೦ದ [ರಾಮಾ.-ಉತ್ತ,. $೪]. 
ಲಂಕೆಯಲ್ಲಿದ್ದ ಮತ್ತೊ_ಬ್ಬ ರಾಕ್ಷಸ. ರಾನಣ ಸೀತೆಯನ್ನು ಮೋಹೆಗೊಳಿಸುವುದ 
ಕ್ಕಾಗಿ ಇವನ ಮೂಲಕ ರಾಮನ ರುಂಡದಂತಿರುವ ರುಂಡನನ್ನೂ ಬಿಲ್ಲುಬಾಣ 
ಗಳನ್ನೂ ನಿರ್ಮಾಣಗೊಳಿಸಿ, ಅವನಿಗೆ ಅನೇಕ ವಸ್ತ್ರಾಭರಣಗಳನ್ನು ಕೊಟ್ಟ 
[ರಾಮಾ.-ಯುದ್ಧ. ೩೧]. 

ನಿಮ್ಯುತ್ವೇಶ.- ಒಬ್ಬ ರಾಕ್ಷಸ. ಸೃಷ್ಟ್ರ್ಯಾದಿಯಲ್ಲಿ ಚತುರ್ಮುಖನಿಂದ ಹೇತಿ, 
ಪ್ರಹೇತಿಯಿಂಬ ಇಬ್ಬರು ರಾಕ್ಷಸರು ಹುಟ್ಟಿದರು. ಪ್ರಹೇತಿ ಗೃಹಸ್ಥಾಶ್ರಮವನ್ನು 
ಒಲ್ಲದೆ ತನಸ್ಸಿಗೆ ಹೋದ. ಹೇತಿಯೆಂಬ ರಕ್ಕಸ, ಕಾಲನ ಒಡಹುಟ್ಟದ ಭಯೆಯೆಂಬ 
ಕನ್ಯೆಯನ್ನು ಮದುವೆಯಾಗಿ ನಿದ್ಯುತ್ಸೇಶನೆಂಬ ಮಗನನ್ನು ಪಡೆದ. ನಿದ್ಯುತ್ಕೇಶ 
ಸಂಧ್ಯಾಜೀನಿಯ ಮಗಳಾದ ಸಾಲಕಟಂಕಟೆಯೆಂಬವಳನ್ನು ಮದುವೆಯಾದ. ಸಾಲ 
ಕಟಂಕಟಿ ಗರ್ಭವತಿಯಾಗಿ ಮಂದರ ಪರ್ವತದ ಗುಹೆಯಲ್ಲಿ ಪ್ರಸನಿಸಿ ಮಗುವನ್ನು 
ಅಲ್ಲಿಯೇ ಬಿಟ್ಟು ಪತಿಯ ಬಳಿಗೆ ಕ್ರೀಡಿಸಲು ಹೋದಳು. ಬಳಿಕ ಪಾರ್ವತೀ 
ಪರಮೇಶ್ವರರು ಆ ಮಾರ್ಗವಾಗಿ ಬಂದು ಅಳುತ್ತಿದ್ದ ಮಗುವನ್ನು ಕಂಡು ಕನಿಕರ 
ಗೊಂಡರು. ಆಗೆ ಪಾರ್ವತಿ "" ರಾಕ್ಷಸಿಯರು ಗರ್ಭಧಾರಣಮಾಡಿದಕೂಡಲೇ 
ಪ್ರಸವಿಸಲಿ. ಅಂತು ಹುಟ್ಟಿದ ಮಕ್ಕಳು ಒಡನೆಯೇ ತಾಯಿಗೆ ಸಮಾನನಾದ 
ವಯಸ್ಸನ್ನು ಪಡೆಯಲಿ'' ಎಂದು ವರನಿತ್ತಳು. ಇಂತು ಹುಟ್ಟಿದ ಮಗುವೇ 
ಸುಳೇಶನೆಂಬ ರಕ್ಪಸ [ರಾಮಾ.-ಉತ್ತ,. ೪]. 

ನಿದ್ಯು ನ್ಮಾಲಿ.--ತಾರಕಾಸುರನ ಮಗ [ಭಾರ.-ಕರ್ಣ. ೨೪]. ನೋಡು-- 
ತಾರಕಾಸುರ. 

ನಿಧಾತ.-ಭೃಗು ಮಹರ್ಷಿಯ ಮಗ [ಭಾರ.-ಆದಿ. ೬೭]. ಈತ ಮೇರು 
ಪುತ್ರಿಯಾದ ನಿಯತಿಯನ್ನು ಮದುವೆಯಾಗಿ ವೇದಶಿರ, ಕನಿಯೆಂಬ ಇಬ್ಬರು 
ಪುತ್ರರನ್ನು ಸಡೆದ [ಭಾಗ.-೪-೧]. 

ನಿಧಿ.--ಅದೃಷ್ಟ, ದೈವ. ವಿಧಿಯೇ ಪ್ರಬಲವಾದುಜೆಂಬ ವಿಷಯಸಮರ್ಥನ 
[ಭಾರೆ.-ವನ. ೩೦. ಅನು. ೨೧೪]. 

ವಿನತಾ. (1) ದಕ್ಷನ ಪುತ್ರಿಯರಲ್ಲಿ ಒಬ್ಬಳು. ಕಶ್ಯಪ ಮುನಿಯಿಂದ ಗರುಡ, 
ಅರುಣರೆಂಬ ಇಬ್ಬರು ಪುತ್ರರನ್ನು ಪಡೆದಳು [ಭಾರ.-ಆದಿ. ೧೬, ೬೬, ೬೭]. ನೋಡು 
—ಕದ್ರೂ, ಗರುಡ, ಅರುಣ. ವಿನತಾ ಕದ್ರುಗಳ ಹೋರಾಟ [ಭಾರೆ.-ಆ. ೨೦-೩೪, 
ಅನು. ೨೦-೨೯]. ವಿನತೆ ಗರ್ಭಧಾರಣಮಾಡಿದ್ದು [ಭಾರ.-ಆ. ೩೧]. ವಿನತೆಗೆ 
ದಾಸೀತ್ವ ಬರುವಂತೆ ಅರುಣ ಶಾಸಕೊಟ್ಟಿದ್ದು [ಭಾರ,-ಆ. ೧೬, $೩, ಅನು, ೨೦]. 


ನಿನಶನ 581 ವಿಸಾಶಾ 


(11) ಲಂಕೆಯಲ್ಲಿ ಸೀತೆಯ ಕಾವಲಿದ್ದ ಒಬ್ಬ ರಾಕ್ಷಸಿ [ರಾಮಾ.-ಸುಂ. ೧೪]. 
ನಿನಶನ.-ಒಂದು ತೀರ್ಥ. ಧಾನೇಶ್ವರದಿಂದ ಪಶ್ಚಿಮಕ್ಕೆ ಸರಸ್ವತೀ ನದಿ 
ಗುಪ್ತಗಾಮಿನಿಯಾಗಿ ಹರಿಯುವ ಮರಳುಕಾಡಿನಲ್ಲಿದೆ [ಭಾರ.-ವನ. ೮೦, ೮೨]. 


ನಿನಾಯಕ.- ನೋಡು- ನಿಫ್ನೇಶ್ವರ. 

ವಿನ್ನ.- (1 ಅವಂತಿ ರಾಜಪುತ್ರ. ಇವನ ತಮ್ಮ ಅನುನಿಂದ. ರಥಸತ್ತಮ 
[ಭಾರ.-ಸ. ೩೨. ಉ. ೧೬೬]. ಭಾರತ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ 
ಹೋರಾಡಿ ಹದಿನಾಲ್ಕನೆಯ ದಿನದ ಹೆಗಲುಯುದ್ಧದಲ್ಲಿ ಅರ್ಜುನರಿಂದ ಹತನಾದ 
[ಭಾರ.-ದ್ರೋ. ೯೯]. 

(11) ಕೇಕಯ ರಾಜಪುತ್ರ. ಇವನ ತನ್ಮು ಅನುವಿಂದ. ಕೌರವಪಕ್ಷ 
ವಾಗಿ ಯುದ್ಧಮಾಡಿ, ಹದಿನಾರನೆಯ ದಿನ ಸಾತ್ಯಕಿಯಿಂದ ಹತನಾದ [ಕರ್ಣ . ೧೦], 
(111) ದುರ್ಯೋಧನನ ತಮ್ಮಂದಿರಲ್ಲಿ ಒಬ್ಬ. ಹದಿನೈದನೆಯ ದಿನ ಭೀಮ 

ನಿಂದ ಸತ್ತ್ವ [ಅದಿ. ೬೮, ೧೩೧. ದ್ರೋ. ೧೨೭]. 

ವಿನ್ಸ್ಯ-- ಭರತಖಂಡದ ಪ್ರಸಿದ್ಧವಾದ ಒಂದು ಪರ್ವತ. ಒಮ್ಮೆ ವಿಂಧ್ಯ ಸೂರ್ಯ 
ನನ್ನು ನೋಡಿ "" ನೀನು ಮೇರು ಪರ್ವತದ ಸುತ್ತಲೂ ತಿರುಗುವೆ. ನನ್ನ ಸುತ್ತ, 
ಏಕೆ ತಿರುಗುವುದಿಲ್ಲ'' ಎಂದ. ಸೂರ್ಯ ""ಅದು ದೇನಪರ್ವತ ಮತ್ತು ಅದನ್ನೇ 
ಸುತ್ತಲು ನನಗೆ ಭಗನಂತನ ಕಟ್ಟಳೆ'' ಎಂದ. ವಿಂಧ್ಯನಿಗೆ ಕೋನಬಂತು. 
ಸೂರ್ಯನ ಗಮನವನ್ನು ಅಡ್ಡಗಿಸುವ ರೀತಿಯಲ್ಲಿ ಎತ್ತರವಾಗಿ ಬೆಳೆದ. ಆಗ ಅಗಸ್ತ್ಯ 
ಅವನನ್ನು ಮಲಗಿಸಿದ. ಈತ ಅಗಸ್ತ್ಯನ ಶಿಷ್ಟ. ನೋಡು--ಅಗಸ್ತ್ವ ೂ [ರಾಮಾ.- 
ಅರ. ೧೧. ದೇ. ಭಾ.-೧೦-೩. ಸ್ಫಾಂ.-ಕಾಶೀಖ೦. ಪೂರ್ವಾ. ೪-೫. ಭಾರ.-ವನ. ೧೦೨. 
ಮತ್ಸ್ಯೃ.-೧೧೪]. ಈ ಪರ್ವತದಿಂದ ತಪತಿ, ತಾಪೀ, ಸಯೋಷ್ನೀ, ನಿದ್ರಿಂಧ್ಯಾ, 
ಕ್ಸಿಪ್ರಾ, ಖುಷಭಾ, ವೇಣಾ, ವೈತರಣೀ, ವಿಶ್ವಮಾಲಾ, ಕುಮುದ್ವತೀ, ಕರತೋಯಾ, 
ಮಹಾಗೌರೀ, ದುರ್ಗಮಾ, ಶೀಲಾ ಎಂಬ ನದಿಗಳು ಹರಿಯುತ್ತವೆ[ಮತ್ಸ್ಯ.-೧೧೪]. 

ವಿನ್ಸಾ 4ವಳಿ.-ಬಲಿ ಚಕ್ರವರ್ತಿಯ ಹೆಂಡತಿ. ನೋಡು ಬಲಿ. 

ವಿನ್ಮ್ಯಾಶ್ಚ.--ಚಂದ್ರ ವಂಶದ ಅರಸು. ಈತ ಮೇನಳೆಯೆಂಬ ಅಪ್ಸರಸಿಯಲ್ಲಿ 
ಅಹೆಲ್ಯೈಯೆಂಬ (ಗೌತಮಸತ್ತಿ) ಕನ್ಯೆಯನ್ನೂ ದಿವೋದಾಸನೆಂಬ ಪುತ್ರನನ್ನೂ 
ಪಡೆದ. ಇನನಿಗೆ ವಧ್ರಾ $ಶ್ವೈನೆಂಬುದು ನಾಮಾಂತರ [ಭಾಗ.-೯-೨,. ಹೆರಿ.-೧-೩.೨]. 

ವಿಷಾಶಾ.--ಒಂದು ನದಿ. ಬೀನ್‌ ಎಂಬುದು ಇದರ ಈಗಣ ಹೆಸರು 
[ಭಾರ.-ಸ. ೯. ವನ. ೧೩೨. ಭೀ. ೯]. ಪುತ್ರ (ಶಕ್ತಿಮುನಿಯ) ಶೋಕದಿಂದ 
ಫೀಡಿತನಾದ ವಸಿಷ್ಠ ಪಾಶಗಳನ್ನು ಬಿಗಿದುಕೊಂಡು ಆತ್ಮಹತ್ಯೆಮಾಢಿಕೊಳ್ಳುವ 


ನಿಪುಲ 888 ವಿಭೀಷಣ 


ಉದ್ದೇಶದಿಂದ ಈ ನದಿಯಲ್ಲಿ ಬಿದ್ದ. ಬ್ರಹ್ಮೆಹೆತ್ಯಾಭಯದಿಂದ ಹೆದರಿದ ವಿನಾಶೆ 
ಆತನನ್ನು ದಡಕ್ಕೆ ತಂದುಹಾಕಿತು [ಭಾರ.-ಆ. ೧೯೩). 

ನಿಪುಲ.--(1 ಒಬ್ಬ ಬ್ರಾಹ್ಮಣ. ನೋಡು ಜೀವಶರ್ನ, ರುಚಿ. 

(11) ಸೌನೀರ ಜೀಶದ ಅರಸು. ದೌ್ರೌನದೀಸ್ವ್ತಯಂವರ ಸಮಯದಲ್ಲಿ ಅರ್ಜುನ 

ನಿಂದ ಮಡಿದ [ಭಾರ.-ಆದಿ. ೧೫೧]. 

ನಿಪೃ ಥು.--ಒಬ್ಬ ಯಾದವ. ಅರ್ಜುನ ಸುಭದ್ರೆಯನ್ನು ಎತ್ತಿಕೊಂಡು 
ಹೋದಾಗ ಈತ ಅರ್ಜುನನನ್ನು ಇದಿರಿಸಿ ಸೋತ (ಭಾರ.-ಆದಿ. ೨೪೪]. 

ವಿಪ್ರ ಚಿತ್ತಿ.- ಒಬ್ಬ ರಾಕ್ಷಸ. ಕಶ್ಯಪ ಮುನಿಯಿಂದ ದನುವೆಂಬ ನತ್ನಿಯಲ್ಲಿ 
ಜನಿಸಿದವ [ಭಾರ.-ಆ. ೬೬. ಸ. ೯, ೫೧]. ಇವ ಹರಣ್ಯಾಕ್ಸ ಹಿರಣ್ಯಕಶಿವುಗಳ 
ತಂಗಿಯಾದ ಸಿಂಹಿಕೆಯನ್ನು ಮದುವೆಯಾದ [ನಿಷ್ಣು.-೧-೧೮]. ಸಿಂಹಿಕೆ ವಿಪ್ರ 
ಚಿತಿಒಯಿಂದ ಶ್ರ್ಯಂಶ, ಶಲ್ಯ, ನಭ, ವಾತಾಪಿ, ನಮುಚೆ, ಇಲ್ವಲ, ಖಸೃಮ, 
ಅಂಧಕ, ನರಕ, ಕಾಲನಾಭ, ಸ್ಪರ್ಭಾನು (ರಾಹು) ನಕ್ರಯೋಧಿಗಳೆಂಬ ಪುತ್ರ 
ರನ್ನು ಪಡೆದಳು [ವಿಷ್ಣು.-೧-೨೧]. 

ನಿಭ(ಭಾ)ಜ್ಮ ಕ.- ಒಬ್ಬ ಮಹರ್ಷಿ. ಕಶ್ಯಸ ವಂಶದವ. ಖುಷ್ಯಶೃಂಗ ಈತನ 
ಮಗ [ರಾಮಾ.-ಬಾಲ. ೯. ಭಾರ.-ವನ. ೧೧೧]. ನೋಡು--ಖುಷ್ಯಶೃಂಗ. 

ನಿಭಾವಸು.--ಸುಪ್ರತೀಕನೆಂಬ ಖಹಿಯ ತಮ್ಮ ಇವ ಶಾಪದಿಂದ ಆಮೆಯ 
ರೂಪವನ್ನು ತಳೆದು ಗರುಡನಿಂದ ಭಕ್ಷಿತನಾದ [ಭಾರ.-ಆದಿ. 8೯]. ನೋಡು-- 
ಸುಪ್ರತೀಕ. 

ನಿಭೀಷಣ.--ಸ್‌ಲಸ್ತ, ಸ ಮಹಾಮುಸನಿಯಿಂದ ಜ್ರ ಕನೆಯಲ್ಲಿ ಜನಿಸಿದ ನಾಲ್ಭನೆಯ 
ಮಗ. ರಾವಣ, ಕುಂಭಕರ್ಣರು ಇವನ ಅಣ್ಣಂದಿರು. ಶೂರ್ಪಣಖೆ, ಇವನ ಅಕ್ಕು. 
ಹೀಗಾಗಿ ಇವ ನಾಲೃನೆಯ ಗರ್ಭದಲ್ಲಿ ಜನಿಸಿದವ. *ೇಶಸೆ ನೌಲಸ್ತ್ಯ್ಯನಲ್ಲಿಗೆ 
ಸಂಧ್ಯಾ ಸಮಯದಲ್ಲಿ ಹೋಗಿ ಕ್ರೂರಕರ್ಮಿಗಳಾದ ರಾಕ್ಷಸರನ್ನು ಪಡೆಯುವಂತೆ 
ಕೇಳಿ, ಹೆದರಿ, ಆತನನ್ನು ಕುರಿತು "" ಸ್ವಾಮಿ, ನಿನ್ನ ಮಕ್ಕುಳು ನಿನಗೆ ಸಮಾನ 
ರಾಗಿ ತತ್ವಜ್ಞಾನಸಂಪನ್ನರಾಗಿರಬೇಕಲ್ಲದೆ ಕ್ರೂರಕರ್ನಿಗಳಾದ ರಾಕ್ಷಸರು ಜನಿಸು 
ವಂತೆ ಅನುಗ್ರಹಿಸುವುದು ನ್ಯಾಯವಲ್ಲ'' ಎಂದು ಬೇಡಿಕೊಂಡಳು. ಆಗ ಪೌಲಸ್ತ್ಯ 
"" ಎಲ ನನ್ನ ಮಾತು ವ್ಯರ್ಧವಾಗಲಾರದು. ಆದರೂ ನಿನ್ನ ನಾಲ್ಕನೆಯ ಗರ್ಭ 
ದಲ್ಲಿ ನಂಶೋಡ್ಸಾರಕನೂ ಧರ್ಮಾತ್ಮನೂ, ಬ್ರಹ್ಮಜ್ಞಾನಿಯೂ ಆಗತಕ್ಕು ಮಗ 
ಜರಿಸುವ'' ಎಂದ. ಇಂತು ಉದಿಸಿದವನೇ ವಿಭೀಷಣ [ರಾ.-ಉತ್ತ_. ೯]. 
ನಿಭೀಷಣ ಗೋಕರ್ಣ ಕ್ಷೇತ್ರದಲ್ಲಿ ತನಸ್ಸುಮಾಡಿ, ಪ್ರತ್ಯಕ್ಷನಾದ ಬ್ರಹ್ಮದೇವ 
ನಿಂದ "" ಎಂತಹ ಕಷ್ಟಕಾಲದಲ್ಲಿಯೂ ಧರ್ಮದಲ್ಲಿ ಬುದ್ಧಿ ನೆಲಸಿರುವಂತೆಯೂ, 


ನಿಭೀಷೆಣ 588 ವಿಭೀಷಣ 


ಮಂತ್ರಾಭ್ಯಾಸಬಲವಿಲ್ಲಜೆಯೇ ಬ್ರಹ್ಮಾಸ್ತ್ರ ತನಗೆ ಸ್ವಾಧೀನವಾಗುವಂತೆಯೂ, ಧರ್ಮ 
ನರಿವಾಲನ ಬುದ್ಧಿಯುಂಟಾಗುವಂತೆಯೂ ವರವನ್ನು ನಡೆದ. ಚತುರ್ಮುಖ 
ತಾನಾಗಿಯೇ ವಿಭೀಷಣನಿಗೆ ಚಿರಂಜೀನಿತ್ವನನ್ನು ಅನುಗ್ರಹಿಸಿದ [ರಾಮಾ,-ಉ. 
೧೦]. ನಿಭೀಷಣ ಪೈಲೂಸನೆಂಬ ಗಂಧರ್ವನ ಮಗಳಾದ ಸರಮೆಯೆಂಬವಳನ್ನು 
ಮದುವೆಯಾಗಿ ರಾವಣನೊಂದಿಗೇ ಇದ್ದ [ರಾಮಾ.-ಉತ್ತ,. ೧೨]. ನಿಭೀಷಣ ವುಲ 
ಸ್ತನ ಮಗನಾದ ನಿಶ್ರನಸನಿಂದ ಮಾಲಿನಿಯೆಂಬನಳಲ್ಲಿ ಜನಿಸಿದವ. ರಾವಣ 
ಕುಂಭಕರ್ಣ ರ ಬಲತನ್ಮ [ಭಾರ.-ವನ. ೨೭೬. ಸ. ೫೦]. ಹನೂಮಂತ ಅಶೋಕವನ 
ವನ್ನು ನಾಶಮಾಡಿದ್ದಕ್ಕಾಗಿ ಅವನನ್ನು ಕೊಲ್ಲಬೇಕೆಂದು ರಾವಣ ಅಪ್ಪಣೆಮಾಡಿ 
ದಾಗ ವಿಭೀಷಣ ದೂತವಥೆ ಶಾಸ್ತ್ರಸಮ್ಮತವಲ್ಲವೆಂದು ಹೇಳಿ ಕೊಲೆಯಿಂದ 
ತಪ್ಪಿಸಿದ [ರಾಮಾ.-ಸುಂ. ೫೨]. ವಿಭೀಷಣ ರಾವಣನಿಗೆ ನೀತಿ ಹೇಳಿ, ಅವನಿಂದ 
ತಿರಸ್ಭೃತನಾದ [ರಾಮಾ,-ಯು. ೯-೧೦]. ವಿಭೀಷಣ ಮರಳಿ ರಾವಣನಿಗೆ ತಿಳಿಯ 
ಹೇಳಿ, ತನ್ನ ಮಾತನ್ನು ಅಲ್ಲಗಳೆದ ಇಂದ್ರಜಿತ್ತನ್ನು ಹೆದರಿಸಿ, ಗದ್ದರಿಸಿ, ರಾನಣನನ್ನು 
ನಿಗ್ರಹಿಸಿದೆ. ರಾವಣನಿಂದ ತಿರಸ್ಕುತನಾಗಿ ಸಮುದ್ರದ ಆಚೆಯ ದಡದಲ್ಲಿದ್ದ ರಾಮ 
ನನ್ನು ಮರೆಹೊಕ್ಳು. ರಾಮ ಅವನಿಗೆ ಅಭಯೆನಿತ್ತ, [ರಾಮಾ,-ಯು. ೧೪-೧೯]. 
ರಾವಣನಿಂದ ಪ್ರೇರಿತರಾದ ಶಾರ್ದೂಲ ಮೊದಲಾದ ಜೇಹುಗಾರರು ರಾಮನ ಸೇನೆ 
ಯನ್ನು ಹೊಕ್ಕು ಒಳೆಸೆಂಚುಗಳನ್ನು ತಿಳಿದುಕೊಂಡು ಹೋಗಲು ಬಂದಿದ್ದಾ ಗ ನಿಭೀ 
ಷಣ ಅವರನ್ನು ದಂಡಿಸಿದ [ರಾ.-ಯು. ೨೯]. ನಿಭ್ಲೀಷಣ ಕುಂಭಕರ್ಣನ ವೃತ್ತ್ವಾಂತ 
ವನ್ನು ರಾಮನಿಗೆ ತಿಳಿಸಿದ [ರಾಮಾ.-ಯು. ೬೧]. ಇಂದ್ರಜಿತ್ತು ಮಾಯಾಸೀತೆ 
ಯನ್ನು ಸಂಹರಿಸಿದಾಗ ಅದನ್ನು ದಿಟವೆಂದು ನಂಜಿ ಪ್ರಲಪಿಸುತ್ತಿದ್ದ ರಾಮನನ್ನು 
ವಿಭೀಷಣ ಸಮಾಧಾನಸಡಿಸಿದ್ದು [ರಾಮಾ.-ಯು. ೮೪]. ವಿಭೀಷಣ ಲಕ್ಷ್ಮಣನಿಗೆ 
ಇಂದ್ರಜಿತ್ತಿನ ಗುಟ್ಟಿನ್ನು ತಿಳಿಸಿ, ಲಕ್ಷ್ಮಣನನ್ನು ನಿಕುಂಭಿಳಾಯಾಗದ ಬಳಿಗೆ 
ಕರೆದುಕೊಂಡು ಹೋದ. ತನ್ನ ಗುಟ್ಟಿನ್ನು ಹೊರಗೆಡವಿದ್ದಕ್ಕಾಗಿ ಇಂದ್ರಜಿತ್ತು, 
ವಿಭೀಷಣನನ್ನು ಗದ್ದರಿಸಿದ. ನಿಭೀಷಣ ಇಂದ್ರಜಿತ್ತನ್ನು ನಿಂದಿಸಿ ಧಿಕ್ಕರಿಸಿದ 
[ರಾಮಾ.-ಯು. ೮೭]. ರಾವಣವಧಾನಂತರ ವಿಭೀಷಣ ಅಣ್ಣನಿಗಾಗಿ ದುಃಖಸಟ್ಟಿ. 
ರಾಮ ಆತನನ್ನು ಸಮಾಧಾನಪಡಿಸಿದ ಯು. ೧೧೨]. ವಿಭೀಷಣ ರಾವಣನಿಗೆ 
ಉತ್ತರಕ್ರಿಯೆಗಳನ್ನು ಮಾಡಿಸಿದ್ದು, ವಿಭೀಷಣನ ಪಟ್ಟಾಭಿಷೇಕ [ರಾಮಾ.-ಯು. 
೧೧೪, ೧೧೫. ಭಾರ.-ವನ. 3೮೪]. ವಿಭೀಷಣ ರಾಮನಿಗೆ ಪುಷ್ಪಕನಿಮಾನವನ್ನು 
ಅರ್ಪಿಸಿದ್ದು [ರಾಮಾ.-ಯು. ೧೨೪]. ವಿಭೀಷಣ ರಾಮನ ಪಟ್ಟಾಭಿಷೇಕಕ್ಕೆ 
ಅಯೋಧ್ಯೆಗೆ ತನ್ನನ್ನೂ ಕರೆದುಕೊಂಡುಹೋಗಬೇಕೆಂದು ರಾಮನನ್ನು ಬೇಡಿ, 
ಅನುಮುತಿಸಡೆದದ್ದು [ರಾಮಾ.-ಯು. ೧೨೫]... ರಾಮಸಟ್ಟಾಭಿಷೇಕಾನಂತರ 


ವಿರಾಟಿ 584 ನಿರಾಧ 


ನಿಭೀಷಣ ಲಂಕೆಗೆ ಹಿಂದಿರುಗಿದ್ದು [ರಾಮಾ.-ಉತ್ತ. ೪೦]. ಯುಧಿಷ್ಠಿರನ ರಾಜಸೂ 
ಯಕ್ಕೆ ಮೊದಲು ದಕ್ಷಿಣ ದಿಗ್ವಿಜಯಕ್ಕೆ ಹೊರಟಿದ್ದ ಸಹದೇವ ನಿಭೀಷಣನಿಂದ 
ಕಪ್ಪವನ್ನು ತರುವಂತೆ ಘಟೋತೃಚನನ್ನು ಕಳುಹಿದ್ದು, ನಿಭೀಸಣ ಆತನನ್ನು 
ಮನ್ನಿಸಿ ಕಪ್ಪು ಕೊಟ್ಟ [ಭಾರ.-ಸ. ೩೨]. 

ನಿರಾಟಿ.--ಮತ್ಸ್ಯ ದೇಶದ ಅರಸು. ಮರುತ್ತ್ತುಗಳ ಅಂಶದಿಂದ ಜನಿಸಿದವ 
[ಭಾರ.-ಆದಿ, ೬೮, 30೧]. ಈತ ಹಿರಿಯ ಹೆಂಡತಿಯಾದ ಸುರಭೆಯೆಂಬವಳಲ್ಲಿ 
ಕ್ಷೇತ, ಶಂಖರೆಂಬ ಇಬ್ಬರು ಪುತ್ರರನ್ನು ಪಡೆದ. ಕೇಕಯನೆಂಬ ಸೂತ ರಾಜನ 
ಪುತ್ರಿಯಾದ ಸುಜೀನ್ನೈಯೆಂಬವಳಲ್ಲಿ ಭೂಮಿಂಜಯ ಅಧವಾ ಉತ್ಸರಕುಮಾರನೆಂಬ 
ಮಗ ಜನಿಸಿದ [ಭಾರ.-ನಿರಾ. 3೧]. ಈತನಿಗೆ ಶತಾನೀಕ, ಮದಿರಾಶ್ಚ ಅಧವಾ 
ಮದಿರಾಕ್ಸ, ಸೂರ್ಯದತ್ತ್ವ, ಶ್ರುತಾನೀಕ, ಶ್ರುತಧ್ವಜ, ಬಲಾನೀಕ, ಜಯಾನೀಕ, 
ಜಯಾಶ್ಚ, ರಧವಾಹನ, ಚಂದ್ರೋದಯ, ಸಮರಥರೆಂಬ ಹನ್ನೊಂದು ಮಂದಿ 
ಸಹೋದರರಿದ್ದರು. ನೋಡು--ಕೀಚಕ [ಭಾರ.-ನಿರಾ. ೩೩, ದೋ. ೧೫೯]. ದಕ್ಷಿಣ 
ಗೋಗ್ರಹಣದಲ್ಲಿ ತ್ರಿಗರ್ತ ದೇಶಾಧಿವತಿಯಾದ ಸುಶರ್ಮನೊಂದಿಗೆ ಯುದ್ಧಮಾಡಿ 
ವಿರಾಟಿ ಸೆರೆಸಿಕ್ಕಿದ. ಯುಧಿಷ್ಠಿರನ ಮಾತಿನ ಮೇರೆಗೆ ಭೀಮ ವಿರಾಟಿನನ್ನು 
ಬಿಡಿಸಿದ [ನಿರಾ.-೩೪, ೩೫]. ಈತನ ಮಗಳು ಉತ್ತ ರೆಯೆಂಬವಳು. ನೋಡು 
ಉತ್ತರಾ, ಅಭಿಮನ್ಯು [ನಿರಾ.-೬೩]. ವನಿರಾಟಿ ಕಂಕ(ಯುಧಿಸ್ಮಿರ) ಫೊಂದಿಗೆ 
ನಗಡೆಯಾಡಿದ್ದು, ಬೃಹನ್ನಳೆಯೇ ಕೌರವರನ್ನು ಗೆದ್ದವನೆಂದು ಹೇಳಿದ ಕಂಕನ 
ಮಾತನ್ನು ಸಹಿಸಲಾರದೆ ವಿರಾಟಿ ಸಿಟ್ಟುಗೊಂಡು ಕಂಕನನ್ನು ದಾಳದಿಂದ ಹೊಡೆ 
ದದ್ದು [ನಿರಾ. ೭೦]. ನಿರಾಟ ವಾಂಡವರ ನಿಜಸ್ಥಿತಿಯನ್ನು ತಿಳಿದಬಳಿಕ ಹೆದರಿ 
ಮರೆಹೊಕ್ಳು ಉತ್ತರೆಯನ್ನು ಅರ್ಜುನನಿಗೆ ಕೊಡುವುದಾಗಿ ಹೇಳಿದ್ದು [ಭಾರ.- 
ವಿರಾ. ೭೬], ಈತ ಮಹಾರಥ. ಪಾಂಡವರ ಪರವಾಗಿ ಹೋರಾಡಿದವ [ಭಾರ.- 
ಉ. ೧೭೦]. ಭಾರತ ಯುದ್ಧದ ಹದಿನಾಲ್ಬನೆಯ ದಿನದ ರಾತ್ರಿ ಯುದ್ಧದಲ್ಲಿ 
ಜ್ರೋಣನಿಂದ ಮಡಿದ [ಭಾರ.-ದ್ರೋ. ೧೮೭]. ಈತನ ದೇಶ ಡಿಲ್ಲೀ ನಗರಕ್ಕೆ 
ನೈಖುತ್ಯ ಭಾಗದಲ್ಲಿ ೧೦೫ ಮೈಲುಗಳ ದೂರದಲ್ಲಿ, ಜಯಪುರದಿಂದ ಉತ್ತರಕ್ಕೆ 
೪೧ ಮೈಲುಗಳ ದೂರದಲ್ಲಿದೆ. ನೋಡು--ಮತ್ಸ್ಯ್ಯ. 

ನಿರಾಧ.--ಒಬ್ಬ ರಾಕ್ಷಸ. ತುಂಬುರುನೆಂಬ ಗಂಧರ್ವ. ಒಮ್ಮೆ ಕುಬೇರನ 
ಬಳಿಗೆ ಹೋಗುತ್ತಿದ್ದ ರಂಭಯೆಂಬ ಅಪ್ಸರಸಿಯನ್ನು ಅಡ್ಡಗಟ್ಟಿ, ರಾಕ್ಸಸನಾಗಿ 
ಜನಿಸುವಂತೆ ಶಾಪ ಪಡೆದು, ದಂಡಕಾರಣ್ಯದಲ್ಲಿ ವಿರಾಧನೆಂಬ ಹೆಸರಿನಿಂದ ಲೋಕ 
ಕಂಟಿಕನಾಗಿದ್ದು, ಸೀತಾ ರಾಮ ಲಕ್ಷ್ಮಣರು ದಂಡಕಾರಣ್ಯವನ್ನು ಹೊಕ್ಕಕೂಡಲೇ 


ನಿರೊಸಾಕ್ಸೆ 585 ವಿಶಾಲಾ 


ಸೀತೆಯನ್ನು ಅಪಹೆರಿಸಿ, ರಾಮ ಲಕ್ಷ್ಮಣರಿಂದ ಛಿನ್ನಭುಜನಾಗಿ ಮಡಿದು, ತನ್ನ 
ಮೊದಲಿನ ಗಂಧರ್ವದೇಹವನ್ನು ಪಡೆದ [ರಾಮಾ.-ಅರ. ೨-೪. ಭಾರ.-ಸೆ. ೫೦]. 

ವಿರೂಪಾಕ್ಷ. (1) ಒಬ್ಬ ರಾಕ್ಷಸ. ಮಹಿಷಾಸುರನ ಮಂತ್ರಿಗಳಲ್ಲಿ ಒಬ್ಬ 
ದೇ. ಭಾ.-೫-೧೧]. 

(11) ಲಂಕೆಯಲ್ಲಿದ್ದ ಒಬ್ಬ ರಾಕ್ಷಸ. ರಾವಣನ ಸೇನಾಸತಿಗಳಲ್ಲಿ ಒಬ್ಬ. 
ಅಶೋಕವನವನ್ನು ಮುರಿದ ಹನೂಮಂತನನ್ನು ಇದಿರಿಸಿ ಮಡಿದ [ರಾಮಾ.- 
ಸುಂ. ೪೬]. 

(111) ಲಂಕೆಯಲ್ಲಿದ್ದ ಮತ್ತೊಬ್ಬ ರಾಕ್ಷಸ. ಲಕ್ಷ್ಮ್ಮಣನಿಂದ ಮಡಿದ 
[ರಾಮಾ.-ಯು. ೪೩]. 

(iv) ಲಂಕೆಯಲ್ಲಿದ್ದ ಇನ್ನೊಬ್ಬ ರಾಕ್ಷಸ... ಸುಗ್ರೀವನಿಂದ ಮಡಿದ 
[ರಾಮಾ.-ಯು. ೯೭]. 

(೪) ಭೀಮನೇನನ ಮಗನಾದ ಘಟೋತೃಚನ ಸಾರಧಿ [ಭಾರ.-ಜ್ರೋ. 
೧೭೬]. 

ನಿರೋಚನ.--ಪ್ರಹ್ಲಾದನ ಮುಗ. ಬಲಿ ಚಕ್ರವರ್ತಿಯ ತಂಜಿ [ಭಾರ.- 
ಆ. ೬೬. ಸ, ೫೧]. ನೋಡು--ಕೇಶಿನೀ, ಸುಧನ್ವ [ಭಾರ.-ಸ. ೯೦. ಉ. ೩೫], 

ನಿವಾಹ.--ಮದುವೆ. ಅದರ ಒಳಭೇದಗಳು, ಅವುಗಳ ಸ್ವರೂಪ [ಭಾರ.- 
ಆ. ೯೪, ಅನು. ೭೯. ವಿಷ್ಣು. ೩-೧೦]. ವಿವಾಹಯೋಗ್ಯವಾದ ವಯಸ್ಸಿನ ನಿರ ಯೆ 
[ಭಾರೆ.-ಅನು. ೭೯). 

ನಿಶಾಖ.--ಕುಮಾರಸ್ವಾಮಿಯ ಅವತಾರ ವಿಶಾಖಾ ನಕ್ಷತ್ರದಲ್ಲಿ ನಡೆದುದ 
ರಿಂದ ಈ ಹೆಸರು [ಭಾರ.-ಸ. ೭]. 

ನಿಶಾಖಾ.--ದಕ್ಷನ ಮಗಳು. ಚಂದ್ರನ ೨೭ ಮಂದಿ ಪತ್ನಿಯರಲ್ಲಿ ಒಬ್ಬಳು. 
ಇಪ್ಪತ್ತೇಳು ನಕ್ಸತ್ರಗಳಲ್ಲಿ ಒಂದು [ಭಾರ.-ಆದಿ. ೬೭. ವಿರಾ. ೧-೧೫]. 

ನಿಶಾಲ.-ಒಬ್ಬ ಅರಸನು. ಇಕ್ಟ್ರ್ಯಾಕು ರಾಜನಿಂದ ಅಲಂಬುಸೆಯೆಂಬ ಅಪ್ಸರಸಿ 
ಯಲ್ಲಿ ಜನಿಸಿದವ. ದಿತಿದೇವಿ ಪ್ರತ್ರಪ್ರಾಪ್ತಿಗಾಗಿ ತನಸ್ಸುಮಾಡಿದ ಮಹಾಪವಿತ್ರ 
ವಾದ ಪ್ರದೇಶದಲ್ಲಿ ಈತ ತನ್ನ ಹೆಸರಿನಿಂದ ನಿಶಾಲನೆಂಬ ಪಟ್ಟಣವನ್ನು ನಿರ್ಮಿಸಿದ. 
ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ಮಿಥಿಲೆಗೆ ಕರೆದುಕೊಂಡು ಹೋಗುವಾಗ ಈ 
ಪಟ್ಟಣದಲ್ಲಿ ಒಂದು ರಾತ್ರಿ ನಿಂತು, ಆಗ್ಗೆ ಅಲ್ಲಿ ರಾಜ್ಯಭಾರಮಾಡುತ್ತಿದ್ದ ಸುಮತಿ 
ರಾಜನಿಂದ ಸತೃೃತನಾದ [ರಾಮಾ.-ಬಾಲ. ೪೭. ಭಾರ.-ಸೆ. ೬೮]. 

ನಿಶಾಲಾ.--(1) ಮೇಲೆ ಹೇಳಿದ ನಿಶಾಲ ರಾಜ ನಿರ್ಮಿಸಿದ ಸಟ್ಟಣ. ನೋಡು-- 
ನಿಶಾಲ, 


ನಿತಾಲಾಕ್ಸೆ 586 ನಿಶ್ವಕೆರ್ಮ 


(11) ಬದರಿಕಾಶ್ರಮದ ನಾಮಾಂತರ, ಬಹೆಳ ವಿಶಾಲವಾದ ತಪೋವನ 

ವಾದುದರಿಂದ ಈ ಹೆನರು [ಭಾರ.-೪-೫]. 

ವಿಶಾಲಾಕ್ಷ. (1) ನಿರಾಟಿ ರಾಜನ ಒಡಹುಟ್ಟದವ. ವಿರಾಟನ ನೇನಾನತಿ 
ಯಾಗಿದ್ದ ಕೀಚಕ ಮಡಿದ ತರುವಾಯ ಇನ ಸೇನಾಪತಿಯಾದ [ಭಾರ.-ನಿರಾ, ೩೨], 

(11) ಒಬ್ಬ ಅರಸು. ಕೃಷ್ಣನ ತಂಜೆಯಾದ ವಸುದೇವ ಸ್ಕಮಂತ 

ಸಂಚಕಕ್ಷೇತ್ರದಲ್ಲಿ ಯಜ್ಞಮಾಡಿದಾಗ ಈತ ಬಹಳವಾಗಿ ಒತ್ತಾ ಸೆಮಾಡಿದ 
[ಭಾಗ.-೧೦-೮೪], 

ನಿಶಾಲಾಕ್ಷಿ---ಕಾಶೀ ಕ್ಷೇತ್ರದಲ್ಲಿರುವ ದೇವಿಯ ಹೆಸರು. 

ನಿಶೋಕ.--ಭೀಮಸೇನನ ಸಾರಧಿ [ಭಾರ.-ಸ. ೩೬. ಭೀ. ೭೭]. ಶ್ರೀ ಕೃಷ್ಣ 
ನಿಂದ ಕುಬ್ಬಾ ಅಥವಾ ತ್ರಿನಕ್ರೆಯೆಂಬನಳಲ್ಲಿ ಜನಿಸಿದವ... ಇವನಿಗೆ ಅಶೋಕ 
ನೆಂಬುದು ನಾಮಾಂತರ [ಭಾಗ.-೧೦-೧೦೩]. ಭಾರತ ಯುದ್ಧದ ಹದಿನೇಳನೆಯ 
ದಿನದಲ್ಲಿ ಕರ್ಣಾರ್ಜುನರು ದ್ವಂದ್ವಯುದ್ಧಕ್ಕೆ ಮೊದಲಿಟ್ಟಾಗ ನಿಶೋಕನಿಗೂ 
ಭೀಮನಿಗೂ ನಡೆದ ಸಂವಾದ [ಕರ್ಣ.-೮೦]. 

ವಿಶ್ರನಸ್‌.-ವುಲಸ್ತ_ 5 ಮುನಿಯಿಂದ ತೃಣಬಿಂದು ಮುನಿಯ ಮಗಳಾದ 
ಗೋ ಎಂಬನಳಲ್ಲಿ ಜನಿಸಿದನ. ಈತ ಭರದ್ವಾಜ ಪುತ್ರಿಯಾದ ದೇವವರ್ದಿನಿಯನ್ನು 
ಮಡುನೆಯಾಗಿ ಒಬ್ಬ ಪುತ್ರನನ್ನು ನಡೆದ... ಇವನೇ ಕುಬೇರ [ರಾಮಾ.-ಉತ್ತ_. 
೨, ೩]. ದೇನನರ್ದಿನಿಯೆಂಬುದು ಇಲಬಿಲೆಯ ನಾಮಾಂತರ. ವಿಶ್ರವಸ ಇಲಬಿಲೆ 
ಯನ್ನು ಮದುವೆಯಾಗಿ ಕುಬೇರನನ್ನು ಸಡೆದ [ಭಾಗ-೨]. ವಿಶ್ರವಸ 
ಸುಮಾಲಿ ರಾಕ್ಚಸನ ಮಗಳಾದ ಕೇಕನೆಯನ್ನು ಮಡುವೆಯಾಗಿ ರಾವಣ, ಕುಂಭಕರ್ಣ | 
ಶೂರ್ಪಣಖಾ, ವಿಭೀಷಣರನ್ನು ನಡೆದ [ರಾಮಾ.-ಉತ್ತ. ೯]. ಪುಲಸ್ತ್ಯನ 
ಮಗನಾದ ವೌಲಸ್ತ್ರ್ಯನೇ ನಿಶ್ರವಸ. ಈತ ವುಷ್ಟೋತ್ಸಟೆಯೆಂಬವಳೆಲ್ಲಿ ರಾವಣ 
ನನ್ನೂ ಕುಂಭಕೆನನ್ನೂ ಮಾಲಿನಿಯೆಂಬವಳಲ್ಲಿ ವಿಭೀಷಣನನ್ನೂ ಹಡೆದ 
[ಭಾರ.-ನನ. ೨೭೬], 

ನಿಶ್ಚಕ ರ್ಮ.--ಪ್ರಭಾಸನೆಂಬ ನಸುವಿನ ಮಗ [ಭಾರ.-ಆದಿ. ೬೭]. ಬೃಹೆಸ್ಪತ್ಯಾ 
ಚಾರ್ಯನ ತಂಗಿಯಾದ ಬ್ರಹ್ಮನಾದಿಫಿಯೆಂಬವಳು ಈತನ ಜನನಿ. ತ್ವಷ್ಟ ಎನಂಬುದು 
ಈತನ ನಾಮಾಂತರ. ದೇವತೆಗಳ ಬಡಗಿ [ವಿಷ್ಣು .-೧-೧೫. ಹೆರಿ. ೧-೩]. ಈತ 
ಪ್ರಹ್ಲಾದನ ಮಗಳಾದ ವಿರೋಚನೆಯೆಂಬವಳನ್ನು ಮದುವೆಯಾಗಿ ವಿಶ್ವರೂಪಾ 
ಚಾರ್ಯನೆಂಬ ಮಗನನ್ನು ನಡೆದ... ಈ ವಿಶ್ವರೂಪಾಚಾರ್ಯನಿಗೆ ತ್ರಿಶಿರನೆಂಬುದು 
ನಾಮಾಂತರ. ನೋಡು--ತ್ರಿಶಿರಸ್‌ [ವಾಯು.-೮೪]. ವಿಶ್ವಕರ್ಮ ನಿರೋಚನನ 
ತಂಗಿಯಾದ ರಚನಾಯೆಂಬವಳನ್ನು ಮದುವೆಯಾಗಿದ್ದ [ಭಾಗ.-೬-೬]. ಈತನ 


ನಿಶ್ಚರೂಪ 587 ನಿಶ್ಚಾಮಿತ್ರೆ 


ಮಗಳಾದ ನಂಜ್ಣ್ಯಾದೇನಿ ಸೂರ್ಯನನ್ನು ಮದುವೆಯಾಗಿ ಅಶ್ವಿನೀಜೇವತೆಗಳನ್ನು 
ಪಡೆದಳು [ಭಾರ.-ಆದಿ. ೬೭]. ಈತ ವಾಂಡವರಿಗೆ ಇಂದ್ರಪ್ರಸ್ಥವನ್ನು ನಿರ್ಮಾಣ 
ಮಾಡಿಕೊಟ್ಟಿ [ಭಾರ.-ಆದಿ. ೨೨೭]... ಸುಂದೋನಸುಂದರನ್ನು ಕೊಲ್ಲುವುದಕ್ಕಾಗಿ 
ತಿಲೋತ_,ಮೆಯೆಂಬ ಅಪ್ಸರಸಿಯನ್ನು ಸೃಷ್ಟಿಸಿದ [ಭಾರ.-ಆದಿ. ೨೩೧]. ತ್ರಿವುರಾ 
ಸುರನನ್ನು ಕೊಲ್ಲುವ ಕಾಲದಲ್ಲಿ ಶಿವನಿಗೆ ಲೋಳಕೋತ್ತ್ಸರವಾದ ರಥವನ್ನು ನಿರ್ಮಿಸಿ 
ಕೊಟ್ಟಿ (ಭಾರ.-ಕರ. ೨೬]. 


ನಿಶ್ವರೂಪ.--ವಿಶ್ವಕರ್ಮನಿಂದ ರಚನೆ ಅಧವಾ ನಿರೋಚಸೆಯಲ್ಲಿ ಜನಿಸಿದವ 
[ಭಾರ,-೬೬, ವಾಯು,-೮೪]1. ಈತ ದೇವತೆಗಳ ಪುರೋಹಿತನಾಗಿದ್ದ [ಭಾಗ.-೬-೭]. 
ಈತನಿಗೆ ಮೂರು ತಲೆಗಳಿದ್ದುವು. ಒಂದರಿಂದ ನೋಮಪಾನಮಾಡುತ್ತಿ,ದ್ದ. 
ಎರಡನೆಯ ಶಿರಸ್ಸಿನಿಂದ ಸುರಾಪಾನಮಾಡುತ್ತಿದ್ದ. ಮೂರನೆಯ ಶಿರಸ್ಸಿರಿಂದ 
ಆಹಾರವನ್ನು ಸೇವಿಸುತ್ತಿದ್ದ. ಇವನ ಜನನಿ ರಾಕ್ಷಸಕುಲಪ್ರಸೂತೆಯಾದ ಕಾರಣ 
ಇವನಿಗೆ ರಾಕ್ಸನರಲ್ಲಿ ಅಭಿಮಾನವಿತ್ತು. ಯಜ್ಞಯಾಗಾದಿಗಳಲ್ಲಿ ರಹಸ್ಯವಾಗಿ 
ಅನುರರಿಗೂ ಆಹುತಿಗಳನ್ನು ಕೊಡುತ್ತಿದ್ದ... ಇದರಿಂದ ರಾಕ್ಸಸರೂ ಕ್ರಮಕ್ರಮ 
ವಾಗಿ ವುಷ್ಕರಾಗುತ್ತ, ಬಂದರು. ಈ ಗುಟ್ಟನ್ನು ತಿಳಿದ ಇಂದ್ರ ಈತನನ್ನು 
ಕೊಂದ. ಆಗ ನಿಶ್ಚರೂವಾಚಾರ್ಯನ ಸೋಮವಾನಮಾಡುತ್ತಿದ್ದ ತಲೆ ಸಫಿಂಜರ 
ಸಕ್ಸಿರೂಪವನ್ನು ತಾಳಿತು. ಸುರಾವಾನಮಾಡುತ್ತಿದ್ದ ತಲೆ ಕಲವಿಂಕ (ಗೊರವಂಕ) 
ಸಕ್ಸಿಯಾಯಿತು. ಅನ್ನವನ್ನು ತಿನ್ನುತ್ತಿದ್ದ ಮುಖ ತಿತ್ಲಿರಿ ಸಕ್ಸಿರೂಪವನ್ನು ಧರಿ 
ಸಿತು [ಭಾಗ.-೬-4೯. ಭಾರ.-ಉ. ೯]. 


ವಿಶ್ವಾಮಿತ್ರ.- ಚಂದ್ರ ನಂಶದ ಪುಶಿಕ ರಾಜನ ವಂಶದವನಾದೆ ಗಾಧಿ ರಾಜನ 
ಮಗ. ಮೊದಲು ಕ್ಸತ್ರಿಯನಾಗಿ ಜನಿಸಿ, ತವೋಮಹಿಮೆಯಿಂದ ಬ್ರಾಹ್ಮಣನಾದವ 
[ಭಾರ.-ಆದಿ. ೧೯೧. ಸ. ೧೨. ಉ. ೧೧೩. ಶಾಂತಿ. ೪೮]... ನೋಡು--ಖುಚೀಕ, 
ಚ್ಯವನ, ಸರಶುರಾಮ, ಗಾಲನ, ರಾಮ. ವಿಶ್ವಾಮಿತ್ರನ ಉತ್ಪೃತ್ತಿಕಧ (ಭಾರ.- 
ಆದಿ. ೧೯೧. ಅನು. ೭, ೯೧. ಹರಿ.-೧-೨೭. ವಾಯು.-೯೧. ಭಾಗ, ೯-೧೬]... ಈತ 
ಅರಸನಾಗಿದ್ದಾಗ ವಿಶ್ವರಧನೆಂಬುದು ಈತನ ಹೆಸರು [ಹರಿ,-೧-೨೭, ವಾಯು.-೯೧]. 
ಈತನ ಹೆಂಡತಿ ಹೈಮನತಿ [ಭಾರ.-ಉ. ೧೧೭]. ಈತನಿಗೆ ಶಾಲಾವತಿ, ದೃಷದ್ವತಿ, 
ರೇಣು, ಮಾಧನಿ ಮೊದಲಾದ ಅನೇಕ ಮಂದಿ ಹೆಂಡತಿಯರು [ಹರಿ.-೧-೨೭, ೩೨, 
ವಾಯು.-೯೧]. ಮಧುಚ್ಛಂದನೇ ಮೊದಲಾಗಿ ಅನೇಕ ಮಂದಿ ಪುತ್ರರಿದ್ದರು [ಭಾರ.- 
ಅನು. ೭. ಭಾಗ.-೯-೧೬. ರಾಮಾ.-ಬಾಲ. ೫೭]. ಕತಿ, ಪಾಣಿನ, ಯಾಜ್ಞ್ವವಲ್ಲು 5° 
ಸಾಂಕೃತಿ, ಗಾಲವ, ಮುದ್ಗಲ, ದೇವಲ. ಅಷ್ಟಕ, ದೇವರಾತ ಅಥವಾ ಶುನಶ್ಶೇನ 


ವಿಶ್ವಾಮಿತ್ರ 588 ವಿಶ್ವಾವಸು 


ಮೊದಲಾದ ಅನೇಕ ಮಂದಿ ವುತ್ರರಿದ್ದರು. ಶುನಶ್ಯೇಪ ಈತನ ಅಭಿಮಾನಪುತ್ರ 
[ಹೆರಿ.-೧-೨೭, ೩೨]. ಅರಸನಾಗಿದ್ದಾಗ ವಸಿಷ್ಠನ ಆಶ್ರಮಕ್ಕೆ ಹೋಗಿ ಆತನಿಂದ 
ಸತೃೃತನಾಗಿ ನಂದಿನೀಥೇನುವನ್ನು ಬೇಡಿದ್ದು [ರಾಮಾ.-ಬಾಲ. ೫೧-೫೨. ಭಾರ.- 
ಆದಿ. ೧೯೧]. ವಿಶ್ವಾಮಿತ್ರ ಬ್ರಾಹ್ಮಣ್ಯವನ್ನು ನಂವಾದಿಸುವುದಕ್ಕಾಗಿ ತಪಸ್ಸು 
ಮಾಡಿದ್ದು [ರಾಮಾ.-ಬಾಲ. ೫೬-೬೫. ಭಾರ.-ಆದಿ, ೯೨]. ಈತ ತಪಸ್ಸಿಗೆ ಹೋಗಿ 
ದ್ಹಾಗ ತ್ರಿಶಂಕುರಾಜ ಈತನ ಹೆಂಡಿರುಮಕ್ಕಳನ್ನು ಕಾವಾಡಿದ [ಹರಿ.-೧-೧೨]. 
ತನಸ್ಸುಮಾಡುವಾಗ ಭಂಗಗೊಳಿಸಲು ಬಂದ ಮೇನಕೆಯೊಂದಿಗೆ ಸಂಸಾರಮಾಡಿ 
ಕೊಂಡಿದ್ದು ಶಕುಂತಲೆಯನ್ನು ನಡೆದದ್ದು [ಭಾರ.-ಆದಿ. ೯೩]. ವಿಶ್ವಾಮಿತ್ರ 
ಬ್ರಾಹ್ಮಣನಾದದ್ದು [ರಾಮಾ.-ಬಾಲ. ೬೫. ಭಾರ.-ಆದಿ. ೧೯೧. ಶಲ್ಯ. ೪೧]. ವಿಶ್ವಾ 
ಮಿತ್ರನ ಚರಿತ್ರೆ [ರಾಮಾ.-ಬಾಲ. ೫೧-೬೫. ಹರಿ. ೧-೨೭, ೩೨, ಭಾಗ.-೯-೧೬. 
ಸ್ಟ್ಯಾಂ.-ನಾಗ. ೧೬೭-೧೬೮]. ಸರಸ್ವತೀ ನದಿಯ ನೀರು ರಕ ವಾಗುವಂತೆ ವಿಶ್ವಾ 
ಮಿತ್ರ ಶಾನಕೊಟ್ಟಿದ್ದು [ಭಾರ.-ಶಲ್ಯ. ೪೩] ಗಾಲವನೆಂಬ ಶಿಷ್ಯನಿಗೆ ಗುರುದಕ್ಷಿಣಾ 
ರೂಸವಾಗಿ ಒಂದು ಕೆನಿ ಮಾತ್ರವೇ ಕಪ್ಪಗಿರುವ ಎಂಟುನೂರು ಕುದುರೆಗಳನ್ನು 
ತಂದುಕೊಡಹೇಳಿದ್ದು [ಭಾರ.-ಉ. ೧೧೪]. ಯಯಾತಿ ಪುತ್ರಿಯಾದ ಮಾಧವಿಯಲ್ಲಿ 
ಅಸ್ಟಕನೆಂಬ ಪುತ್ರನನ್ನು ಪಡೆದದ್ದು. ನೋಡು--ಮಾಧನಿ [ಭಾರ.-ಉ. ೧೧೯]. 
ವಿಶ್ವಾಮಿತ್ರ ಧರ್ಮರಹಸ್ಯಗಳನ್ನು ವಿವರಿಸಿದ್ದು [ಭಾರ.-ಅನು. ೧೯೦]. ಹರಿಶ್ಚಂದ್ರ 
ನನ್ನು ನೀಡಿಸಿದ್ದು [ಭಾರ.-ವನ. ೭೭. ದೇ. ಭಾಗ.-೭-೧೮]. ಒಮ್ಮೆ೧೨ ವರ್ಷ ಕಾಲ 
ಕ್ಲಾಮುಬಂದಾಗ ಒಂದು ರಾತ್ರಿ ಚಂಡಾಲಗೃಹನನ್ನು ಕಳ್ಳತನದಿಂದ ಹೊಕ್ಕು 
ಅಲ್ಲಿದ್ದ ನಾಯ ಮಾಂಸವನ್ನು ಕದ್ದು ತಿನ್ನತೊಡಗಿದ್ದು. ಚಂಡಾಲನೊಂದಿಗೆ ಸಂವಾದ, 
ಕೂಡಲೇ ಸುವೃಸ್ಟಿಯಾದದ್ದು [ಶಾಂತಿ. ೧೪೧]. ಪುಷ್ಕರನನ್ನು ತಾನು ಕದಿಯಲಿಲ್ಲ 
ವೆಂದು ವಿಶ್ವಾಮಿತ್ರ ಪ್ರತಿಜ್ಞೆಮಾಡಿದ್ದು [ಭಾರ.-ಅನು. ೧೪೩]. ವಿಶ್ವಾಮಿತ್ರ 
ನಂಶವರ್ಣನೆ [ಭಾರ.-ಅನು. ೭. ಹೆರಿ. ೧-3೭. ರಾಮಾ.-೧-೩೨, ೫೧. ಮಾಯೊು.-೯೧]. 
ಈಗಣ ವೈವಸ್ವತ ಮನ್ವಂತರದ ಸಸ್ತರ್ಷಿಗಳಲ್ಲಿ ಒಬ್ಬ. ಈತ ಮಾತ್ರವೇ ಮಂತ್ರ 
ದ್ರಷ್ಟ ಎನಲ್ಲದೆ ಈತನ ವಂಶದಲ್ಲಿ ಡೇವರಾತೆ, ಬಲ, ಮಧುಚ್ಚಂದ, ಅಫಘಮರ್ಷಣ, 
ಅಷ್ಟಕ, ಲೋಹಿತ, ಭೃತಕೀಲ, ದೇವಶ್ರವ, ಮಾಂಬುಧಿ, ದೇವರತ, ಶಿಶಿರ, 
ಶಾಲಂಕಾಯನ, ಧನಂಜಯರೆಂಬ ಹದಿಮೂರು ಮಂದಿಯೂ ಮಂತ್ರಪ್ರವರ್ತಕರು 
[ಮತ್ಸ್ಯ ೧೪೬). 

ವಿಶ್ವಾವಸು. (1) ಕಶ್ಯಪ ಮುನಿಯಿಂದ ಪ್ರಾಥೆಯಲ್ಲಿ ಜನಿಸಿದ ದೇನಗಂಧ್ವ 
ರಲ್ಲಿ ಒಬ್ಬ [ಭಾರ.-ಆದಿ. ೬೬. ಸ. ೭]. ಈತ ಸೂ ಎಲಶಿರನೆಂಬ ಮುನಿಯ ಶಾಸ 
ದಿಂದ ಕಬಂಧನೆಂಬ ರಾಕ್ಸಸನಾಗಿ ಜನಿಸಿ, ರಾಮುನ ಮೂಲಕ ವಿಮುಕ್ತಿ ಯನ್ನು 


ನಿಶ್ಚೇದೇವತೆಗಳು 589 ವಿಷ್ಣು 


ವಡೆದ [ರಾಮಾ.-ಬಾಲ. ೭೦-೭೨, ಭಾರ.-ವನ. ೨೮೦]. ಯಾಜ್ಞವನಲ್ಯ್ಯ ಮುನಿ 
ಯೊಂದಿಗೆ ಸಂವಾದ [ಭಾರ.-ಅನು. ೩೬೩]. 
(1) ಜಮದಗ್ನಿ ಮಹರ್ಷಿಯ ಮಗ. ನೋಡು--ಜಮದಗ್ನಿ, ರೇಣುಕಾ. 
(111) ಒಬ್ಬ ರಾಕ್ಷಸ. ಇವನ ಮಗಳಾದ ಅನಲೆಯ ಮಗಳು ಕುಂಭೀನಸಿ. 
ನೋಡು--ಲವಣಾಸುರ [ರಾಮಾ.-ಉ. ೬೧]. 
ನಿಶ್ಚೇದೇವತೆಗೆಳು.--ಧರ್ಮನೆಂಬ ಮುನಿವರ್ಯನಿಂದ ದಕ್ಷಪುತ್ರಿಯಾದ ವಿಶ್ವಾ 
ಎಂಬವಳಲ್ಲಿ ಜನಿಸಿದವರು. ಇವರು ಕ್ರತು, ದಕ್ಷ್ವ, ನಸು, ಸತ್ಯ, ಕಾಲಕಾಮ, 
ಮುನಿ, ಕುರಜ, ಮನುಜ, ವೀಜ, ರೋಚಮಾನರೆಂಬುದಾಗಿ ಹತ್ತು, ಮಂದಿ. 
ಇವರು ಹವ್ಯಕವ್ಯಗಳಲ್ಲಿ ಸೂಜನೀಯರು [ಮತ್ಸ 3-30೩]. ಇವರು ವಿಶ್ವಾಮಿತ್ರ 
ನಿಂದ ಶಾಸಹೊಂದಿದ್ದು [ಮಾರ್ಕಂ.-೭]. ನೋಡು--ಉಪಪಾಂಡವ. 
ನಿಷಪಾನ.-ನಾಲ್ಲಡಲನ್ನು ಕಡೆದಾಗ ಶಿವ ವಿಷವನ್ನು ಪಾನಮಾಡಿದ್ದು 
[ಭಾರ.-ಆ. ೧೮. ಭಾಗ.-೮-೭. ರಾಮಾ, -ಬಾಲ. ೪೫]. 
ವಿಷಯಾ.--ಚಂದ್ರಹಾನನ ಹೆಂಡತಿ. ದುಷ್ಟಬುದ್ಧಿಯ ಮಗಳು. 
ನಿಷಹರವಿದ್ಯಾ.--ವಿಷವನ್ನು ಹೋಗಲಾಡಿಸುವ ನಿದ್ಯೆ. ಪ್ರೀ ನಿಡ್ಯೆಯನ್ನು 
ಬ್ರಹ್ಮ ಕಶ್ಯವ ಮುನಿಗೆ ಉಪದೇಶಿಸಿದ. ಕಶ್ಯವ ಮುನಿ ಪರೀಕ್ಷಿತನನ್ನು ಬದುಕಿಸು 
ವುದಕ್ಕಾಗಿ ವ್ರಯತ್ನಪಟ್ಟದ್ದು. ನೋಡು--ಕಶ್ಯಪ, ತಕ್ಷಕ [ಭಾರ.-ಆದಿ. ೨೦]. 
ನಿಷ್ಣು.- ತ್ರಿಮೂರ್ತಿಗಳಲ್ಲಿ ಒಬ್ಬ. ಸತ್ವಪ್ರಧಾನವಾದ ಮೂರ್ತಿ. ವಿಷ್ಣು ಶಿವ 
ಮಹಾತ್ಮ್ಯವನ್ನು ವರ್ಣಿಸಿದ್ದು |ಭಾರ.-ಅನು. ೪೯], ವೃತ್ರಾಸುರನನ್ನು ಕೊಲ್ಲುವ 
ಸಂದರ್ಭದಲ್ಲಿ ವಿಷ್ಣು ದೇವತೆಗಳಿಗೆ ಯುಕ್ತ್ವಿಯನ್ನು ಹೇಳಿದ್ದು [ಭಾರ.-ಉ. ೧೦]. 
ವಿಷ್ಣುಶಬ್ದನಿರ್ವಚನ [ಭಾರ.-ಉ. ೬೯. ಶಾಂತಿ. ೩೫೦]. ವಿಷ್ಣು ಸ್ರೀತಿಯನ್ನುಂಟು 
ಮಾಡುವ ಧರ್ಮಗಳು [ಅನು. ೧೮೯]. ಅಂಬರೀಷನ ಮಗಳಾದ ಶ್ರೀಮತಿಯನ್ನು 
ನಾರದ ವರಿಸಿದ್ದಾಗ ವಿಷ್ಣು ನಾರದನ ಮುಖನನ್ನು ಕಹಿಮುಖವನ್ನಾಗಿ ಮಾಡಿ 
ತಾನು ಶ್ರೀಮತಿಯನ್ನು ಅಪಹರಿಸಿದ ; ಕ್ರುದ್ಧನಾದ ನಾರದ ""ನೀನು ನನ್ನನ್ನು 
ಸ್ತ್ರೀವ್ಯಾನೋಹೆದಿ೦ದ ವಾಡುಪಡಿಸಿದೆಯಾಗಿ, ನೀನು ನನ್ನಂತೆಯೇ ಸ್ರ್ರೀವಿರಹದಿಂದ 
ನೀಡಿತನಾಗು, ವಾನರರು ನಿನಗೆ ಸಹಾಯಕಾರಿಗಳಾಗಲಿ'' ಎಂದು ಮುಂತಾಗಿ 
ಶಾಸಕೊಟ್ಟಿದ್ದು-- 
ಸ್ರೀ ಕೃತೇ ವ್ಯಾಕುಲಂ ನಿಷ್ಠೋ! ಮಾಮಕಾರ್ಷಿೀರ್ವಿಮೋಹಕಃ | 
ಅನ್ವಕಾರ್ಷೀಸ್ಸ್ವರೂಸೇಣ ಯೇನ ಕಾಪಟ್ಯಕಾರ್ಯಕೃತ್‌ ॥ 
ತದ್ರೂಪೇಣ ಮನುಷ್ಯಸ್ತ್ವಂ ಭವತದ್ದುಃಖಭ:ಗೃರೇ! | 
ಯನ್ಮುಖಂ ಕೃತರ್ವಾ ಮೇ ತ್ವಂ ತೇ ಭವಂತು ಸಹಾಯಿನಃ ॥ 


ನೀಳಹವ್ಯ 540 ನೀರಥನ್ವ 


ತ್ವಂ ಸ್ತ್ರೀನಿಯೋಗಜಂ ದುಃಖಂ ಲಭನ್ವ ವರಡುಃಖದಃ । 
ಮನುಷ್ಯಗತಿಕಃ ಪ್ರಾಯೋ ಭವಾಜ್ಞಾನನಿಮೋಹಿತಃ ॥ 
ಇತಿ ಶವ್ಹಾ, ವ ಹರಿಂ ಮೋಹಾನ್ನಾರಡದೋ೭ಜ್ಞಾನಮೋಹಿತಃ ॥ 
[ಶಿವ.-ರುದ್ರಸಂ. ಖಂ. ೧. ಅ. ೪]. 
ನೋಡು- ವೃಂದಾ, ರಾಮ. ಸೃಷ್ಟಿಯ ಆದಿಯಲ್ಲಿ ನಿಷ್ಣು ಶಿವನ ವಾಮಾಂಗದಿಂದ 
ಜನಿಸಿದೆ. ಈತ ತಪಸ್ಸಿನಿಂದ ಬಳಲಿದ್ದಾಗ ಆತನ ದೇಹದಿಂದ ಸ್ವೇದೋದಕ 
ಹರಿಯತೊಡಗಿತು. ಬಳಲಿದ್ದ ವಿಷ್ಣು ಆ ಜಲಮಧ್ಯದಲ್ಲಿ ಶಯನಮಾಡಿದ. ಈ 
ಕಾರಣದಿಂದ ವಿಷ್ಣು ನಿಗೆ ನಾರಾಯಣನೆಂದು ಹೆಸರು ಬಂತು. ನಾರದ ಜಲ, 
ಅಯನ- ಸ್ಥಾನ ನಾರಾಯಣ (ಜಲಮಧ್ಯಶಾಯಿ) ಎಂದರ್ಧ [ಶಿವ.-ಸೈ. ಖಂ. ೬]. 
ದೇವಕಂಟಿಕರನ್ನು ಸಜೆಬಡಿದು ಧರ್ಮವನ್ನು ನೆಲೆಗೊಳಿಸಲು ಹೆತ್ತು ಅವತಾರ 
ಗಳನ್ನು ತಳೆದ. ಮತ್ಸ್ಯಾವತಾರ ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದ 
ಆದಿಯಲ್ಲಿ ನಡೆಯಿತು [ಮತ್ಸ್ಸ್ಯ.-೧. ಭಾಗ.-೮ಆ-೨೪]. ಕೂರ್ಮಾವತಾರ ಚಾಕ್ಸುಷ 
ಮನ್ವಂತರದಲ್ಲಿ ನಡೆಯಿತು [ಭಾಗ.-೧-೩]. ವರಾಹಾವತಾರ ಈಗ ನಡೆಯುತ್ತಿರುವ 
ವೈವಸ್ವತ ಮನ್ವಂತರದಲ್ಲಿ ಶ್ರೇತನರಾಹಕಲ್ಪದ ಆದಿಯಲ್ಲಿ ನಡೆಯಿತು [ಭಾಗ.-೩- 
೨]. ನೈಸಿಂಹಾನತಾರ ನಾಲ್ಕನೆಯ ಸರ್ಯಾಯದ ಕೃತಯುಗದಲ್ಲಿ ನಡೆಯಿತು 
[ಮತ್ಸ್ಯ.-೪೭].  ವಾಮನಾನತಾರ ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂ 
ತರದ ಏಳನೆಯ ತ್ರೇತಾಯುಗದಲ್ಲಿ ನಡೆಯಿತು. ಪರಶುರಾಮಾವತಾರ ಈಗ ನಡೆ 
ಯುತ್ತಿರುವ ವೈವಸ್ವತ ಮನ್ವಂತರದ ಹತ್ತೊಂಬತ್ತನೆಯ ತ್ರೇತಾಯುಗದಲ್ಲಿ 
ನಡೆಯಿತು. ರಾಮಾವತಾರ ಈ ವೈನಸ್ವತ ಮನ್ವಂತರದ ಇಷಪ್ಪತ್ತನಾಲೃನೆಯ 
ತ್ರೇತಾಯುಗದಲ್ಲಿ ನಡೆಯಿತು. ಕೃಷ್ಣಾವತಾರ ಈಗ ನಡೆಯುತ್ತಿರುವ ವೈವಸ್ವತ 
ಮನ್ವಂತರದ ಇಸ್ಪತೆ,ಂಟನೆಯ ದ್ವಾಪರಯುಗದಲ್ಲಿ ನಡೆಯಿತು. ಬುದ್ಧಾವತಾರ 
ಈಗ ನಡೆಯುತ್ತಿರುವ ಇಪ್ಪತ್ತೆಂಟಿನೆಯ ಕಲಿಯುಗದ ಆರಂಭದಲ್ಲಿ ನಡೆಯಿತು. 
ಇದೇ ಕಲಿಯುಗದ ಅಂತ್ಯದಲ್ಲಿ ಕಲ್ಕ್ಯವತಾರ ನಡೆಯುತ್ತದೆ [ಮತ್ಸ್ಯ.-೪೭]. 
ವೀತಹವ್ಯ.- ಒಬ್ಬ ಅರಸು. ಸೂರ್ಯ ವಂಶದ ಶರ್ಯಾತಿ ರಾಜನ ಮಗ. ಈತನಿಗೆ 
ಹತ್ತು, ಮಂದಿ ಸತ್ಲಿಯರೂ ನೂರು ಜನ ಮಕ್ಕಳೂ ಇದ್ದರು. ಈತ ತಪಸ್ಸಿನಿಂದ 
ಬ್ರಾಹ್ಮಣನಾದ. ಈತ ಬ್ರಾಹ್ಮಣನಾದ ಬಳಿಕ ಜನಿಸಿದವ ಗೃತ್ಸಮದನೆಂಬ 
ಮಹರ್ಹಿ. ನೋಡು--ಪ್ರತರ್ದನ [ಭಾರ.-ಆನು. ೮]. 
ನೀರಥನ್ನ.--ತ್ರಿಗರ್ತ ದೇಶದ ಅರಸು. ಭಾರತ ಯುದ್ಧದಲ್ಲಿ ದುರ್ಯೋಧನನ 
ಪರವಾಗಿ ಹೋರಾಡಿ ಹದಿನಾಲ್ಕನೆಯ ದಿನದ ಹೆಗಲುಯುದ್ಧ ದಲ್ಲಿ ದ್ರುಷದಫುತ್ರ 
ನಾದ ಧೃಷ್ಟೃಕೇತುನಿನಿಂದ ಹತನಾದ [ಭಾರ.-ಜ್ರ್ರೋ. ೧೦೭]. 


ನೀರಬಾಹು 541 ವೃಕೆಪ್ರಸ್ಥ 


ನೀರಬಾಹು.--ಜೇದಿ ದೇಶದ ಅರಸು. ಸುಬಾಹುವಿನ ತಂದೆ. ನಳೆ ದಮಯಂತಿ 
ಯನ್ನು ಅಗಲಿದ ಬಳಿಕ ದಮಯಂತಿ ವರ್ತಕರ ಜತೆಯಲ್ಲಿ ಜೇದಿವುರವನ್ನು ಸೇರಿ 
ಈಶನ ಮನೆಯಲ್ಲಿ ಕೆಲಕಾಲ ವಾಸವಾಗಿದ್ದಳು [ಭಾರ.-ವನ. ೬೬]. 

ನೀರಭದ್ರ.--ರುದ್ರಾಂಶಸಂಭೂತ. ದಕ್ಷ್ಪಯಾಗವನ್ನು ಧ್ವಂಸಗೊಳಿಸಲು 
ಅವತರಿಸಿದವ [ಭಾರ.-ಶಾಂ. ೨೯೦. ಭಾಗ.-೪-೫, ವಾಯು.-೩೦. ಕಾಳಿ.-೧೬. ಶಿವ.- 
ರುದ್ರಸಂ. ೩೩. ಶಿವ.-ವಾಯನೀಸಂ. ೧೯]. ನೋಡು--ದಕ್ಸ, ಬ್ರಹ್ಮ, ದಾಕ್ಸಾಯಣಿ. 

ನೀರವರ್ಕ.--ಸಾರಸ್ವತ ನಗರದ ಅರಸು. ಈತ ತನ್ನೆ ಮಗಳಾದ ಮಾಲಿನಿ 
ಯನ್ನು ಯಮನಿಗೆ ಕೊಟ್ಟು ಮದುನೆಮಾಡಿದ. ಈತನಿಗೆ ಸುಭಾಲ, ಸುಲಭ, 
ಲೀಲ, ಕುವಲ, ಸರಲರೆಂಬ ಐವರು ಪುತ್ರರಿದ್ದರು. ಯುಧಿಸ್ಮಿರನ ಯಜ್ಞಾಶ್ವವನ್ನು 
ಮಕ್ತುಳೆ ಮೂಲಕ ಹಿಡಿತರಿಸಿ, ಅರ್ಜುನನನ್ನು ಇದಿರಿಸಿ, ಸೋತು, ಮರೆಹೊಕ್ಳು 
ಕೃಷ್ಣಾರ್ಜುನರನ್ನು ತನ್ನ ಅರಮನೆಗೆ ಕರೆತಂದು ಸತೃರಿಸಿ, ಅನೇಕ ಕಪ್ಪಕಾಣಿಕೆ 
ಗಳನ್ನಿತ್ತು, ತಾನೂ ಅವರ ಹಿಂಜಿ ಅಶ್ವಮೇದಧಕ್ಕೆ ನೆರವಾದ (ಜೈ. ಭಾರ.-ಅಶ್ವ, 
೪೭-೪೯7), 

ನೀರಸೇನ.--(1 ನಿಷಧ ದೇಶದ ಅರಸು. ದಮಯಂತಿಯ ಪತಿಯಾದ ನಳ 
ರಾಜನ ತಂದೆ [ಲಿಂಗ.-೬೬. ಭಾರ.-ವನ. ೫೪). 

(1) ಕಳಿಂಗ ಜೇಶದ ಅರಸು. ಈತನ ಮಗಳಾದ ಮನೋರಮೆ ಇಕ್ಸ್ಟ್ವಾಕು 
ವಂಶದ ಧ್ರುವಸಂಧಿ ಅಧವಾ ಪೌಷ್ಯ ರಾಜನ ಹೆಂಡತಿ. ನೋಡು--ಉತ್ತಂಕ 
[ಭಾರ.-ಆದಿ. ೩]. 

" ವೀರಿಣೀ.--ಚತುರ್ಮುಖನ ಎಡಗಾಲಿನ ಹೆಬ್ಬೆಟ್ಟಿನಿಂದ ಜನಿಸಿದವಳು [ಭಾರ.- 
ಆ. ೬೭, ೬೯]. ದಕ್ಷನ ಹೆಂಡತಿ. ನೀರಣನೆಂಬ ಬ್ರಹ್ಮನ ಮಗಳು. ಈಕೆಗೆ ಅಸಿಕ್ಕಿ 
ಯೆಂಬುದು ನಾಮಾಂತರ. ಈಕೆ ಅರುವತ್ತು ಮಂದಿ ಪುತ್ರಿಯರನ್ನು ಪಡೆದಳು 
[ನಿಷ್ಣು.-೧-೧೫]. ಸತೀದೇವಿ ಈಕೆಯ ಮಗಳು [ಕಾಳಿಕಾ. ೮]. 

ವೃಕ.- ಪಾಂಚಾಲ ರಾಜಪುತ್ರ... ಭಾರತ ಯುದ್ಧದ ಹನ್ನೆರಡನೆಯ ದಿನ 
ಜ್ರೋಣನಿಂದ ಸತ್ತ, [ಭಾರ.-ದ್ರೋ. ೨೧]. 

ವೃಕದೇನಿ.--ವಸುದೇವನ ಹೆಂಡತಿ. ಅವಗಾಹನೆ, ನಂದಕರೆಂಬನರು ಈಕೆಯ 
ಮಕ್ಕಳು. ನೋಡು--ವಸುದೇವ. 

ವೃಕಪ್ರ ಸ್ಮ.--ಹೆಸಿಒನಾವತಿಯ ಸಮಿಾಪದಲ್ಲಿರುನ ಒಂದು ಪಟ್ಟಣ, ಭಾರತ 
ಯುದ್ಧಕ್ಕೆ ಮೊದಲು ಯುಧಿಷ್ಠಿರ ದುರ್ಯೋಧನನನ್ನು ಬೇಡಿದ ಐದು ಗ್ರಾಮಗಳಲ್ಲಿ 
ಒಂದು [ಭಾರ.-ಉ. ೩೧, ೮೬]. 


ವೃಕೆರಥ 542 ವೃಂದಾ 


ವೃಕರಥೆ.-ಕರ್ಣನ ಬಲತಮ್ಮ ಹೆದಿಸೈ ದನೆಯ ದಿನದ ಯುದ್ಧದಲ್ಲಿ ಭೀಮ 
ನಿಂದ ಮಡಿದ [ಭಾರ.-ದ್ರೋಣ. ೧೫೮]. 

ವೃ ಕೋದರ.-ಭೀಮುನ ನಾಮಾಂತರ [ಭಾರ.-ಆ. ೧೪೭]. 

ವೃತ್ರ-- (1 ದನುಪುತ್ರರಾದ ಅಸುರೆರಲ್ಲಿ ಒಬ್ಬ [ಭಾರ.-ಆದಿ. ೬೬]. 

(1) ತ್ವಷ್ಟೃನಿನಿಂದ ಇಂದ್ರನನ್ನು ಕೊಲ್ಲುವುದಕ್ಕಾಗಿ ಸೃಷ್ಟಿಸಲ್ಪಟ್ಟವ 
[ಭಾರ.-ಉ. ೯. ಭಾಗ.-೬-೯. ಮಾರ್ಕ. ೫]. ವೃತ್ರ ಇಂದ್ರನೊಂದಿಗೆ ಯುದ್ಧ 
ಮಾಡಿದ್ದು [ಭಾರ.-ವನ. ೯೯. ಶಾಂತಿ. ೨೮೭. ಅನು. ೧೧]. ವೃತ್ರ ಇಂದ್ರನಿಂದ 
ಮಡಿದದ್ದು [ರಾಮಾ.-ಉತ್ತ. ೮೫. ಭಾರ.-ವನ. ೧೦೦. ಉದ್ಯೋ. ೧೦, ಶಾಂತಿ. 
೨೮೮. ಭಾಗ.-೬-೧೨, ಪದ್ಮ-೨-೨೪, ೫-೧೯. ದೇ.ಭಾ.-೬ ೧-೬. ಸ್ಪಾ. ಕೇದಾರ. 
೧೬-೧೭]. ವೃತ್ರನಿಗೆ ಹಿಂದಣ ಜನ್ಮದಲ್ಲಿ ಚಿತ್ರಕೇತುವೆಂದು ಹೆಸರು. ಇವನ ಕಥೆ 
[ಭಾಗ.-೬. ೧೪-೧೭]. ವೃತ್ರ ಸನತ್ಪುಮಾರನಿಗೆ ನಿಸ್ಣು ಮಾಹಾತ್ಮೆ 5ಯನ್ನು ಬೋಧಿ 
ಸಿದ್ದು [ಭಾರ.-ಶಾಂ. ೨೮೬]. 

ವೃದ್ಧಕನ್ಯಾ.--ಕುಣಿಗಾರ್ಗ್ಯನೆಂಬ ಮಹರ್ಷಿಯ ಮಗಳು. ಗಾಲವ ಖುಷಿ 
ಪುತ್ರನಾದ ಶೃಂಗವಂಶನ ಹೆಂಡತಿ. ನೋಡು--ಕುಣಿಗಾರ್ಗ್ಯ. 

ವೃದ್ಧ ಹತ ಶೊ ಸಿಂಧು ದೇಶದ ಅರಸು. ದುರ್ಯೋಧನನ ತಂಗಿಯಾದ ದುಶ್ಶಲೆ 
ಇವನ ಮಗನಾದ ಜಯದ್ರಧನ ಹೆಂಡತಿ. ಈತ ಸಾಯಂಸಂಥ್ರೈಯನ್ನು ಮಾಡು 
ತ್ತಿ.ದ್ದಾಗ ಅರ್ಜುನನ ಬಾಣದಿಂದ ಛಿನ್ನವಾದ ಜಯದ್ರಧನ ರುಂಡ ಇವನ ಬೊಗಸೆ 
ಯಲ್ಲಿ ಬಿತ್ತು. ವೃದ್ಧಕ್ಸತ್ರ ಅದನ್ನು ಜುಗುವ್ಸೆಯಿಂದ ನೆಲದಮೇಲೆ ಬಿಸುಟ 
ಕಾರಣ ಇವನ ತಲೆ ಒಡೆದು ಸತ್ತ. ನೋಡು--ಜಯದೃಧ [ಭಾರ.-ದ್ರೋ. ೧೪೮]. 

ವೃನ್ಣಾ.--ಕಾಲನೇಮಿಯೆಂಬ ರಾಕ್ಷಸನ ಮಗಳು. ಜಲಂಧರನ ಹೆಂಡತಿ. 
ಒಮ್ಮೆ ಜಲಂಧರ ಶಿವನ ರೂಪವನ್ನು ಧರಿಸಿ ವಾರ್ವತಿಯನ್ನು ಮಾನಭಂಗಪಡಿಸ 
ಬೇಕೆಂದು ಯೋಚಿಸಿದ. ಇದನ್ನು ತಿಳಿದ ವಾರ್ವತಿ ವಿಷ್ಣುವನ್ನು ಕುರಿತು "" ನೀನು 
ವೃಂಡೆಯ ಪಾತಿವ್ರತ್ಯವನ್ನು ಕೆಡಿಸು'' ಎಂದಳು. ಆಗ ಶಿವನೂ ಜಲಂಧರನೂ 
ಯುದ್ದಮಾಡುತ್ತಿರೆಲಾಗಿ, ಒಂದು ದಿನ ರಾತ್ರಿ ವೃಂಡೆಯ ಕನಸಿನಲ್ಲಿ, ಜಲಂಧರ 
ಕೋಣದ ಮೇಲೆ ಕುಳಿತು ದಕ್ಷಿಣ ದಿಕ್ಕಿಗೆ ಪ್ರಯಾಣಮಾಡಿದಂತೆಯೂ, ಜಲಂಧರನ 
ಪಟ್ಟಣ ಸುಟ್ಟುಹೋದಂತೆಯೂ ಕಾಣಿಸಿತು. ಇದರಿಂದ ವೃಂಜೆ ವ್ಯಧೆಸಟ್ಟು ಕಾಡಿಗೆ 
ಹೋಗಿ ಹುಚ್ಚಿಯಂತೆ ತಿರುಗಾಡುತ್ತಿ,ದ್ದಳು. ನಿಷ್ಣು ವೃದ್ಧತಾಸಸನ ವೇಷದಿಂದ 
ಅಲ್ಲಿಯೇ ಒಂದು ಮರದ ಬಳಗೆ ಕುಳಿತಿದ್ದ ವೃಂಜಿ ಅವನ ಬಳಿಗೆ ಹೋಗಿ, ತನ್ನ 
ಗಂಡನ ಯೋಗಕ್ಷೇಮವನ್ನು ಪ್ರಶ್ನೆಮಾಡಲಾಗಿ ಆ ಮುದುಕ "" ನಿನ್ನ ಪತಿ ಮೃತ 
ನಾಧ'' ಎಂದ. ವೃಂಡೆ ಮೋಹದಿಂದ ನೆಲದಮೇಲೆ ಬಿದ್ದು ಚೇತರಿಸಿಕೊಂಡು 


ವೃಷಕೆ 543 ವೃಷದೆರ್ಧೆ 


"" ಸ್ವಾಮಾ, ತಾವು ಮಹಾಮಹಿಮರು. ಹೇಗಾದರೂ ನನ್ನ ಪತಿಯನ್ನು ಬದುಕಿಸಿ 
ಕೊಡಬೇಕು'' ಎಂದು ಬೇಡಿದಳು. ವಿಷ್ಣು ಅಂತೆಯೇ ಆಗಲೆಂದು ಅಲ್ಲಿದ್ದ ಒಂದು 
ಕೊಳದಲ್ಲಿ ಸ್ನಾನಮಾಡಿ ಜಲಂಧರರೂಪದಿಂದ ವೃಂದೆಯ ಬಳಿಗೆ ಬಂದು ನಿಂತ. ವೃಂದೆ 
ಆನಂದಸರವಶಳಾಗಿ ಅವನೊಂದಿಗೆ ಕ್ರೀಡಿಸಿ, ಅವ ಜಲಂಧರನಲ್ಲವೆಂಬುದನ್ನು 
ತಿಳಿದು, ಆ ದೇಹವನ್ನು ಮರಳಿ ಧರಿಸಿರಲು ಒಲ್ಲದೆ ಕೋನಶೋಕಭರದಿಂದ ವಿಷ್ಣು 
ವನ್ನು ಕುರಿತು "" ನೀನು ಹೀಗೆ ನನ್ನನ್ನು ನೋಸಗೊಳಿಸಿದೆಯಾಗಿ ನೀನೂ ಭಾರ್ಯಾ 
ನಿಯೋಗವನ್ನು ಅನುಭವಿಸು '' ಎಂದು ಶಾಪನಿತ್ತುು, ಚಿತಿಯನ್ನು ಹೊಕ್ಕು ದೇಹ 
ತ್ಯಾಗಮಾಡಿದಳು [ಶಿಷ,-ಯುದ್ಧ ಖಂ. ೧೪]. 

ವೃಷಕ.--ಒಬ್ಬ ಅರಸು. ಗಾಂಧಾರ ದೇಶದ ಅರಸನಾದ ಸುಬಲನ ಮಗ. 
ಶಕುನಿಯ ಸಹೋದರ (ಭಾರ.-ಆದಿ. ೨೦೧]. ಇವ ಏಕರಥ [ಭಾರ.-ಉ. ೧೬೮]. 
ಭಾರತಯುದ್ಧ ದಲ್ಲಿ ದುರ್ಯೋಧನನ ಪರವಾಗಿ ಹೋರಾಡಿ, ಎಂಟನೆಯ ದಿನದಲ್ಲಿ 
ಅರ್ಜುನನ ಮಗನಾದ ಇರಾವಂತನೊಂದಿಗೆ ಯುದ್ಧಮಾಡಿದ [ಭಾರ.-ಭೀ. ೯೦]. 
ಹನ್ನೆರಡನೆಯ ದಿನದ ಯುದ್ಧದಲ್ಲಿ ಅರ್ಜುನನಿಂದ ಮಡಿದ [ಭಾರ.-ಜ್ರೋ. 
೩೦, ಕರ್ಣ. ೨]. 

ವೃಷ ಕೇತು.- ಕರ್ಣನ ಮಗ. ಯುಧಿಷ್ಠಿರನ ಅಶ್ವಮೇದಕ್ಕೆ ಮೊದಲು 
ಭೀಮ ಯೌವನಾಶ್ಚನ ರಾಜಧಾನಿಯಾದ ಭದ್ರಾವತೀ ನಗರಕ್ಕೆ ಹೋಗಿದ್ದಾಗ 
ಇವ ಭೀಮನ ಸಂಗಡ ಹೋಗಿ, ಯನನಾಶ್ಚನನ್ನು ಯುದ್ಧದಲ್ಲಿ ಸೋಲಿಸಿ 
ಅನನ ಮೆಚ್ಚುಗೆಗೆ ವಾತ್ರನಾದ. ಕರ್ಣ ಮಡಿದ ತರುವಾಯ ಇವ ವಾಂಡನರನ್ಷೇ 
ಸೇರಿದ. ನೋಡು--ಮೇಘವರ್ಣ, ಯೌವನಾಶ್ಚ [ಜೈ.-ಅಶ್ವ. ೧-೭]. 

ವೃಷದರ್ಭ, ವೃಷಾದರ್ಭಿ.-ಕಾಶೀ ದೇಶದ ಅರಸನಾದ ವೃಷದರ್ಭ ರಾಜನ 
ಮಗ. ಮರೆಹೊಕ್ಕವರನ್ನು ಕಾಪಾಡುವುದೆಂಬುದು ಈತನ ಮುಖ್ಯ ವ್ರತ. ಒಮ್ಮೆ 
ಇಂದ್ರನೂ ಅಗ್ನಿಯೂ ಗಿಡಗ, ವಾರಿವಾಳೆಗಳ ರೂಪವನ್ನು ತಳೆದು ಈತನನ್ನು 
ಪರೀಕ್ಷಿಸುವ ಸಲುವಾಗಿ ಬಂದರು. ಪಾರಿವಾಳ ಮೊದಲು ರಾಜನನ್ನು ಮರೆಕೊಕ್ಕಿತು. 
ಗಿಡಗ ತನ್ನ ಆಹಾರವನ್ನು ತನಗೆ ಒಪ್ಪಿಸಬೇಕೆಂದು ಕೇಳಿತು. ರಾಜ ಪಾರಿವಾಳದ 
ತೂಕ ತನ್ನ ಶರೀರದ ಮಾಂಸವನ್ನು ಕೊಡುವುದಾಗಿ ಹೇಳಿ ಗಿಡಗವನ್ನು ಸಮ್ಮತಿ 
ಪಡಿಸಿ, ತನ್ನ ದೇಹದ ಮಾಂಸವನ್ನು ಕಡಿದು ತಕ್ಕಡಿಯಲ್ಲಿಟ್ಟಿ. ಆಗ ಇವನ 
ಶರಣಾಗತರಕ್ಷಣ ವ್ರತಕ್ಳೆ ಮೆಚ್ಚಿದ ಇ೦ದ್ರಾಗ್ನಿಗಳು ಇವನಿಗೆ ನೈೈಜೋರಿ ಅನೇಕ 
ವರಗಳನ್ನು ಕೊಟ್ಟು ಅಲ್ಲಿಂದ ತೆರಳಿದರು [ಭಾರ.-ಅನು. ೬೭]. ಇವ ಚಂದ್ರ 
ವಂಶದ ಅನು ರಾಜನ ಸಂತತಿಯಲ್ಲಿ ಜನಿಸಿದ ಉಶೀನರ ರಾಜನ ಮಗನಾದ ಶಿಬಿ 
ಯೆಂಬ ರಾಜನ ಮಗ, ಈತನಿಗೇ ವೃಸದರ್ಭನೆಂಬುದು ನಾಮಾಂತಶರನೆಂದು 


ವೃಷಪರ್ವ 544 ಜೇಣೀಮಾಧವ 


ತೋರುತ್ತದೆ [ಭಾಗ.-೯. 32]. ಈತನ ಮಗನಾದ ಅನಿಲನೆಂಬನ ಸತ್ತಬಳಿಕ 
ಸನ್ನರ್ಷಿಗಳು ಅನನ ಮಾಂಸವನ್ನು ಸಚನಮಾಡಿ ತಿನ್ನಲು ಯತ್ನಿಸಿದ್ದು [ಭಾರ.- 
ಅನು. ೧೪೧]. ಈತ ಸಪ್ತರ್ಹಿಗಳನ್ನು ಕೊಲ್ಲುವ ಸಲುವಾಗಿ ಕ್ಲುದ್ರಜೀವತೆಯನ್ನು 
ಸೃಷಿ ಸಿದ್ದು [ಭಾರ.-ಅನು. ೧೪೧]. 

ವೃಷಪರ್ವ.- ಒಬ್ಬ ರಾಕ್ಷಸ. ಕಶ್ಯವ ಮುನಿಯಿಂದ ದನುವಿನಲ್ಲಿ ಜನಿಸಿದವ. 
ಈತನಿಗೆ ಶರ್ಮಿಷ್ಕಾ, ಚಂದ್ರಾ ಎಂಬ ಇಬ್ಬರು ಪುತ್ರಿಯರು... ನೋಡು--ಜೀವ 
ಯಾನಿ, ಯಯಾತಿ, ಶರ್ಮಿಷ್ಕಾ, ಶುಕ್ರ [ಭಾಗ.-೯-೧೮. ಭಾರ.-ಆ. ೬೬, ೭೨, 
ಮತ್ಸ್ಯ.-5೯]. 

ವೃಷಸೇನ.--ಕರ್ಗ ನ ಮಗ. ಮುಹಾರದ [ಉ. ೧೬೭]. ಹದಿಮೂರನೆಯ ದಿನ 
ದಲ್ಲಿ ಅಭಿಮನ್ಯುವಿನಿಂದ ನೋತ [ಭಾರ.-ಜ್ರೋ. ೩೭]. ಕರ್ಣ ಭೀಮನನ್ನು 
ರಣರಂಗದಲ್ಲಿ ಹದಿನಾಲ್ಬನೆಯ ದಿನ ಇದಿರಿಸಿ ನಾನಾ ಪರಿಯಿಂದ ಹೀಯಾಳಿಸಿದ. 
ಇದರಿಂದ ಕುಪಿತನಾದ ಅರ್ಜುನ ಕರನ ಮಕ್ಕಳನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ 
ಮಾಡಿದ್ದು [ಭಾರ.-ಜ್ರೋ. ೧೪೬]. ಹದಿನೇಳನೆಯ ದಿನದ ಯುದ್ಧದಲ್ಲಿ ನೃಷಸೇನ 
ನಕುಲನನ್ನು ಇದಿರಿಸಿ ಸೋಲಿಸಿದ್ದು (ಕರ್ಣ. ೮೮]. ಅರ್ಜುನ ಇವನನ್ನು ಕೊಂದದ್ದು 
[ಭಾರ.-ಕಠ್ಯ. ೯೦]. 

ವೃಷಾದರ್ಭಿ.--ನೋಡು--ವೃಷದರ್ಭ. 

ವೃಷ್ಠಿ.--(1) ಚಂದ್ರ ವಂಶದ ಕಾರ್ಲ,ನೀರ್ಯಾರ್ಜುನನ ಮಗನಾದ ಮಧು 
ರಾಜನ ಮಗ [ವಾಯು.-೯೪]. 

(1) ಚಂದ್ರ ವಂಶದ ಮತ್ತೊಬ್ಬ ಅರಸು, ಶ್ರೀಕೃಷ್ಣನ ಮೂಲಪುರುಷ. 

ಇವನಿಗೆ ಸುಮಿತ್ರ, ಯುಧಾಜಿತರೆಂಬ ಇಬ್ಬರು ಪುತ್ರರು [ಭಾಗ.-೯, ೨೪]. 

ವೇಗೆವನ_.- ಒಬ್ಬ ರಾಕ್ಷಸ. ಕಶ್ಯನ ಮುನಿಯಿಂದ ದನುಯೆಂಬವಳಲ್ಲಿ ಜನಿಸಿ 
ದವ [ಭಾರ.-ಆದಿ. ೬೬]. ಸಾಲ್ವ ರಾಜನ ನ್ನೇಹಿತ. ಸಾಲ್ವ ರುಕ್ಮಿಣೀಸ್ವಯಂವರ 
ಕಾಲದಲ್ಲಿ ಶ್ರೀಕೃಷ್ಣನಿಂದ ಸೋತು, ಹೇಗಾದರೂ ಕೃಷ್ಣನಿಗೆ ಅಪಕಾರಮಾಡ 
ಬೇಕೆಂದು ಹೊಂಚುಹಾಕುತ್ತಿದ್ದ. ಶ್ರೀಕೃಷ್ಣ ಯುಧಿಷ್ಠಿರನ ರಾಜಸೂಯಯಾಗ 
ಕ್ಕಾಗಿ ಹಸ್ತಿನಾವತಿಗೆ ಹೋಗಿದ್ದಾಗ ಸಾಲ್ವನ ಪರಮಮಿತ್ರನಾದ ಶಿಶುಪಾಲನನ್ನು 
ಕೃಷ್ಣ ಕೊಲ್ಲಲಾಗಿ, ಸಾಲ್ವ ದ್ವಾರಕೆಯನೇಲೆ ದಂಡೆತ್ತಿಬಂದ. ವೇಗನಂತ 
ಸಾಲ್ವನ ಬೆಂಬಲವಾಗಿ ಬಂದು ಯುದ್ಧಮಾಡಿದ. ಜಾಂಬನತಿಯಲ್ಲಿ ಕೃಷ್ಣನಿಂದ 
ಜನಿಸಿದ ಸಾಂಬಕುಮಾರ ವೇಗವಂಶನನ್ನು ಕೊಂದ [ಭಾರ.-ವನ. ೧೬. ಭಾಗ.- 
೧೦, ೭೬]. 

ನೇಣೇೀಮಾಧನ.--ಪ್ರಯಾಗಕ್ಸೀತ್ರದಲ್ಲಿರುವ ನಿಷ್ಣುಮೂರ್ತಿ, 


ವೇಣುದಾರಿ 545 ವೇದೆವೆತಿ 


ವೇಣುದಾರಿ.--ಅಶ್ಮಕವೆಂಬ ದೇಶದ ಅರಸು. ಯದು ವಂಶದನ [ಹರಿ.-೨-೬೧]. 
ಇವನೊಬ್ಬ ಯಾದವ [ಭಾರ.-ಸಭಾ. ೬೧]. ಕಠ ದಿಗ್ವಿಜಯಕ್ಕೆ ಹೋಗಿದ್ದಾಗ ಇವ 
ನನ್ನೂ ಇವನ ಮಗನನ್ನೂ ಸೋಲಿಸಿದ [ಭಾರ.-ವನೆ. ೨೫೫]. 
ವೇತ್ರವತಿ.--ಒಂದು ನದಿ. ಇದ: ವಾರಿಯಾತ್ರ ಪರ್ವತದಲ್ಲಿ ಹುಟ್ಟಿ ವಿದಿಶಾ 
ನದಿಯ ಸಮಾನದಲ್ಲಿ ಹರಿದು ವತ್ಸ ದೇಶದಲ್ಲಿ ಯಮುನೆಗೆ ಬೀಳುತ್ತದೆ [ಭಾರ.-ಭೀ. 
೯. ಮತ್ಸ್ಯ.-೧೧೪]. ಇದು ಈಗಣ ಮಾಳವ ದೇಶದ ಭೂಪಾಲ (Bhopal) 
ರಾಜ್ಯದಲ್ಲಿ (Betwa) ಬೆಟ್ಟ ಎಂದು ಪ್ರಸಿದ್ಧವಾಗಿದೆ. 
ವೇದ.--ಅವೌರುಷೇಯವಾದ ಗ್ರಂಧರಾಶಿ. ಇದರಲ್ಲಿ ಖುಗೇದ, ಯಜು 
ಕ್ರೇದ, ಸಾಮವೇದ, ಅಧರ್ವವೇದವೆಂದು ನಾಲ್ಕು ಭಾಗ. ಇದನ್ನು ಕೃಷ್ಣ್ಯದ್ವೈ ಸಾಯನ 
(ವ್ಯಾಸ) ಮುನಿ ವಿಭಾಗಮಾಡಿ, ಶಿಷ್ಯರ ಮೂಲಕ ಲೋಕದಲ್ಲಿ ಪ್ರಚಾರಕ್ಕೆ ತಂದ 
| ಭಾರ,-ಆ. ೬೦. ಭಾಗ.-೧೨, ೬. ವಾಯು.-೬೦. ವಿಷ್ಣು.-೩-೩)]. ಮಧು ಕೈಟಭರು 
ವೇದಗಳನ್ನು ಅವಹರಿಸಿದ್ದು [ಭಾರ.-ಶಾಂತಿ. ೩೫೭]. ಸಿಟ್ಟಿನ ನಿಂದೆ, ಅತಿಥಿಯ 
ಪ್ರಶಂಸೆ ಈ ವಿಷಯವಾಗಿ ವೇದಗಳು ಸಂವಾದಮಾಡಿದ್ದು [ಭಾರ.-ಅನು. ೧೩]. 
ನೋಡು--ಅಧರ್ದವೇದ, ಉಪವೇದ, ಕೃಷ್ಣ್ಯದ್ವ ಸಾಯನ, ಖಯಗ್ವೇದ, ಯಜುರ್ರೇದ, 
ನಾಮವೇದ, ಯಾಜ್ಞವಲ್ವ್ಯ, ಜೈಮಿನಿ, ಮಲ, ಇತ್ಯಾದಿ. 
ನೇದವತಿ.--ಬೃಹಸ್ಪತಿಯ ಮಗನಾದ ಕುಶಥ್ವಜನ ಮಗಳು. ಮಹಾರೂಪವತಿ. 
ಕುಶಧ ಪಜ ವಾರಾಯಣಮಾಡುತ್ತಿದ್ದ ವೇದವಾಕ್ಯಗಳೇ ಸ್ತ್ರೀರೂಪವದಿಂದ ಬಂದುವು. 
ಶಂಖನೆಂಬ ದೈತ್ಯ ವೇದವತಿಯ ರೂಪಕ್ಕೆ ಮರುಳಾಗಿ ಆಕೆಯನ್ನು ತನಗೆ ನೊಡ 
ಬೇಕೆಂದು ಕುಶಧ್ವಜನನ್ನು ಭೇಛೆಲಾಗಿ, ಕುಶಧ್ವಜ ತನ್ನ ಮಗಳೆನ್ನು ವಿಸ್ಣುನಿಗಲ್ಲದೆ 
ಮತ್ತಾರಿಗೂ ಕೊಡುವುದಿಲ್ಲವೆಂದ. ಶಂಖ ಕುಶಧ್ವಜನನ್ನು ಸಂಹರಿಸಲಾಗಿ, ಆತನ 
ಪತ್ನಿ ಸಹೆಗಮನಮಾಡಿದಳು. ವೇದವತಿ ನಾರಾಯಣನನ್ನೇ ಮದುವೆಯಾಗುವ 
ಉದ್ದೇಶದಿಂದ ತಪಸ್ಸುಮಾಡುತ್ತಿದ್ದಳು. ದಿಗ್ವಿಜಯಕ್ಕೆ ಹೊರಟ ರಾವಣ ವೇದವತಿ 
ಯನ್ನು ಸಂಧಿಸಿ, ಆಕೆಯ ನೂಕ್ಬೋತ್ಸರಗಳನ್ನು ಕೇಳಿ ತಿಳಿದು, ಬಲಾತೃರಿಸಹೋಗಿ, 
ಆಕೆಯ ಮುಂದಲೆ ಹಿಡಿದೆಳೆದ. ಆಗ ವೇದವತಿ ಬಿಡಿಸಿಕೊಂಡು ಕ್ರೋಧಪರವಶಳಾಗಿ 
"" ಎಲಾ, ನೀನು ಈ ರೀತಿ ನನ್ನನ್ನು ಭಂಗಗೊಳಿಸಿದೆ. ನಾನು ಈ ಜನ್ಮದಲ್ಲಿ ಪಾಪ 
ಲೇಶವನ್ನಾದರೂ ಮಾಡದಿದ್ದ ಪಕ್ಷದಲ್ಲಿ ಮುಂದಣ ಜನ್ಮದಲ್ಲಿ ಅಯೋನಿಜೆಯಾಗಿ 
ಜನಿಸಿ, ನಿನ್ನನ್ನು ಕೊನೆಗಾಣಿಸುವೆ'' ಎಂದು ಶಾಪನಿತು_, ಅಗ್ನಿಪ್ರವೇಶಮಾಡಿ 
ದೇಹವನ್ನು ತೊರೆದು ಜನಕನ ಸಾಕುಮಗಳು ಸೀತೆಯಾದಳು [ರಾ.-ಉತ್ತ_. ೧೭]. 
ಇಂತು ಅಗ್ನಿಪ್ರವೇಶಮಾಡಿದ ವೇದವತಿ ಲಂಕೆಯೊಳಗಣ ಒಂದು ಸರೋವರದಲ್ಲಿ 
ಕಮಲದಿಂದ ಜನಿಸಿದಳು. ರಾವಣ ಇದನ್ನು ಕಂಡು ಆಶ್ಚರ್ಯವಡಲಾಗಿ, ಜೋಯಿಸರು 


88 


ಮೇನ 546 ವೈವಸ್ವತ 


" ಇದು ಉತ್ಪಾತಸೂಚಕ ''ವೆಂದರು. ಆಗ ರಾವಣ ಆ ಮಗುವನ್ನು ಒಂದು 
ಪೆಟ್ಟಿಗೆಯಲ್ಲಿಟ್ಟು, ಮುಚ್ಚೆ ಸಮುದ್ರದಲ್ಲಿ ಬಿಟ್ಟ. ಅದು ತೇಲುತ್ತ ಮಿಧಿಲಾ ನಗರದ 
ಬಳಿ ಜನಕ ರಾಜನ ಕೈನೇರಿತು. ಬಳಿಕ ಜನಕ ಇವಳನ್ನು ತನ್ನ ಮಗಳೆಂದು 
ಭಾವಿಸಿ ರಕ್ಷಿಸಿದ. ಇವಳೇ ಸೀತೆ [ದೇ. ಭಾ.-೯, ೧೫-೧೬]. 
ವೇನ.--ಅಂಗದೇಶಾಧಿವತಿಯಾದ ಅಂಗನೆಂಬ ರಾಜನಿಂದ ಸುನೀಥೆಯೆಂಬವಳಲ್ಲಿ 
ಜನಿಸಿದವ. ಇವ ಕೇವಲ ನಾಸ್ತಿ,ಕನಾಗಿದ್ದುದರಿಂದ ಪ್ರಜೆಗಳೆಲ್ಲರೂ ಇವನನ್ನು 
ನೊಂದರು. ನೋಡು--ವೃಥು [ಭಾರ.-ದ್ರೋ. ೬೯. ಶಾಂತಿ. ೨೮, ೫೮. ಹರಿ.-೧-5, 
ವಿಷ್ಣು.-೧-೨೩. ಭಾಗ.-೧-೧೩. ಮತ್ಸ ತಂ], 
ನೈಕುಂಠವರ್ದ ನ.--[ಭಾಗ.-೩-೧೫]. 
ವೈಜಯಂತ.--(1) ಒಂದು ಬೆಟ್ಟ. ಕ್ಸೀರಸಮುದ್ರದ ನಡುವೆ ಇದೆ. ಚತು 
ರ್ಮುಖನ ವಾಸಸ್ಥಾನ [ಭಾರ.-ಶಾಂತಿ. ೩೬೦]. 
(11) ನಿಮಿ ರಾಜನ ರಾಜಧಾನಿಯ ಹೆಸರು. 
(111) ಇಂದ್ರನ ಅರಮನೆಯ ಹೆಸರು. 
(iv) ವಿಷ್ಣುವಿನ ಕೊರಳಿನಲ್ಲಿರುವ ಮಾಲೆ. 
ವೈತರಿಣೀ.--(1) ಒಂದು ನದಿ [ಭಾರ.-ಸ, ೯. ವನ. ೮೧, ೮೩. ಉದ್ಯೋ. ೧೦೯. 
ಭೀ. ೯]. ಇದು ಓಡ್ರ ದೇಶದಲ್ಲಿ ಕಟಕ್‌ ಪಟ್ಟಿಣಳ್ಳೆ ಸವಿಸಾಪವಾಗಿ (Betrani) 
ಜೆಟ್ರಾನಿಯೆಂದು ಪ್ರಸಿದ್ಧವಾಗಿದೆ. 
(1) ಯಮಲೋಕಕ್ಕೆ ಹೋಗುವ ಹಾದಿಯಲ್ಲಿರುವ ಭೀಕರವಾದ 
ಒಂದು ನದಿ. 
ನೈ ದರ್ಭಿೀ.--ನಿದರ್ಭ ರಾಜನ ಮಗಳು. ಸಗರ ರಾಜನ ಪತ್ನಿಯಾದ ಕೇಶಿನಿಗೆ 
ಸಲ್ಲುತ್ತದೆ. ಈಕೆಯ ಮಕ್ಕಳು ಅರುವತ್ತು ಸಾವಿರ ಮಂದಿ [ಭಾರ.-ನನ. ೧೦೫]. 
ರೋಪಾಮುದ್ರಾ, ದಮಯಂತಿ, ರುಕ್ಮಿಣಿ ಮೊದಲಾದವರೆಲ್ಲರೂ ವಿದರ್ಭ ರಾಜ 
ಪುತ್ರಿಯರಾದ ಕಾರಣ ಈ ಹೆಸರು ಅವರೆಲ್ಲರಿಗೂ ಸಲ್ಲುತ್ತದೆ. [ಭಾರ.-ಉ, ೧೧೭]. 
ವೈನ್ಯ.--ವೇನ ರಾಜನ ಮಗೆ. ಸೃಧು ಚಕ್ರವರ್ತಿ. ನೋಡು--ಪೃಥು, ನೇನ 
[ಭಾರ.-ಸ. ೮. ವನ. ೧೮೮]. 
ವೈರಾಗ್ಯ. ಇದು ಮುಕ್ತಿಗೆ ಸಾಧನ [ಭಾರ.-ಶಾಂತಿ. ೧೮೭]. ವೈರಾಗ್ಯ 
ಜ್ಞಾನೋತ್ಸುತ್ತಿಗೆ ಕಾರಣ [ಭಾರ.-ಅನು. 3೪೪]. 
ವೈವಸ್ವತ. ನಿವಸ್ವಂತನೆಂಬ ಆದಿತ್ಯನಿಂದ ತ್ವಷ್ಟೃನಿನ ಮಗಳಾದ ಸಂಜ್ಞಾ 
ದೇನಿಯಲ್ಲಿ ಜನಿಸಿದನ. ಇವನಿಗೆ ಶ್ರಾದ್ಭದೇವ, ಮನುವೆಂಬುದು ಮೊದಲಿನ ಹೆಸರು. 
ವೈವಸ್ವತ ಮನುನೆಂಬುದು ರೂಢಿಯಲ್ಲಿದೆ. ನೋಡು--ಮತ ನಿ ಮನು, ಮುನ್ವಂತರ, 


ವೈಶಮ್ಬಾಯನ 547 ನಡಿ 


ಇವನ ಜನನ [ಭಾರ.-ವನ. ೧೯೦. ಭಾಗ.-೮-೧೩. ಮಾರ್ಕಂ.-೧೧೪]. ವ್ಯವಸ್ವತನ 
ವಂಶವರ್ಣನೆ [ಭಾರ.-ಆ.೬೯, ಭಾಗ.-೯-೧, ೧೩. ಹರಿ.-೧-೧೦. ಬ್ರಹ್ಮ-೭. ವಾಯು.- 
೮೫-೮೯. ಮತ್ಸ್ಯ.-೯]. ಈಗ ಪ್ರಚಾರದಲ್ಲಿರುವ ಮನುಧರ್ಮಶಾಸ್ತ್ರ ಈತನಿಂದ 
ರಚಿತವಾದುದು. 


ವೈಶಮ್ಬಾಯನ.- (1) ಒಬ್ಬ ಮಹರ್ಷಿ. ಈಗ ನಡೆಯುತ್ತಿರುವ ಇಪ್ಪ 
ತ್ತೈೆಂಟಿನೆಯ ಮಹಾಯುಗದಲ್ಲಿ ವ್ಯಾಸನಾಗಿರುವ ಕೃಷ್ಣದ್ವೈವಾಯನ ಮುನಿಯ 
ಶಿಷ್ಯ. ಯಾಜ್ಞವಲ್ಲ್ಯು ಮುನಿ ಈತನ ಶಿಷ್ಯ ಮತ್ತು ಸೋದರಳಿಯ. ನೋಡು-- 
ಕೃಷ್ಣದ್ವೈಪಾಯನ, ಯಾಜ್ಞವಲ್ಪ್ಯ, ಯಜುರ್ವೇದ [ಭಾರ.-ಶಾಂತಿ. ೩೩೫, 


ವಿಷ್ಣು.-೩-೪. ದೇ.ಭಾಗ.-೧-೪]. 


(11) ಒಬ್ಬ ಮಹರ್ಷಿ. ವೈವಸ್ವತ ಮನ ಸ೦ತರದ ಒಂದನೆಯ ಮಹಾಯುಗ 
ದಲ್ಲಿ ಸ್ವಯಂಭುನೆಂಬ ವ್ಯಾಸನ ಶಿಷ್ಯ [ಭಾಗ.-೧೨-೬]. ಇನ ಜನಮೇಜಯನಿಗೆ 
ಮಹಾಭಾರತವನ್ನು ಹೇಳಿದ [ಭಾರ.-ಆದಿ. ೧೨೫]. ಇವನಿಗೆ ಬ್ರಹ್ಮಣತ್ಯೆ, ಬಾಲ 
ಹತ್ಯೆಗಳು ಬಂದದ್ದು ಗಭಾರ.-ಅನು. ೯]. 


ವೈ ಶ್ರ ವಣ.--ಒಬ್ಬ ಮಹರ್ಷಿ. ಪುಲಸ್ತ್ವ ನನ ಮಗನಾದ ನಿಶ್ರವಸನಿಂದ 
ಭರದ್ವಾಜನವುತ್ರಿಯಾದ ಜೀವವರ್ಣಿನಿಯಲ್ಲಿ ಜನಿಸಿದವ. ಇವ ಶಿವನನ್ನು ತಸಸ್ಸಿ 
ನಿಂದ ಮೆಚ್ಚಿಸಿ, ಅಂತರಿಕ್ಷದಲ್ಲಿ ತಾನಾಗಿ ಸಂಚರಿಸುವ ಪುಷ್ಪಕವಿಮಾನವನ್ನೂ, 
ಲಂಕಾ ನಗರಾಧಿನತ್ಯವನ್ನೂ ಪಡೆದ. ಇನನೇ ಕುಬೇರ. ದೇವತೆಗಳ ಧನಾಧಿಸತಿ. 
ಈಶ್ವರನ ಮಿತ್ರ. ಯಕ್ಷರ ಅರಸು. ಇವ ವೈವಸ್ವತ ಮನ್ತಂತರದವ ದೇ. 
ಭಾಗ.-೧೨-೧೦. ಭಾರ.-ವನ. ೨೭೪]. ಇವ ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ 
ಉತ್ತರದಿಕೈನ ಆಧಿಸತ್ಯವನ್ನು ಪಡೆದು, ತನ್ನ ತಂಡೆಯಾದ ವಿಶ್ರವಸನ ಮೂಲಕ 
ಆ ಕಾಲದಲ್ಲಿ _ಲೆನಾಯಕನಾಗಿದ್ದ ಲಂಕಾ ನಗರದ ಸುದ್ದಿಯನ್ನು ಕೇಳಿ ಅಲ್ಲಿ ನಿಂತ 
[ರಾಮಾ,-ಉತ್ತ,. ೩]. ರಾವಣ ಲಂಕೆಯನ್ನು ಕಸುಗೊಂಡ ಬಳಿಕ ವೈಶ್ರನಣ 
ಕೈಲಾಸ ಪರ್ವತವನ್ನು ಸೇರಿದ [ರಾಮಾ,-ಉತ್ತ. ೧೧]. ರಾವಣ ಕೈಲಾಸ ಪರ್ವತಕ್ಕೆ 
ಹೋಗಿ ಕುಬೇರನನ್ನು ಜಯಿಸಿ ಪುಷ್ಪಕವಿಮಾನವನ್ನು ಅವಹರಿಸಿದ್ದು [ರಾಮಾ.- 
ಉತ್ತ. ೧೫]. ಮೊದಲನೆಯ ಸ್ವಾಯಂಭುವ ಮನ್ವಂತರದಲ್ಲಿ ಪುಲಸ್ತ_ ಪುತ್ರ 
ನಾದ ವಿಶ್ರವಸನಿಂದ ಜನಿಸಿದವ. ಇವನ ಆಕಾರ ಹುಟ್ಟುವಾಗ ಮಹಾ ಭಯಂಕರ 
ವಾಗಿತ್ತು. ಕು (ಕುತ್ಸಿತವಾದ) 4 ಬೇರ (ದೇಹ)ವುಳ್ಳ ವನಾದುದರಿಂದ ಇವನಿಗೆ 
ಕುಬೇರನೆಂದು ಹೆಸರಾಯಿತು. ಆ ತರುವಾಯ ವಿಶ್ರವಸ ಇವನನ್ನು ಸೋಮನೆಂದು 
ಕರೆಯಲಾಗಿ ಇನನ ಆಕಾರ ಸೌಮ್ಯವಾಯಿತು, ಇವನ ಹೆಂಡತಿ ಖುದ್ಧಿ. ಇನನ 


ವೈಷ್ಣವಧರ್ಮಿರೂಪಣ 548 ವ್ಯಸಿತಾಶ್ವ 


ಮಗ ನಳೆಕೂಬರ. ಹೇಮಕೂಟ ಸರ್ವತದ ಮೇಲಿರುವ ಕೈಲಾಸವೆಂಬ ಶಿಖರ 
ಇವನ ವಾಸಸ್ಥಾನ. ನೋಡು--ಕುಬೇರ, ಧ್ರುವ, ಅಲಕಾ [ಭಾಗ.-೪, ೧೦]. 

ವೈಷ್ಣವಧರ್ಮ ನಿರೂಪಣ.-ನಿಷ್ಣುಭಕ_ರು ಆಚರಿಸಬೇಕಾದ ಧರ್ಮಗಳು 
[ಭಾರ.-ಅನು. ೩೬. ಅಶ್ವ. ೯೬-೧೧೮]. 

ವೈಷ್ಟ ವಲ ಶಣ.--[ಭಾರ.-ಅಶ್ವ. ೧೦೪. ಲಿಂಗ.-ಉತ್ತ_. ೪]. 

ವೈ ಹಾರ.-ಒಂದು ಸರ್ವತ. ಮಗಧ ದೇಶದಲ್ಲಿದೆ. ನೋಡು ಜರಾಸಂಧ, 
ಗಿರಿವ್ರಜ. 

ವ್ಯಾಘು.- ಹುಲಿ. ಅವುಗಳ ಉತ್ಪತ್ತಿ, [ಭಾರ.-ಆ. ೬೭]. 

ವ್ಯಾಧಿ.--ರೋಗ. ಇದು ಶಾರೀರಕನೆಂತಲೂ, ಮಾನಸನೆಂತಲೂ ಎರಡು 
ವಿಧ [ಭಾರ.-ಅಶ್ವ. ೧೨]. ವ್ಯಾಧಿಯ ಉತ್ಪತ್ತಿ. ನೋಡು--ಮೃತ್ಯು [ಭಾರ.- 
ಶಾಂತಿ. ೨೬೪]. 

ವ್ಯಾಸ.- ನೇದ ವಿಭಾಗವನ್ನು ಮಾಡಿದ ಮಹರ್ಷಿ. ಇದೊಂದು ಬಿರುದು. 
ಕ್ರಮನಾಗಿ ಒಂದೊಂದು ಕಲ್ಪದಲ್ಲಿ ಒಬ್ಬೊಬ್ಬ ವ್ಯಾಸನಾಗಿ, ಪ್ರತಿಯೊಂದು ದ್ವಾಪರ 
ಯುಗದಲ್ಲಿಯೂ ಅವತರಿಸುತ್ತಾನೆ. ನೋಡು--ಕೃಷ್ಣದ್ದೆ ಕೆ ವ್ರಸಾಯನ ಶ್ರ ಸ್ವಯಂಭು, 
ಪ್ರಜಾಪತಿ, ಉಶನ, ಬೃಹಸ್ಪತಿ, ಸವಿತೃ, ಮೃತ್ಯು, ಮಘವ, ವಸಿಷ್ಠ, ಸಾರಸ್ವತ, 
ತ್ರಿಧಾಮ, ತ್ರಿವೃಷ, ಭಾರದ್ವಾಜ, ಅಂತರಿಜ್ಞ, ಧರ್ಮ, ತ್ರಯ್ಯಾರುಣ, ಧನಂಜಯ, 
ಮೇಧಾಶಿಧಿ, ವ್ರತಿ, ಅತ್ರಿ, ಗೌತಮ, ಉತ್ತಮ, ವೇನವಾಜಸ್ರಜಾಕ್ಸ, ಸೋಮ 
ನ್ಯೂಷಾಯಣ, ತೃಣಬಿಂದು, ಭಾರ್ಗವ, ಶಕ್ತಿ, ಜಾತೂಕರ್ಣ ಎಂಬವರು ಕಳೆದ 
೨೭ ಮಂದಿ ವ್ಯಾಸರು. ಈಗ ಕೃಷ್ಣದ್ವೆ ಪಸಾಯನ ವ್ಯಾಸಪಟ್ಟ ೈದಲ್ಲಿದ್ದಾಫೆ. 
ಮುಂದಣ ೨೯ ನೆಯ ದ್ವಾಪರಯುಗದಲ್ಲಿ ಅಶ್ವತ್ಥಾಮ ವ್ಯಾಸನಾಗುನ [ಡೇ.ಭಾ.- 
೧-೪. ವಿಷ್ಣು.-೩, ೪. ಶಿವ.-ಉಮಾಖಂ. ೪೪]. 

ವ್ಯುಷಿತಾಶ್ಚ.--ವೂರು ವಂಶದ ಅರಸು. ಕಕ್ಸೀವಂತನ ಮಗಳಾದ ಭಜ್ರಿ 
ಯೆಂಬವಳು ಈತನ ಹೆಂಡತಿ. ವ್ರ್ಯಷಿತಾಶ್ವ ಭೂಮಂಡಲವನ್ನೆಲ್ಲ ಗೆದ್ದು ಅನೇಕ ಯಾಗ 
ಗಳನ್ನು ಮಾಡಿ ರೋಗದಿಂದ ದೇಹತ್ಯಾಗಮಾಡಿದ. ಭದ್ರಿ ಇವನ ಶವದಮೇಲೆ 
ಬಿದ್ದು ನಾನಾನರಿಯಿಂದ ಪ್ರಲಾಪಮಾಡುತ್ತಿದ್ದಳು. ಆಗ ವ್ಯುಷಿತಾಶ್ಚ 1" ಎಲೆ 
ಭದ್ರೆ, ಈ ರೀತಿ ಹೆಂಬಲಿಸಬೇಡ, ನೀನು ಖುತುಸ್ನಾನಮಾಡಿದ ಎಂಟನೆಯ ಮತ್ತು, 
ಹದಿನಾಲ್ಪನೆಯ ದಿನದಲ್ಲಿ ನನ್ನ ಶಯನಗೃಹದಲ್ಲಿ ಮಲಗಿದೆಯಾದರೆ ನನ್ನ ಮೂಲಕ 
ನೀನು ಪುತ್ರರನ್ನು ಪಡೆಯುವೆ'' ಎಂದು ಅಶರೀರವಾಕ್ಸಿನಸಿಂದ ನುಡಿದ. ಅಂತೆಯೇ 
ಭದ್ರೆ ಮೂವರು ಸಾಳ್ವದೇಶಾಧಿಪತಿಗಳನ್ನೂ ನಾಲ್ವರು ಮದ್ರಜೀೇಶಾಧಿಪತಿಗಳನ್ನೂ 
ಹೆತ್ಸಳು (ಇವರ ಹೆಸರುಗಳು ಮೂಲದಲ್ಲಿ ಕಾಣಬರುವುದಿಲ್ಲ). ಈ ಕಥೆಯನ್ನು 


ವ್ಯೋಮ 549 ಶಕ 


ಪುತ್ರವ್ರಾಪ್ತಿಗಾಗಿ ಕಳವಳಿಸುತ್ತಿದ್ದ ನಾಂಡುರಾಯನಿಗೆ ಕುಂತಿ ಹೇಳಿದಳು [ಭಾರೆ.- 
ಆಧಗಿ 5೫೬, 

ವ್ಯೋಮ.--ಮಯಾಸುರನ ವಂಶದ ಒಬ್ಬ ರಾಕ್ಷಸ. ಕಂಸನ ಪ್ರೇರಣೆಯಿಂದ 
ಬಲರಾಮ ಕೃಷ್ಣರನ್ನು ಕೊಲ್ಬುವುದಕ್ಕಾಗಿ ಗೋಕುಲಕ್ಕೆ ಬಂದು, ಕೆಲಮಂದಿ ಗೊಲ್ಲ 
ಹುಡುಗರನ್ನು ಎತ್ತಿ ಕೊಂಡುಹೋಗಿ, ಒಂದು ಪರ್ವತದ ಗವಿಯಲ್ಲಿಟ್ಟು, ಗವಿಯ 
ಬಾಗಿಲಿಗೆ ದೊಡ್ಡ ಬಂಡೆಯನ್ಷೆಳೆದು, ತಿನ್ನಬೇಕೆಂದಿರುವಷ್ಟರಲ್ಲಿ ಕೃಷ್ಣ ಗವಿಯನ್ನು 
ಹೊಕ್ಕು ವ್ಯೋಮಾಸುರನನ್ನು ಭೊಂದು ಆ ಬಾಲಕರನ್ನು ಬಿಡಿಸಿದ [ಭಾಗ.-೧೦-೩೭]. 

ವ್ರಜ.- ಒಂದು ಪಟ್ಟಣ, ಉತ್ತರ ಮಧುರೆಗೆ (Matra) ಸಮಾಸದಲ್ಲಿ 
ಯಮುನಾ ನದಿಯ ಮತ್ತೊಂದು ದಡದಲ್ಲಿದೆ. ಗೊಲ್ಲರ ಪಾಳೆಯಗಾರನಾದ 
(ಶ್ರೀಕೃಷ್ಣ ಬಲರಾಮರ ಸಾಕುತಂಡೆಯಾದ) ನಂದ ಇದಕ್ಕೆ ಅರಸು. ಶ್ರೀ ಕೃಷ್ಣ 
ಜನಿಸಿದ ಕೂಡಲೇ ನಸುದೇನ ಬಾಲಕೃಷ್ಣ ನನ್ನು ಇಲ್ಲಿಗೆ ಎತ್ತಿಕೊಂಡುಹೋಗಿ 
ನಂದನ ಮನೆಯಲ್ಲಿಟ್ಟು, ನಂದನ ಸತ್ಲಿಯಾದ ಯಶೋಜಿ ಪ್ರಸವಿಸಿದ್ದ ಹೆಂಗೂ 
ಸನ್ನು ತಂದ [ಭಾಗ.-೧೦-೧೧]. 

ವ್ರತಿ.-ಇಒಬ್ಬ ಮಹರ್ಷಿ. ಕಳೆದ ಹೆದಿನೆಂಟಿನೆಯ ಮನ್ವಂತರದಲ್ಲಿ ವ್ಯಾಸ 
ನಾಗಿದ್ದ. ನೋಡು--ವ್ಯಾಸ ದೇ. ಭಾ.-೧-೪]. 


ಶ 


ಶಂಯು.--ಬೃಹಸ್ಪತ್ಯಾಚಾರ್ಯನಿಂದ ತಾರಾದೇವಿಯಲ್ಲಿ ಜನಿಸಿದ ಆರು ಮಂದಿ 
ಪುತ್ರರಲ್ಲಿ ಹಿರಿಯನ. ಈತ ಸತ್ಯೆಯೆಂಬ ತರುಣಿಯನ್ನು ಮದುವೆಯಾಗಿ ಭರತ, 
ಭರದ್ವಾಜರೆಂಬ ಪುತ್ರರನ್ನು ಪಡೆದ. ಇವರಿಬ್ಬರೂ ಅಗ್ನಿಯ ಅಧಿಕಾರದಲ್ಲಿದ್ದರು 
(ಭಾರ.-ವನ. ೨೨೧]. 

ಶಕ.--ಒಂದು ದೇಶ. ಪಶ್ಚಿಮ ಸಮುದ್ರತೀರದಲ್ಲಿ ನಿಜೇಹ ದೇಶಕ್ಕೆ ಪೂರ್ವ 
ದಿಕ್ಕಿನಲ್ಲಿದೆ. ಈ ದೇಶದ ಜನರೂ ಶಕರೆಂದು ರೂಢಿಯಲ್ಲಿದೆ [ಭಾರ.-ಸೆ. ೭೮. ಭೀ.೯]. 

ಶಕಟಿ.- ಒಬ್ಬ ರಾಕ್ಸಸ. ಕಂಸನ ಪರಿವಾರಕ್ಕೆ ಸೇರಿದವ... ಇವ ಕಂಸನ 
ಪ್ರೇರಣೆಯಿಂದ ಬಂಡಿಯ (ಶಕಟಿ) ರೂಪವನ್ನು ತಳೆದು, ಗೋಕುಲದಲ್ಲಿದ್ದ ಬಾಲ 
ಕೃಷ್ಣನನ್ನು ಕೊಲ್ಲಹೋಗಿ, ಕೃಷ್ಣನ ಅಂಗಾಲಿನ ಹೊಡೆತದಿಂದ ಮುರಿದುಬಿದ್ದು, 
ತನ್ನ ನಿಜರೂಪವನ್ನು ತಳೆದು ಅಲ್ಲಿಯೇ ಬಿದ್ದು ಸತ್ತ್ವ [ಭಾರ.-ಸಭಾ. ೫೨. ಭಾಗ,- 
೧೦-೭. ಹರಿ,-೨-೬. ನಿಷ್ಣು.-೫-೬]. 


ಶಕುನಿ 550 ಶಕುನಿ 


ಶಕುನಿ.--ಗಾಂಧಾರ ಜೀಶದ ಅರನನಾದ ಸುಬಲ ರಾಜನ ಗಂಡುಮಕ್ಕುಳೆಲ್ಲಿ 
ಹಿರಿಯನ. ಗಾಂಧಾರಿಯ ಒಡಹುಟ್ಟಿ ದವ. ದುರ್ಯೋಧನನ ಸೋದರಮಾವ, ಇವ 
ಅನುಗಾಲವೂ ದುರ್ಯೋಧನನ ಬಳಿಯಲ್ಲಿಯೇ ಇರುತ್ತ, ಅವನನ್ನು ಬಹಳವಾಗಿ 
ಕೆಟ್ಟಿಹಾದಿ ಹಿಡಿಯುವಂತೆ ಪ್ರೋತ್ಸಾಹಗೊಳಿಸಿದ [ಭಾರ.-ಆದಿ. ೬೪]. ಇವ 
ದ್ವಾಪರಾಂಶದಿ೦ದ ಜನಿಸಿದವ [ಭಾರ.-ಆ. ೬೮]. ಇವನಿಗೆ ವೃಷಕ, ಬೃಹದ್ಬಲ 
ರೆಂಬನರು ಒಡಹುಟ್ಟಿದವರು [ಭಾರ.-ಅದಿ. ೨೦೧]. ಅಚಲನೆಂಬವ ಮತ್ತೊಬ್ಬ 
ತಮ್ಮ [ಭಾರ.-ದ್ರೋ. ೩೦]. ಶರಭ, ಸುಭಗ, ವಿಭು, ಭಾನುದತ್ತರೆಂಬವರು ಇವನ 
ಒಡಹುಟ್ಟ ದನರು [ಭಾರ.- -ದ್ರೋ. ೧೫೮], ಗಜ, ಗವಾಕ್ಚ, ಚರ್ಮನಂತ, ಆರ್ಜಯ, 
ಶುಕರೆಂಬನರೂ ಇವನ ತಮ್ಮಂದಿರು [ಭಾರ.-ಭೀ. ೯೦]. ಗಾಂಧಾರಿ, ಸತ್ಯವ್ರತಾ, 
ಸತ್ಯಸೇನಾ, ಸುದೇಷ್ಣಾ, ಸಂಹಿತಾ, ತೇಜಶ್ರವಾ, ಸುಶ್ರವಾ, ನಿಕೃತಿ, ಶುಭಾ, 
ತಮ ರಾ, ದೆಶಾರಾ ಎಂಬುದಾಗಿ ಹನ್ನೊಂದು ಮಂದಿ ಇವನ ಅಕ್ಕತಂಗಿಯರು, 
ಇವತೆಲ್ಲ ರೂ ಧೃ ತರಾಸ್ಟ ನನ್ನೆ ¢ ಮದುವೆಯಾಗಿದ್ದರು [ಭಾರ -ಆದಿ. ೧೧೯]. ವಾಂಡ 
ವರ ಚ್‌ ಯಾಗದಲ್ಲಿ ದುರ್ಡೊ ್ಯೀಧನ ಅಪ ಸಮಾನಸಟ್ಟು, ತನ್ನ ದುಃಖವನ್ನು 
ಧೃತರಾಷ್ಟ್ರನಲ್ಲಿ ತಿಳಿಸುವಂತೆ. ಶಕುನಿಯನ್ನು ವ್ರೇರಿಸಿದ. ಶಕುನಿ ಪಾಂಡವರನ್ನು 
ಪರಾಕ್ರಮದಿಂದ ಗೆಲ್ಲುವುದು ಅಸಾಧ್ಯವೆಂತಲೂ, ಜೂಜಿನಲ್ಲಿ ಮೋಸದಿಂದ ಸೋಲಿಸಿ, 
ಅವರನ್ನು ಭಂಗಗೊಳಿಸುವುದೇ ಶಕ್ಯವೆಂತಲೂ ಹೇಳಿದ [ಭಾರ.-ಸೆ. ೭೫, ೭೬), 
ಯುಧಿಷ್ಠಿರ ಒಡ್ಡಿದ ಪಣಗಳಕ್ನೆಲ್ಲ ಶಕುನಿ ಗೆದ್ದು, ಪರಿಹಾಸಮಾಡಿದ್ದು [ಭಾರ.-ಸ. 
೮೫, ೯೮]. ಜ್ವೈತವನಕ್ಕೆ ಹೋಗಿ, ಪಾಂಡವರ ಮುಂದೆ ತಮ್ಮ ವೈಭವವನ್ನು 
ತೋರಿಸಿ, ಅವರಿಗೆ ಮತ್ತಷ್ಟು ದುಃಖವನ್ನುಂಟುಮಾಡಬೇಕೆಂಬುದಾಗಿ ಶಕುನಿ 
ದುರ್ಯೋಧನನಿಗೆ ಬೋಧಿಸಿದ್ದು [ಭಾರ.-ವನ. ೨೩೮, ೨೪೦]. ಕೃಷ್ಣ ಸಂಧಿಗಾಗಿ ಹಸ್ತಿ, 
ನಾವತಿಗೆ ಹೋಗಿದ್ದಾ ಗಶಕುನಿ ದುರೊ ೀಧನನನ್ನು ಸಂಗಡ ಕರೆದುಕೊಂಡು ವಿದುರನ 
ಮನೆಯಲ್ಲಿ ಇಳಿದಿದ್ದ ಕೃಷ್ಣನನ್ನು ಸಂದರ್ಶಿಸಿ ರಾಜಸಭೆಗೆ ಬರಬೇಕೆಂದು ಪ್ರಾರ್ಧಿಸಿದ್ದು 
[ಭಾರ.-ಉ. ೯೪]. bf ಕೃಷ್ಣ ಕೈನನ್ನು ಸಂಧಿಸಿದಾಗ, ಇಷ್ಟೊಂದು ಅನರ ಎಕ್ಕೂ 
ಶಕುನಿ, ದುಶ್ಕಾಸನರೇ Ph ಕೃಷ್ಣನಿಗೆ ಹೇಳಿದ್ದು ಭಾ -ಉ. 
೧೪೩]. ಶಕುನಿಯ ಯುದ್ಧ [ಭಾರ.-ದ್ರೋ. ೧೪]. ಹೆದಿಸಾಲ್ಫನೆಯ ದಿನದ ಹಗಲಿನ 
ಯುದ್ಧದಲ್ಲಿ ನಕುಲ, ಸಹಜೀವಕೊಂದಿಗೆ ಪ್ರತ್ಯೇಕವಾಗಿ ದ್ವಂದ್ವಯುದ್ಧಮಾಡಿ 
ಸೋತ [ಭಾರ.-ದ್ರೋ. ೯೬]. ಹದಿನಾರನೆಯ ದಿನದ ಯುದ್ಧ; ದಲ್ಲಿ ಭೀಮಸೇನನ 
ಮಗನಾದ ಶ್ರುತನೋಮನ ಸಂಗಡ ಯುದ್ಧಮಾಡಿ ಸೋತ "ಭಾರ. -ಕರ್ಣ. ೧೬]. 
ಹದಿನೇಳನೆಯ ದಿನ ಭೀಮನಿಂದ ಸೋತ" (ಕರ್ಣ. ೮೧]. ಹದಿನೆಂಟನೆಯ ದಿನ 
ಸಹಜೀವನಿಂದ ಮಡಿದ [ಶಲ್ಲ. ೨೭]. ತಕುನಿಯ ಶವವರ್ಣನೆ (ಸ್ತ್ರೀ. ೨೪], 


ಶಕುನಿ ಕಥೆ 551 ಶಜ್ಮುಕರ್ಮ 


ಶಕುನಿ ಕಥೆ. ಜ್ಞ್ವಾತಿನಿರೋಧ ಕೇಡನ್ನು ತಪ್ಪದೆ ಒದಗಿಸುವುಡೆಂಬ ವಿಷಯ 
ದಲ್ಲಿ ದೃಷ್ಟಾಂತರೂಸದಿಂದ ವಿದುರ ಧೃತರಾಷ್ಟ್ರನಿಗೆ ಹೇಳಿದ್ದು [ಉಜ್ಯೋ. ೬೪]. 

ಶಕುನ್ತಲಾ. --ಬ್ರಾಹ್ಮಣ್ಯವನು ಸ ಸಂವಾದಿಸುವುದಕ್ಕಾಗಿ ತಪಸ್ಸುಮಾಡುತ್ತ್ವಿ 
ವಿಶ್ವಾಮಿತ್ರನಿಂದ ಮೇನಕೆಯೆಂಬ ಅವ್ಸರಸಿಯಲ್ಲಿ ಜನಿಸಿದವಳು. ಮೇನಕೆ 
ಕೂಸನ್ನು ಅಲ್ಲಿಯೇ ಬಿಟ್ಟು ದೇವಲೋಕಕ್ಕೆ ಹೋದಳು. ವಿಶ್ವಾಮಿತ್ರನೂ ತಪಸ್ಸಿಗೆ 
ಹೋದ. ಆಗ ಶಿಶುವನ್ನು ಶಕುಂತ(ಹಕ್ಳಿ) ಗಳು, ಲಾ (ಕೈಕೊಂಡು) ಪೋಷಿಸು 
ತಿದ್ದುವು. ಈ ಕಾರಣದಿಂದ ಶಕುಂತಲೆಯೆಂದು ಹೆಸರು. ಇವಳು ದುಷ್ಯಂತ 
ರಾಜನ ಎರಡನೆಯ ಹೆಂಡತಿ. ಭರತ ಈಕೆಯ ಮಗ. ನೋಡು- ಭರತ, ದುಷ್ಯಂತ 
[ಭಾರ.-ಆದಿ. ೬೩, ೮೮, ೯೨, ೯೩]. ತನ್ನ ವಿವಾಹೆ ವಿಷಯವಾಗಿ ಶಕುಂತಲೆ 
ದುಸ್ಯಂತನೊಂದಿಗೆ ವಿವಾದಮಾಡಿದ್ದು [ಭಾರ.-ಆದಿ. ೯೨].  ದುಷ್ಯಂತನನ್ನು 
ಗಾಂಧರ್ವ ನಿಧಿಯಿಂದ ಮದುವೆಯಾದದ್ದು [ಭಾರ.-ಅದಿ. ೯೪]. ತಾನು ದುಷ್ಯಂತ 
ನನ್ನು ಮದುವೆಯಾದ ವಿಷಯವಾಗಿ ಕಣ್ಣ ಮುನಿಯೊಂದಿಗೆ ಸಂನಾದ (ಭಾರ.-ಆ. 
೯೪]. ಭರತನೆಂಬ ಮಗನನ್ನು ಸಡೆದದ್ದು [ಭಾರ.-ಆ. ೯೫]. ದುಷ್ಯಂತನ ಮನೆಗೆ 
ಹೋಗುವುದಕ್ಕೆ ತವಕಗೊಂಡ ಶಕುಂತಲೆ ಕಣ್ವನೊಂದಿಗೆ ನಿವಾದಮಾಡಿದ್ದು [ಭಾರ.- 
ಆದಿ. ೯೬]. ಶಕುಂತಲೆ ಕಣ್ವ ಮುನಿಯ ಶಿಷ್ಯರನ್ನು ಸಂಗಡ ಕರೆದುಕೊಂಡು ಭರತನ 
ಕೂಡ ಹಸ್ತಿನಾವತಿಗೆ ಬ೦ದದ್ದು, ದುಷ್ಯಂತನೊಂದಿಗೆ ನಿವಾದ ಮುಂತಾಗಿ [ಭಾರ.- 
ಆದಿ. ೯೭-೧೦೦. 

ಶಕ. ವಸಿಷ್ಠ ಮಹರ್ಷಿಯಿಂದ ಅರುಂಧತಿಯಲ್ಲಿ ಜನಿಸಿದವ. ಇವನ ಹೆಂಡತಿ 
ಯಾದ ಅದೃಶ್ಯಂತಿಯೆಂಬವಳು ಇವ ಸಾಯುವಾಗ್ಗೆ ಗರ್ಭಿಣಿಯಾಗಿದ್ದು ಬಹಳ 
ಕಾಲದಮೇಲೆ ಸರಾಶರನೆಂಬ ಮಗನನ್ನು ಹೆತ್ತಳು. ನೋಡು-- ಕಲ್ಮಾಸಪಾದ, 
ಪರಾಶರ, ಅದೃಶ್ಯಂತಿ, ವ್ಯಾಸ [ಭಾರ.-ಆದಿ. ೧೯೨1, 

ಶಕ್ರ.--ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಸ್ವರ್ಗಾಧಿಸತಿಯಾದ 
ಇಂದ್ರನ ಹೆಸರು. ಇವ ಹನ್ನೆರಡು ಮಂದಿ ಆದಿತ್ಯರಲ್ಲಿ ಒಬ್ಬ [ಭಾರ.-ಆ. ೬೬], 
ನೋಡು--ಇಂದ್ರ, ಜೀವ [ಶಿವ.-ಶತರುದ್ರ. ೩೦]. 

ಶಕ್ರ ದೇವ.--ಕಳಿಂಗ ದೇಶದ ಅರಸನಾದ ಭಾನುಮಂತನ ಮಗ. ದುರ್ಯೋ 
ಧನನ ಹೆಂಡತಿಯಾದ ಭಾನುಮತಿಯ ಒಡಹುಟ್ಟಿದವ. ಭಾರತ ಯುದ್ಧದಲ್ಲಿ 
ದುರ್ಯೋಧನನ ಪರವಾಗಿ ಹೋರಾಡಿ, ಎರಡನೆಯ ದಿನದ ಯುದ್ಧದಲ್ಲಿ ಭೀಮನಿಂದ 
ಹತನಾದ [ಭಾರ.-ಭೀ. ೫೪]. 

ಶಜ್ಮುಕರ್ಮ.- (1 ರಾವಣನ ಅಶೋಕವನದಲ್ಲಿ ಸೀತೆಯ ಕಾವಲುಗಾರನಾಗಿದ್ದ 
ಒಬ್ಬ ರಾಕ್ಸಸ [ರಾ.-ಸುಂ. ೧೮]. 


ದ್ದ 
a 
ಆ 


ಶ್ಚ 552 ಶಜ್ಜಚೂಡ 


(1) ಪರೀಕ್ಷಿದ್ರಾಜನ ಮಗನಾದ ಜನಮೇಜಯನಿಂದ ಕಾಶೀ ದೇಶದ 
ಅರಸನಾದ ಸುವರ್ಣವರ್ಮುನ ಮಗಳಾದ ವಪ್ರಷ್ಟ್ರಮೆಯೆಂಬವಳಲ್ಲಿ ಜನಿಸಿದ ಇಬ್ಬರು 
ಪುತ್ರರಲ್ಲಿ ಕಿರಿಯವ. ಇವನ ಅಣ್ಣ ಶತಾನೀಕ [ಭಾರ.-ಆದಿ. ೪೪, ೬೩]. 

ಶಜ್ಜೃ.--(1॥ ಒಬ್ಬ ಮಹರ್ಷಿ. ಇವನ ತಮ್ಮ ಲಿಖಿತನೆಂಬ ಮಹರ್ಷಿ [ಭಾರ.- 
ಶಾಂತಿ. ೨೩], ನೋಡು- ಲಿಖಿತ. 

(1) ನಿರಾಟಿ ರಾಜನಿಂದ ಸುರಧೆಯಂಬ ಪತ್ನಿಯಲ್ಲಿ ಜನಿಸಿದನ [ಭಾರ.- 
ಆದಿ. ೨೦೧. ಸ. ಪ]... ಇವ ರಥೋದಾರ (ಭಾರ.-ಉ. ೧೭೧]. ಶ್ರೇತನೆಂಬವ 
ಇವನ ಸಹೋದರ [ನಿರಾ. ೨೧]... ದಕ್ಷಿಣ ಗೋಗ್ರಹಣ ಸಮಯದಲ್ಲಿ ಯುದ 
ಮಾಡಿದ [ಭಾರ -ನಿರಾ. ೩೪], ಭಾರತಯುದ್ಧದ ಮೊದಲನೆಯ ದಿನ ಭಯಂಕರ 
ರೀತಿಯಿಂದ ಯುದ್ಧಮಾಡಿದ [ಭೀಷ್ಮ ೪೯]. ಏಳನೆಯ ದಿನದ ಯುದ್ಧದಲ್ಲಿ 
ದ್ರೋಣನಿಂದ ಹತನಾದ [ಭೀಷ್ಮ ೮೨]. 

(111) ಸರ್ಪ ರಾಜರಲ್ಲಿ ಒಬ್ಬ [ಆದಿ. ೩೫. ಉ. ೧೦೩]. 

(iv) ವರುಣನ ಸಭೆಯಲ್ಲಿರುವ ಒಬ್ಬ ರಾಕ್ಷಸ [ಸಭಾ, ೯]. 

(7) ಕುಬೇರನ ನವರಿಧಿಗಳಲ್ಲಿ ಒಂದು. 

ಶಜ್ರ್ರಚೂಡ.--(1) ಕುಬೇರನ ಅನುಚರರಾದ ಯಕ್ಷ ರಲ್ಲಿ ಒಬ್ಬ. ಬಲ 
ರಾಮ ಕೃಷ್ಣರು ಗೋಕುಲದಲ್ಲಿ ಗಾನಲೋಲರಾಗಿದ್ದಾಗ ಇವ ಗೋಪಸ್ರ್ರೀಯರನ್ನು 
ಮಾಯೆಯಿಂದ ದೂರವಾಗಿ ಕರೆದುಯ್ದು ಆ ಸುಳಿವನ್ನು ತಿಳಿದ ಕೃಷ್ಣನಿಂದ ಹತ 
ನಾದ [ಭಾಗ.-೧೦-೩೪]. 

(1) ಒಬ್ಬ ರಾಕ್ಷಸ. ಮೂಲಶಕ್ತಿಸಂಚಕದಲ್ಲಿ ಒಬ್ಬಳಾದ ರಾಧೆಯ 
ಶಾಪದಿಂದ ಕೃಷ್ಣಭಕ್ತನಾದ ಸುದಾಮನೇ ದಂಭಾಸುರನ ಮಗನಾಗಿ ಶಂಖಚೂಡ 
ನೆಂಬ ಹೆಸರಿನಿಂದ ಹುಟ್ಟಿದ. ಇವ ಜೈಗೀಷವ್ಯ ಮುನಿಯ ಉಪದೇಶದಿಂದ ನಿಷ್ಣು 
ಕವಚನೆಂಬ ಮಂತ್ರವನ್ನು ಪಡೆದು, ಅದರ ಮಹಿಮೆಯಿಂದ ದೇವ ರಾಜ್ಯವನ್ನು 
ಆಕ್ರಮಿಸಿ, ಧರ್ಮನೀತಿಗಳಿಗೆ ತಪ್ಪದೆ ರಾಜ್ಯಭಾರಮಾಡುತ್ತಿ,ದ್ದ. ದೇವತೆಗಳೆಲ್ಲರೂ 
ಬ್ರಹ್ಮ, ವಿಷ್ಣು ಸಮೇತರಾಗಿ ಶಂಕರನಲ್ಲಿ ಮೊರೆಯಿಡಲಾಗಿ, ಶಿವ ಈತನನ್ನು ಇದಿರಿ 
ಸಿದ. ಶಂಖಚೂಡನನ್ನು ಕೊಲ್ಲುವುದು ಕಷ್ಟವಾಗಲು, ಅಶರೀರವಾಣಿಯ ಮಾತಿ 
ನಂತೆ ನಿಷ್ಣು ಬ್ರಾಹ್ಮಣ ರೂಪದಿಂದ ಶಂಖಚೂಡನಲ್ಲಿಗೆ ಹೋಗಿ, ಅವನಲ್ಲಿದ್ದ ಕವಚ 
ವನ್ನು ಅಪಹರಿಸಿ, ಅನನ ಪತ್ನಿಯಾದ ತುಳಸಿಯಲ್ಲಿಗೆ ಶಂಖಚೂಡನ ರೂಪದಿಂದ 
ಹೋಗಿ ಅವಳ ಪಾತಿವ್ರತ್ಯವನ್ನು ಕೆಡಿಸಲಾಗಿ, ಶಂಖಚೂಡ ಶಿವನಿಂದ ಹತನಾಗಿ 
ವಿಷ್ಣುಸಾನ್ಲಿಧ್ಯವನ್ನು ಪಡೆದ. ಅವನ ಹೆಂಡತಿ ತುಲಸೀಗಿಡವಾದಳು, ಈ ರಾಧಾ 


ಶಬ್ದಲಿಖಿತೆ 5ರ ಶತೆಧನ್ವ 


ಕೃಷ್ಣರು ದ್ವಾಸರಯುಗದವರಲ್ಲ. ವೈಕುಂಠದ ಅಧಿನತಿಯಾದ ಕೃಷ್ಣ. ಆತನ 
ರಾಣಿ ರಾಧೆ [ದೀ.ಭಾಗ.-೯, ೧೭-೨೫, ಶಿವ.-ಯುದ್ಧ ಖಂ. ೨೭-೪೧]. 

ಶಜ್ಚ್ರಲಿಖತ.--ನೋಡು--ಲಿಖಿತ, ಶಂಖ. 

ಶಚಿ -ವುಲೋಮನೆಂಬ ಅಸುರನ ಮಗಳು. ಈಗಣ ಇಂದ್ರನ ಹೆಂಡತಿ. 
ಜಯಂತ ಈಕೆಯ ಮಗ [ಭಾರ.-ಸಭಾ. ೭, ೧೧]. ನಹುಷ ಇಂದ್ರನಾಗಿದ್ದಾಗ 
ಇವಳನ್ನು ಕಾಮಿಸಿ, ಅಗಸ್ತ್ಯ್ಯಶಾನದಿಂದ ಹೆಬ್ಬಾವಿನ ರೂಪವನ್ನು ವಡೆದದ್ದು. 
ಕೋಡು--ನಹುಷ [ಭಾರ.-ವನ. ೧೮೦-೧೮೩. ಉ. ೧೧, ೧೭. ಅನು. ೧೫೭]. ಪತಿ 
ವ್ರತಾ ಸ್ತ್ರೀಯರ ಮಾಹಾತ್ಮ್ಯನಿಷಯವಾಗಿ ಶಚಿ ಸೂರ್ಯನೊಂದಿಗೆ ನಂವಾದಮಾಡಿದ್ದು 
[ಭಾರ.-ಅನು. ೧೪]. 

ಶಣ .--ಶುಕ್ರಾ ಚಾರ್ಯನ ಮಗ, ಅಮರ್ಕನೆಂಬವ ಇವನ ಒಡಹುಟ್ಟಿದವ. 
ಶುಕ್ರಾಚಾರ್ಯ ತಪಸ್ಸಿಗೆ ಹೋಗಿದ್ದಾಗ ಇವ ಹಿರಣ್ಯಕತಿವುವಿನಲ್ಲಿ ವುರೋಹಿತ 
ನಾಗಿದ್ದು ಪ್ರಹ್ಲಾದನ ಗುರುವಾಗಿಯೂ ಇದ್ದ [ಭಾಗ.-೭-೫. ಮತ್ಸ್ಯ್ಯ.-೩೩. 
ವಿ್ಣು.-೧-೧೭). 

ಶತದ್ಯುಮ್ನ.--ಒಬ್ಬ ರಾಜರ್ಷಿ. ಮುದ್ದಲನೆಂಬ ಮಹರ್ಷಿಗೆ ಗೃಹದಾನ 
ಮಾಡಿ, ಅದರ ಫಲವಾಗಿ ಉತ್ತ್ತಮಗತಿಯನ್ನೈದಿದ [ಶಾಂ. ೨೪೦. ಅನು. ೨೦೦]. 

ಶತದ್ರು.- ಒಂದು ನದಿ. ಹೈಮವತಿಯೆಂಬುದು ಇದರ ಮೊದಲಿನ ಹೆಸರು. 
ವುತ್ರಶೋಕಸೀಡಿತನಾದ ವಸಿಷ್ಠ ಆತ್ಮಹತ್ಯೆಮಾಡಿಕೊಳ್ಳುವುದಕ್ಕಾಗಿ ಈ ನದಿಯಲ್ಲಿ 
ಬಿದ್ದ. ಬ್ರಹ್ಮಹತ್ಯೆಯ ಭಯದಿಂದ ಹೆದರಿದ ಹೈಮವತಿ ನೂರಾರು ಭಾಗವಾಗಿ 
ಹೆರಿದುಹೋದ ಕಾರಣ "" ಶತದ್ರು '' (506161) ಎಂದು ಹೆಸರು ಬಂತು [ಭಾರ.- 
ಆದಿ. ೧೯೩. ಸ. ೯. ಭೀ. ೯]. 

ಶತಧನ್ವ.- ಯದು ವಂಶದ ಹೃದಿಕನ ಐವರು ಮಕ್ಸುಳೆಲ್ಲಿ ಒಬ್ಬ. ಸತ್ರಾಜಿತ 
ತನ್ನ ಮಗಳಾದ ಸತ್ಯಭಾಮೆಯನ್ನು ಇವನಿಗೆ ಕೊಡುವುದಾಗಿ ವಾಗ್ದಾನ ಮಾಡಿದ್ದ, 
ಆದರೆ ಸ್ಕಮಂತಕಮಣಿಯ ಮೂಲಕ ಕೃಷ್ಣನಿಗೂ ಸತ್ರಾಜಿತನಿಗೂ ವೈಮನಸ್ಯ 
ವುಂಟಾದ ಕಾರಣ ಸತ್ರಾಜಿತ ಸತ್ಯಭಾಮೆಯನ್ನು ಕೃಷ್ಣನಿಗೇ ಕೊಟ್ಟು ಆತನ ಸ್ನೇಹ 
ವನ್ನು ಸಂವಾದಿಸಿದ. ಇದರಿಂದ ತನಗೆ ಅಪಮಾನವಾಯಿತೆಂದು ತಿಳಿದ ಶತಧನ್ವ 
ಸತ್ರಾಜಿತನನ್ನು ಕೊಂದ. ಸ ಶ್ಯ ಭಾಮೆ ಕೃಷ್ಣನಲ್ಲಿ ಮೊರೆಯಿಡಲಾಗಿ ಕೃಷ್ಣ ಶತ 
ಧನ್ವನ ಮೇಲೆ ಯುದ್ಧಕ್ಕೆ ಹೊರಟಿ. ಶತಧನ್ವ ಅಕ್ರೂರ, ಕೃತನರ್ಮರನ್ನು ತನಗೆ 
ಸಹಾಯಮಾಡ ಕೇಳಿದ ಅವರೊಬ್ಬರೂ ಕೃಷ್ಣನನ್ನು ಇದಿರಿಸಲು ಸಮ್ಮತಿಸಲಿಲ್ಲ. 
ಕೊನೆಗೆ ಶತಧನ್ವ ಕೃಷ್ಣನಿಂದ ಮಡಿದ [ಭಾಗ.-೧೦, ೫೬, ೫೭]. ಇವ ಕಳಿಂಗ 
ರಾಜನ ಮಗಳ ಸ್ವಯಂವರಕ್ಕೈ ಹೋಗಿದ್ದ [ಭಾರ.-ಶಾಂತಿ. ೪]. 


ಶತಪರ್ವಾ 554 ಶತ್ರುಘ್ನ 


ಶತಸರ್ವಾ.-ಶುಕ್ರಾಚಾರ್ಯನ ಹೆಂಡತಿ (ಉದ್ಯೋ. ೧೧೭]. 

ಶತಶೃಜ್ಞ.- ಒಂದು ಪರ್ವತ, ಪಾಂಡುರಾಯ ತನ್ನ ಪತ್ನಿಯರೊಂದಿಗೆ 
ಅರಣ್ಯದಲ್ಲಿ ವಾಸವಾಗಿದ್ದಾಗ ಕುಂತಿಯ ಮಡಿಲಿನಿಂದ ಜಾರಿದ ಭೀಮ ಇದರ 
ಮೇಲೆ ಬಿದ್ದನಾಗಿ ಇದು ನೂರು ತುಂಡಾದ ಕಾರಣ ಶತಶೃಂಗವೆಂಬ ಹೆಸರಾಯಿತು 
[ಭಾರ,-ಆದಿ. ೧೨೪, ೧೬೯]. 

ಶತಾನನ್ಹ.--(1) ಸಪ್ತರ್ಸಿಗಳಲ್ಲಿ ಒಬ್ಬನಾದ ಗೌತಮ ಮುನಿಯಿಂದ ಬ್ರಹ್ಮ 
ಮಾನಸ ಪುತ್ರಿಯಾದ ಅಹಲ್ಯೆಯಲ್ಲಿ ಜನಿಸಿದವ. ನಿದೇಹ ವಂಶದ ಅರಸರ ಪುರೋಹಿತ 
[ಭಾರ,-ಅನು. ೬೫. ರಾಮಾ.-ಬಾಲ.೫೧]. ಶತಾನಂದ ವಿಶ್ವಾಮಿತ್ರನ ಚರಿತ್ರೆಯನ್ನು 
ಜನಕ ರಾಜನೆದುರಿಗೆ ರಾಮ ಲಕ್ಷ್ಮ್ಮಣರಿಗೆ ಹೇಳಿದ್ದು [ರಾಮಾ.-ಬಾಲ. ೫೧-೬೫]. 

(1 ಒಬ್ಬ ಖಷಿ. ಈತನ ತಂಡೆಯಾದ ಗೌತಮ ನಿಂಥ್ಯಾಶ್ವನೆಂಬ ರಾಜನ 
ಮಗಳಾದ ಅಹಲೈಯನ್ನು ಮದುವೆಯಾಗಿದ್ದ. ಚಿರಕಾರಿಯೆಂಬನ ಈತನ ತಮ್ಮ 
ಶತಾನಂದನ ಮಗನಾದ ಸತ್ಯಧೃತಿಯೆಂಬ ಮುನಿ ಕೃಪಾಚಾರ್ಯನ ವಂಶಕ್ಕೆ ಮೂಲ 
ಪುರುಷ [ಭಾಗ.-೯-೨೧]. 

ಶತಾನೀಕ.--(1) ನಾಂಡು ಪುತ್ರನಾದ ನಕುಲನಿಂದ ದೌಪದಿಯಲ್ಲಿ ಜನಿಸಿದವ 
[ಆದಿ. ೬೩, ೨೪೭], ಭಾರತಯುದ್ಧ ಮುಗಿದ ರಾತ್ರಿ ಅಶ್ವತ್ಥ್ಯಾಮನಿಂದ ಹತನಾದ 
[ಸೌ್‌ಪಿ_. ೮]. 

(11) ವಿರಾಟ ರಾಜನ ತಮ್ಮ [ವಿರಾ. ೩೩]. ಭಾರತಯುದ್ಧದ ಹತ್ತನೆಯ 
ದಿನ ಭೀಷ್ಮನಿಂದ ಹತನಾದ [ಭೀಷ್ಮ ೧೧೮]. 

(11) ಮತ್ತೊಬ್ಬ ಅದೇ ವಂಶದ ಅರಸು. ಹನ್ನೊಂದನೆಯ ದಿನದ 
ಯುದ್ಧದಲ್ಲಿ ದ್ರೋಣನೊಂದಿಗೆ ಹೋರಾಡಿದ. ಶಲ್ಯ ನೊಂದಿಗೆ ಯುದ್ಧಮಾಡಿದ 
[ದೊ]. ೨೧]. ಹದಿನಾಲೃನೆಯ ದಿನದ ರಾತ್ರಿಯುದ್ಧ ದಲ್ಲಿ ದ್ರೋಣನಿಂದ ಮಡಿದ 
[ದ್ರೋ. ೧೬೮]. 

(iv) ಮತ್ತೊಬ್ಬ ರಾಜರ್ಷಿ [ಭಾರ.-ಆದಿ. ೨೪೭]. 

ಶತಾಯು.--ಪುರೂರವನಿಂದ ಊರ್ವಶಿಯಲ್ಲಿ ಜನಿಸಿದವ. ನೋಡು --ಊರ್ಹತಿ 
[ಭಾರ.-ಆದಿ. ೬೯], 

ಶತ್ರು ಘ್ನು.--ದಶರಥನಿಂದ ಸುಮಿತ್ರೆಯಲ್ಲಿ ಜನಿಸಿದ ಅವಳಿ ಮಕ್ಕಳಲ್ಲಿ ಕಿರಿಯವ. 
ಲಕ್ಷ್ಮಣನ ತಮ್ಮ [ಭಾರ.-ವನ. ೨೭೫. ಸ. ೫೦]. ರಾಮ ಜನಿಸಿದ ಮೂರನೆಯ 
ದಿನ ಆಶ್ಲೇಷಾ ನಕ್ಷತ್ರದ ನಾಲ್ಕನೆಯ ವಾದ ಕರ್ಕಾಟಕ ಲಗ್ನದಲ್ಲಿ ಜನಿಸಿದವ 
[ರಾಮಾ.-ಬಾಲ. ೧೮]. ಇವ ಕುಶಧ್ವಜ ಜನಕನ ಕಿರಿಯಮುಗಳಾದ ಶ್ರುತಕೀರ್ತಿ 
ಯನ್ನು ಮದುವೆಯಾದ (ಬಾಲ, ೭೩]. ಭರತನ ಸಂಗಡ ಯುಧಾಜಿತನೊಂದಿಗೆ 


ಶತ್ರುಜಿತ್‌ 555 ಶಬಲಾಶ್ಚೆ 


ಕೇಕಯ ರಾಜ್ಯಕ್ಕೆ ಹೋದದ್ದು. ಇನ ಯಾವಾಗಲೂ ಭರತನನ್ನೇ ಅನುಸರಿ 
ಸಿದ್ದ (ಆಯೋ. ೧]. ಶತ್ರುಫೈನನ್ನು ರಾಮ ಲವಣಾಸುರನ ಸಂಹಾರಕ್ಕೆ ಕಳುಹಿದ್ದು. 
ಶತ್ರುಘ್ನನ ಪಟ್ಟಾಭಿಷೇಕ, ಶತ್ರುಘ್ನ ಲವಣಾಸುರನನ್ನು ಕೊಲ್ಲಹೊರಟಿದ್ದು [ರಾ.- 
ಉತ್ತರ. ೬೨-೬೪]. ಶತ್ರುಘ್ನ ಲವಣಾಸುರನನ್ನು ಇದಿರಿಸಿ ಕೊಂದದ್ದು [ರಾಮಾ.- 
ಉತ್ತ. ೬೮, ೬೯]. ಶತ್ರುಫ್ನನ ರಾಜ್ಯಸರಿವಾಲನೆ, ವಾಲ್ಮೀಕಿಯ ಆಶ್ರಮಕ್ಕೆ 
ಹೋಗಿ ಸತ್ಛೃತನಾದದ್ದು, ರಾಮನನ್ನು ಸಂದರ್ಶಿಸಿ, ಏಳು ರಾತ್ರಿಗಳು ರಾಮನೊಂದಿಗೆ 
ಇದ್ದು ಮರಳಿ ಮಧುರಾಪುರಿಗೆ ಹೋದದ್ದು [ರಾಮಾ.-ಉತ್ತ. ೭೦-೭೨]. ಶತ್ರುಘ್ನ 
ಮಹಾಪ್ರಸ್ಥಾನ ಮಾಡಿದ್ದು [ಉತ್ತ.. ೧೦೯]. ಇವನಿಗೆ ಸುಬಾಹು, ಶತ್ರುಘಾತಿ 
ಎಂಬ ಇಬ್ಬರು ಮಕ್ಕಳಿದ್ದರು. ಸುಬಾಹು ಶತ್ರುಘ್ನ ಪಾಲಿಸುತ್ತಿದ್ದ ಮಧುರೆಗೆ ಅರಸ 
ನಾದ. ಶತ್ರುಘಾತಿ ವೈದಿಶ ನಗರದಲ್ಲಿ ರಾಜ್ಯಭಾರಮಾಡುತ್ತಿದ್ದ (ಉತ್ತ. ೧೦೮]. 

ಶತ್ರುಜಿತ*.--ಧ್ರುವಸಂಧಿ ರಾಜನ ಮಗೆ. ನೋಡು--ಮನೋರಮಾ (ಜೇ. 
ಭಾಗ.-೩-೧೪-೨೫], 

ಶತ್ರುಣ್ಣಾ ಯು.--(1) ದ್ರುವದ ರಾಜನ ಮಗ. ಅಶ್ವತ್ಥ್ಯಾಮನಿಂದ ಹೆದಿನಾಲ್ಬು 
ನೆಯ ದಿನದ ರಾತ್ರಿಯುದ್ಧ ದಲ್ಲಿ ಹತನಾದ [ಭಾರ.-ಜ್ರೋ. ೧೫೭]. 

(i) ಕಠ್ಚನ ತಮ್ಮು, ಹನ್ನೆರಡನೆಯ ದಿನದ ಯುದ್ಧ ದಲ್ಲಿ ಅರ್ಜುನನಿಂದ 

ಮಡಿದ [ಭಾರ.-ದ್ರೋ. ೩.೨]. 

ಶನಿ.-ನಿವಸ್ತಂತನೆಂಬ ಸೂರ್ಯನಿಂದ ಛಾಯಾದೇನಿಯಲ್ಲಿ ಜನಿಸಿದವ. ವೈವಸ್ವತ 
ಮನುವಿನ ತಮ್ಮ ಈತ ತನತಿಯ ಸಹೋದರ ಗ್ರಹಸಮುದಾಯದಲ್ಲಿ ಒಬ್ಬ 
[ಭಾಗ.-೬-೬. ಹರಿ. ೧೧೯]... ಶನಿಮಂಡಲ, ರಧಾದಿವರ್ಣನ ಗ[ಮತ್ಸ ಕ್ರಿತ, 
ಲಿಂಗ.-೬೧]. ನೋಡು--ಛಾಯಾ, ಸಂಜ್ಞಾ, ಯಮ. 

ಶನ್ತನು.-ಚಂದ್ರ ವಂಶದ ಪ್ರತೀನ ರಾಜನಿಂದ ಸುನಂಜೆಯಲ್ಲಿ ಜನಿಸಿದವ. 
ದೇವಾಪಿ, ಬಾಹ್ಲೀಕರೆಂಬವರು ಇವನ ಒಡಹುಟ್ಟಿದವರು [ಆದಿ. ೬೩, ೧೦೧]. 
ನೋಡು--ಶೆಂತನು. 

ಶಬರೀ.--ಒಬ್ಬ ಬೇಡಿತಿ. ರಾಮಭಕ್ಕಳು. ಸೀತಾಪಹಾರಾನಂತರ ರಾಮ 
ಲಕ್ಷ್ಮ ಬಾರು ಸೀತೆಯನ್ನು ಹುಡುಕುತ್ತ, ಪಂಪಾತೀರದ ಬಳಿಗೆ ಹೋಗುತ್ತಿದ್ದಾಗ, 
ತನ್ನ ಆಶ್ರಮಕ್ಕೆ ಬಂದ ರಾಮ ಲಕ್ಷ್ಮಣರನ್ನು ಪೂಜಿಸಿ, ರಾಮನ ಇದಿರಿನಲ್ಲಿಯೇ 
ಅಗ್ನಿನ್ರವೇಶವಾಡಿ, ಪುಣ್ಯಲೋಕಕ್ಕೆ ಹೋದಳು [ರಾಮಾ.-ಅರ. ೭೪]. 

ಶಬಲಾಶ್ಚ.--(1) ದಕ್ಷನಿಂದ ಅಸಿಕ್ಕಿಯಲ್ಲಿ ವಿರಡನೆಯಬಾರಿ ಜನಿಸಿದ ಪುತ್ರರು. 
ದಕ್ಸ ಇವರನ್ನು ಸೃಷ್ಟಿಕಾರ್ಯದಲ್ಲಿ ನಿಯಮಿಸಿದ. ಇವರು ನಾರದನಿಂದ ಉಪದಿಷ್ಟ 
ರಾಗಿ ತಪಸ್ಸಿಗೆ ಹೋದರು. ನೋಡು--ದಕ್ಷ, ನಾರದ. 


(11) ಚಂದ್ರ ವಂಶದ ಅವಿಕ್ಸಿತ ರಾಜನ ಮಗ [ಭಾರ.-ಆದಿ. ೧೦೧]. 

ಶಮಾಕೆ.-ಶೃಂಗಿ ಮುನಿಯ ತಂಜೆ. ಈತ ಸಮಾಧಿಯಲ್ಲಿ ಲೀನನಾಗಿದ್ದಾಗ 
ಸರೀಕ್ಷಿದ್ರಾಜ ಈತನ ಕೊರಳಿಗೆ ಸತ್ತಹಾನನ್ನು ಮಾಲೆಹಾಕಿ ಹೋದ. ನೋಡು-- 
ಪರೀಕ್ಷಿತ್‌ [ಭಾರ.-ಆ. ೪೧, ೪೨. ಭಾಗ.-೧-೧೮]. ಈತನ ಶಿಷ್ಯ ಗಳೌರಮುಖ 
(ಆದಿ. ೪೨], 

ಶನಿಸಾವೃ ಕ್ಸ. ಪಾಂಡವರು ಅಜ್ಞಾತವಾಸವನ್ನು ಕೈಳಕೊಳ್ಳುವುದಕ್ಕೆ ಮೊದಲು 
ತಮ್ಮ ಆಯುಧಗಳನ್ನು ವಿರಾಟನಗರದ ಹೊರಭಾಗದ ಸ್ಮಶಾನದಲ್ಲಿದ್ದ ಒಂದು 
ಬನ್ನಿಯ ಮರದಲ್ಲಿಟ್ಟಿ ದ್ದರು [ನಿರಾ.-೭]. 

ಶಮ್ಪಾ ಕ.-ಹೆಸಿ_ನಾವತಿಯಲ್ಲಿದ್ದ ಒಬ್ಬ ಬ್ರಾಹ್ಮಣ. ಈತ ಜ್ಞ್ಯಾನಿಯಾ 
ಗಿದ್ದುದರಿಂದೆ ಭೀಷ್ಮಾಚಾರ್ಯನಿಗೆ ಈತನಲ್ಲಿ ಹೆಚ್ಚು ಗಳಿರವವಿತ್ತು. ಇವರಿಬ್ಬರೂ 
ಅನೇಕವೇಳೆ ಸಂವಾದಮಾಡುತ್ತಿದ್ದರು [ಶಾಂತಿ. ೧೭೬]. 

ಶಮ್ಚರ.--ಒಬ್ಬ ರಾಕ್ಷಸ. ಶ್ರೀ ಕೃಷ್ಣನ ಮಗನಾದ ಪ್ರದ್ಯುಮ್ನನಿಂದ ತಾನು 
ಸಾಯುನೆನೆಂಬುದನ್ನು ತಿಳಿದು ಆತನನ್ನು ಕೊಲ್ಲುನುದಕ್ಕಾಗಿ ಪ್ರಯತ್ನಿಸಿ, ತಾನೇ 
ಆತನಿಂದ ಹತನಾದ. ನೋಡು--ಪ್ರದ್ಯುಮ್ನ [ಭಾಗ,-೧೦-೫೫. ಹೆರಿ.-೨-೧೦೭]. 
ಇಂದ್ರನ ಸಂಗಡ ಬ್ರಾಹ್ಮಣಮಹಿಮೆಯ ವಿಷಯವಾಗಿ ವಿವಾದಮಾಡಿದ [ಭಾರ.- 
ಅನು. ೭೧]. 

ಶಮ್ಬುಕ.--ಶೂದ್ರತಾಪಸ. ಇವನ ತಪಸ್ಸಿನಿಂದ ಒಬ್ಬ ಬ್ರಾಹ್ಮಣನ ಮಗ 
ಮಡಿದನೆಂಬ ಕಾರಣದಿಂದ ರಾಮ ಇವನನ್ನು ಕೊಂದು ಬ್ರಾಹ್ಮಣಪುತ್ರನನ್ನು 
ಬದುಕಿಸಿದ [ಭಾರ.-ಶಾಂತಿ. ೧೫೨, ರಾಮಾ.-ಉತ್ತ,. ೭೬]. 

ಶಮ್ಸ ಲ.-ತಾಮ್ರುನರ್ಲೀ ತೀರದಲ್ಲಿರುವ ಒಂದು ಗ್ರಾಮ. ಈ ಗ್ರಾಮದಲ್ಲಿ 
ವಾಸಮಾಡುವ ವಿಷ್ಣು ಯಶನೆಂಬ ಬ್ರಾಹ್ಮಣನ ಧರ್ಮಸತ್ತಿಯಾದ ಸುಮತಿಯೆಂಬವ 
ಳಲ್ಲಿ ನಿಷ್ಣು ನಿಸ್ಣುವರ್ಮಸೆಂಬ ಹೆಸರಿನಿಂದ ಜನಿಸಿ, ಶಿವನನ್ನು ತಪಸ್ಸಿನಿಂದ ಮೆಚ್ಚಿ ಸಿ, 
ದಿವ್ಯವಾದ ಕುದುರೆಯನ್ನೂ ಖಡ್ಗವನ್ನೂ ಪಡೆದು, ಕಲಿಯನ್ನು ಸಂಹರಿಸುವನು. 
ನೋಡು- ಕಲ್ಪಿ [ಭಾರ.-ವನ. ೧೯೩]. 

ಶಮ್ಮಿ ಠಾ.--ಗಾಂಧಾರಿಯ ಒಡಹುಟ್ಟಿದವಳು. ನೋಡು--ಧೃತರಾಷ್ಟ್ರ ಶೆ 
ಗಾಂಧಾರಿ, ಶಕುನಿ [ಭಾರ.-ಆದಿ. ೧೯೯]. 

ಶರದ್ದನ್ರ.-ನಿಂಧ್ಯಾಶ್ವ ರಾಜವುತ್ರಿಯಾದ ಅಹಲ್ಯೆಯ ಪತಿಯಾದ ಗೌತಮ 
ವಂಶದ ಸತ್ಯಧೃತಿಯ ಮಗ [ಭಾಗ.-೯-೨೧]. ಈತ ತಪಸ್ಸುಮಾಡುತ್ತಿ ದ್ದಾಗ 
ಜಾಲನತಿಯೆಂಬ ಅಪ್ಸೃರಸಿಯ ದರ್ಶನದಿಂದ ಎಜೆಗುಂದಿದ, ಈತನ ತೇಜಸ್ಸು 


ಶರಭ 557 ಶರ್ಮಿಷ್ಮಾ 


ಜ೦ಬುಹುಲ್ಲಿನಲ್ಲಿ ಬೀಳಲಾಗಿ ಅಲ್ಲಿ ಕೃವಾಚಾರ್ಯನೂ, ದ್ರೋಣಾಚಾರ್ಯನ ವತ್ನಿಯಾದ 
ಕೃನಿಯೂ ಜನಿಸಿದರು. ನೋಡು-ಕೃನ, ಕೃಪಿ, ಶಂತನು [ಭಾರ.-ಆದಿ. ೬೪]. 
ಶರಭ.--(1) ನೃಸಿಂಹಾವತಾರವನ್ನು ಶಾಂತಿಗೊಳಿಸಲು ಧರಿಸಿದ ಶಿವನ 
ರೂಪಾಂತರ [ಶಿವ.-ಶತರು. ೧೨]. 
(1) ರಾಮಸೇನೆಯಲ್ಲಿದ್ದ ವಾನರನೀರ [ರಾಮಾ.-ಯುದ್ಧ. 5೬, ೩೦]. 
(11) ಶಕುನಿಯ ಸೋದರರಲ್ಲಿ ಒಬ್ಬ. ಹೆದಿನಾಲ್ಬನೆಯ ದಿನದ ರಾತ್ರಿ 
ಯುದ್ಧದಲ್ಲಿ ಭೀಮನಿಂದ ಮಡಿದ [ಭಾರ.-ದ್ರೋ. ೧೫೭]. 
(iv) ಶಿಶುಪಾಲನ ಮಕ್ಕಳಲ್ಲಿ ಒಬ್ಬ. ಯುಧಿಷ್ಠಿರನ ಅಶ್ವಮೇಧ ಯಜಾ ಶ್ವ 
ವನ್ನು ಅಡ್ಡಗಿಸಿ, ಮರೆಹೊಕ್ಕ [ಭಾರ.-ಅಶ್ವ. ೮೩]. 
ಶರಭಂಗ.-ಗೌತಮ ವಂಶದ ಒಬ್ಬ ಮಹರ್ಷಿ. ದಂಡಕಾರಣ್ಯದಲ್ಲಿ ತನಸ್ಸು 
ಮಾಡುತ್ತಿದ್ದು, ಅರಣ್ಯವಾಸಳ್ಳೆ ಬಂದ ಸೀತಾರಾಮ ಲಕ್ಷ್ಮಣರನ್ನು ಸತ್ಸುರಿಸಿ, ದೇಹ 
ತ್ಯಾಗಮಾಡಿ ಸದ್ಗತಿಯನ್ನೆ ದಿದ [ಭಾರ.-ವನ. ೮೩. ರಾಮಾ.-ಅರ. ೫]. ಈತನ 
ಆಶ್ರಮ ಗೋದಾವರೀ ತೀರದಲ್ಲಿತ್ತು [ಭಾರ.-ವನ. ೨೮೮]. 
ಶರವಣ --ಒ೦ದು ವನ. ವಾರ್ದತೀ ಸರಮೇಶ್ವರರು ಈ ವನದಲ್ಲಿ ಒಮ್ಮೆ 
ಕ್ರೀಡಾಸಕ್ತ್ತರಾಗಿದ್ದಾಗ ಕೆಲಮಂದಿ ಗಂಡಸರು ಅಲ್ಲಿಗೆ ಬರಲಾಗಿ "" ಇಲ್ಲಿಗೆ ಬಂದವರು 
ಹೆಂಗಸರಾಗಲಿ '' ಎಂದು ಪಾರ್ವತಿ ಶಾನವಿತ್ತಳು. ವೈವಸ್ವತಮನು ಪುತ್ರನಾದ 
ಇಲರಾಜ ಬೇಟೆಯ ನಿಮಿತ್ತ, ಇಲ್ಲಿಗೆ ಬಂದು, ಸ್ತ್ರೀ ರೂಪವನ್ನು ತಳೆದು ಚಂದ್ರ 
ವುತ್ರನಾದ ಬುಧನಿಂದ ಪುರೂರನನೆಂಬ ಪುತ್ರನನ್ನು ಪಡೆದ [ಭಾಗ.-೯-೧. ಮತ್ಸ ಸ್ರ” 
೧೧]. 
ಶರಾವತೀ.--ಒಂದು ನದಿ [ಭಾರ.-ಭೀ. ೯]. ಗುಜರಾತಿನಲ್ಲಿ ಪ್ರಯಾಗದ ಬಳಿ 
ಹೆರಿಯುವ ಶಬರ್ಮತಿಯೆಂದು ಪ್ರಸಿದ್ಧವಾಗಿರುವ ನದಿಯೇ ಶರಾವತಿಯಾಗಿರಬಹು 
ದೆಂದು ಕೆಲವರ ಅಭಿಪ್ರಾಯ. ಮತ್ತೆ, ಕೆಲವರು ಅಯೋಧ್ಯೆಯ ಬಳಿ ಫೈಜಾಬಾದಿ 
ನಲ್ಲಿ ಹರಿಯುವ ಸರಸ್ವತಿಯೆಂಬ ನದಿಗೆ ಶರಾವತಿಯೆಂದು ಹೇಳುತ್ತಾರೆ. 
ಶರ್ಮಿ ಷ್ಕಾ.--ರಾಕ್ಷಸ ರಾಜನಾದ ವೃಷಪರ್ವನ ಮಗಳು... ಯಯಾತಿ ರಾಜನ 
ಕಿರಿಯಹೆಂಡತಿ. ಯದು, ದ್ಯುಹ್ಯು, ಅನು, ವೂರು ಎಂಬವರು ಇವಳ ಮಕ್ಕಳು 
[ಭಾರ.-ಆದಿ. ೬೩, ೬೯]. ಇವಳು ಶುಕ್ರಾ ಚಾರ್ಯನ ಮಗಳಾದ ದೇವಯಾನಿಯನ್ನು 
ಜಾವಿಯಲ್ಲಿ ತಳ್ಳಿದ್ದು ಮುಂತಾಗಿ [ಭಾರ.-ಆ. ೭3]. ತನಗೆ ಸಂತಾನವಾಗಬೇಕೆಂಬ 
ಆಸೆಯಿಂದ ಶರ್ಮಿಷ್ಕೆ ಯಯಾತಿಯನ್ನು ಬೇಡಿದ್ದು ಮುಂತಾಗಿ [ಭಾರ.-ಆದಿ. ೭೬]. 
ಶರ್ಮಿಷ್ಕೆಯ ಕಥೆ [ಭಾರ.-ಆದಿ. ೭೨-೭೬, ಭಾಗ.-೯, ೧೮. ಮತ್ಸ್ಯ.-೨೭-೩೨]. 
ನೋಡು--ಸೀವಯಾನಿ, ಯಯಾತಿ, | 


ಶರ್ಯಾತಿ 558 ಶಲ್ಯ 


ಶರ್ಯಾತಿ.-(1) ಸೂರ್ಯ ವಂಶದ ವೈವಸ್ವತ ಮನುನಿನ ಮಗ. ಈತ ತನ್ನ ಮಗ 
ಳಾದ ಸುಕನ್ಯೈಯೆಂಬವಳನ್ನು ಚ್ಯವನ ಮುನಿಗೆ ಕೊಟ್ಟಿ [ಭಾರ.-ವನ. ೧೨೩-೧೨೬]. 
ನೋಡು- ಸುಕನ್ಯಾ, ಚ್ಯವನ. 

(i) ಚಂದ್ರ ನಂಶದ ನ್ರಾಚೀನ್ವಂತನೆಂಬ ರಾಜನಿಂದ ಯದು ವಂಶದ 
ಅಶ್ಮಕಿಯೆಂಬವಳಲ್ಲಿ ಜನಿಸಿದವ. ಇವ ತ್ರಿಶಂಕುಪುತ್ರಿಯಾದ ಸತ್ಯವ್ರತೆಯಲ್ಲಿ 
ಅಹಂಯಾತಿಯೆಂಬ ಮಗನನ್ನು ಪಡೆದ [ಭಾರ.-ಆದಿ. ೬೩]. 

ಶಲ.--(1) ಇಕ್ಸ್ಟ್ಟಾಕು ನಂಶದ ಪರೀಕ್ಷಿತನ ಮೂವರು ಪುತ್ರರಲ್ಲಿ ಹಿರಿಯವ. 
ನೋಡು--ದಲ, ಬಲ [ಭಾರ.-ವನ. ೧೯೫]. ಇವ ಬೇಟೆಗೆ ಹೋಗಿದ್ದಾಗ ವಾಮ 
ದೇವನೆಂಬ ಮುನಿಯ ಆಶ್ರಮಳ್ಳೆ ಹೋಗಿ ಆತನಿಂದ ಕುದುರೆಗಳನ್ನು ಎರವಾಗಿ 
ಪಡೆದು ಹಿಂದಕ್ಕೆ ಕೊಡದೆ ಭಂಗಪಟ್ಟಿ ದ್ದು ಮುಂತಾಗಿ. ನೋಡು- ದಲ, ವಾಮದೇವ. 

(i) ಚಂದ್ರ ನಂಶದ ಬಾಹ್ಲೀಕ ರಾಜನ ಮಗನಾದ ಸೋಮದತ್ತ_ ರಾಜನ 
ಮಗ. ಭೂರಿ, ಭೂರಿಶ್ರವಕೆಂಬನರು ಇವನ ಒಡಹುಟ್ಟಿ ದವರು [ಭಾರ.-ಆದಿ. ೨೦೧1. 
ಭಾರತ ಯುದ್ದದಲ್ಲಿ ಹೆದಿನಾಲ್ಪನೆಯ ದಿನ ಹಗಲಿನಲ್ಲಿ ದ್ರೌಪದೀಪುತ್ರರಿಂದ ಹತನಾದ 
[ದ್ರೋ. ೧೦೮. ಭಾಗ.-೯-3೬]. ಇವನ ಮಗನನ್ನು ನಾಲ್ಕನೆಯ ದಿನದ ಯುದ್ಧ 
ದಲ್ಲಿ ಧೃಷ್ಟದ್ಯುಮ್ನ ಕೊಂದ [ಭಾರ.-ಭೀ. ೬೧]. ಶಲನ ಶವವರ್ಣನೆ [ಸ್ರ್ರೀ. ೨೪]. 

ಶಲ್ಯ.--ಮದ್ರದೇಶಾಧಿಪತಿಯಾದ ಖುತಾಯನನೆಂಬ ಅರಸನ ಮಗ. ಪಾಂಡು 
ರಾಜನ ಕರಿಯ ಹೆಂಡತಿಯಾದ ಮಾದ್ರಿ ಇವನ ಸಹೋದರಿ. ಇವ ಸಂಹ್ರಾದನೆಂಬ 
ಅಸುರನ ಅಂಶದಿಂದ ಜನಿಸಿದವ. ಇವನಿಗೆ ರುಕ್ಮಾಂಗದ, ರುಕ್ಮರಥರೆಂಬ ಇಬ್ಬರು 
ಪುತ್ರರು [ಭಾರ.-ಆ. ೬೮, ೨೦೧]. ದೌೌಸದೀಸ್ಪೆಯಂನರ ಕಾಲದಲ್ಲಿ ಭೀಮನೊಂದಿಗೆ 
ಯುದ್ಧಮಾಡಿ ಸೋತ [ಭಾರತ.-ಆದಿ. ೨೦೫]. ಇವ ಅತಿರಥ [ಉದ್ಯೋ. 
೧೬೫]. ಭಾರತ ಯುದ್ಧದಲ್ಲಿ ಇವ ಪಾಂಡವರಿಗೆ ಸಹಾಯಮಾಡಜೇಕೆಂದು ಬಂದ. 
ದುರ್ಯೋಧನ ಮೋಸದಿಂದ ಇವನ ಸಾಹಾಯ್ಯವನ್ನು ಪಡೆದ [ಉದ್ಯೋ. ೮]. 
ಹನ್ನೊಂದನೆಯ ದಿನ ಯುದ್ಧಮಾಡಿದ್ದು [ದ್ರೋ. ೧೫]. ಅದೇ ದಿನ ಭೀಮ 
ನನ್ನು ಇದಿರಿಸಿ ಸೋತ [ಜ್ರೋ. ೧೫]. ದುರ್ಯೋಧನನ ಬೇಡಿಕೆಯ ಮೇರೆಗೆ ಶಲ್ಯ 
ಕಠ್ಡನಿಗೆ ಸಾರಥಿಯಾಗಲು ಸಮ್ಮತಿಸಿದ್ದು [ಕಠ್ಣ. 3೩]. ಕರ್ಣನ ಉತ್ಸಾಹವನ್ನು 
ಮುರಿಯವುದಕ್ಕಾಗಿ ಶಲ್ಯ ಕಠ್ಡನನ್ನು ಹೀಯಾಳಿಸಿದ್ದು [ಭಾರ.-ಕರ್ನ. ೩೧]. ಕರ 
ಶಲ್ಯನನ್ನೂ ಮದ್ರದೇಶದವರನ್ನೂ ಅಲ್ಲಗಳೆದದ್ದು [ಕಠ್ಚ. ೩೭]. ಕಠ್ಡನನ್ನು ಯುದ್ಧ 
ದಲ್ಲಿ ಪ್ರೋತ್ಸಾಹಿಸಿದ್ದು [ಕಠ್ಣ. ೮೩]. ಕಠ ಮಡಿದ ತರುವಾಯ ಶಲ್ಯನಿಗೆ ಸೇನಾಧಿ 
ಪತ್ಯದಲ್ಲಿ ಪಟ್ಟಿಗಟ್ಟಿದ್ದು [ಶಲ್ಯ. ೬]. ಶಲ್ಯ ಪರಾಕ್ರಮವರ್ದನೆ [ಶಲ್ಯ. ೧೨]. ಭೀಮ 
ನೊಂದಿಗೆ ಗದಾಯುದ್ಧಮಾಡಿ ಸೋತದ್ದು [ದ್ರೋ. ೧೫, ಶಲ್ಯ. ೧೧]. ಯುಧಿಷ್ಠಿರ 


ಶವವರ್ಲನ 559 ಶಾಕೆಲದ್ವೀಪ 


ಶಲ್ಯನನ್ನೂ ಇವನ ತಮ್ಮಂದಿರನ್ನೂ ಕೊಂದದ್ದು [ಶಲ್ಯ. ೧೬]. ಶಲ್ಯವಧಕಧಾ 
ಸಂಗ್ರಹ [ಶಲ್ಯ. ೧]. 

ಶವವರ್ನ ನ.-ಭಾರತಯುದ್ದದಲ್ಲಿ ಮಡಿದವರನ್ನು ಗಾಂಧಾರಿ ವರಿಸಿದ್ದು [ಸ್ರ್ರೀ. 
೧೬-೨೨]. 

ಶಶಬಿನ್ನು ಯದು ವಂಶದ ಒಬ್ಬ ರಾಜರ್ಷಿ ಬಾರೆ... ಲ. ಶಾಂತಿ. ೨೮]. 
ಇವ ವೃಷ್ಟಿ ವಂಶದ ಚಿತ್ರರಥನ ಮಗ [ಭಾಗ.-೯-೨೩], ಇವನಿಗೆ ಲಕ್ಷಮಂದಿ 
,ಪತ್ರಿಯರು. ಒಬ್ಬೊಬ್ಬಳೂ ಸಾವಿರಗಟ್ಟಲೆ ಮಕ್ಕುಳನ್ನು ಪಡೆದರು (ಬ್ರೋ. ೬೫]. 
ಶಶಬಿಂದುವಿನ ಕಥೆ [ಭಾರ.-ಡ್ರೋ. ೬೫. ಶಾಂತಿ. ೨೮, ೨೦೭]. ಇವನ ಮಗಳು 
ಬಿಂದುಮತಿಯೆಂಬನಳು ಮಾಂಧಾತ ರಾಜನ ಹೆಂಡತಿ. ನೋಡು- ಮಾಂಧಾತ 
[ಭಾಗ,-೯-೬, ನಾಯು.-೮೮]. ಚೈ ತ್ರರಥನೆಂಬುದು ಇವನ ನಾಮಾಂತರ [ಭಾರ.- 
ಶಾಂತಿ. 8೯]. 

ಶಶಾದ.--ಇಕ್ಸ್ಸ್ಪ್ರ್ಪಾಕು ರಾಜನ ಮಗನಾದ ವಿಕುಕ್ಸಿಯ ನಾಮಾಂತರ. ಇವನ 
ಮಗ ಕುಕುತ್ಸ್ಳ [ಭಾರ.-ವನ. ೨೦೫]. ಇಕ್ಸಾ ಎಕು ಒಮ್ಮೆ ಶ್ರಾದ್ಧಮಾಡುವು 
ದಕ್ಕೆ ಯೋಗ್ಯವಾದ ಮಾಂಸವನ್ನು ತರುವಂತೆ ನಿಕುಕ್ಸಿಗೆ ಹೇಳಿದ. ಇವ ಅರಣ್ಯಕ್ಕೆ 
ಹೋಗಿ ಒಂದು (ಶಶ) ಮೊಲವನ್ನು ತಿಂದು, ಅದರ ಶೇಷವನ್ನು ತಂದುಕೊಟ್ಟ. 
ವಸಿಸ್ಮ ಯೋಗಶಕ್ತಿಯಿಂದ ಇದನ್ನು ತಿಳಿದು ಹೇಳಲಾಗಿ ಇಕ್ಸ್ಟ್ವಾಕು ಆಚಾರಹೀನ 
ನಾದ ತನ್ನ ಮಗನನ್ನು ದೇಶದಿಂದ ಹೊರಡಿಸಿದ. ಇಂತು ಶಶ(ಮೊಲ) ವನ್ನು 
(ಅದ) ತಿಂದನನಾದುದರಿಂದ ಅಂದಿನಿಂದ ಇವನಿಗೆ ಶಶಾದನೆಂಬ ಹೆಸರೇ ರೂಢಿಯಲ್ಲಿ 
ಬಂತು (ಭಾಗ.-೯-೬]. 

ಶತಿಕಲಾ.-ಇಕ್ಟ್ಯಾಕು ನಂಶದ ಸುದರ್ಶನ ರಾಜನ ಹೆಂಡತಿ. ನೋಡು-- 
ಸುದರ್ಶನ. 

ಶಾಕದ್ದೀಪ.--ಸಸ್ತಮಹಾದ್ವೀಪಗಳಲ್ಲಿ ಒಂದು. ಇದು ಕ್ಷೀರಸಮುದ್ರದ 
ಹೊರಭಾಗದಲ್ಲಿ ಗುಂಡಾಗಿದೆ. ಪ್ರಿಯವ್ರತ ರಾಜನ ಮಗನಾದ ಮೇಧಾತಿಧಿ ಇದನ್ನು 
ಆಳುತ್ತಿದ್ದ [ಭಾಗ.-೫, ೨೦. ದೇ. ಭಾ.-೮, ೧೩. ಭಾರ.-ಭೀ. ೯. ಮತ್ಸ 5-೧3೨]. 

ಶಾಕಲ.--ಒಂದು ಸಟ್ಟಣ. ಮದ್ರ ದೇಶದ ರಾಜಧಾನಿ. ಚಂದ್ರಭಾಗಾ ನದಿಗೂ 
ಇರಾವತೀ ನದಿಗೂ ಮಧ್ಯದಲ್ಲಿ ಇದೆ [ಭಾರ.-ಸ. ೩೫. ಕಠ. ೩೭]. 

ಶಾಕಲದ್ದೀಪ.-ಒಂದು ದೇಶ. ಯುಧಿಷ್ಠಿರನ ರಾಜಸೂಯಯಾಗ ಸಂದರ್ಭ 
ದಲ್ಲಿ ಅರ್ಜುನ ಇದರ ಅರಸನಾದ ಪ್ರತಿನಿಂಧ್ಯನೊಂದಿಗೆ ಯುದ್ಧಮಾಡಿ ಅವನಿಂದ 


ಕಪ್ಪವನ್ನು ಪಡೆದ [ಭಾರ.-ಸಭಾ. 3೭]. 


ಶಾಣ್ಣಿಲಿ 500 ಶಾಂತಾ 


ಶಾಣ್ನೆಲಿ.--ಶಾಂಡಿಲ್ಯನೆಂಬ ಮುನಿಯ ಮಗಳು... ಮಯಾಸುರನ ಹೆಂಡತಿ 
ಯಾದ ಹೇಮೆಯೆಂಬ ಅವ್ಸರಸಿಯ ಗೆಳತಿ. ಹೇಮೆ ದೇವಲೋಕಕ್ಕೆ ಹೋದ 
ತರುವಾಯ ಶಾಂಡಿಲಿ ಖುಷಭಕೂಟ ನರ್ವತದಲ್ಲಿದ್ದ ಹೇಮೊಯ ದಿವ್ಯಗುಹೆಯಲ್ಲಿ 
ವಾಸವಾಗಿದ್ದಳು [ಭಾರ.-ಉ. ೧೧೩. ಭೀಷ್ಮ, ೮]. ಕಪಿನೀರರು ಸೀತೆಯನ್ನು ಹುಡು 
ಕುವುದಕ್ಕೆ ದಕ್ಷಿಣ ದಿಕ್ಕಿಗೆ ಹೋಗಿದ್ದಾಗ ಈ ಗುಹೆಯನ್ನು ಹೊಕ್ಕರು. ಶಾಂಡಿಲಿ 
ಅವರಿಗೆ ಸಹಾಯಮಾಡಿದಳು. ಇವಳಿಗೆ ಸ್ವಯಂಪ್ರಭೆಯೆಂಬುದು ನಾಮಾಂತರ 
[ರಾಮಾ.-ಕಿಷ್ಟಿಂ. ೫೧]. ಶಾಂಡಿಲಿ ವತಿವ್ರತಾಮಾಹಾತ್ಮ್ಯ ವಿಷಯವಾಗಿ ಸುಮನೆ 
ಯೆಂಬ ರಾಜಕನ್ಯಯೊಂದಿಗೆ ಸಂವಾದಮಾಡಿದ್ದು [ಭಾರ.-ಅನು. ೧೮೫]. ಗರುಡ 
ಈಕೆಗೆ ಕೇಡನ್ನು ಬಗೆದು ಗರಿಗಳನ್ನು ಸುಟ್ಟುಕೊಂಡು ಮರಳಿ ಆಕೆಯ ಅನುಗ್ರಹ 
ದಿಂದ ರೆಕ್ಕೆಗಳನ್ನು ಪಡೆದದ್ದು ಮುಂತಾಗಿ [ಭಾರ.-ಉ.೧೧೩. ಸ್ಕಾಂ.-ನಾಗರ. 
ಆಗಿ, ೮೨). 


ಶಾಣ್ಮೆಲ್ಯ.--ಕಶ್ಯನ ವಂಶದ ಒಬ್ಬ ಮಹರ್ಷಿ. ಅಗ್ನಿ ಈತನ ವಂಶದಲ್ಲಿ 
ನೈಶ್ವಾನರನೆಂಬ ಹೆಸರಿನಿಂದ ಜನಿಸಿದ [ಭಾರ.-ಸಭಾ. ೪. ಶಾಂತಿ. ೪೬]. 

ಶಾನ_ ನು. ಶಂತನು ಚಕ್ರವರ್ತಿಯ ನಾಮಾಂತರ [ಭಾರ.-ಆದಿ. ೧೦೩]. 
ಹಿಂದಣ ಜನ್ಮದಲ್ಲಿ ಇನ ಸೂರ್ಯ ವಂಶದ ಮಹಾಭಿಸನೆಂಬ ಅರಸು ಗಭಾರ.-ಆದಿ, 
೧೦೩]. ಇವನೇ ಕೃವಾಚಾರ್ಯನನ್ನೂ ಕೃನಿಯನ್ನೂ ಕಾವಾಡಿದವ. ನೋಡು--ಕೃಪ, 
ಕನಿ [ಭಾರ.-ಆದಿ. ೧೪೦]. ಇನ ಗಂಗೆಯನ್ನು ಮದುವೆಯಾದದ್ದು, ಭೀಷ್ಮನನ್ನು 
ಪಡೆದದ್ದು ಮುಂತಾಗಿ [ಭಾರ.-ಆದಿ. ೧೦೪. ಡೇ.ಭಾಗ.-೨, ೩]. ದಾಶರಾಜನ 
ಕನ್ರೈೆಯಾದ ಸತ್ಯವತಿಯನ್ನು ಮದುವೆಯಾದದ್ದು. ನೋಡು--ಮತ್ಸ ಗಂಧಾ, 
ಯೋಜನಗಂಧಾ, ಪರಾಶರ [ಭಾರ.-ಆದಿ. ೧೦೮]. ಈತನಿಗೆ ಗಂಗೆಯಲ್ಲಿ ಜನಿಸಿದ 
ಮಗ ಭೀಷ್ಮ [ಆದಿ. ೬೩]. ಸತ್ಯವತಿಯಲ್ಲಿ ಚಿತ್ರಾಂಗದ, ವಿಚಿತ್ರವೀರ್ಯರೆಂಬ ಇಬ್ಬರು 
ಪುತ್ರರು ಜನಿಸಿದರು [ಭಾರ.-ಅದಿ. ೬೩, ೧೦೮]. ಈತನಿಗೆ ಭೀಷ್ಮ ಶ್ರಾದ್ಧಮಾಡು 
ವಾಗ ದರ್ಭೆಗಳ ಮೇಲೆಯೇ ಸಿಂಡವನ್ನು ಹಾಕುತ್ತಿದ್ದ [ಹರಿ,-೧-೧೬]. ಶಂತನುವಿನ 
ಕಥ [ಭಾಗ.-೯-೨೨, ಭಾರ.-ಆದಿ. ೧೦೩-೧೦೮]. ಈತನ ರಾಜ್ಯಭಾರ ಕಾಲದಲ್ಲಿ 
ಅನಾವೃಷ್ಟಿ ಪ್ರಾಪ್ತವಾಗಿ, ಸುಭಿಕ್ಸವಾದದ್ದು [ನಿಷ್ಣ್ಯು.-೪-೨೦]. 


ಶಾನ್ಮಾ.- ಅಂಗ ದೇಶಾಧಿಸತಿಯಾದ ರೋಮಪಾದನ ಮಗಳು, ಖುಷ್ಯಶೃಂಗನ 
ಹೆಂಡತಿ [ಭಾರ.-ವನ. ೧೧೪]. ದಶರಥನ ಮಗಳು. ರೋಮಪಾದ ರಾಜ ಈಕೆಯ 
ಸಾಕುತಂಜೆ [ಭಾಗ-೯-3೩. ರಾಮಾ,-ಹೆರಿ, ೧-೩೧, ೨-೯೩]. ಇವಳು ಲೋಮ 
ಸಾದನ ಮಗಳು. ಛೋಮಖಸಾದನಿಗೆ ದಶರಥನೆಂಬುದು ನಾಮಾಂತರ [ಹರಿ,-೧-೩೧]. 


ಶಾರೆದೆಂಡಾಯೆನಿ 561 ಶಿಖಂಡಿ 


ಶಾರದಣ್ಹಾಯನಿ.- ಕೇಕಯ ದೇಶದ ಅರಸು. ಸಂತಾನವಿರಲಿಲ್ಲವಾಗಿ ಹೇಗಾ 
ದರೂ ಮಕ್ಕಳನ್ನು ಹೆರುನಂತೆ ತನ್ನ ಹೆಂಡತಿಯಾದ ಶ್ರುತಸೇನೆಯನ್ನು ಪ್ರೇರಿಸಿದ. 
ಆಕೆ ದುರ್ಜಯ ಮೊದಲಾದ ಪ್ರಶ್ರರನ್ನು ಪಡೆದದ್ದು. ವಾಂಡುರಾಯ ಸಂತಾ 
ನಾರ್ಧವಾಗಿ ಕುಂತಿಯೊಂದಿಗೆ ಸಂವಾದಮಾಡುವಾಗ ಈ ಕಥೆ ಉದಾಹೃತವಾಗಿಜೆ 
[ಭಾರ.-ಆದಿ. ೧೨೬]. 

ಶಾರ್ದೂಲೀ.--ಕಶ್ಯಪನಿಂದ ಕ್ರೋಧವಶಾಯೆಂಬ ಪತ್ನಿಯಲ್ಲಿ ಜನಿಸಿದವಳು. 
ಕ್ರೂರಜಂತುಗಳ ಜನನಿ [ಭಾರ.-ಆದಿ. ೬೭). 

ಶಾಲಗ್ರಾ ಮ. ಒಂದು ಕ್ಷೇತ್ರ. ಗಂಡಕೀ ನದಿಯ ತೀರದಲ್ಲಿದೆ. ಸಾಮಾನ್ಯ 
ವಾಗಿ ಬ್ರಾಹ್ಮಣರು ಪೂಜಿಸುವ ಸಾಲಿಗ್ರಾಮಗಳು ಉತ್ಪತ್ತಿಯಾಗುವ ಸ್ಥಳ 
[ಭಾರ.-ವನ. ೮೨], 

ಶಾಲಿಹೋತ್ರ.--ಕನಿಲ ಮಹರ್ಷಿಯ ಮಗ. ಅಶ್ವಶಾಸ್ತ್ರವನ್ನು ಬರೆದವ. ಈತ 
ತನ್ನ ತಪೋಮಹಿಮೆಯಿಂದ ಒಂದು ಕೊಳವನ್ನೂ ಒಂದು ವೃಕ್ಷನನ್ನೂ ಕಲ್ಪಿಸಿದ್ದ. ಆ 
ಕೊಳದ ನೀರು ಹಸಿವು ಬಾಯಾರಿಕೆಗಳನ್ನು ನೀಗಿಸುತ್ತಿತ್ತು. ಆ ಮರದ ನೆರಳು 
ಬಿಸಿಲು, ಚಳಿ, ಮಳೆ, ಗಾಳಿಗಳ ಭಯವನ್ನು ದೂರಮಾಡುತ್ತಿತ್ತು. ಪಾಂಡವರ 
ವನವಾಸ ಸಮಯದಲ್ಲಿ ಈತ ಅವರನ್ನು ಕೆಲವುಕಾಲ ಉಪಚರಿಸಿದ [ಭಾರ.-ವನ. 
೬೯, ಆದಿ. ೧೬೮]. 

ಶಾಲ್ಮ ಲಿ.--ಸಸ್ನ, ಮಹಾದ್ವೀಸಗಳಲ್ಲಿ ಒಂದು. ಇದು ನಾಲ್ಕು ಲಕ್ಷ್ಮ ಯೋಜನ 
ನಿಸ್ತೀರ್ದವುಳ್ಳದ್ದು. ಇದರ ಸುತ್ತಲೂ ಸುರಾ ಸಮುದ್ರವಿಜಿ, ಪ್ರಿಯವ್ರತ ರಾಜನ 
ಪುತ್ರನಾದ ಯಜ್ಞಬಾಹು ಇದನ್ನು ಪಾಲಿಸುತ್ತಿದ್ದ [ಭಾರ.-ಭೀ. ೧೨. ವಿ. ೨೪, 
ಭಾಗ.-೫-೨೦. ದೇ. ಭಾ.-೮-೧೨. ಮತ್ಸ್ಯ.-೧೨೩]. 

ಶಿಂಶುಮಾರ.--ಧ್ರುವ ಮಂಡಲವೇ ಮೊದಲಾದ ಸೆಕಲ ಮಂಡಲಗಳಿಗೂ 
ಆಶ್ರಯಭೂತವಾಗಿ, ಕಣಡೊಳಗಣ ಮೇಟಿಯ ಮರದಂತೆ ಇದೆ. ಇದರ ಸ್ವರೂಪ 
ಮತ್ತು, ಕಥೆ [ಭಾಗ.-೫-೨೩. ವಿಷ್ಣು.-೨-೯]. 

ಶಿಖಣಿ .- ನಾಂಚಾಲ ರಾಜನಾದ ದ್ರುಪದನ ಹಿರಿಯ ಮಗ. ಇವ ಹೆಂಗಸಾಗಿ 
ಜನಿಸಿ ಬಳಿಕ ಗಂಡಸಾದ [ಭಾರ.-ಆದಿ. ೬೪, ೧೧೦].  ರಥಮುಖ್ಯ. ಇವನ ಕಥೆ 
[ಭಾರ.-ಉ. ೧೭೨]... ಇವ ದ್ರೋಣಾಚಾರ್ಯನಿಂದ ಧನುರ್ವಿದ್ಯೆಯನ್ನು ಕಲಿತು 
ದಶಾರ್ಲಜೇಶಾಧಿಪತಿಯಾದ ಹಿರಣ್ಯವರ್ಮನ ಮಗಳನ್ನು ಮದುವೆಯಾದ [ಭಾರ.- 
ಉ. ೧೮೯]. ಇವ ಗಂಡಸಾದದ್ದು [ಭಾರ.-ಉ. ೧೯೨]. ಇವನಿಗೆ ಕ್ಷತ್ರದೇವ, 
ಬುಳ್ಸ ದೇವರೆಂಬುದಾಗಿ ಇಬ್ಬರು ಪುತ್ರರು [ದಜ್ರೋ. ೧೩೭]. ಭಾರತಯುದ್ಧದ 
ಹತ್ತನೆಯ ದಿನ ಇನ, ಭೀಷ್ಮನನ್ನು ಇದಿರಿಸಿದ್ದು, ಭೀಷ್ಮ ಶಸ್ತ್ರಸನ್ಯಾಸಮಾಡಿದ್ದು 

96 


ಶಿಖಿಧ್ವಜ 56% ಶಿವ 


ಭೀ. ೧೦೮]. ಹದಿನಾರನೆಯ ದಿನದ ಯುದ್ಧದಲ್ಲಿ ಇವ ಕೃತನರ್ಮನಿಂದ ಸೋತದ್ದು 
[ಭಾರ.-ಕರ್ಸ. ೧೭].  ನೋಡು- ಭೀಷ್ಮ ಸ್ಫೂಣಾಕಕ್ಣ, ಅಂಬಾ. ಭಾರತಯುದ್ಧ 
ಮುಗಿದ ರಾತ್ರಿ ಶಿಬಿರದಲ್ಲಿ ಮಲಗಿರುವಾಗ ಅಶ್ಚತ್ಥಾಮನಿಂದ ಹೆತನಾದ [ಭಾ.- 
ಸೌಸ್ತಿ, ೮]. 

ಶಿಖಿಧ್ವಜ.-ಒಬ್ಬ ಅರಸು. ಚೂಡಾಲೆಯ ಪತಿ. ನೋಡು-ಚೂಡಾಲಾ. 

ಶಿನಿ.--ಯದು ನಂಶದೆ ಅರಸು. ಇವನ ಮಗ ಸತ್ಯಕ. ಇವ ಭಾರತಯುದ್ಧದ 
ಹದಿನಾಲ್ಕನೆಯ ದಿನದ ಹಗಲಿನಲ್ಲಿ ಸೋಮದತ್ತ ನೊಂದಿಗೆ ಯುದ್ಧಮಾಡಿದ `ಭಾರ.- 
ಡ್ರೋ. ೧೪೪]. ಇವ ಯದು ವಂಶದ ಅನನಿತ್ರನ ಮಗ ಗಭಾಗ.-೯-೨೪], 

ಶಿಜಿ.--(1) ಹಿರಣ್ಯಕಶಿವುನಿನ ಮಗ [ಭಾರ.-ಆದಿ. ೬೬]. 

(11) ಪಾಂಡವವಕ್ಷ್ಟದೆ ಒಬ್ಬ ಅರಸು. ದ್ರೋಣನಿಂದ ಹತನಾದ [ದ್ರೋ. 
೧೫೬]. 

(11) ಚಂದ್ರ ವಂಶದ ಉಶೀನರ ರಾಜನ ಮಗ. ಯಯಾತಿ ರಾಜನ ಮಗ 
ಳಾದ ಮಾಧವಿ ಇವನ ಜನನಿ.  ನೋಡು- ಮಾಧವಿ, ಯಯಾತಿ [ಭಾರ.-ವನ. 
೨೦೧. ಸ. ಆ. ವಿ. ೫೩. ಉ. ೧೧೮. ಶಾಂ. ೨೮]. ಶಿಬಿಯ ಕಥೆ. ನೋಡು--ವೃಷ 
ದರ್ಭ [ನನ. ೧೩೨. ದ್ರೋ. ೫೮]... ಯಯಾತಿ ಸ್ವರ್ಗದಿಂದ ಚ್ಯುತನಾಗಿ ಭೂ 
ಲೋಕಕ್ಕೆ ಬಂದಾಗ ಶಿಬಿ ಯಯಾತಿಯೊಂದಿಗೆ ಸಂವಾದಮಾಡಿದ್ದು, ಮರಳಿ 
ಯಯಾತಿಯನ್ನು ಸ್ವರ್ಗಕ್ಕೆ ಕಳುಹಿದ್ದು [ಭಾರ.-ಆದಿ. ೮೭]. ವೃಷದರ್ಭ, ಸುವೀರ, 
ಮದ್ರ; ಕೇಕಯ, ಬೃಹೆದ್ಗರ್ಭ, ಎಂಬ ಐವರು ಇವನ ಮಕ್ಕುಳು [ಭಾರ.-ವನ. 
30೧].  ವೃಷಾದರ್ಭ, ಸುವೀರ, ಮದ್ರ, ಕೇಕಯರೆಂಬವರು ಇವನ ಮಕ್ಕಳು 
[ಭಾಗ.-೯-೨೩]. ಈತನ ಮಗ ಗೋಪತಿಯೆಂಬವ [ಭಾರ.-ಶಾಂತಿ. ೪೮], ಪುಷ್ಕರ 
ವನ್ನು ತಾನು ಕದಿಯಲಿಲ್ಲವೆಂಬುದಾಗಿ ಈತ ಪ್ರತಿಜ್ಞೆ ಮಾಡಿದ್ದು [ಅನು. ೧೪೩]. 

ಶಿಲಾದ.--ಒಬ್ಬ ಮಹರ್ಷಿ. ವುತ್ರನ್ರಾಪ್ಲಿಗಾಗಿ ಶಿವನನ್ನು ತಪಸ್ಸಿನಿಂದ 
ಮೆಚ್ಚಿಸಿ, ನಂದೀಶ್ವರನೆಂಬ ಅಯೋನಿಜನಾದ ಪುತ್ರನನ್ನು ಪಡೆದ. ಬಳಿಕ ನಂದಿ 
ಅಲ್ಪಾಯುಸೃನೆಂಬುದನ್ನು ಕುರಿತು ಪರಿತಾಸಸಟ್ಟು ನಂದಿಯನ್ನು ತಪಸ್ಸಿಗೆ 
ಕಳುಹಿಸಿದ. ನೋಡು ನಂದಿ [ಶಿವ.ಪು.-ಶತರು. ೬. ಲಿಂಗ.-ಪೂ. ೪೨]. 

ಶಿವ. ತ್ರಿಮೂತ್ತಿಗಳಲ್ಲಿ ಒಬ್ಬ. ಶಂಭು, ಶಂಕರ ಮುಂತಾದ ಅನೇಕ ಹೆಸರು 
ಗಳುಂಟು. ಸಮುದ್ರಮಧನ ಕಾಲದಲ್ಲಿ ನಿಷಪಾನಮಾಡಿದ [ಭಾರ.-ಆ. ೧೮]. ಜಯ 
ದ್ರಥನಿಗೆ ಶ್ರೀ ಕೃಷ್ಣನ ಮಹಿಮೆಯನ್ನು ಹೇಳಿದ [ಭಾರ.-ವನ. ೨೭೩]. ಶಿವ 
ಮಹಿಮೆ [ಭಾರ.-ಜ್ರೋ. ೨೦೩. ಸೌ. ೧೭. ಅನು. ೪೫]. ಈತನಿಗೆ ಸ್ಮತಾನವಾಸ, 
ನೀಲಕಂಠನಾಗುನಿಳೆ, ನೃಷವಾಹನ, ಚಂದ್ರಕಲಾಧಾರಣ ಮುಂತಾದುವುಗಳಿಗೆ 


ಶಿವ 568 ಶಿವ 


ಕಾರಣಗಳು [ಭಾರ.-ಅನು. ೨೦೭]. ಶಿವ ದಕ್ಷ್ಪಯಜ್ಞವನ್ನು ಧ್ವಂಸಗೊಳಿಸಿದ್ದು 
[ಭಾರ.-ಅನು. ೨೩೫, ಶಿವ.-ಸತೀಖಂ. 3೬-೪೩]. ಶಿವನಿಗೆ ಮೂರನೆಯ ಕಣ್ಣು 
ಹುಟ್ಟಿದ್ದು [ಭಾರ.-ಅನು. ೨೦೫]. ಶಿವ ಸನತ್ತುಮಾರನೊಂದಿಗೆ ತತ್ತ್ಯಸೃಸ್ಟಿ ವಿಷಯ 
ವಾಗಿ ಸಂವಾದಮಾಡಿದ್ದು [ಭಾರ.-ಅನು. ೧೬೫]. ಶಿವ ವಾರ್ವತಿಗೆ ವರ್ಣಾಶ್ರಮ 
ಧರ್ಮಗಳನ್ನು ವಿವರಿಸಿದ್ದು [ಅನು. ೨೦೮]. ಶಿವ ಪಾರ್ವತಿಯ ಮೂಲಕ ಸ್ರ್ರೀಧರ್ಮ 
ರಹಸ್ಯಗಳನ್ನು ಕೇಳಿದ್ದು [ಅನು. ೨೪೯-೨೫೦]. ಶಿವ ಬ್ರಹ್ಮನ ಹಣೆಯಿಂದ ಜನಿಸಿ 
ದವ [ಶಾಂತಿ. ೩೬೦]. ಶಿವನ ಅನೇಕ ಹೆಸರುಗಳ ನಿರ್ವಚನ [ಭಾರ.-ಶಾಂತಿ. 
೩೫೨]. ಶಿವ ವಿಷ್ಣುನಿನೊಂದಿಗೆ ಯುದ್ಧಮಾಡಿದ್ದು [ಭಾರ.-ಶಾಂತಿ. ೩೫೨1. ಶಿವ 
ಕೃಷ್ಣನಿಗೆ ವರಪ್ರದಾನಮಾಡಿದ್ದು [ಭಾರ.-ಅನು. ೪೬]. ಕೃಷ್ಣಾರ್ಜುನರು ಶಿವ 
ನನ್ನು ಸ್ತುತಿಸಿದ್ದು [ಭಾರ.-ಜ್ರೋ. ೮೦]. ದಕ್ಷ ಶಿವನನ್ನು ಹೊಗಳಿದ್ದು [ಶಾಂತಿ. 
೩೯೦]. ದಕ್ಷ ಶಿವನನ್ನು ನಿಂದಿಸಿದ್ದು [ಭಾಗ.-೪, ೨]. ತಂಡಿ ಶಿವನನ್ನು ಸ್ತುತಿ 
ಸಿದ್ದು [ಅನು. ೪೭]. ಅಶ್ವತ್ಥಾಮ ಸ್ತುತಿಸಿದ್ದು [ಭಾರ.-ಸೌ್‌. ೭]. ಮರುತ್ತ, 
ರಾಜ ಸ್ತುತಿಸಿದ್ದು [ಅಶ್ವ. ೮]. ಶಿವ ಪಾರ್ವತಿಯೊಂದಿಗೆ ಕ್ರೇಡಿಸಿದ್ದು [ಭಾರ.- 
ಅನು. ೧೩೦. ಶಿವ.-ಕುಮಾರ. ೧]. ಶಿವ ಕೈಲಾಸದಲ್ಲಿ ನಿಂತು ಕುಬೇರನ ಮಿತ್ರ 
ನಾದದ್ದು [ಶಿವ.-ರುದ್ರ. ಸಂ. ೧೭]. ಶಿವಸಹಸ್ರನಾಮನ್ನೋತ್ರ [ಅನು. ೪೮. ಲಿಂ.- 
೬೫, ೯೮. ಶಿವ.-ಕೋಟಿರುದ್ರ. ೩೫]. ಶಿವ ಷಣ್ಮುಖನನ್ನು ಪಡೆದದ್ದು [ಶಿವ.- 
ಕುಮಾರಖಂ. ೨]. ಶಿವ ಅಶ್ಚತ್ಥಾ ಮರೂನದಿಂದ ಅವತರಿಸಿದ್ದು [ಶಿನ.-ಶತರು. 
೩೬]. ಶಿವ ಸತಿ(ದಾಕ್ಸಾಯಣಿ) ಯನ್ನು ಮದುವೆಯಾದದ್ದು ([ಶಿನ.-ಸಕೀಖಂ. 
೧೭-೬೧]. ಶಿವನ ವಾಸಸ್ಥಾನಗಳು [ಲಿಂಗ.-೫೧]. ಶಿವ ಕರಾತರೂಸದಿಂದ 
ಅರ್ಜುನನನ್ನು ಇದಿರಿಸಿ, ಆತನ ಭಕ್ತಿ,ಸಾಮರ್ಥ್ಯಗಳಿಗೆ ಮೆಚ್ಚಿ ವಾಶುಸತಾಸ್ತ್ರ 
ವನ್ನು ಅನುಗ್ರಹಿಸಿದ್ದು [ಶಿವ.-ಶತರು. ೪೦-೪೪]. p ಲಿಂಗರೂಪದಿಂದ ಅವತರಿ 
ಸಿದ್ದು [ಲಿಂಗ. ಪೂರ್ವ, ೧೭. ಶಿವ.-ಸೃಷ್ಟಿ ಖಂ. ೭]. ಪಶುಪತಿಯೆಂಬ ಹೆಸರನ್ನು 
ನಡೆದದ್ದು, ಪಶುಪಾಶನಿಮೋಚನ ಮುಂತಾದ್ದು Es ೯, ಲಿಂಗ.-ಪೂ. ೮೧]. 
ಶಿವನ , ಅಷ್ಟಮೂರ್ತಿ ಸ್ವರೂಪವರ್ಣನ [ಲಿಂಗ.-ಉ. ೧೨]... ಶಿವನ ಮಾಯಾ, 
ಅಹಂಕಾರ, ಬಂಧ ಹ [ಶಿವ.-ವಾಯುವೀ. ಉತ್ತ. ೬], ಶಿವಪೂಜಾ ದೀಪಾ 
ರಾಧನಾದಿಗಳ ಫಲ [ಲಿಂಗ.-೭೯]. ಒಂದೊಂದು ಯುಗದಲ್ಲಿಯೂ ಶಿವ ಬೇರೆ ಬೇರೆ 
ರೂಪದಿಂದ ಅವತರಿಸಿದ್ದು [ಶಿವ.-ವಾಯುನೀ, ಉತ್ತ. ೯]. ತ್ರಿಪುರದಹನ ಮಾಡಿದ್ದು 
[ಲಿಂಗ.-೭೧-೭೩. ಶಿವ.- "ಯುದ್ಧ. ೧-೧೨]. ಶಿವ ವಿಷ್ಣುವಿಗೆ ವರಪ್ಪ ಕ್ರ ದಾನಮಾಡಿದ್ದು 
[ಲಿ೦ಗ.-ವೂ. ೧೯]. ಶಿವನ ವಾಮವಾರ್ಶ್ವದಿಂದ ದಾಕ್ಸಾ ಪಯಣ ಪಾರ್ವತಿಯರು 
ಜನಿಸಿದ್ದು [ಲಿಂಗ. -ವೂರ್ವಾ. ೯೯]. ನಷ್ಟು ನಿನ ನೋಹಿನೀರೊಸಳ್ಕೆ ಮರುಳಾ 


ದದ್ದು [ಭಾಗ.-೮-೧೨]. . ಶಿವ ವಾರ್ವತೀ ವಿವಾಹ [ಲಿಂಗ.-ವೂ. ೧೦೩. ಶಿವ.- 
ವಾರ್ವ. ೩೧-೫೪]. ಹಾಲಿಗಾಗಿ ಅತ್ತು ತನನ್ನುಮಾಡಿದ ಉಪಮನ್ಯುನಿಗೆ ಶಿವ 
ಕ್ಸೀರಸಮುದ್ರದ ಆಧಿಪತ್ಯವನ್ನು ಕೊಟ್ಟಿದ್ದು [ಲಿಂಗೆ.-ವೂ. ೧೦೭]. ಶಿವನ ಭಿನ್ನ 
ಭಿನ್ನ ಮೂರ್ತಿಸ್ವರೂಸವರ್ಣನ, ಆ ಆ ಮೂರ್ತಿಗಳ ಪತ್ನೀವಪುಶ್ರರು ಮುಂತಾಗಿ 
[ಲಿಂಗ.-ಉತ್ತ. ೧೩]. ಶಿವ ಬ್ರಹ್ಮಚಾರಿ ರೂಪದಿಂದ ಬಂದು ಪಾರ್ವತಿಯನ್ನು 
ನೋಹಗೊಳಿಸಿ, ಅನುಗ್ರಹಿಸಿದ್ದು [ಶಿವ.-ವಾರ್ವ, ಖಂ. 5೬-೩೦1. ಶಿವ ಮನ್ಮಧನನ್ನು 
ದಹಿಸಿದ್ದು ಮುಂತಾಗಿ [ಶಿವ,-ಸತೀ. ೧೯೫... ನೋಡು--ಉಪಮನ್ನು, ಕಾಮ, 
ಕುಮಾರ, ಜೀವ, ದಕ್ಷ ದಾಕ್ಸಾಯಣಿ, ಜಲಂಧರ, ಪಾರ್ವತಿ, ಶಂಖಚೂಡ, 
ಅರ್ಜುನ, ದಿವೋದಾಸ, ವೃಕ, ರಾವಣ, ರಾಮ, ಕೃಷ್ಣ, ಇತ್ಯಾದಿ. 
ಶಿನಾ.--(1) ಪಾರ್ವತಿ. ಶಿವನ ಅರ್ಧಜೀಹೆವನ್ನು ಸೂರೆಗೊಂಡವಳು. ನೋಡು 

-ವಾರ್ವತಿ. 

(11) ಅಂಗಿರಸನೆಂಬ ಮುನಿಯ ಹೆಂಡತಿ [ಭಾರ.-ವನ. 33೭]. 

(111) ಅಸಿಲನೆಂಬ ವಸುವಿನ ಹೆಂಡತಿ /ಭಾರ.-ಆ, ೬೭]. 

(iv) ಒಂದು ನದಿ [ಭಾರ.-ಭೀ. ೯]. 

ಶಿಶುಷಾಲ.--ಒಬ್ಬ ಅರಸು. ಯದು ವಂಶದ ಜ್ಯಾಮುಘನ ಸಂತತಿಯಲ್ಲಿ ಜನಿ 

ಸಿದ ದಮಘೋಷನಿಂದ ವಸುಜೀನನ ತಂಗಿಯಾದ ಶ್ರುತಶ್ರನೆಯಲ್ಲಿ ಜನಿಸಿದವ 
[ಭಾರ.-ವನ. ೧೫. ಸಭಾ. ೬೬]. ಪಾಂಡವರ ಜನನಿಯಾದ ಕುಂತಿಯೂ, ಶಿಶು 
ಪಾಲನ ಜನನಿಯಾದ ಶ್ರುತಶ್ರವೆಯೂ ಅಕ್ಕತಂಗಿಯರು [ಭಾಗ.-೭-೧, ೯-೨೪]. 
ಇವನಿಗೆ ಸುನೀಥನೆಂಬುದು ನಾಮಾಂತರ [ಸಭಾ. ೩೯, ೪೨]. ಜೇದಿ ದೇಶದ ಅರಸ 
ನಾದ ಕಾರಣ ಜೈದ್ಯನೆಂಬ ಹೆಸರೂ ರೂಢಿಯಲ್ಲಿದೆ. ಇನ ಹಿರಣ್ಯಕಶಿಪುವಿನ ಅಂಶ 
ದಿಂದ ಜನಿಸಿದವ. ನೋಡು--ಜಯು, ವಿಜಯ. ಹುಟ್ಟುವಾಗ ಇವನಿಗೆ ನಾಲ್ಕು 
ತೋಳುಗಳೂ ಮೂರು ಕಣ್ಣುಗಳೂ ಇದ್ದು ವು. ಈ ನಿಕಾರರೂಸವನ್ನು ಕಂಡು 
ತಾಯ್ದಂದೆಗಳು ಹೆದರಿರುವಲ್ಲಿ "" ಒಬ್ಬ ಮಹಾಮಹಿಮನ ದೇಹಸ್ಪರ್ಶದಿಂದ 
ಹಣೆಗಣ್ಣೂ ಎರಡು ಕೋಳುಗಳೂ ಇಂಗಿಹೋಗುವುವು. ಆ ಮಹಾಪುರುಷನೇ ಇವ 
ನಿಗೆ ಮೃತ್ಯು'' ಎಂಬುದಾಗಿ ಆಕಾಶವಾಣಿ ನುಢಿಯಿತು. ಇದನ್ನು ಕೇಳಿ ಶಿಶು 
ಪಾಲನ ತಾಯ್ತುಂಜಿಗಳು ತಮ್ಮ ಮನೆಗೆ,ಬ೦ದವರ ಕೈಗೆಲ್ಲ ಮಗುವನ್ನು ಕೊಡುತ್ತ 
ಬಂದರು. ಒಮ್ಮೆ ಕೃಷ್ಣ ಇವನನ್ನು ಎತ್ತಿಒಿಕೊಂಡ. ಕೂಡಲೇ ಇವನ ಹಣೆಗಣ್ಣ 
ಎರಡು ತೋಳುಗಳೂ ಮಾಯವಾಡುವು. ಶ್ರುತಶ್ರವೆ ಒಂದು ನಿಧದಲ್ಲಿ ಸಂತೋಷ 
ಪಟ್ಟಿಳಾದರೂ ಕೃಷ್ಣನೇ ತನ್ನ ಮಗನಿಗೆ ಶಶ್ರುವೆಂಬುದನ್ನು ತಿಳಿದು ಹೆದರಿ, ತನ್ನ 
ಮುಗನ ನೂರು ಅಪರಾಧಗಳನ್ನು ಮನ್ಲಿಸುವಂತೆ ಬೇಡಿದಳು, ಕೃಷ್ಣನೂ ಅದಕ್ಕೆ. 


ಶಿಶುಲೀಲೆ 565 ಶುಕ 


ಸಮ್ಮತಿಸಿದ [ಭಾರ.-ಸ. ೬೬]. ರಾಜಸೂಯ ಮುಗಿದಾಗ ಭೀಷ್ಮ ಕೃಷ್ಣನಿಗೆ ಅಗ್ರ 
ವೂಜೆ ಮಾಡಿಸಿದ್ದರಿಂದ ರೋಷಭರಿತನಾದ ಶಿಶುವಾಲ ಭೀಷ್ಮನನ್ನು ನಿಂದಿಸಿದ 
[ಭಾರ.-ಸ. ೬೪]. ಇದರಿಂದ ಕುಪಿತನಾದ ಭೀಮ ಶಿಶುವಾಲನನ್ನು ಕೊಲ್ಲಹೋದದ್ದು 
[ಸಭಾ. ೬೫]. ಶಿಶುಪಾಲ ಕೃಷ್ಣನನ್ನು ನಿಂದಿಸಿದ್ದು [ಸಭಾ. ೩೯, ೪೦]. ಇನ 
ಬಳ್ರುನವಿನ (ಅಕ್ರೂರನ) ಹೆಂಡತಿಯನ್ನು ಅಪಹರಿಸಿದ್ದು [ಸಭಾ. ೬೮]. ಕೃಷ್ಣನಿಂದ 
ಶಿಶುವಾಲ ಮಡಿದದ್ದು (ಸಭಾ. ೭೦. ಭಾಗ.-೧೦, ೭೪]. ಇವನ ವುತ್ರರಲ್ಲಿ ಸುಕೇತು 
ವೆಂಬನ ಭಾರತ ಯುದ್ಧದಲ್ಲಿ ಪಾಂಡವರ ಸರವಾಗಿ ಹೋರಾಡಿ ದ್ರೋಣನಿಂದ ಮಡಿದ 
[ಭಾರ.-ಕರ್ಯ. ೩). ಧೃಷ್ಟಕೇತುವೆಂಬ ಮತ್ತೊಬ್ಬ ಪುತ್ರನೂ ಪಾಂಡವರಲ್ಲಿ ಸೇರಿ 
ಹೋರಾಡಿ ಹದಿನಾಲ್ಕನೆಯ ದಿನದ ಹೆಗಲಿನ ಯುದ್ಧದಲ್ಲಿ ದ್ರೋಣನಿಂದ ಹತನಾದ 
[ಭಾರ -ದ್ರೋ. ೧೨೫]. ಇವನ ಇನ್ನೊಬ್ಬ ಮಗನಾದ ಶರಭನೆಂಬನನು,, ಯುಧಿ 
ಹ್ಕಿರನ ಅಶ್ವಮೇಧ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿಗೆ ನಿಜಯಯಾತ್ರೆಗೆ ಹೋಗಿದ್ದ 
ಅರ್ಜುನನನ್ನು ಸಂಧಿಸಿ ಕಪ್ಪನಿತ್ತು ಕಳುಹಿದ [ಭಾರ.-ಅಶ್ವ, ೮೪]. ಮಾದ್ರೀ 
ಪುತ್ರನಾದ ನಕುಲ ಶಿಶುವಾಲನ ಮಗಳಾದ ರೇಣುಮತಿ ಅಧವಾ ಕರೇಣಮತಿ 
ಯೆಂಬವಳನ್ನು ಮದುವೆಯಾಗಿದ್ದ [ಭಾರ.-ಆದಿ. ೬೩), 

ಶಿಶುಲೀಲೆ.--ವಿಷ್ಣು ಶಿಶುರೂವದಿಂದ ಸಮುದ್ರ ಮಧ್ಯದಲ್ಲಿ ಮಲಗಿ ಕ್ರೀಡಿಸು 
ತ್ತಿದ್ಧದ್ದು, ಮಾರ್ಕಂಡೇಯ ಆ ಲೀಲೆಯನ್ನು ಕಂಡದ್ದು [ಭಾಗ.-೧೨-೯. ಭಾರ.- 
'ವನ, ೧೯೧]. 

ಶುಕ.--(1 ರಾವಣನ ಗೂಢಚಾರ. ನೋಡು--ರಾಮ, ರಾವಣ, ವಿಭೀಷಣ 
[ಭಾರ.-ವನ. ೨೮೪]. 

(11) ಗಾಂಧಾರ ರಾಜನಾದ ಸುಬಲನ ಮಗ. ಶಕುನಿಯ ಒಡಹುಟ್ಟಿದವ. 
ಎಂಟನೆಯ ದಿನದ ಯುದ್ಧ ದಲ್ಲಿ ಅರ್ಜುನ ಪುತ್ರನಾದ ಇರಾನಂತನಿಂದ ಹತನಾದ 
[ಭಾರ.-ಭೀ. ೯೦]. 

(11) ಒಬ್ಬ .ಮಹಾಮಹಿಮನಾದ ಯೋಗಿ. ಕೃಷ್ಣ ದ್ರೆ ಸಾಯನ ಮುನಿ 
ನಿಯೆನುದಲ್ಲಿದ್ದಾಗ ಶುಕೇ (ಹೆಣ್ಣುಗಿಳಿ) ರೂಪದಿಂದ ಬಂದ ಫೈತಾಚಿಯೆಂಬ ಅಪ್ಸರಸಿ 
ಯಲ್ಲಿ ಜನಿಸಿದವ [ಭಾರ.-ಅದಿ. ೬೪. ಸಭಾ. ೪. ಶಾಂತಿ. ೩೩೨. ದೇ.ಭಾ.-೧-೧೪]. 
ಗಂಧರ್ವರಿಗೆ ಈತ ಭಾರತ ಕಥೆಯನ್ನು ಹೇಳಿದ್ದು [ಭಾರ.-ಆ. ೧]. ಪ್ರುನಂಚದ 
ಸೃಷ್ಟಿ, ಸ್ಥಿತಿ, ಲಯಗಳನ್ನು ಕುರಿತು ಕೃಷ್ಣದ್ದೆ ಪಿಪಸಾಯನನೊಂದಿಗೆ ಸಂವಾದ 
[ಶಾಂತಿ. ೨೩೮]. ಕೃಷ್ಣದ್ದೈ ಸಾಯನ ಈತನಿಗೆ ಧರ್ಮರಹಸ್ಯಗಳನ್ನು ತಿಳಿಯ 
ಹೇಳಿದ್ದು [ಶಾಂತಿ. ೩೨೯]. ತನ್ನ ತಂದೆಯ ಬಳಿ ವಿದ್ಯಾಭ್ಯಾಸಮಾಡಿದ ತರುವಾಯ 
ಆತನ ಅನುಮತಿಯ ಮೇರೆಗೆ ಶುಕ ಬ )ಹ್ಮನಿದ್ಯಾರಹಸ್ಯಗಳನ್ನು ತಿಳಿಯಲು ಜನಕ 


ಶುಕಿ 506 ಶುಕ್ತಿಮಂತೆ 


ರಾಜನಲ್ಲಿಗೆ ಹೋಗಿದ್ದು [ಶಾಂತಿ. ೩೩೩]. ಶುಕ ನಾರದನಿಂದ ಉಪದೇಶಹೊಂದಿ, 
ವೈರಾಗ್ಯಭರಿತನಾದದ್ದು [ಭಾರ.-ಶಾಂತಿ. ೩೩೭-೩೩೯), ಶುಕ ಪಿತೃಜೇವತೆಗಳ 
ಪುತ್ರಿಯಾದ ನೀವರಿಯನ್ನು ಮದುವೆಯಾಗಿ ಕೃಷ್ಣ, ಗೌರಪ್ರಭ, ಭೂರಿ, ಜೀವಶ್ರುತ 
ರೆಂಬ ನಾಲ್ವರು ಪುತ್ರರನ್ನು ಪಡೆದ. ಈತನಿಗೆ ಕೀರ್ತಿಯೆಂಬ ಮಗಳಿದ್ದಳು. ಈಕೆ 
ಅಣುಹನೆಂಬವನನ್ನು ಮದುವೆಯಾದಳು [ಜೀ.ಭಾ.-೧, ೧೯] ನಿತೃಕನ್ಕೆಯಾದ 
ಪೀವರಿ ಈತನ ಹೆಂಡತಿ. ಈತನ ಮಗಳಾದ ಕೃತ್ತಿಯೆಂಬ ಕನ್ಯೆ ಅಣುಹನನ್ನು 
ಮದುವೆಯಾಗಿ ಬ್ರಹ್ಮದತ್ತನೆಂಬ ಮಗನನ್ನು ನಡೆದಳು [ಭಾಗ.-೯, ೨೧. ಮತ್ಸ್ಯ್ಯ.- 
೧೫. ಹೆರಿ.-೧, ೧೯-೨೦]. ಶುಕ ಮುನಿ ಭಾಗವತ ಕಥೆಯನ್ನು ವ್ಯಾಸ ಮುನಿಯಿಂದ 
ಜೇಳಿ ತಿಳಿದದ್ದು 
ಇದಂ ಭಾಗವತಂ ನಾಮ ಪುರಾಣಂ ವೇದಸಮ್ಮಿಶಂ | 
ಅಧೀತರ್ವಾ ದ್ವಾನರೇ೭ರ್ನಿ ಪಿತುರ್ನೆ ನ ಪಿನಾಯನಾದಹಂ | 

ಶುಕ ಮುನಿ ಭಾಗವತವನ್ನು ಪರೀಕ್ಷಿದ್ರಾಜನಿಗೆ ಹೇಳಿದ [ಭಾಗ.-೧-೧೯]. ಶುಕ 
ವಿದೇಹನುಕ್ತಿಯನ್ನು ಪಡೆದು ಕೈಲಾಸವನ್ನು ನಿರಿಹೋದದ್ದು [ಭಾರ.-ಶಾಂತಿ. 
೩೩೯]. 

ಶುಕಿ.--ಕಶ್ಯಪ ಪತ್ನಿಯಾದ ತಾಮ್ರಾಯೆಂಬವಳ ಮಗಳು. ಶುಕ ಜಾತಿಯನ್ನು 
ಸೃಷ್ಟಿಸಿದವಳು [ಆದಿ. ೬೭]. 

ಶುಕ್ತಿ ಮತಿ.--(1) ಒಂದು ನದಿ. ಶುಕ ಮಂತನೆಂಬ ಪರ್ವತದಿಂದ ಹುಟ್ಟಿ 
ಹರಿಯುತ್ತದೆ. ಒರಿಸ್ಸಾ ದೇಶದಲ್ಲಿ ಹರಿಯುವ ಸುವರ್ನ ರೇಖಾ ನದಿಗೂ, ಮಾಳವ 
ದೇಶದಲ್ಲಿ ಹರಿಯುವ ವೇತ್ರವತೀ ನದಿಗೂ ಈ ಹೆಸರು ಸಲ್ಲುತ್ತದೆ [ಮತ್ಸ್ಯ.- 
೧೧೪. ಭಾರ.-ಆ. ೬೪. ಭೀ. ೯]. 

(11) ಒಂದು ಪಟ್ಟಣ. ಜೇದಿ ದೇಶದ ರಾಜಧಾನಿ. ಇದು ಶುಕ್ತಿಮತೀ ತೀರ 
ದಲ್ಲಿದೆ. ವಾಂಡವರ ಕಾಲದಲ್ಲಿ ಶಿಶುಪಾಲನೂ ಅವನ ತರುವಾಯ ಅನನ ಮಗ ಧೃಷ್ಟ 
ಕೇತು ರಾಜನೂ ಇಲ್ಲಿ ರಾಜ್ಯಭಾರಮಾಡುತ್ತಿ,ದ್ದರು [ಭಾರ.-ವನ. ೫೦]. ನೋಡು-- 
ಗಿರಿಕಾ [ಭಾರ,-ಆದಿ. ೬೪]. 

ಶುಕ್ತಿಮನ್ನ.--ಒಂದು ಉಪ ಪರ್ವತ. ಇದು ಭಲ್ಲಾಟ ದೇಶದ ಪರ್ವತಶ್ರೇಣಿ 
ಯನ್ನು ಅನುಸರಿಸಿಕೊಂಡಿದೆ. ಈ ಪರ್ವತದಿಂದ ಕಾಶಿಕಾ, ಸುಕುಮಾರಿ, ಮಂದಗಾ, 
ಮಂದವಾಹಿನಿ, ಕೃಪಾ, ಪಾಶಿನಿ ಎಂಬ ನದಿಗಳು ಹುಚ್ಚಿ ಹರಿಯುತ್ತವೆ. ನೋಡು-- 
ಶುಕ್ಹಮತಿ. ಇದು ಉಜ್ಜಯಿನಿಯ ಬಳಿ ವಿಂಧೃಸರ್ವತ ಶ್ರೇಣಿಗೆ ಹೆಚ್ಚಿದೆ [ಭಾರ,- 
ಸೆ.೩೧. ಭೀ. ೯]. 


ಶುಕ್ರ 567 ಶುನಕೆ 


ಶುಕ್ರ.--ವರುಣ ಪುತ್ರನಾದ ಭೃಗು ಮಹರ್ಷಿಯಿಂದ ಪುಲೋಮೆಯಲ್ಲಿ ಜನಿಸಿ 

ದನ. ಚ್ಯವನ ಮಹರ್ಷಿಯ ಅಣ್ಣ [ಭಾರ.-ಆದಿ. ೬೭. ಸ. ೧೧]. ದೇವಯಾನಿ ಈತನ 
ಮಗಳು [ಆದಿ. ೭೦]. ಶಿವನನ್ನು ತಸಸ್ಸಿನಿಂದ ಮೆಚ್ಚಿಸಿ ಮೃತಸಂಜೀವಿನೀ ವಿದ್ಯೆ 
ಯನ್ನು ಪಡೆದ [ಶಿವ.-ಯುದ್ಧ. ಖಂ. ೫೧]. ಶುಕ್ರನ ಕಥೆ [ಭಾರ.-ಆದಿ. ೬೬-೭೭, 
ಶಾಂತಿ. ೨೯೫). ಈತನ ಹೆಂಡತಿ ಶತಸರ್ವಾಯೆಂಬವಳು [ಉದ್ಯೋ. ೧೧೭]. ಈತ 
ಪ್ರಿಯವ್ರತ ರಾಜನ ಪುತ್ರಿಯಾದ ಊರ್ಜಸ್ತತಿಯೆಂಬವಳನ್ನು ಮದುವೆಯಾಗಿ 
ದೇವಯಾಥಿಯೆಂಬ ಪುತ್ರಿಯನ್ನು ಪಡೆದ [ಭಾಗ.-೫-೧]. ಇಂದ್ರನ ಮಗಳಾದ 
ಜಯಂತಿಯೆಂಬವಳನ್ನು ಮದುವೆಯಾಗಿ ದೇವಯಾನಿಯೆಂಬ ಮಗಳನ್ನು ವಡೆದ 
[ಮತ್ಸ್ಯ.-೪೭]. ಈತನ ಮತ್ತೊಬ್ಬ ಮಗಳಾದ ದೇವಿಯೆಂಬವಳನ್ನು ವರುಣ 
ಮದುವೆಯಾದ [ಭಾರ.-ಆದಿ. ೬೭]... ಇವನ ಜನನಿಯಾದ ಖ್ಯಾತಿಯೆಂಬವಳನ್ನು 
ವಿಷ್ಣು ಕೊಂದದ್ದು [ವಾಯು.-೯೭. ದೇ. ಭಾಗ.-೪-೧೧. ಮತ್ಸ್ಯ.-೪೭]. ಈತನಿಗೆ 
ಶಂಡ, ಅಮರ್ಕರೆಂಬ ಇಬ್ಬರು ಮಕ್ಕಳು [ಭಾಗ.-೭-೫]. ಶುಕ್ರ ಕುಬೇರನಿಂದ 
ಹೆಣವನ್ನು ಅಪಹರಿಸಿದ್ದು [ಭಾರ.-ಶಾ೦. ೨೯೫]. ಈತ ಶಿನನ ಶುಕ್ರ (ವೀರ್ಯ)ದಿಂದ 
ಜನಿಸಿದವನಾಗಿ ಈತನಿಗೆ ಶುಕ್ರನೆಂದು ಹೆಸರು [ಭಾರ.-ಶಾಂ. 5೯೫1. ಪುಷ್ಪರವನ್ನು 
ತಾನು ಅಪಹರಿಸಲಿಲ್ಲವೆಂಬ ವಿಷಯವಾಗಿ ಈತ ಮಾಡಿದ ಪ್ರತಿಜ್ಞೆ [ಭಾರ.- 
ಅನು. ೧೪೩]. ಭಗವಂತನನ್ನು ಪೂಜಿಸುವಾಗ ಪುಷ್ಪ, ಧೂಪ, ದೀಪಗಳನ್ನು ಅರ್ಪಿ 
ಸುವ ವಿಷಯವಾಗಿ ಶುಕ್ರ ಬಲಿ ಚಕ್ರವರ್ತಿಯೊಂದಿಗೆ ಸಂವಾದಮಾಡಿದ್ದು [ಭಾರ.- 
ಅನು. ೧೫೫]. ನೋಡು--ಕಚ, ದೇವಯಾನಿ, ಬೃಹಸ್ಪತಿ, ಯಯಾತಿ, ವಾಮನ, 
ಜಯಂತ, ಬಲಿ. 

(11) ಶರ್ಯಾತಿ ರಾಜನ ಮಗ. ಪಾಂಡವರಲ್ಲಿ ಧನುರ್ನಿಜ್ಯಿಯನ್ನು ಕಲಿತನ 
[ಭಾರ.-ಆ. ೧೩೩]. 

(111) ಪಾಂಚಾಲ ದೇಶದ ಅರಸು. ಭಾರತ ಯುದ್ಧದಲ್ಲಿ ಪಾಂಡವರ ಪರವಾಗಿ 
ಹೋರಾಡಿ, ಹೆದಿನೇಳನೆಯ ದಿನದ ಯುದ್ಧದಲ್ಲಿ ಕರ್ಣನಿಂದ ಮಡಿದ [ಭಾರ.- 
ಕರ್ನ. ೫೧]. 


ಶುನಕ.-ಒಬ್ಬ ಮಹರ್ಷಿ. ಚ್ಯವನ ಮಹರ್ಷಿಯ ಮಗನಾದ ಪ್ರಮತಿ 
ಯೆಂಬವನಿಂದ ಫೃತಾಚಿಯೆಂಬ ಅಪ್ಸರಸಿಯಲ್ಲಿ ಜನಿಸಿದವ. ಈತ ಮೇನಕೆಯೆಂಬ 
ಅಸ್ಸರಸಿಯ ಪುತ್ರನಾದ ಸೂ ಎಲಕೇಶನೆಂಬ ಮುನಿಯಿಂದ ಪೋಷಿಕೆಯಾದ ಪ್ರಮ 
ದ್ವರೆಯೆಂಬವಳನ್ನು ಮದುವೆಯಾಗಿ ಶೌನಕನೆಂಬ ಮಗನನ್ನು ಪಡೆದ [ಭಾರ.-ಆ. 


೮. ಸಭಾ. ೪. ಅನು. ೮]. 


ಶುನಕ್ಕೇಪ 568 ಶೂರೆಸೇನ 


ಶುನಶೈೇಸ.--ಒಬ್ಬ ಖುಸಿ. ಭೃಗು ವಂಶದ ರುಚೀಕ ಮುನಿಯ ಮಧ್ಯಮ 
ಪುತ್ರ. ಖುಚೀಕ ಮುನಿ ಇವನನ್ನು ಹೆರಿಶ್ಚ೦ದ್ರ ಮಹಾರಾಜನಿಗೆ ಯಜ್ಞ್ಜಸಶು 
ವಾಗಿ ಮಾರಿದ. ಶುನಶ್ಶೇವ ವಿಶ್ವಾಮಿತ್ರನ ಮಂತ್ರಬಲದಿಂದ ಬದುಕೆ, ಮರಳಿ 
ತನ್ನ ತಾಯ್ತಂದೆಗಳ ಬಳಿಗೆ ಹೋಗಲ್ಲೊದೆ ವಿಶ್ವಾಮಿತ್ರನನ್ನೇ ಸೇರಿ, ಆತನ 
ಅಭಿಮಾನನುತ್ರನೆನಿಸಿದ. ಅಂದಿನಿಂದ ಇವನಿಗೆ ದೇವರಾತನೆಂದು ಹೆಸರಾಯಿತು. 
ನೋಡು-ಖುಚೀಕ, ನಿಶ್ವಾಮಿತ್ರ [ಭಾರ.-ಅನು. ೬]. 

ಶುನಶ್ಟೇಪನ ಕಥೆ -[ರಾಮಾ.-ಬಾಲ. ೬೧. ದೇ.ಭಾ.-೭, ೧೬. ಭಾಗ.-೯, ೭. 
ಹರಿ.-೧-೩೭]. (ಖುಚೀಕನಿಗೆ ಅಜೀಗರ್ತನೆಂಬುದು ನಾಮಾಂತರನೆಂದು ತೋರು 
ತ್ತದೆ). 

ಶುಂಭ. ಒಬ್ಬ ರಾಕ್ಷನ. ಥಿಶುಂಭನೆಂಬವ ಇವನ ತಮ್ಮ ನೋಡು 
ನಿಶುಂಭ [ದೇ.ಭಾಗ.-೫, ೨೧-೩೧. ಶಿವ.- ಉಮಾಸಂ. ೪೭. ಮಾರ್ಕಂ.-೮೩-ಲ೫]. 

ಶೂದ್ರ.- ನಾಲ್ಕು ವರ್ಣಗಳಲ್ಲಿ ಒಂದು. ಶೂದ್ರಲಕ್ಷ್ಮಣ, ಧರ್ಮ ಮುಂತಾ 
ದುವು [ಭಾರ.-ಶಾಂತಿ. ೧೮೭]. ಶೂದ್ರನಿಗೂ ಕುಲಪತಿಗೂ ನಡೆದ ಸಂವಾದ 
ಮತ್ತು ಕಥೆ [ಭಾರ.-ಅನು. ೩೧]. ಇವರಿಗೆ ನೇದಾಧ್ಯಯನನಿಲ್ಲ [ಭಾರ.-ಅನು. 
೩೧, ಅಶ್ವ. ೧೧೮]. ಶೂದ್ರಧರ್ಮಗಳು [ಭಾರ.-ಅನು. ೧೪೬, ೧೪೭. ಅಶ್ವ. ೧೧೮]. 

ಶೂರ.-(1) ಯದು ವಂಶದ ದೇವಮಿಾಢಶಿಂದ ಮಾರಿಷೆಯೆಂಬವಳಲ್ಲಿ ಜನಿಸಿ 
ದವ. ವಸುದೇವ ಮುಂತಾದವರು ಇವನ ಮಕ್ಕಳು [ಭಾರ.-ಆದಿ. ೬೮, ೧೨೦]. 
ಕುಂತಿ, ಶ್ರುತಥೇನಾ (ದಂತನಕ್ರನ ತಾಯಿ), ಶ್ರುತಕೀರ್ತಿ (ಕೇಕಯ ರಾಜನ 
ಹೆಂಡತಿ), ರಾಜಾಧಿಡೀನಿ (ನಿಂದಾನುನಿಂದರ ಜನನಿ), ಶ್ರುತಶ್ರವಾ (ಶಿಶುಪಾಲನ 
ತಾಯಿ) ಎ೦ಬ ಐನರು ಇವನ ಪುತ್ರಿಯರು [ಭಾಗ.-೯, ೨೪. ವಿಷ್ಣು.-೪-೧೪. ಹೆರಿ.- 
೧-೩೪]. 

(11) ಮಗಧ ದೇಶದ ಅರಸು. ದಶರಥನ ಎರಡನೆಯ ಪಶ್ರಿಯಾದ ಸುಮಿತ್ರೆ 

ಈತನ ಮಗಳು [ಭಾರ.-ವನ ೨೭೫]. 

ಶೂರತರ.--ನುಹಾ ಬಲಶಾಲಿಯಾದ ಒಬ್ಬ ಅರಸು. ಪಟಿಚ್ಚರನೆಂಬ ರಾಕ್ಷಸ 
ನನ್ನು ಕೊಂದ. ಭಾರತ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಿದ. ಈತನ 
ರಥದ ಕುದುರೆಗಳು ವಜ್ರದ ಬಣ್ಣದ್ದು [ಭಾರ.-ದ್ರೋ. ೬೩]. 

ಶೂರಸೇನ..(1) ಪಾಂಚಾಲ ರಾಜಪುತ್ರರಲ್ಲಿ ಒಬ್ಬ. ಭಾರತ ಯುದ್ಧದಲ್ಲಿ 
ಪಾಂಡವರ ಪರವಾಗಿ ಹೋರಾಡಿ, ಹದಿನಾರನೆಯ ದಿನದ ಯುದ್ಧದಲ್ಲಿ ಕರ್ಣನಿಂದ 
ಮಡಿದ [ಭಾರ.-ಕಕ್ಕ. ೪೨], 


ಶೂರ್ಪಣಖಾ 509 ಶೃಂಗಚೇರ 


(11) ಒಂದು ದೇಶ. ಕಂಸ ಇದಕ್ಕೆ ಅರಸನಾಗಿದ್ದ. ಮಧುರೆ ಇದರ 
ರಾಜಧಾನಿ [ಭಾರ.-ಭೀ. ೯]. 

(111) ಕಾರ್ತನೀರ್ಯನ ಮಕ್ಕಳಲ್ಲಿ ಒಬ್ಬ. ಪರಶುರಾಮ -ಕಾರ್ತವೀರ್ಯನ 
ಮಕ್ಕಳನ್ನು ಕೊಲ್ಲಹೋದಾಗ, ಇವ ಅರಣ್ಯಕ್ಕೆ ಓಡಿಹೋಗಿ, ಅವಿತುಕೊಂಡು, 
ಬದುಕಿಕೊಂಡ [ಮತ್ಸ್ಶ್ಯ.-೪೩). 


ಶೂರ್ಸ್ಪಣಖಾ.- ಒಬ್ಬ ರಾಕ್ಷಸಿ. ಪುಲಸ್ಷ್ವ್ಯ ಪುತ್ರನಾದ ನಿಶ್ರವನಶಿಂದ ಕೈ ಕಸಿ 
ಯೆಂಬ ರಕೃಸಿಯಲ್ಲಿ ಜನಿಸಿದವಳು. ರಾವಣ, ಕುಂಭಕರ್ಣರು ಇವಳ ಅಣ್ಣಂದಿರು. 
ವಿಭೀಷಣ ಇವಳ ತಮ್ಮ. ರಾವಣ ಇವಳನ್ನು ವಿದ್ಯುಜ್ಜಿಹ್ವನೆಂಬ ರಾಕ್ಷಸನಿಗೆ 
ಕೊಟ್ಟು ಮದುವೆಮಾಡಿದ್ದ. ಒಮ್ಮೆ ರಾವಣ ದಿಗ್ವಿಜಯಕ್ಕೆ ಹೋಗಿದ್ದಾಗ ನಿದ್ಯು 
ಜ್ಜಿಹ್ಹ ಶತ್ರುವಕ್ಸವನ್ನು ಸೇರಿದ್ದನಾಗಿ ರಾವಣ ಇವನನ್ನು ಕೊಂದ. ಬಳಿಕ 
ಶೂರ್ಪಣಖೆ ರಾವಣನಲ್ಲಿ ಮೊರೆಯಿಡಲಾಗಿ, ರಾವಣ ಹದಿನಾಲ್ಕು ಸಾವಿರ ಸೇನೆ 
ಯೊಡನೆ ಇವಳನ್ನು ದಂಡಕಾರಣ್ಯಕ್ಕೆ ಕಳುಹಿ, ಇವಳ ಹಒತ್ತಾನೆಗಾಗಿ ಖರಾಸುರ 
ನನ್ನು ಕಳುಹಿದ [ರಾಮಾ.-ಉತ್ತ್ವ. ೨೪]. ಸೀತಾ ರಾಮ ಲಕ್ಷ್ಮಣರು ದಂಡಕಾರಣ್ಯ 
ದಲ್ಲಿ ವಾಸಮಾಡುತ್ತಿದ್ದಾಗ, ಶೂರ್ವಣಖೆ ಅವರಲ್ಲಿಗೆ ಹೋಗಿ, ರಾಮನನ್ನು 
ಮೋಹಿಸಿ, ಸೀತೆಯನ್ನು ನುಂಗಹೋಗಿ, ಲಕ್ಷ್ಮ್ಮಣನಿಂದ ಕನಿ ಮೂಗುಗಳನ್ನು 
ಕುಯಿಸಿಕೊಂಡಳು [ರಾಮಾ.-ಅರಣ್ಯ. ೧೭-೧೮. ಶೂರ್ವಣಖೆ ಖರನಲ್ಲಿಗೆ ಹೋಗಿ 
ರಾಮನನ್ನು ದೂರಿ, ರಾಮನಮೇಲೆ ಯುದ್ಧ ಮಾಡುವುದಕ್ಕೆ ಮಿರನನ್ನು ಕಳುಹಿದ್ದು 
ಮುಂತಾಗಿ [ರಾಮಾ.-ಅರಣ್ಯ. ೧೯-೩೦]. ಶೂರ್ವಣಖೆ ರಾವಣನಲ್ಲಿಗೆ ಹೋಗಿ, 
ಖರಾದಿಗಳು ಮಡಿದ ವಾರ್ತೆಯನ್ನು ತಿಳುಹಿ, ಸೀತೆಯನ್ನು ಅಸಹರಿಸುವಹಾಗೆ 
ರಾವಣನಿಗೆ ಹೇಳಿದ್ದು ಮುಂತಾಗಿ [ರಾಮಾ.-ಅರ. ೩೨-೩೪], 


ಶೊರ್ಪಾರಕ.--ಒಂದು ದೇಶ. ಪರಶುರಾಮ ಇಲ್ಲಿ ಕೆಲಕಾಲ ವಾಸವಾಗಿದ್ದ 
[ಭಾರ.-ಸ. ೩೨. ವನ. ೮೩. ಶಾಂತಿ. ೪೮]. ಇದು ಈಗ ಬೊಂಬಾಯಿ ಆಧಿಸತ್ಯಕ್ಕೆ 
ಸೇರಿದ ಬಿಜಾಪುರ ಜಿಲ್ಲೆಯಲ್ಲಿ (580808187೩) ಶೂರವಾಳ್ಯವೆಂದು ಪ್ರಸಿದ್ಧ 
ವಾಗಿಜೆ. ಕೆಲವರು ಇದನ್ನು ಕೊಂಕಣದೇಶವೆಂದು ಹೇಳುತ್ತಾರೆ. 

ಶೃಜ್ನ ಬೇರ, ಒಂದು ಸಟ್ಟಿಣ. ಗಂಗಾ ನದಿಗೂ ಅಯೋಧ್ಯೆಗೂ ನಡುವೆ 
ಇದೆ. ರಾಮನ ಆಸ_ಮಿತ್ರನೂ ಬೆಸ್ತರ ಅರಸನೂ ಆದ ಗುಹೆ ಇಲ್ಲಿ ರಾಜ್ಯಭಾರ 
ಮಾಡುತ್ತಿದ್ದ... ರಾಮ ಅರಣ್ಯವಾಸಕ್ಕೆ ಹೋಗುವಾಗಲೂ, ಭರತ ರಾಮನನ್ನು 
ಅರಣ್ಯದಿಂದ ಕರೆತರಬೇಕೆಂದು ಹೊರಟಾಗಲೂ ಇಲ್ಲಿ ಇಳಿದಿದ್ದರು. ನೋಡು--ಗುಹೆ 
[ರಾ. ಅಯೋ, ೫೦, ೮೩. ಭಾರ.-ವನ. ೮೩]. ಇದು ಈಗ ಅಲಹಾಬಾದಿಗೆ ವಾಯವ್ಯ 


ಶೃ 


ದಿಕ್ಕಿನಲ್ಲಿ ಹದಿನೆಂಟು ಮೈಲುಗಳ ದೂರದಲ್ಲಿ ಗಂಗೆಯ ಒಡ್ಡಿ ನಲ್ಲಿದೆ. ಇದನ್ನು ಈಗ 
ಶ್ರೀನಗರ (Srinagar) ಎನ್ನುತ್ತಾರೆ. 

ಶೃಜ್ಹನನ್ತ.--ಒಬ್ಬ ಖುಷಿ. ಗಾಲವ ಮುನಿಯ ಮಗ. ಈತ ವೃದ್ಧ ಕನ್ಯ 
ಯನ್ನು ಮದುವೆಯಾದ. ನೋಡು--ಕುಣಿಗಾರ್ಗ್ಯ, ವೃದ್ಧಕನ್ಯಾ [ಭಾರ.-ಶಲ್ಯ.೫೩)]. 

ಶೃಜ್‌ ಒಬ್ಬ ಖುಷಿ. ಆಂಗಿರಸ ವಂಶದ ಶಮಿತಾಕ ಮುನಿಯ ಮಗ. 
ಗೋವಿನ ಹೊಟ್ಟೆಯಲ್ಲಿ ಜನಿಸಿದನ [ಭಾರ.-ಆದಿ. ೪೦, ೫೦]. ಪರೀಕ್ಷಿದ್ರಾಜನಿಗೆ 
ಏಳು ದಿನಗಳಿಗೆ ಹಾವು ಕಚ್ಚಿ ಸಾಯುವಂತೆ ಶಾಸಕೊಟ್ಟ [ಭಾಗ.-೧, ೧೮]. ತಾನು 
ಕೊಟ್ಟಿ ಶಾಸದ ಯುಕ್ತಾಯುಕ್ತೃತೆಯ ವಿಚಾರವಾಗಿ ಶೃಂಗಿ ತನ್ನ ತಂದೆಯಾದ 
ಶಮಾಕ ಮುನಿಯ ಸಂಗಡ ವಿವಾದಮಾಡಿದ್ದು [ಭಾರ.-ಆದಿ. ೪೨]. ನೋಡು- 
ಪರೀಕ್ಷಿತ್‌, ಶನಿಸಾಕ. 

ಶೈಜ್ಞಾಟಕವ್ಯೂಹ.-ಸಟ್ಟಣದ ನಾಲ್ಕು ಬೀದಿಗಳು ಸೇರುವ ಚೌಕಕ್ಕೆ 
ಶೃಂಗಾಟಿಕನೆಂದು ಹೆಸರು. ಶೃಂಗಾಟಕದಂತೆ ಸೇನೆಯನ್ನು ಏರ್ಪಡಿಸುವಿಕೆ. 
ಭಾರತಯುದ್ಧದ ಎಂಟನೆಯ ದಿನದಲ್ಲಿ ಧೃಷ್ಟದ್ಯುಮ್ನ ಪಾಂಡವಸೇನೆಯನ್ನು 
ಈ ರೀತಿ ಏರ್ಪಡಿಸಿದ್ದ [ಭಾರ.-ಭೀ. ೮೭]. 

ಶೇಷ-- ಸರ್ಪರಾಜ. ಕಶ್ಯಸನಿಂದ ಕದ್ರುನಿನಲ್ಲಿ ಜನಿಸಿದವ. ಈತನಿಗೆ ಸಾವಿರ 
ಹೆಡೆಗಳಿನೆ. ತನ್ನ ಒಡಹುಟ್ಟದವರು ತಮ್ಮ ಬಲತಾಯಿಯಾದ ವಿನತೆಯ ವಿಷಯ 
ದಲ್ಲಿ ಮಾಡಿದ ಅಸಚಾರಕ್ಟೆ ನೊಂದು, ಒಡಹುಟ್ಟಿದವರ ಸಹವಾಸವನ್ನು ದೂರ 
ಮಾಡಿ, ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿ ಸಿ, ಭೂಭಾರವನ್ನು ಹೊರತಕ್ಕು 
ಸಾಮರ್ಥ್ಯವನ್ನು ಪಡೆದು, ಒಂದು ಅಂಶದಿಂದ ಪಾತಾಳದಲ್ಲಿದ್ದು, ಮತ್ತೊಂದು 
ಅಂಶದಿಂದ ವಿಷ್ಣುನಿನ ಹಾಸುಗೆಯಾದ [ಭಾರ.-ಆದಿ. ೩೫, ೩೬]. 

ಶೈಖಾವತ್ಯ.--ಒಬ್ಬ ಮಹರ್ಷಿ. ಅಂಬೆ ಭೀಷ್ಮನಿಂದಲೂ ಸಾಲ್ವನಿಂದಲೂ 
ತಿರಸ್ಕೃತಳಾದ ಬಳಿಕ ಭೀಷ್ಮನನ್ನು ಕೊಲ್ಲುವ ಉದ್ದೇಶದಿಂದ ಈತನ ಆಶ್ರಮದ ಬಳಿ 
ತನಸ್ಸುಮಾಡಿ ಶಿಖಂಡಿಯಾಗಿ ಜನಿಸಿದಳು | ಭಾರ.-ಉದ್ಯೋ. ೧೯೫]. 

ಶೈಬ್ಯ.--(1) ಶಿಬಿಯ ವಂಶದವರಿಗೆಲ್ಲ ಈ ಹೆಸರು ಸಲ್ಲುತ್ತದೆ, ನೋಡು- 
ಕೋಟಿಕಾಸ್ಕ, ವೃಷಾದರ್ಭಿ, ಇತ್ಯಾದಿ. 

(i) ಶ್ರೀಕೃಷ್ಣನ ರಧಕ್ಕೆ ಹೂಡುವ ನಾಲ್ಕು ಕುದುರೆಗಳಲ್ಲಿ ಒಂದು [ಭಾರ.. 

ವನ. ೨೦. ಅಶ್ವ. ೧೧೮]. 

ಕೈಬ್ಯಾ.--(1) ಶ್ರೀಕೃಷ್ಣನ ಪತ್ನಿಯರಲ್ಲಿ ಒಬ್ಬಳಾದ ಮಿತ್ರವಿಂದೆಗೆ ಈ ಹೆಸರು 
ಸಲ್ಲುತ್ತದೆ [ಭಾರ.-ಮೌಸ, ೮]. 


ಜ್ಲವನ್ರ 570 ಶೈಬ್ಯಾ 


ಶೈಲೂಸ 571 ಶ್ರದ್ಧಾ 


(11) ಸೂರ್ಯ ನಂಶದ ಸಗರ ರಾಜನ ಹೆಂಡತಿಯಾದ ಸುಮತಿ. ಅಸಮಂಜನ 
ಜನನಿ [ಭಾರ.-ವನ. ೧೦೫]. 

(111) ದ್ಯುಮತ್ಸೇನನ ಹೆಂಡತಿ. ಸತ್ಯವಂತನ ಜನನಿ [ಅನು. ೧೩೮]. 

ಶೈಲೂಷ.- ಒಬ್ಬ ಗಂಧರ್ವ. ಈತ ಖುಷಭ ಪರ್ವತದಲ್ಲಿ ವಾಸನಾಗಿದ್ದ. ಈತನ 
ಮಗಳಾದ ಸರನೆ ವಿಭೀಷಣನನ್ನು ಮದುವೆಯಾದಳು [ಸಭಾ. ೧೦. ರಾಮಾ.- 
ಉತ್ತ. ೧೨], 

ಶೋಣ.--ಭಾರತ ವರ್ಷದ ಒಂದು ನದ (80n). ಇದು ಮಗಧ ದೇಶಕ್ಕೆ 
ಪಶ್ಚಿಮದ ಸರಹದ್ದು [ಭೀ. ೯]. 

ಶೋಣಾಶ್ಚ.--ದ್ರೋಣಾಚಾರ್ಯನ ರಥದ ಕುದುರೆಗಳು ಶೋಣ (ಕೆಂಪು) 
ಬಣ್ಣದ್ದು. ಅದರಿಂದ ಈ ಹೆಸರು ಭಾರತದಲ್ಲಿ ದ್ರೋಣಾಚಾರ್ಯನಿಗೆ ಅನ್ವಯಿಸು 
ತ್ತದೆ [ಭಾರ.-ನಿರಾ. ೫೬. ದ್ರೋ. ೧೨೫]. 

ಶೋಣಿತಪುರ.--ಬಾಣಾಸುರನ ರಾಜಧಾನಿ [ಭಾಗ,-೧೦-೬೨]. 

ಶೌನಕ.- ಭೃಗು ವಂಶದ ಮಹರ್ಷಿ. ನೈಮಿಶಾರಣ್ಯದಲ್ಲಿ ವಾಸವಾಗಿದ್ದ. ಶುಲ 
ಪತಿ. ಸೂತವೌರಾಣಿಕನಿಂದ ಪುರಾಣಗಳನ್ನೂ ಇತಿಹಾಸಗಳನ್ನೂ ಕೇಳಿದ ಮಹರ್ಷಿ 
ಗಳಲ್ಲಿ ಮುಖ್ಯ. ನೋಡು--ಶುನಕ [ಭಾಗ.-೧, ೪. ಭಾರೆ.-ಆದಿ. ೧, ೪. ಶಾಂತಿ. 
೩೪೮]. ಶೌನಕ ವಂಶವರ್ಣನ [ಭಾರ.-ಆದಿ. ೫]. 

(i) ಮತ್ತೊಬ್ಬ ಮಹರ್ಷಿ. ಈತನಿಗೆ ಇಂದ್ರೋತನೆಂಬುದು ನಾಮಾಂತರ. 
ವೂರು ಪುತ್ರನಾದ ಜನಮೇಜಯ ರಾಜ ಬ್ರಹ್ಮಹತ್ಯೆಗೆ ಗುರಿಯಾಗಿದ್ದಾಗ ಈತ 
ಜನಮೇಜಯನಿಂದ ಅಶ್ವಮೇಧ ಯಾಗವನ್ನು ಮಾಡಿಸಿ, ಆತನ ಬ್ರಹ್ಮಹೆತ್ಯಾಪಾಸ 
ವನ್ನು ತೊಲಗಿಸಿದ [ಭಾರ.-ಶಾಂ. ೧೪೯-೧೫೧]. 

ಶ್ಯೇನಜಿತ್‌.-ಇಕ್ಟಾಕು ವಂಶದ ಸರೀಕ್ಷಿತನ ಮಗನಾದ ದಲ ರಾಜನ ಮಗ. 
ನೋಡು- ದಲ. ದಲನ ತರುವಾಯ ಅರಸನಾದ [ಭಾರ.-ನನ. ೧೯೫]. 

ಶ್ಯೇನವ್ಯೂ ಹ.- ಸೇನೆಯನ್ನು ಗಿಡಿಗದ ಆಕಾರದಲ್ಲಿ ನಿರ್ಸಡಿಸುವುದು. ಭಾರತ 
ಯುದ್ಧದ ಐದನೆಯ ದಿನ ಧೃಷ್ಠ ಕದ್ಯುಮ್ಮ್ಮ ಪಾಂಡವ ಸೇನೆಯನ್ನು ಈ ರೂಪದಿಂದ 
ಏರ್ಪಡಿಸಿದ್ದ [ಭೀ. ೬೯]. 

`ಶ್ಯೇಸಿ. --ಕಶ್ಯಪ ಮುನಿಯಿಂದ ತಾಮ್ರಾಯೆಂಬವಳಲ್ಲಿ ಜನಿಸಿದವಳು. ವಿನತೆಯ 
ಮಗನಾದ ಅರುಣನ ಹೆಂಡತಿ. ಸಂವಾತಿ, ಜಟಾಯುಗಳು ಈಳೆಯ ಮಕ್ಕಳು 
[ಭಾರ.-ಆದಿ. ೬೭]. 

ಶ್ರದ್ಧಾ.--(?) ಸ್ವಾಯಂಭುವ ಮನ್ವಂತರದ ದಕ್ಷಬ್ರಹ್ಮನ ಮಗಳು. ಧರ್ಮ 
ಖುಷಿಯ ಪತ್ನಿ [ಆದಿ. ೬೭]. 


ಶ್ಲವಣ 572 ಶ್ರುತೆಕೆರ್ಮಾ 


(i1) ಸೂರ್ಯನ ಮಗಳು [ಶಾಂ. ೨೭೦]. 

ಶ್ರವಣ. ಒಂದು ನಕ್ಸತ್ರ. ಚಂದ್ರನ ಹೆಂಡತಿ. ದಕ್ಷನ ಮಗಳು [ಆದಿ. ೬೭]. 

ಶ್ರಾದ್ಧ.--ಸಿತೃಪ್ರೀತಿಗಾಗಿ ಮಾಡತಕ್ಕ ಕರ್ಮನಿಶೇಷ. ದೌಹಿತ್ರ, ಕುಶ, ತಿಲ 
ಗಳೆಂಬ ಮೂರು ವಸ್ತುಗಳು ಶ್ರಾದ್ಧಕ್ಕೆ ಸವಿಶ್ರಕರಗಳು [ಭಾರ.-ಆದಿ. ೮೭]. ಶ್ರಾದ್ಧ 
ದಲ್ಲಿ ಉಸಯೋಗಿಸಲಾಗದ ಧಾನ್ಯಗಳು [ಅನು. ೧೩೮]. ಶ್ರಾದ್ಧಕ್ಕೆ ಅನರ್ಹರಾದ 
ಬ್ರಾಹ್ಮಣರು [ಅನು. ೬೧]. ಶ್ರಾದ್ಧ ದಿನದ ನಿಯಮಗಳು [ಅನು. ೧೮೮]. ಶ್ರಾದ್ಧ 
ಪ್ರಕರಣ [ಭಾರ.-ಅನು. ೧೩೪-೧೩೯, ೧೮೮, ೨೩೮. ಹೆರಿ.-೧. ೧೬-೨೪. ಗರುಡ.- 
೨೧೮-೨೨೦. ಮಾರ್ಕೆಂ.-೨೮-೩೧. ಮತ್ಸ್ಯ. -೧೬-೨೨]. ಯುಧಿಷ್ಠಿರ ಭಾರತಯುದ್ಧ 
ದಲ್ಲಿ ಮಡಿದ ತನ್ನ ಬಂಧುಗಳಿಗೆ ಶ್ರಾದ್ಧಮಾಡಿದ್ದು [ಪ್ರೀ. ೨೬-೨೭], 

ಶ್ರಾವಸ್ತ.--ಸೂರ್ಯ ವಂಶದ ಯುವನಾಶ್ಚ ರಾಜನ ಮಗ. ಇವ ಶ್ರಾವಸ್ತಿ 
ಯೆಂಬ ಪಟ್ಟಣವನ್ನು ಕಟ್ಟದ. ಇವನ ಮಗ ಬೃಹದಶ್ವ [ವನ. 3೦೫]. 

ಶ್ರಾವಸ್ತಿ.--ಮೇಲೆ ಹೇಳಿದ ಶ್ರಾನಸ್ತ, ನಿರ್ಮಿಸಿದ ಪಟ್ಟಣ. ಇದು ಕೋಸಲ 
ದೇಶಕ್ಕೆ ರಾಜಧಾನಿಯಾಗಿತ್ತು. ಶ್ರೀರಾಮ ಅವತಾರವನ್ನು ಪೂರ್ತಿಗೊಳಿಸಿದ 
ತರುವಾಯ ಆತನ ಮಗನಾದ ಲವ ಇಲ್ಲಿ ರಾಜ್ಯಭಾರಮಾಡಿದ. ಇದಕ್ಕೆ ಉತ್ತರ 
ಜಕೋಸಲವೆಂಬ ನಾಮಾಂತರವೂ ಇದೆ [ರಾಮಾ,-ಉತ್ತ. ೧೦೬]. 

ಶ್ರೀ. -ನಮುಹಾಲಕ್ಷಿ ನೋಡು- ಲಕ್ಷಿ ಮಹಾವಿಷ್ಣುವಿನ ಪತ್ನಿ, ಕೀರ 
ಸಮುದ್ರದಿಂದ ಜನಿಸಿದವಳು [ನಿ್ಣು.-೧, ೯. ಭಾರ.-ಆದಿ. ೧೮. ಭಾಗ.-೮, ೮]. 
ನೋಡು--ಭೃಗು, ಭಾರ್ಗವಿ [ಅದಿ.-೬೭. ಭಾಗ.-೪. ೧]. ಲಕ್ಷ್ಮಿ ತಾನು ವಾಸ 
ಮಾಡತಕ್ಕ ಸ್ಥಳಗಳನ್ನು ರುಕ್ಮಿಣಿಗೆ ಹೇಳಿದ್ದು [ಭಾರ.-ಅನು. ೩೨]. ಬಲಿ ಚಕ್ರವರ್ತಿ 
ಯನ್ನು ವಾಮನಮೂರ್ತಿ ನಿಗ್ರಹಿಸಿದ ಬಳಿಕ ಲಕ್ಷ್ಮಿ ಬಲಿಯ ದೇಹದಿಂದ ಹೊರ 
ಬಂದೆದ್ದು, ಬಲಿಗೂ ಲಕ್ಷ್ಮಿಗೂ ಸಂವಾದ [ಶಾಂತಿ.-೨೩.೨]. 

ಶ್ರೀಡೇವಾ.-ನಸುದೇವನ ಪತ್ನಿಯರಲ್ಲಿ ಒಬ್ಬಳು. ನೋಡು ನಸುಜೀವ. 

ಶ್ರೀಮತಿ. ಅಂಬರೀಷ ರಾಜನ ಮಗಳು. ಪರ್ವತ, ನಾರದರಿಬ್ಬರೂ ಈಕೆ 
ಯನ್ನು ಮೋಹಿಸಿರಲಾಗಿ ವಿಷ್ಣು ಈಕೆಯನ್ನು ಅಪಹರಿಸಿ ನಾರದನಿಂದ ಶಾಪ 
ಸಡೆದ. ನೋಡು ನಿಷ್ಣು [ಶಿನ.-ಸೃ. ೩]. 

ಶ್ರುತ.- ದ್ರುಪದ ರಾಜನ ಮಗ. ಹದಿನಾಲೃನೆಯ ದಿನದ ರಾತ್ರಿ ಯುದ್ಧದಲ್ಲಿ 
ಅಶ್ವತ್ಥ್ಯಾಮನಿಂದ ಮಡಿದ [ಭಾರ.-ದ್ರೋ. ೧೫೭]. | 

ಶ್ರೊತಕರ್ಮಾ.- ಅರ್ಜುನನಿಂದ ದೌೌಸದಿಯಲ್ಲಿ ಜನಿಸಿದವ. 'ಉನಪಾಂಡವರಲ್ಲಿ 
ಹಿಬ್ಬ. ಇವನಿಗೆ ಶ್ರುತಕೀರ್ರಿಯೆಂಬುದು ನಾಮಾಂತರ [ಆದಿ. ೨೪೭], ಭಾರತ 
ಯುದ್ಧದ ಹೆದಿನಾರನೆಯ ದಿನ ಶಲ್ಯ ನೊಂದಿಗೆ ಯುದ್ಧಮಾಡಿ ಸೋತ [ಭಾರ.-ಕಥ್ನ್ಯ. 


ಶ್ರುತಕೀರ್ತಿ 573 ಶ್ರುತಸೇನ 


೧೩].  ಭಾರತೆಯುದ್ದ ಮುಗಿದ ರಾತ್ರಿ ಶಿಬಿರದಲ್ಲಿ ಮಲಗಿರುವಾಗ ಅಶ್ವತ್ಥಾಮ 
ಇವನನ್ನು ಕೊಂದ [ಸೌ್‌ಪಿ_ಿ. ೮]. 

ಶ್ರೈತಕೀರ್ರಿ,--(1) ದೌೌಸದಿಯಲ್ಲಿ ಅರ್ಜುನನಿಂದ ಜನಿಸಿದವ. ನೋಡು-- 
ಶ್ರುತಕರ್ಮ 

(11) ಶತ್ರುಘ್ನನ ಹೆಂಡತಿ. ಜನಕ ರಾಜನ ತಮ್ಮನಾದ ಕುಶದ್ವ ಜನ ಮಗಳು. 
ನೋಡು--ಶತ್ರುಘ್ನ. 

(111) ಯದು ವಂಶದ ಶೂರ ರಾಜನ ಮಗಳು. ವಸುದೇವನ ತಂಗಿ. ಕೇಕಯ 
ದೇಶದ ಅರಸನಾದ ಧೃಷ್ಟಕೇತು ರಾಜನ ಹೆಂಡತಿ. ಇವಳಿಗೆ ಸಂತರ್ದನನೇ ಮೊದ 
ಲಾದ ಐವರು ಪುತ್ರರು [ಹರಿ.-೧-೩೪. ಭಾಗ.-೯-೬೪. ವಿಷ್ಣು.-೪-೧೪], 

ಶ್ರುತಾ ಯೆ. ತ್ರಿಗರ್ತ ದೇಶದ ಅರಸು. ಭಾರತಯುದ್ಧದಲ್ಲಿ ದುರ್ಯೋಧನನ 
ವರವಾಗಿ ಹೋರಾಡಿ ಹದಿನಾರನೆಯ ದಿನದ ಯುದ್ಧದಲ್ಲಿ ಅರ್ಜುನನಿಂದ ಹತನಾದ 
[ಭಾರ.-ಕರ್ಣ. ೧೮]. 

ಶ್ರುತಡೇವ.- ಒಬ್ಬ ಬ್ರಾಹ್ಮಣ. ಮಿಥಿಲಾನಗರದಲ್ಲಿ ವಾಸವಾಗಿದ್ದ. ಕೃಷ್ಣ 
ಈತನ ಸಚ್ಚಾರಿತ್ರಕ್ಕೆ ಮೆಚ್ಚಿ, ಮಿಧಿಲೆಗೆ ಹೋಗಿ ಈತನಲ್ಲಿ ಕೆಲವು ಕಾಲ ವಾಸವಾಗಿದ್ದ. 
ನೋಡು--ಬೃಹದಶ್ವ [ಭಾಗ.-೧೦-೮೬]. 

ಶ್ರು ತದೇವಾ.--ಯದು ವಂಶದ ಶೂರ ರಾಜನ ಮಗಳು. ಕುಂತಿಯ ತಂಗಿ. 
ಕರೂಶ ದೇಶಾಧಿಸತಿಯಾದ. ವೃದ್ಧಶರ್ಮನನ್ನು ಮದುವೆಯಾಗಿ ದಂತವಕ್ರನನ್ನು 
ಹೆತ್ತಳು [ಹರಿ.-೧-೩೪. ಭಾಗ.-೯-೨೪. ವಿಷ್ಣು.-೪-೧೪]. 

ಶ್ರುತರ್ವ.--ಒಬ್ಬ ಅರಸು, ಅಗಸ್ತ್ಯ ಮುನಿ ಈತನಕ್ಲಿಗೆ ಒಮ್ಮೆ ದ್ರವ್ಯವನ್ನು 
ಬೇಡಹೋದ. ಈತನಲ್ಲಿ ಹಣವಿರಲಿಲ್ಲ. ಖುಷಿಯನ್ನು ಬ್ರಥ್ನಾಶ್ವನಲ್ಲಿಗೆ ಕರೆದುಯ್ದ. 
ನೋಡು- ಬ್ರದ್ದಾಶ್ವ [ಭಾರ.-ವನ. ೯೬]. 

ಶ್ರುತೆಶ್ರವಸ್‌.- ಪಾಂಡವರ ಮರಿಮಗನಾದ ಜನಮೇಜಯನ ಪುರೋಹಿತ 
ನಾದ ಸೋಮಶ್ರವಸನಿಂದ ಸರ್ಪಿಣಿಯಲ್ಲಿ (ನಾಗರಹಾವಿನಲ್ಲಿ) ಜನಿಸಿದವ [ಭಾರ.- 
ಆದಿ. ೩, ೫೩]. 

ಶು ))ತಶ್ರೆವಾ.-ಶೂರ ರಾಜನ ಮಗಳು. ಕುಂತಿಯ ತಂಗಿ. ಜೇದಿ ರಾಜನಾದ 
ದಮ ಘೋಸನ ಹೆಂಡತಿ. ಶಿಶುವಾಲನ ಜನನಿ. ನೋಡು--ಶಿಶ:ಪಾಲ. 

ಶ್ರುತೆಸೇನ.- (1) ಪಾಂಡು ಪುತ್ರನಾದ ಸಹಜೀವನಿಂದ ದೌೌಸದಿಯಲ್ಲಿ ಜನಿಸಿ 
ದವ [ಭಾರ.-ಆದಿ. ೬೩, ೬೪, ೨೪೭], ಯುದ್ಧ ಮುಗಿದ ರಾತ್ರಿ ಅಶ್ಚತ್ಥಾಮಸಿಂದ 
ಮಡಿದ [ಸೌಪ್ವಿ, ೮]. 


ಶ್ಲೇಶದ್ವೀಪ 574 ಶೇಷ ತಕ 


ಸಂಗಡ ಜನ್‌ 













ಮ್ಯಪುತ್ರನಾದ ಪರೀಕ್ಷಿದ್ರಾಜನ ನುಗು ಜರಮೇಜಯನ 


ಶ್ರೇತದ್ದಿ(॥ ನೇಕಯ ರಾಜನಾದ ಶಾರದಂಡಾಯನಿಯೆ೦ಂಬ ಅರಸನ 
ದ್ವೀನಗಳು ಮುಟ್ಟು ಮೊದಲಾದವರು ಈಕೆಯ ಪುತ್ರರು (ಆದಿ. ೧೨೬). 
ಕಳಿಂಗ ದೇಶದ ಅರಸು. ಅಶ್ರುತಾಯುವೆಂಬವ ಇವನ ತಮ್ಮ 
ರ್ಟ ದನನ ಪರವಾಗಿ ಹೋರಾಡಿ ಭಾರತಯುದ್ಧದ ಎರಡನೆಯ 
ತ [ಬೀಷ್ಮ ೫೪]. ಹದಿನಾಲ್ಕನೆಯ ದಿನದ ಯುದ್ಧ ದಲ್ಲಿ 
ಟಮುಕ್ತುಳು ದೀರ್ಫಾಯು, ನಿಯತಾಯು ಎಂಬವರೂ ಕೂಡ 
ಸೂಯಯಾಗಔಣ್ಞಿ್ರಿದರು [ಭಾರ.-ದ್ರೋ. ೯೩]. 
[ಸಭಾ. ೨೮]... ಕಳಿಂಗದೇಶದ ಅರಸು. ವರುಣನಿಂದ ಪರ್ಣಾಶಾ ನದಿಯಲ್ಲಿ 

ಶ್ವೀತನವಟ್ಞ ಧನ ಪಕ್ಷದವ. ಹದಿನಾಲ್ಕನೆಯ ದಿನದ ಯುದ್ಧದಲ್ಲಿ ಕೃಷ್ಣ 
ಗಿ ಗಡಿಯನ್ನು ಎಸೆದ. ಆ ಗದೆ ಹಿಂದಿರುಗಿ ಇವನನ್ನೇ 
್ಕ ೯೨]. 
ಫಿ ಭರದ್ದಾಜನೆಂಬ ಬ್ರಾಹ್ಮಣನ ಮಗಳು. ಈಳೆ ಇಂದ್ರನನ್ನೇ 
೫% ದು ತನಸ್ಸುಮಾಡಿದಳು. ಇಂದ್ರ ಬ್ರಾಹ್ಮಣರೂಪದಿಂದ 
ಶ್ವೇತಾ ರೌಫ್ಛ ಲವು ಬೋರೆಕಾಯಿಗಳನ್ನು ತಂದುಕೊಟ್ಟು "" ಇವುಗಳನ್ನು 
| ಇವಳು ಎಷ್ಟು ಪಾಡುಪಟ್ಟಿರೂ ಅವು ಬೇಯಲಿಲ್ಲ. ಸಜೆಯೆಲ್ಲ 
| ಆಗ ಶ್ರುತಾನತಿ ಶನ್ನ ಎರಡು ಕಾಲುಗಳನ್ನೂ ಒಲೆಯೊಳಗೆ 
"ಯಿಸಿದಳು. ಇಂದ್ರ ಇವಳ ಪಾತಿವ್ರತ್ಯಕ್ಕೆ ಮೆಚ್ಚಿ, ನಿಜ 
ಕೆಯನ್ನು ಸ್ವರ್ಗಕ್ಕೆ ಕರೆದುಯ್ದು ಮದುವೆಯಾದ [ಭಾರ.- 













(1) ಒಬ್ಬ ಅರಸು. ಗೋಶೃಂಗ ಪರ್ವತದ ಶಿಖರದಲ್ಲಿ ವಾಸವಾ 


[ಮತ್ಸ್ಯ್ಯ.-೧ ದ್ಭದಲ್ಲಿ ಪಾಂಡವರ ಪರವಾಗಿ ಹೋರಾಡಿದ [ಭಾರ.-ಆದಿ. ೬೮, 
[ಶಿವ.-ಕುಮಾ ಅತಿರಥ [ಉದ್ಯೋ. ೧೫೧, ೧೭೧]. ಹನ್ನೊಂದನೆಯ ದಿನದ, 
ಹೆಸರು ಪಡೆದ ಸೆರೆಸಿಕ್ಳದ [ದ್ರೋಣ. ೨೭]. 


೭-೧೦]. ದೇಶದ ಅರಸು, ರಾಜಸೂಯ ದಿಗ್ವಿಜಯ ಸಮಯದಲ್ಲಿ 
ಸಣ ರ.-ಸ. ೩೨]. 
ಸಸಿ € ಒ೦ದು ತಪೋವನ. ರಾವಣನ ತಂಜಿಯಾದ ನಿಶ್ರನಸ ಮುನಿ 


ಪಸ್ಸುಮಾಡುತ್ತಿ ದ್ದ... ಇದು ನರ್ಮದಾ ನದಿಯ ತೀರದಲ್ಲಿದೆ. 


ಶ್ವಫೆಲ್ಯ 575 ಶ್ವೇತೆಕೇತು 


ರಾವಣ ಲಂಕೆಯನ್ನು ಜಯಿಸಿದ ಬಳಿಕ ವಿಶ್ರವಸ ರಾವಣನ ಸಂಗಡ ಲಂಕೆಗೆ ಹೋದ 
[ರಾಮಾ.-ಉತ್ತ_. ೧೦]. 

ಶ್ವಫಲ್ಯ.-- ಯದು ವಂಶದ ವೃಷ್ಠಿಯ ಮಗ. ಅಕ್ರೂರನ ತಂಡೆ. ನೋಡು-- 
ಗಾಂದಿನಿ [ಭಾಗ.-೧೦-೫೭]. 

ಶ್ರೇತೆ.--(1) ಮತ್ಸ್ಯ ಡೇಶಾಧಿಸತಿಯಾದ ವಿರಾಟಿನ ಹಿರಿಯ ಹೆಂಡತಿಯಾದ 
ಸುರಭೆಯೆಂಬವಳಲ್ಲಿ ಜನಿಸಿದವ. ಉತ್ತರ ಕುಮಾರನ ಬಲತಮ್ಮ, [ಭಾರ.-ನಿರಾ. 
೨೧. ಭೀ. ೪೭]. ಶಂಖನೆಂಬವನೂ ಇವನೂ ಒಬ್ಬ ತಾಯಮುಕ್ತುಳು [ನಿರಾ. ೨೧]. 
ಭಾರತಯುದ್ಧದ ಮೊದಲನೆಯ ದಿನವೇ ಭೀಷ್ಮನಿಂದ ಹತನಾದ [ಭಾರ.-ಭೀ. ೪೮]. 

(11) ಬಹಳ ಪುರಾತನಕಾಲದ ಒಬ್ಬ ಅರಸು. ವಿದರ್ಭದೇಶದ ಸುದೇವ 

ರಾಯನ ಮಗ. ಬಹಳಕಾಲದನರೆಗೆ ರಾಜ್ಯಭಾರಮಾಡಿ, ಕಡೆಗೆ ತನ್ನ ತಮ್ಮನಾದ 
ಸುರಥನಿಗೆ ರಾಜ್ಯಾಧಿಕಾರವನ್ನು ಒಪ್ಪಿಸಿ, ಒಂದು ನಿರ್ಜನಪ್ರದೇಶದಲ್ಲಿ ತಪಸ್ಸು 
ಮಾಡಿ ಬ್ರಹ್ಮಲೋಕವನ್ನು ಪಡೆದ. ಆದರೆ ಪ್ರತಿದಿನವೂ ತಾನು ತಪಸ್ಸುಮಾಡಿದ 
ಕೊಳದ ಬಳಿಗೆ ಬಂದು ಶನ್ನ ಶವವನ್ನೇ ತಿಂದು ಹೋಗುತ್ತಿದ್ದ. ಇಂತಿರಲು ಒಂದು 
ದಿನ ಅಗಸ್ತ್ಯ ಮುನಿ ಆ ಪ್ರದೇಶಕ್ಕೆ ತಪಸ್ಸಿಗಾಗಿ ಹೋಗಿರುವಲ್ಲಿ ಆತ ಈ ವಿಚಿತ್ರ 
ವನ್ನು ಕಂಡು, ಆತನನ್ನು ಪ್ರಶ್ನೆಮಾಡಿ, ಆತನ ಮೂಲಕ ವಿವರವನ್ನು ತಿಳಿದು, 
ಆತನಿತ್ತ, ಆಭರಣವನ್ನು ಸ್ವೀಕರಿಸಿದ ಕೂಡಲೇ ಆ ಶವ ಮಾಯವಾಯಿತು. ಶ್ವೇತ 
ರಾಯ ಸಂತೋಷದಿಂದ ಬ್ರಹ್ಮಲೋಕಕ್ಕೆ ಹೋದ [ರಾಮಾ.-ಉತ್ತ,. ೭೬, ೭೭. 
ಭಾರ.-ವಿರಾ. ೫೩]. 

ಶ್ರೇತಕಿ.--ಅನುಗಾಲವೂ ಯಜ್ಞ ಮಾಡುವುದರಲ್ಲಿಯೇ ಆಸಕ್ತ,ನಾಗಿದ್ದ ಒಬ್ಬ 
ಅರಸು. ಈತ ಮಾಡಿದ ಯಜ್ಞಗಳಲ್ಲಿ ಅಗ್ನಿದೇವನಿಗೆ ಅಜೀರ್ವವಾದದ್ದು [ಆದಿ. 
೨೪೯]. ನೋಡು--ಖಾಂಡವ. 

ಶ್ರೇತಕೇತು.--ಒಬ್ಬ ಖುಸಿ. ಗೌತಮ ವಂಶದೆ ಉದ್ದಾಲಕನ ಮಗ. ಇವ 
ನಿಗೆ ಆರುಣಿಯೆಂಬುದು ನಾಮಾಂತರ. ನಚಿಳೇಶ ಮುನಿ ಈತನ ತಮ್ಮ ಕಹೋಡ 
ಮುನಿ ನತ್ನಿಯಾದ ಸುಜಾತೆ ಈತನ ಒಡಹುಟ್ಟಿದವಳು. ಈತ ಸ್ರ್ರೀಪುರುಷರ ನಡೆ 
ವಳಿಗಳಿಗೆ ಕಟ್ಟುಪಾಡುಗಳನ್ನು ಏರ್ಪಡಿಸಿದ [ಭಾರ.-ಆದಿ. ೧೩೮]. ಈತ ಜನಮೇ 
ಜಯನ ಸರ್ಪಯಾಗದಲ್ಲಿ ಸದಸ್ಯನಾಗಿದ್ದ [ಭಾರ.-ಆದಿ. ೫೩]. ಈತ ಜೀವಲ ಮುನಿ 
ಪುತ್ರಿಯಾದ ಸುವರ್ಚಲೆಯೊಂದಿಗೆ, ಜ್ಞಾನಿಯಾದವನಿಗೆ ವುರುಷಾರ್ಲಗಳು ಸಿದ್ದಿ 
ಸುವ ವಿಷಯವಾಗಿ ಸಂನಾದಮಾಡಿ ಬಳಿಕ ಆಕೆಯನ್ನೇ ಮದುವೆಯಾದ [ಶಾಂತಿ. 
೨೪]. ಈತ ಅಷ್ಟಾವಕ್ರನ ಸೋದರಮಾವ [ವನ. ೧೩೪]. ಈತ ಅಸ್ಕಾವಕ್ರನ 


ಕ್ಲೀತದ್ವೀಪ 576 ಸಾಣ್ಮಾತುರ 


ಸಂಗಡ ಜನಕ ರಾಜನ ಯಜ್ಞಕ್ಕೆ ಹೋಗಿದ್ದ [ಭಾರ.-ವನ. ೧೩೫]... ನೋಡು-- 
ಅಷ್ಟಾ ವಕ್ರ. 

ಶ್ವೇತದ್ದೀಪ.--ನಿಷ್ಣ್ಯುನಿನ ವಾಸಸ್ಥಾನ. ಅನಂತಾಸನ, ವೈಕುಂಠ, ಕ್ಷೇತ 
ದ್ವೀನಗಳು ಮೂರೂ ವಿಷ್ಣುವಿನ ವಾನಸ್ಥಾನಗಳು. ಅದರ ವರ್ಣನೆ [ಶಾಂತಿ. 
೩೪೩]. ಕ್ವೀತದ್ದ್ವೀಪದಲ್ಲಿರುವ ವಿಷ್ಣು ವಿನ ಮಹಿಮಾನುವರ್ಣನ [ಶಾ೦ತಿ.-೩೪೬- 
೩೫೩]. ನಾರದ -ಅಲ್ಲಿಗೆ ಹೋದದ್ದು. ಕ್ರೇತದ್ವೀಪವನ್ನು ವರ್ಣಿಸಿದ್ದು [ಭಾರ.-ಶಾಂ. 
೩೪೩]. 

ಶ್ಟೇತಪರ್ವ ತ.- ಉತ್ತರ ದಿಕ್ಕಿನಲ್ಲಿದೆ. [ಭಾರ.-ವನ. ೨೨೭. ಭೀ. ೬]. ರಾಜ 
ಸೂಯೆಯಾಗ ಸಮಯದಲ್ಲಿ ದಿಗ್ವಿಜಯಕ್ಕೆ ಹೋಗಿದ್ದ ಅರ್ಜುನ ಇಲ್ಲಿಗೆ ಹೋಗಿದ್ದ 
(ಸಭಾ. ೨೮]. 

ಶ್ವೇತವರಾಹಕಲ್ಪ.--ಹಿರಣ್ಯಾಕ್ಸನನ್ನು ಕೊಲ್ಲುವುದಕ್ಕಾಗಿ ನಿಷ್ಣು ಈಗ ನಡೆ 
ಯುತ್ತಿರುವ ಕಲ್ಪದಲ್ಲಿ ಶ್ರೇತವರಾಹರೂಪದಿಂದ ಅವತರಿಸಿದನಾಗಿ ಈ ಹೆಸರು. 
ನೋಡು ಕಲ್ಪ, ವರಾಹ, ಯಜ್ಞವರಾಹ. 

ಶ್ಟೇತನಾಹನ.- ಅರ್ಜುನನ ಕುದುರೆಗಳು ಬಿಳಿಯುವು. ಆದುದರಿಂದ ಈ 
ಹೆಸರು ಆತನಿಗೆ ಸಲ್ಲುತ್ತದೆ [ನಿರಾ. ೪೩.] 

ಶ್ಟೇತಾರಣ್ಯ.- ಕಾವೇರೀ ತೀರದಲ್ಲಿರುವ ಒಂದು ತಪೋವನ. ಮಾರ್ಕಂಡೇಯ 
ಇಲ್ಲಿ ತಸಸ್ಸುಮಾಡುತ್ತಿ,ದಾಗ, ಯಮ ಆತನನ್ನು ಎಳೆದುಯ್ಯಬಂದು ಶಿವನಿಂದ 
ತಿರಸ್ಕೃತನಾದ [ರಾಮಾ.-ಅರ. ೩೦]. 


ಸ 


ಷಡಾನನ.--ಕುಮಾರಸ್ವಾಮಿ. ನೋಡು--ಕುಮಾರ, ಗುಹ, ಕಾರ್ತಿಕೇಯ 
[ಮತ್ಸ್ಸ್ಯ.-೧೫೮. ಶಿವ.-ಕುಮಾರ. ೨-೧೦]. ಶರವಣದಲ್ಲಿ ಕುಮಾರನ ಉತ್ಪತ್ತಿ, 
[ಶಿವೆ.-ಕುಮಾರ. ೨]. ಕೃತ್ತ್ವಿಕೆಗಳ ಸ್ತನ್ಯವನ್ನು ಪಾನಮಾಡಿ ಕಾರ್ತಿಕೇಯನೆಂಬ 
ಹೆಸರು ಪಡೆದದ್ದು [ಶಿವ.-ಕುಮಾರ. ೩]. ತಾರಕಾಸುರನ ವಥೆ [ಶಿವ.-ಕುಮಾರ. 
೭-೧೦]. 

ಷಣ್ಮು ಖ.-ನೋಡು-ಸಡಾನನ. 

ಷಷ್ಮೀ-- ಕುಮಾರಸ್ವಾಮಿಯ ಹೆಂಡತಿ [ದೀ.ಭಾಗ.-೯-೪೬]. 

ಸಾಣ್ಕಾ ತುರ.-ನೋಡು-ಸಡಾನನ, ಕಾರ್ತಿಕೇಯ, 


ಸೋಡಶಮಹಾದಾನಗಳು 577 ಸಂಜ್ಞಾ 


ಸೋಡಶಮಹಾದಾನಗಳು.--ತುಲಾಭಾರ, ಹಿರಣ್ಯಗರ್ಭ, ತಿಲಪರ್ವತ, 
ಸುವರ್ಣಮೇದಿನೀ, ಕಲ್ಪವಾದಸ, ಗಣೇಶೇಶ, ಸುವರ್ಣಧೇನು, ಲಕ್ಷ್ಮ, ತಿಲಧೇನು, 
ಗೋಸಹೆಸ್ರ, ಹಿರಣ್ಯಾಶ್ವ, ಕನ್ಯಾ, ಹಿರಣ್ಯವೃಷಭ, ಗಜ, ರೋಕಸಾಲಾಷ್ಟಕ, 
ತ್ರಿಮೂರ್ತಿಪ್ರತಿಮಾದಾನಗೆಳೆಂಬುದಾಗಿ ಹೆದಿನಾರು [ಲಿಂಗ.-ಉತ್ತ್ತ. ೨೮-೪೪]. 

ಸೋಡಶನಮುಹಾರಾಜರು.-ಅಭಿಮನ್ಯುವಥೆಯಿಂದ ದುಃಖತನಾದ ಯುಧಿ 
ಹ್ಮಿರಥಿಗೆ ವ್ಯಾಸ ಹೇಳಿದ ೧೬ ಮಂದಿ ರಾಜರ ಕಥೆಗಳು. ಮರುತ್ತ, ಸುಹೋತ್ರ, 
ಅಂಗ, ಶಿಬಿ, ಶ್ರೀರಾಮ, ಭಗೀರಧ, ದಿಲೀಪ, ಮಾಂಧಾತ, ಯಯಾತಿ, ನಭಗನ 
ಮಗನಾದ ಅಂಬರೀಷ, ಶಶಬಿಂದು, ಗಯ, ರಂತಿದೇವ, ದುಷ್ಯಂತ ವುತ್ರನಾದ 
ಭರತ, ವೇನರಾಜನ ಮಗನಾದ ಪೃಧು, ಪರಶುರಾಮ ಇವರು ಹದಿನಾರು 
ಮಂದಿಯೂ ಮಹಾರಾಜರು (ಭಾರ.-ದ್ರೋ. ೫೫-೭೦]. ಯುಧಿಸ್ಮಿರನಿಗೆ ಕೃಷ್ಣ 
ಹೇಳಿದ್ದು [ಶಾಂತಿ. ೨೮]. ಇದರಲ್ಲಿ ಪರಶುರಾಮನಿಗೆ ಪ್ರತಿಯಾಗಿ ಸಗರ ಚಕ್ರ 
ವರ್ತಿಯ ಕಥೆ ವರ್ಣಿತವಾಗಿದೆ. 


ಸ 


ಸಂ ಜ್ಞ್ಮಾ---ವಿಶ್ವಕರ್ಮನ ಮಗಳು. ಇವಳಿಗೆ ಸುರೇಣುವೆಂಬುದು ನಾಮಾಂತರ. 
ಸೂರ್ಯನನ್ನು ಮದುವೆಯಾಗಿ, ವೈವಸ್ವತ, ಯಮನೆಂಬ ಪುತ್ರರನ್ನೂ ಯಮುನೆ 
ಯೆಂಬ ಮಗಳನ್ನೂ ಪಡೆದಳು. ಬಳಿಕ ಸಂಜ್ಜಾದೇವಿ ಸೂರ್ಯನ ತೇಜಸ್ಸನ್ನು 
ಸಹಿಸಲಾರದೆ ತನ್ನಂತೆಯೇ ಒಬ್ಬ ಸ್ರೀ ವ್ಯಕ್ತಿಯನ್ನು ಕಲ್ಪಿಸಿ, ಸೂರ್ಯನ ಬಳಿ ಬಿಟ್ಟು 
ತಾನು ತನ್ನ ತಂಡೆಯ ಮನೆಗೆ ಹೋದಳು. ಬಳಿಕ ಛಾಯಾದೇವಿ ಸೂರ್ಯನೊಂದಿಗೆ 
ಸೆಂಸಾರಮಾಡಿಕೊಂಡಿದ್ದು ಸಾವರ್ಯಮನುವನ್ನೂ ಶನೈಶ್ಚರನನ್ನೂ ಪಡೆದಳು. 
ಛಾಯೆಗೆ ತಾನು ಹೆತ್ತ, ಮಕ್ಕಳಲ್ಲಿ ಹೆಚ್ಚು ಮಮತೆಯಿತು_್ತ. ಯಮ ಇದನ್ನು 
ಸಹಿಸಲಾರದೆ ತಂದೆಗೆ ಹೇಳಿದ. ಸೂರ್ಯ ತನ್ನ ಮನೆಯಲ್ಲಿಯೂ ಹೀಗಾದುದಕ್ಕೆ 
ತುಂಬ ಪರಿತಾಪಪಟ್ಟು, ಛಾಯಾದೇವಿಯನ್ನು ಕುರಿತು "" ಇದೇನು, ಮಕ್ಕಳಲ್ಲಿ ಹೀಗೆ 
ಪ್ರೀತಿತಾರತಮ್ಯವೇ ?'' ಎಂದು ಪ್ರಶ್ನೆಮಾಡಿದ. ಆಕೆ ಯಾವ ಉತ್ತರವನ್ನೂ 
ಕೊಡಲಿಲ್ಲ. ಸಂಶಯಗ್ರಸ್ತನಾದ ಸೂರ್ಯ ಧ್ಯಾನದೃಷ್ಟಿಯಿಂದ ಎಲ್ಲವನ್ನೂ ತಿಳಿದು 
ಅವಳಿಗೆ ಶಾಸಕೊಡುವುದಕ್ಕಾಗಿ ಮುಂದಲೆಯನ್ನು ಹಿಡಿದ. ಅವಳು ನಡೆದದ್ದನ್ನೆಲ್ಲ 
ವಿವರಿಸಿದಳು. ಆಗ ಸೂರ್ಯ ಕೋಪಸರವಶನಾಗಿ ತ್ವಷ್ಟ ಎನಿನ ಬಳಿಗೆ ಹೋದ. 
ವಿಶ್ವಕರ್ಮ ನಯದಿಂದ ವಿಷಯವನ್ನು ತಿಳುಹಿ, ಸೂರ್ಯನ ತೇಜಸ್ಸನ್ನು ಕುಗ್ಗಿಸಿ, 
ಮನೋಹರನಾಗುವಂತೆ ಮಾಢಿ ಉತ್ತರ ಕುರುಡೇಶದಲ್ಲಿ ಹೆಣ್ಣು ಕುದುಠೆಯ ರೂಪ 

27 


ದಿಂದೆ ಸಂಚರಿಸುತ್ತಿದ್ದ ಸಂಜ್ಞೆಯಲ್ಲಿಗೆ ಕಳುಹಿದ. ಸೂರ್ಯ ಗಂಡುಕುದುರೆಯ 
ರೂಪದಿಂದ ಆಕೆಯನ್ನು ಸೇರಿದ. ಕುದುರೆಯ ರೂಪದಿಂದಿದ್ದ ಸಂಜ್ಣಾಜೇವಿ ಸೂರ್ಯ 
ನೆಂದು ಗುರುತಿಸಜಿ ಆತನ ತೇಜಸ್ಸನ್ನು ಮೂಗಿನ ಹೊಳ್ಳೆ ಗಳಿಂದ ಹೊರಚಿಮ್ಮಲಾಗಿ, 
ಒಡನೆಯೇ ಅಶ್ವಿನೀದೇವತೆಗಳು ಜನಿಸಿದರು. ಒಡನೆಯೇ ಸೂರ್ಯ ನಿಜರೂಪ 
ವನ್ನು ಧರಿಸಿ, ಆಕೆಯನ್ನು ಸಂತೋಷಹಡಿಸಿ ಕರೆತಂದ [ಶಿನ.-ಉಮಾ. ೩೫. 
ಹರಿ,-ಗಿ, ೯. ಮಾರ್ಕಂ. ೧೦೯]. 

ಸಂನ್ಯಾಸ.--ನಾಲ್ಕನೆಯ ಆಶ್ರನು. ಮೋಕ್ಷಸಂಪಾದನೆಗೆ ಇದು ಸಾಧಕ 
ವಾದದ್ದು [ಭಾರ.-ಅಶ್ವ. ೪೭]. 

ಸಂ ನ್ಯಾ ಸಿ.--ಸಂನ್ಯಾಸವನ್ನು ಸ್ವೀಕರಿಸಿದವ. ನೋಡು--ಯುತಿ, 

ಸಂಯೆಮಿಸಿ.--ಸಮಾನಸೋತ್ತರ ಪರ್ವತಕ್ಕೆ ದಕ್ಷಿಣದಲ್ಲಿರುವ ಒಂದು ಪಟ್ಟಣ. 
ಯಮನ ರಾಜಧಾನಿ [ಭಾರ.-ವನ. ೧೬೩]. 

ಸಂಯೋಧಕಟಿಕ.- ಕುಬೇರನ ಸೇವಕ. ರಾವಣ ಕುಬೇರನ ಮೇಲೆ ದಂಡೆತ್ತಿ 
ಬಂದಾಗ, ಇವ ರಾವಣನನ್ನು ಇದಿರಿಸಿ ಸೋತ [ರಾಮಾ.-ಉತ್ತ. ೧೪]. 

ಸಂವರಣ.--ಪುರು ವಂಶದ ಅಜನಾಢನ ಸಂತತಿಯವನಾದ ಖುಕ್ಸೆ ರಾಜನ 
ಮುಗ. ಸೂರ್ಯ ಫುತ್ರಿಯಾದ ತನತಿಯನ್ನು ಮದುವೆಯಾಗಿ ಕುರು ರಾಜನನ್ನು ಪಡೆದ, 
ಫೋಡು--ತಪತಿ, ಕುರು [ಭಾರೆ.-ಆ. ೬೩, ೧೦೧, ೧೮೭, ೧೮೯]. 

ಸಂವರ್ರ,.-ಹಿಬ್ಬ ಖಷಿ. ಅಂಗಿರಸನ ಮಗ. ಉಜಥ್ಯ, ಬೃಹಸ್ತುತಿಗೆಳಿಬ್ಬರೂ 
ಈತನ - ಒಡಹುಟ್ಟಿದವರು [ಭಾರ.-ಆ. ೬೭. ಸ. ೭. ಅನು. ೧೩೨]. ಈತ ಬೃಹೆ 
ಸ್ಪತಿಯ ಬಾಧೆಯನ್ನು ತಟ್ಟಿಕೊಳ್ಳಲಾರದೆ ಅರಣ್ಯಕ್ಕೆ ಹೋದ [ಭಾರ.-ಅಶ್ವ. ೫], 
ಈತ ಮರುತ್ತ, ರಾಜನಿಂದ ಯಜ್ಞ ಮಾಡಿಸಿದ್ದು [ಅಶ್ವ. ೯]. ಅದೇ ಸಂದರ್ಭದಲ್ಲಿ 
ತನ್ನನ್ನು ಕೊಲ್ಲಬಂದ ಇಂದ್ರನ ತೋಳನ್ನು ಸ್ತಂಭನಮಾಡಿದ್ದು [ಭಾರ.-ಅಶ್ವ, 
೧೦1. ನೋಡು--ಮರುಶ್ತ. 

ಸಂಶಪ ಕೆ.--ಯುದ್ಧ ದಲ್ಲಿ ಶಸಥಮಾಡಿ (ಆಣೆಯಿಟ್ಟು) ಯುದ್ಧಮಾಡ 
ತಕ್ಕುವರಿಗೆಲ್ಲ ಈ ಹೆಸರು ಸಲ್ಲುತ್ತಣಿ. ಸಾಮಾನ್ಯವಾಗಿ ಭಾರತ ಯುದ್ಧದಲ್ಲಿ 
ತ್ರಿಗರ್ದ ರಾಜನಾದ ಸುಶರ್ಮ, ಅವನ ತಮ್ಮಂದಿರಾದ ಸತ್ಯೇಷು, ಸತ್ಯಕರ್ಕ, ಸತ್ಯ 
ಜೀವ, ಸತ್ಯರಧ ಇವರೈವರಿಗೂ ಈ ಹೆಸರು ರೂಢಿಯಲ್ಲಿದೆ. ಇವರು ಒಂಬತ್ತು, 
ಕೋಟ ಸೈನ್ಯಜೊಂದಿಗೆ ಶನಥಪೂರ್ವಕವಾಗಿ ಯುದ್ಧಮಾಡಿ, ಅರ್ಜುನನನ್ನು ಇಡದಿರಿಸಿ 
ಮಡಿದರು [ಭಾರ.-ಆ. ೨. ದ್ರೋ. ೧೭-೨೭. ಕರ್ನ . ೧೮, ೪೮, ೫೫]. 

ಸಂಸಾರ.--ಸಂಸಾರವನ್ನು ಅರಣ್ಯವಾಗಿ ಬಣ್ಣಿಸಿದ್ದು [ಭಾರ.-ಸ್ತ್ರೀ. ೫]. 
ಸಂಸಾರವನ್ನು ನದೀ ರೂಪವಾಗಿ ವಠ್ಚನೆ [ಶಾಂತಿ, $9೬]. ಪುರಂಜನೋಪಾಖ್ಯಾನ 


ಸೆಂ ಹ್ರಾದ 579 ಸಗರ 


ಸಂದರ್ಭದಲ್ಲಿ ಸಂಸಾರನನ್ನು ಪರೋಕ್ಸರೂಪದಿಂದ ವರ್ಯನೆಮಾಡಿದ್ದು [ಭಾಗ.-೪, 
೨೫-೨೯]. 


ಸಂಹ್ರಾದ.--ಹಿರಣ್ಯಕಶಿಪ್ರವಿನ-ಮಗ [ಆದಿ. ೬೬]. ಇವ ಹಿರಣ್ಯಕಶಿಪುವಿ 
ನಿಂದ ಕಯಾಧುವಿನಲ್ಲಿ ಜನಿಸಿದವ. ಪ್ರಹ್ಲಾದನ ತಮ್ಮ, ಕೃತಿಯೆಂಬ ತರುಣಿ 
ಯಲ್ಲಿ ಪಂಚಜನನೆಂಬ ಪುತ್ರನನ್ನು ಪಡೆದ [ಭಾಗ.-೧ಂ, ೪೫]. 


ಸಕ್ತುಪ್ರಸ್ಮ.--ಉಂಛವೃತ್ತ್ವಿಯಿಂದ ಜೀವಿಸುತ್ತಿದ್ದ ಒಬ್ಬ ಬ್ರಾಹ್ಮಣ. 
ಯುಧಿಷ್ಮಿರನ ಅಶ್ವಮೇಧಯಾಗ ಮುಗಿದ ಬಳಿಕ ಒಂದು ಅಣಿಲು ಹೊರಬಂದು 
ಯುಧಿಷ್ಠಿರ ಮಾಡಿದ ಯಜ್ಞವನ್ನು ಅಲ್ಲಗಳೆದು ಸಕ್ಕುಪ್ರಸ್ಥಮಾಡಿದ ಯಜ್ಞ 
ವನ್ನು ಕೊಂಡಾಡಿತು [ಭಾರ,-ಅಶ್ವ. ೯೨). 


ಸಗೆರ.--ಇಕ್ಸ್ಟ್ರ್ವಾಕು ವಂಶದ ಅಸಿತ ಅಧವಾ ಬಾಹುಕ ರಾಜನ ಮಗ. ಈತನಿಗೆ 
ಇಬ್ಬರು ಪತ್ನಿಯರು. ಒಬ್ಬಳು ವಿದರ್ಭ ರಾಜಪುತ್ರಿ, ಇನ್ನೊಬ್ಬಳು ಶಿಬಿ ರಾಜ 
ಪುತ್ರಿ. ವೈದರ್ಭಿ ಅರುವತ್ತು ಸಾವಿರ ಪುತ್ರರನ್ನೂ, ಶೈಬೈೆ ಅಸಮಂಜನೆಂಬ ಒಬ್ಬ 
ಮಗನನ್ನೂ ಹೆತ್ತರು [ಭಾರ.-ವನ. ೧೦೫]. ಇವ ಯಮ ಸಭೆಯಲ್ಲಿದ್ದಂತೆ ವಠ್ಡಕೆ 
[ಸಭಾ. ೮]. ಉತ್ತರಗೋಗ್ರಹಣ ಸಮಯದಲ್ಲಿ ಇಂದ್ರನ ವಿಮಾನದಲ್ಲಿ ಕುಳಿತು 
ಯುದ್ಧವನ್ನು ನೋಡಬಂದಿದ್ದ [ವಿರಾ. ೫೩]. ಈತನಿಗೆ ಇಬ್ಬರು ಪತ್ನಿಯರು. 
ಕಶ್ಯಪನ ಮಗಳಾದ ಸುಮತಿಯೊಬ್ಬಳು, ವಿದರ್ಭ. ರಾಜಪುತ್ರಿಯಾದ ಕೇಶಿನಿಯೆಂಬವ 
ಳೊಬ್ಬಳು. ನೋಡು--ಕೇಶಿನಿ [ವಿಷ್ಣು.-೪, ೪]. ಮುಕ್ತಿಸಾಧನಗಳ ನಿಷಯನಾಗಿ 
ಅರಿಸ್ಟನೇಮಿಯೊಂದಿಗೆ ಸಂವಾದ [ಶಾಂ. 8೯೪]. ಇವ ಅಶ್ವನೇಧಯಾಗಮಾಡಿದ್ದು 
ವನ. ೧೦೬. ರಾ.-ಬಾಲ. ೩೮]. ಸಗರನ ತಂದೆಯಾದ ಬಾಹುಕ ರಾಜ ವಿಷೆಯೆ 
ಲಂಪಟನೂ ದ್ಯೂತಾಸಕ್ತನೂ ಆಗಿದ್ದ ಕಾರಣ ಹೈಹಯ ವಂಶದವರು ಇವನ ರಾಜ್ಯ 
ವನ್ನು ಕಿತ್ತುಕೊಂಡರು. ಬಾಹುಕ ರಾಜ ತನ್ನ ಇಬ್ಬರು ಪತ್ನಿಯರ ಸಂಗಡ ಕಾಡಿಗೆ 
ಹೋಗಿ ಸತ್ತ. ಆಗ್ಗೆ ಸಗರನ ಜನನಿಯಾದ ಯಾದನಿ ಗರ್ಭಿಣಿಯಾಗಿದ್ದಳು. 
ಇವಳ ಸವತಿ ಯಾದವಿಗೆ ವಿಷವನ್ನು ಕೊಟ್ಟಿದ್ದಳು. ಯಾದವಿ ಸಹಗಮನಮಾಡುವ 
ಉದ್ದೇಶದಿಂದ ಚಿತಿಯನ್ನು ಏರಿದ್ದಳು. ಆಗ ಭಾರ್ಗವ ಮುಥಿ ಯಾದನಿಯನ್ನು 
ತಡೆದು ನಿಲ್ಲಿಸಿದ್ದು... ಯಾದವಿ ಭಾರ್ಗವನ ಆಶ್ರಮದಲ್ಲಿಯೇ ಪ್ರಸವಿಸಿದಳು. ಇವ 
ಹುಟ್ಟುವಾಗಲೇ ಸಡಗರ = ಸಗರನಾಗಿ (ವಿಷಸಹಿತೆವಾಗಿ)' ಜನಿಸಿದೆ. ಕಾರೆಣ 
ಭಾರ್ಗವ ಮುನಿ ಇವನಿಗೆ ಸಗರನೆಂದು ಹೆಸರಿಟ್ಟು ಸಕಲ ವೇದಶಾಸ್ತ್ರಗಳನ್ನೂ ಪಾಠ 
ಹೇಳಿ ದಿವ್ಯವಾದ ಆಗ್ನೇಯಾಸ್ರ್ರವನ್ನು ಅನುಗ್ರಹಿಸಿದ. ಅದರ ಬಲದಿಂದ ಸಗರ 
ತನ್ನ ತಂದೆಯ ರಾಜ್ಯವನ್ನು ಮರಳಿ ಸಡೆದ [ಹರಿ.೧, ೧೪, ೧೫]. ಸಗರನ ಕಥೆ 


ಸಜ್ಮರ್ಷಣ 580 ಸತ್ಯೆ 


[ರಾಮಾ.-ಬಾಲ. ೩೮. ವಿಷ್ಣು.-೪, ೩. ಭಾಗ.-೯, ೮. ಬ್ರಹ್ಮ-೮. ವಾಯು.-೮೮]. 
ನೋಡು--ಕಪಿಲ, ಅಸಮಂಜ, ಅಂಶುಮಂತ, ಭಗೀರಥ. 
ಸಜ್ಬರ್ಷ ಬ. ಬಲರಾಮ. ಮೊದಲು ದಜೇವಕೀಡೇವಿಯ ಗರ್ಭವನ್ನು ಹೊಕ್ಕು 
ಬಳಿಕ ರೋಹಿಣಿಯ ಗರ್ಭಕ್ಕೆ ಸಂಕ್ರಮಿಸಿ ಜನಿಸಿದವನಾದುದರಿಂದ ಸಂಕರ್ಷಣ 
ನೆಂದು ಹೆಸರು. ನೋಡು--ಬಲರಾಮ [ಭಾರ.-ಸ. ೨೩), 
ಸಣ್ಣ ಯ.-ಧೃತರಾಷ್ಟ್ರನ ಮಂತ್ರಿಯೂ ಸಾರಥಿಯೂ ಆಗಿದ್ದ ಗನಲ್ಲಣನ 
ಮಗ. ಇವ ಅನುಗಾಲವೂ ಧೃತರಾಷ್ಟ್ರನ ಸಂಗಡಲೇ ಇರುತ್ತಿದ್ದ [ಭಾ.-ಆದಿ. ೬೪]. 
ಪಾಂಡನರು ವಗಡೆಯಾಟದಲ್ಲಿ ಸೋತಾಗ ಈತ ಧೃತರಾಷ್ಟ್ರನಿಗೆ ಹಿತೋಪದೇಶ 
ಮಾಡಿದ (ಸಭಾ. ೧೦೩]. ಪಾಂಡವರು ಉಪಪ್ಲಾವ್ಯ ನಗರದಲ್ಲಿದ್ದಾಗ ಧೃತರಾಷ್ಟ್ರ 
ಈತನನ್ನು ಪಾಂಡನರಲ್ಲಿಗೆ ಸಂಧಿಗಾಗಿ ಕಳುಹಿಸಿದ್ದ [ಉದ್ಯೋ ೨೩]. ಪಾಂಡನರ 
ಸುದ್ದಿಯನ್ನು ಧೃತರಾಷ್ಟ್ರನಿಗೆ ಹೇಳಿದ (ಉದ್ಯೋ. ೪೭-೪೮], ವ್ಯಾಸ ಮುನಿಯ 
ಅನುಗ್ರಹದಿಂದ ದಿವ್ಯದೃಷ್ಠಿ ಯನ್ನು ಸಡೆದು, ಧೃತರಾಷ್ಟ್ರನ ಸಮಿಸಾಪದಲ್ಲಿಯೇ 
ಇರುತ್ತ, ಭಾರತ ರಣರಂಗದಲ್ಲಿ ನಡೆಯುವ ಸಮಾಚಾರಗಳನ್ನೆ ಲ್ಲ ಪೂರ್ವ ಭಾನಿಯಾ 
ಗಿಯೇ ಧೃತರಾಷ್ಟ್ರನಿಗೆ ತಿಳಿಸುತಿ_ದ್ದ [ಭಾರ.-ಭೀ. ೨]. ಸಂಜಯ ಧೃತರಾಷ್ಟ್ರನನ್ನು 
ಹೀಯಾಳಿಸಿದ್ದು [ದ್ರೋಣ. ೮೬]. ಹದಿನೆಂಟನೆಯ ದಿನ ಇವ ದುರ್ಯೋಧನನ ಪರ 
ವಾಗಿ ಯುದ್ಧಮಾಡಿದ್ದು [ಶಲ್ಯ. 5೪]. ಸಾತ್ಯಕಿ ಸಂಜಯನನ್ನು ಕೊಲ್ಲತೊಡಗಿದ್ದು, 
ವ್ಯಾಸ ಮುನಿ ತಪ್ಪಿಸಿದ್ದು [ಶಲ್ಯ. ೨೯]. ಭಾರತ ಯುದ್ಧ ಮುಗಿದ ಕೂಡಲೇ ವ್ಯಾಸ 
ಮುನಿ ಅನುಗ್ರಹಿಸಿದ್ದ ದಿವ್ಯದೃಷ್ಟಿ ಮಾಯವಾದದ್ದು (ಸೌಧ, ೯]. ಇನ ಧೃತ 
ರಾಷ್ಟ್ರನ ಸಂಗಡ ಅರಣ್ಯಕ್ಕೆ ಹೋಗಿ ಆತನ ಸಂಗಡಲೇ ಇದ್ದ. ಧೃತರಾಷ್ಟ್ರ ಗಾಂಧಾರೀ 
ಕುಂತಿಯರ ಸಂಗಡ ಕಾಳ್ಫಿಚ್ಚನ್ನು ಹೊಕ್ಕು ದೇಹತ್ಯಾಗಮಾಡಿದ ತರುನಾಯ 
ಹಿಮವತ್ಸರ್ವತದ ಕಡೆಗೆ ಹೋದ [ಆಶ್ರಮ. ೩೯]. 
(1) ಸೌನೀರ ದೇಶದ ಅರಸನಾದ ವೃದ್ಧಕ್ಸತ್ರನ ಮಗ. ಜಯದ್ರಧನ 
ಒಡಹುಟ್ಟಿ ದವ [ಭಾರ.-ವನ. ೨೬೬, ಉದ್ಯೋ. ೧೩೩-೧೩೪]. 
ಸತೀ.--ದಕ್ಷಬ್ರಹ್ಮನ ಮಗಳು, ಶಿವನ ಹೆಂಡತಿ. ನೋಡು--ದಾಕ್ಸಾಯಣಿ 
[ಶಿವ.-ಸತೀ. ಖಂಡ ೧]. 
ಸರ್ಯ---(1) ಯಥಾರ್ಥಭಾಷಣ, ಸತ್ಯಪ್ರಶಂಸೆ [ಭಾರ.-ಆದಿ. ೯೯. ಶಾಂತಿ. 
೧೬೦. ಅನು. ೧೧೦]. ಸತ್ಯಸ್ವರೂನ [ಅನು. ೧೦೯]. 
(11) ಸತ್ಯಸ್ವರೂಪನಾದ ಪರಮಾತ್ಮ (ಉದ್ಯೋ. ೬೯]. 
(111) ಕಳಿಂಗ ರಾಜನ ಸೇನಾಪತಿ, ಎರಡನೆಯ ದಿನದ ಯುದ್ಧದಲ್ಲಿ ಭೀಮ 
ನಿಂದ ಮಡಿದ [ಭೀಸ್ಮ ೫೪], 


ಸತ್ಯಕ 581 ಸತ್ಯಭಾಮಾ 


(iv) ಉಂಛವೃತ್ತ್ವಿಯಿಂದ ಜೀವಿಸುತ್ತಿದ್ದ ಒಬ್ಬ ಬ್ರಾಹ್ಮಣ. ಈತನ 

ಹೆಂಡತಿ ಪ್ರಿಷ್ಟರಮಾಲಿಸಿ. ಇನರ ಕಥೆ [ಶಾಂತಿ. ೨೭೮]. 

ಸತ್ಯ ಕ.--ಯದು ವಂಶದ ಶಿನಿಯೆಂಬನನ ಮಗ. ಈತನ ಮಗ ಸಾತ್ಯಕಿ, 
ಯುಯುಧಾನ [ಭಾ.-ಆ. ೨೩೯. ಸ. ೪]. 

ಸತ್ಯಕರ್ಮ.- ತ್ರಿಗರ್ತ ದೇಶದ ಅರಸು. ಕೌರನ ಪಕ್ಷಪಾತಿ. ಹದಿನೆಂಟನೆಯ 
ದಿನದ ಯುದ್ಧದಲ್ಲಿ ಅರ್ಜುನನಿಂದ ಮಡಿದ [ಶಲ್ಯ. ೨೬). 

ಸತ್ಯಜಿತ್‌. ದ್ರುಪದ ರಾಜನ ಮಗ [ಆದಿ. ೧೪೮]. ಅತಿರಥ [ಉದ್ಯೋ.೧೭೧]. 
ಹೆನ್ನೊಂದನೆಯ ದಿನದ ಯುದ್ಧ ದಲ್ಲಿ ದ್ರೋಣನಿಂದ ಹತನಾದ [ದ್ರೋ. ೧೭, ೬೧]. 

ಸತ್ಯತೆಪಸ್‌.-ಒಬ್ಬ ಬ್ರಹ್ಮರ್ಷಿ. ಈತನ ಕಥೆ [ದೇ.ಭಾಗ.-೩-೧೧]. 

ಸತ್ಯದೇವ. (1) ತ್ರಿಗರ್ತ ದೇಶದ ಅರಸು. ಹದಿನಾರನೆಯ ದಿನದ ಯುದ್ಧ 
ದಲ್ಲಿ ಅರ್ಜುನನಿಂದ ಮಡಿದ [ಭಾರ.-ಕರ್ಲ. ೧೮]. 

(11) ಕಳಿಂಗ ರಾಜನ ಸೇನಾನತಿ. ನೋಡು- ಸತ್ಯ. 

ಸತ್ಯಧ್ಭತಿ.--ಒಬ್ಬ ಅರಸು, ಸುಚಿತ್ತನೆಂಬ ಅರಸನ ಮಗನಾದುದರಿಂದ 
ಸೌಚಿತ್ರಿಯೆಂಬುದು ಇವನ ನಾಮಾಂತರ [ಆದಿ. ೨೩೮]. ವಾಂಡನ ಪಕ್ಷಪಾತಿ, 
ರಥೋದಾರ (ಉದ್ಯೋ. ೧೭೧]. ಇವನ ವಧೆ [ಭಾರ.-ಕಠ್ಯ. ೩). 

ಸತ್ಯಭಾಮಾ.--ಯದು ವಂಶದ ಸತ್ರಾಜಿತನ ಮಗಳು. ಶ್ರೀ ಕೃಷ್ಣನ ಅಷ್ಟ 
ಮಹಿಹಿಯರಲ್ಲಿ ಒಬ್ಬಳು [ಭಾಗ.-೧೦-೫೬. ವಿಷ್ಣು.-೪, ೧೩. ಹೆರಿ.-೧-೩೮]. ಒಮ್ಮೆ 
ಸತ್ಯಭಾಮೆಯೊಂದಿಗೆ ಶ್ರೀ ಕೃಷ್ಣ ಸರಸ ಸಲ್ಲಾಪಗಳಲ್ಲಿದ್ದಾಗ, ಇತ್ತ, ಅರ್ಜುನ 
ಪ್ರಭಾಸಕೀರ್ಧಕ್ಟೆ ಬಂದು, ಸುಭದ್ರೆಯ ವೃತ್ತ್ವಾ೦ತವನ್ನು ಕೇಳಿ, ಚಿಂತಾಶುರನಾಗಿ 
ಶ್ರೀ ಕೃಷ್ಣನನ್ನು ಧ್ಯಾನಮಾಡಲಾಗಿ, ಕೃಷ್ಣ ಅಕಸ್ಮಾತ್ತಾಗಿ ನಕ್ಕು. ಸತ್ಯಭಾಮೆ 
ಹಾಗೆ ನಗುವುದಕ್ಕೆ ಕಾರಣವೇನೆಂದು ಪ್ರಶ್ರೆಮಾಡಲಾಗಿ, ಕೃಷ್ಣ ಅರ್ಜುನನ 
ವಿಚಾರವನ್ನು ಆಕೆಗೆ ತಿಳುಹಿದ [ಭಾರ.-ಆ. ೨೩೮]. ಶ್ರೀ ಕೃಷ್ಣ ನರಕಾಸುರನನ್ನು 
ಕೊಂದು, ಅವ ಅಪಹರಿಸಿದ್ದ ಅದಿತಿಯ ಕುಂಡಲಗಳನ್ನು .ಆಕೆಗೆ ಕೊಡುವುದ 
ಕ್ಳ್ಯಾಗಿ ಸ್ವರ್ಗಕ್ಕೆ ಹೋಗಿದ್ದಾಗ ಈಕೆಯೂ ಸಂಗಡ ಹೋಗಿದ್ದಳು [ಭಾರ.-ಸಭಾ. 
೫೬. ಭಾಗ.-೧೦, ೫೯. ಹೆರಿ.-೨-೬೪. ವಿಷ್ಣು.-೫, ೩೦]. ಪಾಂಡವರು ಅರಣ್ಯವಾಸಕ್ಕೆ 
ಹೋದಾಗ ಈಕೆಯೂ ತನ್ನ ಮಿಕ್ಕ ಸವತಿಯರೊಂದಿಗೆ ಕೃಷ್ಣನ ಸಂಗಡ ಕಾಮ್ಯಕ 
ವನಕ್ಕೆ ಹೋಗಿದ್ದಳು [ಭಾರ.-ವನ. ೧೮೫]. ಸತ್ಯಭಾಮೆ ತಾನು ಕೃಷ್ಣನನ್ನು 
ಮದುವೆಯಾದ ಕಥೆಯನ್ನು ದೌ)ಪದಿಗೆ ಹೇಳಿದ್ದು [ಭಾಗ.-೧೦-೮೩] ಪತಿಯನ್ನು 
ವಶಪಡಿಸಿಕೊಳ್ಳುವ ಉಪಾಯವೇನೆಂದು ಸತ್ಯಭಾಮೆ ದೌೌಸದಿಯನ್ನು ಸ್ರಶ್ನೆ 
ಮಾಡಿದ್ದು [ಭಾರ.-ವನ. ೨೩೪], ಒಮ್ಮೆ ಕೃಷ್ಣ ಪತ್ನೀ ಪುತ್ರ ಸೋದರ ಪರಿವಾರ 


ಸತ್ಯರಥ 562 ಸತ್ಯವತಿ 


ದೊಂದಿಗೆ ರೈವತಕ ಪರ್ವತಕ್ಕೆ ಹೋಗಿದ್ದಾಗ ರುಕ್ಮಿಣಿ ಒಂದು ಉಸವಾಸವ್ರತ 
ಮಾಡಿದಳು. ಬ್ರಾಹ್ಮೆಣಸಂತರ್ಸಣೆ ನಡೆದ ಬಳಿಕ ಕೃಷ್ಣ ನೆರೆದಿದ್ದವರಿಗೆಲ್ಲ ದಾನ 
ಧರ್ಮಗಳನ್ನು ಮಾಡುತ್ತ ರುಕ್ಮಿಣಿಯ ಸಮಿಾಪದಲ್ಲಿಯೇ ಇದ್ದ. ಆಗ ನಾರದ 
ಅಲ್ಲಿಗೆ ಬಂದು ಪಾರಿಜಾತವನ್ನು ತಂದು ಕೃಷ್ಣನಿಗೆ ಕೊಡಲಾಗಿ, ಆತ ಅದನ್ನು 
ರುಕ್ಮಿಣಿಗೆ ಕೊಟ್ಟ ಸ ಇದರಿಂದ ಸಿಟ್ಟುಗೊಂಡ ಸ ಭಾಮೆ ಕ್ರೋಧಾಗಾರವನ್ನು 
ಹೊಕ್ಕಳು. ಕೃಷ್ಣ ಆಕೆಯನ್ನು ಸಮಾಧಾನಪಡಿಸಿ ಪಾರಿಜಾತ ವೃಕ್ಸ್ಮ್ಗನನ್ನು ಸ್ವರ್ಗ 
ದಿಂದ ಕಿತ್ತುತಂದು ಸತ್ಯಭಾಮೆಯ ಮನೆಯಲ್ಲಿ ಇರಿಸಿದ [ಹೆರಿ,-೨-೬೫, ೬೬]. 
ಸತ್ಯರಥೆ.-ನೋಡು-ಸಂಶಸ_ಕ. 
ಸತ್ಯವತಿ. (1) ಗಾಧಿ ರಾಜನ ಮಗಳು. ವಿಶ್ವಾಮಿತ್ರನ ಒಡಹುಟ್ಟಿದವಳು. 
ಖುಚೇಕ ಮುನಿಯನ್ನು ಮದುವೆಯಾಗಿ ಜಮದಗ್ನಿ ಮಹರ್ಷಿಯನ್ನು ಹೆತ್ತಳು 
[ಭಾರ.-ವನ. ೧೧೬. ಶಾಂತಿ, ೪೮. ಅನು. ೭. ರಾಮಾ.-ಬಾಲ. ೩೪. ಭಾಗ. -೯-೧೫]. 
ನೋಡು--ಖುಚೀಕ. 
(11) ಸೂರ್ಯ ವಂಶದ ತ್ರಿಶಂಕು ರಾಜನ ಹೆಂಡತಿ. ಕೇಕಯ ರಾಜನ 
ಮಗಳು. ಹರಿಶ್ಚಂದ್ರ ಈಕೆಯ ಮಗ [ಭಾರ.-ಸ. ೧೨]. | 
(ಸ) ಅಗಸ್ತ್ಯ ಮುನಿ ಪಕ್ನಿಯಾದ ಲೋಪಾಮುಡ್ರೆಯ ನಾಮಾಂತರ 
[ಭಾರ.-ನನ. ೯೪]. 
(1೪) ಉಪರಿಚರವಸುವಿನ ಮಗಳು. ಮತ್ತ $ದಿಂದ ಜನಿಸಿದನಳಾಗಿ 
ಮತ್ಸ ತಗಂಥೆಯೆಂದು ಹೆಸರು. ದಾಶ ರಾಜನಿಂದ ಪೋಷಿತಳು [ಭಾರ.-ಆದಿ. ೬೦, 
ಏಳ]. ಈಕೆಗೆ ಕಾಳಿ ಮತ್ಸ ಗಂಧಾ, ಯೋಜನಗಂಧಾ ಎಂಬ ಹೆಸರುಗಳು ರೂಢಿ 
ಯಲ್ಲಿವೆ: ಸರಾಶರ ಮುನಿಯಿಂದ ಕೃಷ್ಣ ದ್ವ ಸಾಯನನನ್ನು ಪಡೆದಳು [ಭಾರ.- 
ಆಡಿ. ೬೪], ತನ್ನ ಕನ್ಯಾಧರ್ಮ ಲುಪ್ತವಾಗದಂತೆ ಪರಾಶರನನ್ನು ಬೇಡಿ ವರವನ್ನು 
ಪಡೆದಳು. ಒಮ್ಮೆ ಪರಾಶರ ನದಿಯನ್ನು ದಾಟಿಜೇಕಾಗಿ ಬಂತು. ದಾಶರಾಜ 
ಊಟಿಮಾಡುತಿ_್ಮದ್ದ ಕಾರಣ ತನ್ನ ಪಾಲಿತಪುತ್ರಿಯಾದ ಸತ್ಯವತಿಯನ್ನು ಕರೆದು 
ಮುನಿಯನ್ನು ಆಚೆಯ ದಡಕ್ಕೆ ಸೇರಿಸಹೇಳಿದ. ಆಗ ಪರಾಶರ ಈಕೆಯ ರೂಪಾತಿ 
ಶೆಯಕ್ಕೆ ಬೆರಗಾಗಿ ತನ್ನ ಅಭಿಪ್ರಾಯವನ್ನು ತಿಳಿಸಿದ. ಆಗ, ಸತ್ಯವತಿ-- 
ಜಾನತೇ:ನ ಪಿತಾ ಮಾತಾ ನ ವಾನ್ಯೇ ಭುವಿ ಮಾನವಾಃ । 
ಕನ್ಯಾಥರ್ಮೋ ನ ಮೇ ಹನ್ಯಾದ್ಯದಿ ಸ್ವೀಕುರು ಮಾಂ ತದಾ ॥ 
ಪುತ್ರಶ್ಚ ತ್ವತ್ಸಮೋ ನಾಥ! ಭವೇದದ್ಭುತಶಕ್ತ್ವಿಮಾಕ | 
ಸೌಗಂಧ್ಯಂ ಸರ್ವದಾಂಗೇ ಮೇ ತಾರುಣ್ಯಂ ಚ ನವಂ ನವಂ ॥ 
[ಶಿವ, ಉಮಾ, ೪೪], 


ಸತ್ಯವರ್ಮ 583 ಸತ್ಯೆಸೇನ 


ಪೂರ್ವಜನ್ಮದಲ್ಲಿ ಈಕೆ ಬರ್ಹಿಷದರೆಂಬ ಪಿತೃದೇವತೆಗಳ ಮಗಳು. ಆಗ ಈಕೆಗೆ 
ಅಜ್ಭೋದೆಯೆಂದು ಹೆಸರು. ಶಾಪದಿಂದ ಭೂಮಿಯಲ್ಲಿ ಜನಿಸಿದವಳು [ಭಾರ.- 
ಆದಿ. ೬೪]. ಈಕೆ ಶಂತನು ರಾಜನನ್ನು ಮದುವೆಯಾಗಿ ಚಿತ್ರಾಂಗದ ವಿಚಿತ್ರವೀರ್ಯ 
ರೆಂಬ ಪುತ್ರರನ್ನು ಪಡೆದಳು [ಆದಿ. ೧೦೮]. ತಾನು ಸರಾಶರನಿಂದ ವ್ಯಾಸನನ್ನು 
ಪಡೆದ ವೃತ್ತಾಂತವನ್ನು ಈಕೆ ಭೀಷ್ಮನಿಗೆ ಹೇಳಿದ್ದು [ಭಾರ.-ಆದಿ. ೧೧೪]. 
ಚಿತ್ರಾಂಗದ ವಿಚಿತ್ರವೀರ್ಯರು ಪುತ್ರಸಂತಾನಹೀನರಾಗಿ ಮಡಿದ ಬಳಿಕ, ವಂಶಾಭಿ 
ವೃದ್ಧಿಗಾಗಿ ಸತ್ಯವತಿ ಭೀಷ್ಮನನ್ನು ಕೇಳಿದಳು. ಭೀಷ್ಮ ಸಮ್ಮತಿಸಲಿಲ್ಲ [ಆದಿ. ೧೧೨]. 
ಬಳಿಕ ಸತ್ಯವತಿ ಭೀಷ್ಮನ ಸೂಚನೆಯ ಮೇರೆ ವ್ಯಾಸನನ್ನು ಬರಮಾಡಿ ಅಂಬಿಕಾ, 
ಅಂಬಾಲಿಕೆಯರಿಗೆ ಸಂತಾನವನ್ನು ಅನುಗ್ರಹಿಸಹೇಳಿದ್ದು [ಆದಿ, ೧೧೪]. ತನ್ನ 
ಸೊನೆಯರನ್ನು ಸಂಗಡ ಕರೆದುಕೊಂಡು ಸತ್ಯವತಿ ತವೋವನಕ್ಕೆ ಹೋದದ್ದು 
[ಆದಿ. ೧೩೭]. 
(೪) ನಾರದನೆಂಬ ಒಬ್ಬ ಮುನಿಯ ಹೆಂಡತಿ. ಈ ನಾರದ ಅರುಂಧತಿಯ 

ಒಡಹುಟ್ಟಿ ದವ [ಲಿಂಗ,-೬೩. ಭಾರ,-ಉದ್ಯೋ. ೧೧೭]. 

ಸತ್ಯವರ್ಮ.--ನೋಡು--ಸಂಶಸ್ತೃಕ. 

ಸತ್ಯವನ್ತ.--(1 ಸಾಲ್ವ ದೇಶಾಧಿಪತಿಯಾದ ದ್ಯುಮತ್ಸೇನನ ಮಗ. ಅಶ್ವಸ 
ಪುತ್ರಿ Fa ಸಾವಿತ್ರಿಯ 4 ಇವನಿಗೆ ಚಿತಾ ತ್ರಾಶ್ವನೆಂಬುದು ನಾಷಕಾಂತರ. ಒಕ 
ವಿವಾಹ [ಭಾರ. ಹ್‌ ೨೯೫, ೨೯೬]. ಸತ್ಯವಂತ ಸೌಜೆಯನ್ನು ತರುವುದಕ್ಕಾಗಿ 
ಸಾವಿತ್ರಿಯನ್ನು ಸಂಗಡ ಕರೆದುಕೊಂಡು ಕಾಡಿಗೆ ಹೋದದ್ದು , ಯಮ ಇವನ ಪ್ರಾಣ 
ಗಳನ್ನು ಕೊಂಡುಯ್ದ ದ್ದು, ಸಾವಿತ್ರಿ ಬದುಕೆಸಿಕೊಂಡದ್ದು [ವನ. ೨೯೮]. ಇವನ 
ತಂಜೆಗೆ ಕಣ್ಣುಗಳು ಬಂದದ್ದು ಕ ಸತ್ಯವಂತ ರಾಜ್ಯವನ್ನು ನಡೆದದ್ದು [ಭಾರ.-ವನ. 
೩೦೦]. ಪ್ರಜೆಗಳನ್ನು ಕಾಪಾಡುವ ನಿಷಯವಾಗಿ ಸತ್ಯವಂತ ತನ್ನ ತಂದೆಯೊಂದಿಗೆ 
ಸಂವಾದಮಾಡಿದ್ದು [ಶಾಂತಿ. ೨೭೩]. 

(1) ದುರ್ಯೋಧನನ ಸೇನಾಪತಿಗಳಲ್ಲಿ ಒಬ್ಬ. ಮಹಾರಥ [ಭಾರ.- 

ಉ. ೧೬೭]. 

ಸತ್ಯವು ತ.--ನೋಡು--ವೈವಸ್ವ ತ ಮನು. 

ಸತ್ಯವ್ರ ತಾ.--ಗಾಂಧಾರಿಯ ಒಡಹುಟ್ಟಿದವಳು. ಧೃತರಾಷ್ಟ್ರನ ಹೆಂಡತಿ. 
ನೋಡು--ಗಾಂಧಾರಿ, ಧೃತರಾಷ್ಟ್ರ [ಆದಿ. ೧೧೯]. 

ಸತ್ಯ ಸೇನ.--ಕರ್ಣನ ಮಗ. ಹದಿನೇಳನೆಯ ದಿನದಲ್ಲಿ ಇವ ಯುದ್ಧ ಮಾಡಿದ 
[ಭಾರ, ಕಲ್ಲ, ೪೩]. ಹದಿನೆಂಟನೆಯ ದಿನ ನಕುಲನಿಂದ ಮಡಿದ ಶಲ್ಯ. ೯1 


ಸತ್ಯೆಸೇನಾ 584 ಸನಕ ಸನಂದನ 


ಸತ್ಯಸೇನಾ.- ಗಾಂಧಾರಿಯ ಒಡಹುಟ್ಟಿದವಳು. ಧೃಶರಾಸ್ಟ್ರನ ಹೆಂಡತಿ 
(ಅದಿ. ೧೧೯]. 

ಸತ್ಯಾ.--(1 ಬೃಹದ್ರಧನ ಹಿರಿಯ ಹೆಂಡತಿ. ಜರಾಸಂಧನ ಅರ್ಥ ದೇಹೆವನ್ನು 
ಹೆತ್ತವಳು [ಭಾರ.-ಆ. ೨೦೧. ಸಭಾ. ೧೭]. 

(11) ಶ್ರೀ ಕೃಷ್ಣನ ಅಸ್ಟಮಹಿಸಿಯರಲ್ಲಿ ಒಬ್ಬಳಾದ ನೀಲೆಯ ನಾಮಾಂತರ 

[ಭಾಗ.-೧೦-೬೧]. 

ಸತ್ಯೇಯೆೊಂ.- ಚಂದ್ರ ವಂಶದ ವೂರು ರಾಜನ ಮಗನಾದ ರೌದ್ರಾಶ್ವನಿಂದ 
ಮಿಶ್ರಕೇಶಿಯೆಂಬ ಅಸ್ಸರಸಿಯಲ್ಲಿ ಜನಿಸಿದವ [ಭಾರ.-ಆದಿ. ೮೮]. 

ಸತ್ಯೇಷು.-ತ್ರಿಗರ್ತ ರಾಜನಾದ ಸುಶರ್ಮನ ಒಡಹುಟ್ಟದನ. ಈತ "" ಹೇಗಾ 
ದರೂ ಅರ್ಜುನನನ್ನು ಕೊಂದಲ್ಲಜಿ ಹಿಂದಿರುಗುವುದಿಲ್ಲ. ಒಂದು ವೇಳೆ ಸೋತೆ 
ನಾದರೆ ಗೋಹಕ್ಕೆ, ಸ್ತ್ರೀಹತ್ಯೆ, ಶಿಶುಹತ್ಯೆ, ಗುರುಹತ್ಯೆಗಳಿಗೆ ಭಾಗಿಯಾಗುವೆನು '' 
ಎಂದು ಪ್ರತಿಜ್ಞೆಮಾಡಿ, ಯುದ್ಧಕ್ಕೆ ಹೊರಟು, ತನ್ನ ತಮ್ಮಂದಿರೊಂದಿಗೆ ತಾನೂ 
ಅರ್ಜುನನಿಂದ ಹತನಾದ. ನೋಡು-ಸಂಶನ್ತಕ [ಭಾರ.-ಶಲ್ಯ. ೩೬). 

ಸತ್ರಾಜಿತ.--ಯದು ವಂಶದ ನಿಮ್ನುನ ಮಗ. ಸೂರ್ಯನ ಭಕ್ತನೂ ಮಿಶ್ರನೂ 
ಆಗಿದ್ದು ಸೂರ್ಯನಿಂದ ಸ್ಕಮಂತಕವೆಂಬ ರತ್ನವನ್ನು ಪಡೆದ. ಅದು ದಿನದಿನವೂ 
ಎಂಟು ಭಾರ ಚಿನ್ನವನ್ನು ಕೊಡುತ್ತಿತ್ತು. ಅಶುಚಿಯಾದ ಸಮಯದಲ್ಲಿ ಧರಿಸಿದರೆ, 
ಆ ರತ್ತ ಧರಿಸಿದವನನ್ನು ಕೊಲ್ಲುತ್ತದೆಂದು ಸೂರ್ಯ ಹೇಳಿದ್ದ. ಕೃಷ್ಣ ಇದರ 
ಮಹಿಮೆಗೆ ಮರುಳಾಗಿ ಆ ರತ್ನವನ್ನು ತನಗೆ ಕೊಡು ಎಂದು ಸತ್ರಾಜಿತನನ್ನು 
ಕೇಳಿದ. ಆದರೆ ಅವ ಕೊಡಲಿಲ್ಲ. ಒಂದು ದಿನ ಸತ್ರಾಜಿತನ ತನ್ಮುನಾದ ಪ್ರಸೇನ 
ಈ ರತ್ನವನ್ನು ಧರಿಸಿ ಕೃಷ್ಣನ ಸಂಗಡ ಚೇಟಿಗೆ ಹೋಗಿದ್ದಾಗ ಒಂದು ಸಿಂಹ 
ಸ್ರಸೇನನನ್ನು ಕೊಂದಿತು. ಕೃಷ್ಣನ ಮೇಲೆ ಅಪವಾದ ಬಂದ ಕಾರಣ ಆತ ಅರಣ್ಯಕ್ಕೆ 
ಹೋಗಿ, ಪ್ರಸೇನನ ಶವವನ್ನು ಗುರುತಿಸಿ, ಮುಂದೆ ನಡೆದು ಕಡೆಗೆ ಜಾಂಬವಂತನ 
ಸಂಗಡ ಯುದ್ಧಮಾಡಿ ಆ ರತ್ನವನ್ನು ತಂದು ಸತ್ರಾಜಿತನಿಗೆ ಕೊಟ್ಟ [ಭಾಗ.-೧ಂ, 
೫೬]. ನೋಡು- ಸತ್ಯಭಾಮಾ, ಪ್ರಸೇನ, ಜಾಂಬವಂತ, ಕೃಷ್ಣ. 

ಸದಾನೀರಾ.--ಒಂದು ನದಿ. ನಿಂಧ್ಯಪರ್ವತಧಿಂದ ಹುಟ್ಟ ಹರಿಯುತ್ತದೆ. 
ಇದಳ್ಳೆ ಕರತೋಯಾ ಎಂಬುಡು ನಾಮಾಂತರ. ಅಯೋಧ್ಯೆಯ ಬಳಿ ರಂಗಪುರ, 
ದಿನಾಜನುರ ಜಿಲ್ಲೆಗಳಲ್ಲಿ ಹರಿಯುತ್ತದೆ [ಭಾರ.-ಭೀ. ೯. ಮತ್ಸ 5-೧೧೪]. 

ಸನಕ, ಸನತ್ಕುಮಾರ, ಸನತು ಜಾತ, ಸನನ್ನನ.-ಸೃಸಿ ಯ ಆದಿಯಲ್ಲಿ 
ಬ್ರ ಹೈಮಾನಸಪುತ್ರರು. ಇನರು ಯಾವಾಗಲೂ ಶೌಮಾರಾವಸ್ಥೈ ಯಲ್ಲಿಯೇ ಇರ 


ಸನತ್ಕುಮಾರ 85 ಸಪ್ತ ನಾರಸ್ತತೆ 


ತಕ್ಕವರು. ಮಹಾತಪಸ್ತಿಗಳೂ ಜ್ಞಾನನಂಪನ್ನರೂ ಆದವರು. ನೋಡು- ಜಯ 
ನಿಜಯ [ಭಾರ.-ಸಭಾ. ೧೧. ಭಾಗ.-೩, ೧೫, ೧೬]. 

ಸನತ್ಕುಮಾರ.-ಸರಮಾತ್ಮನ ಸ್ವರೂಪ ವಿಷಯವಾಗಿ ಸಂವಾದಮಾಡಿದ್ದು 
[ಭಾರ.-ಶಾಂತಿ. ೨೨೭]. ವೃತ್ರಾಸುರನಿಗೆ ವಿಷ್ಣು ನಿನ ಮಾಹಾತ್ಮ ನನ್ನು ನಿವರಿ 
ಸಿದ್ದು [ಶಾಂತಿ. ೨೮೬]. ತತ್ತ್ವ ಸೃಷ್ಟಿ ಮೊದಲಾದ ವಿಷಯಗಳನ್ನು ಕುರಿತು ನಾರದನ 
ಸಂಗಡ ಸಂವಾದ [ಅನು. ೩೮]. ಜಗತ್ತಿನ ಸೃಷ್ಟಿ ವಿಷಯವಾಗಿ ಪರಮೇಶ್ವರ 
ನೊಂದಿಗೆ ಸಂವಾದ (ಅನು. ೧೬೫-೧೬೯]. 

ಸನತು ಜಾತ. ಧೃತರಾಷ್ಟ್ರನಿಗೆ ತತ್ತೊ ಎೀಪದೇಶಮಾಡಿದ್ದು. ಇದಕ್ಕೆ ಸನತು | 
ಜಾತೀಯೆನವೆಂದು ರೂಢಿ [ಭಾಗ.-ಉ. ೪೧-೪೬]. 

ಸನ್ನ ತೇಯ.--ಸತ್ಯೇಯುವಿನ ತಮ್ಮ. ನೋಡು--ಮಿಶ್ರಕೇಶೀ. 

ಸಸ್ತಗೋದಾವರ.--ಒಂದು ಕ್ಷೇತ್ರ. ಇಲ್ಲಿ ಗೋದಾವರಿ ಏಳು ಮುಖವಾಗಿ 
ಸಮುದ್ರವನ್ನು ಸೇರುತ್ತದೆ. ರಾಜಮಹೇಂದ್ರಪುರದ ಸಮಾಪದಲ್ಲಿಡೆ. ಪಾಂಡವ 
ರಿಗೆ ವನವಾಸ ಕಾಲದಲ್ಲಿ ನಾರದ ಇದರ ಮಹಿಮೆಯನ್ನು ತಿಳಿಸಿದ [ಭಾರ.-ವನ. ೮೩]. 

ಸಪ್ತ ಜನಾಶ್ರಮ(ಯೆ).- ಏಳು ಮಂದಿ ಖುಹಿಗಳು ಜಲಮಧ್ಯದಲ್ಲಿ ತಪಸ್ಸು 
ಮಾಡುತ್ತಿದ್ದ ಪ್ರದೇಶ... ಇದರ ವಠ್ಚನೆಯನ್ನು ಸುಗ್ರೀವ ರಾಮನಿಗೆ ಹೇಳಿದ 
[ಕಸ್ಟಿಂ. ೧೩]. 

ಸಪ್ತರ್ಹಿಗಳು.--ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮ 
ದಗ್ನಿ, ವಸಿನ್ಮ [ಭಾರ.-ಶಲ್ಯ.೪೯]. ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಸ್ತ್ಯ, ಪುಲಹ, 
ಕ್ರತು, ವಸಿಷ್ಠ [ಶಾಂತಿ. ೩೪೩]. ಇವರು ಕಲ್ಪಭೇದದಿಂದ ಭಿನ್ನಭಿನ್ನರಾಗಿರು 
ತ್ತಾರೆ, ಸಪ್ತರ್ಷಿಗಳು ವೃಷಾದರ್ಭಿಯೊಂದಿಗೆ ದುಷ್ಕಪ್ರುತಿಗ್ರಹ ಮೊದಲಾದ 
ವಿಷಯವಾಗಿ ಸಂವಾದಮಾಡಿದ್ದು [ಭಾರ.-ಅನು. ೧೪೧]. ಸಂನ್ಯಾಸಿ ರೂಪದಿಂದ 
ಬಂದ ಇಂದ್ರನಿಗೆ ಸಸ್ತರ್ಸಿಗಳು ದರ್ಶನವಿತ್ತುು ಅನುಗ್ರಹಿಸಿದ್ದು [ಅನು. ೧೪೨]. 
ಸಸ್ತ_ರ್ಷಿಗಳ ಪತ್ನಿಯರನ್ನು ಅಗ್ನಿದೇವ ಕಾಮಿಸಿದ್ದು [ಭಾರ.-ವನ. ೨೨೬]. 
ಅಗ್ನಿಸತ್ತಿಯಾದ ಸ್ವಾಹಾದೇವಿ ಅರುಂಧತಿಯ ಹೊರತು ಮಿಕ್ಕ ಆರು ಮಂದಿ ಖುಷಿ 
ಪತ್ತಿಯರ ರೂಪವನ್ನು ಧರಿಸಿ ಅಗ್ನಿಯನ್ನು ತೃಪಿ_ಸಡಿಸಿದ್ದು, ವಸಿಷ್ಮನ ಹೊರತು 
ಮಿಕ್ಸು ಆರು ಮಂದಿ ಮುನಿಗಳೂ ಲೋಕಾಪವಾದದಿಂದ ತಮ್ಮ, ಪತ್ನಿಯರನ್ನು 
ಪರಿತ್ಯಾಗಮಾಡಿದ್ದು ಮುಂತಾಗಿ [ಭಾರ.-ವನ. ೨೨೬, 3೨೭]. 

ಸಪ್ತ ಸಾರಸ್ವತ.--ಸರಸ್ವತೀ ನದಿ ಸುಪ್ರಭಾ, ಕಾಂಚನಾಕ್ಸಿ, ನಿಕಾಲಾ, ಮನೋ 
ರಮಾ, ಓಘವತೀ, ಸುರೇಣು, ವಿಮಲೋದಕಾ ಎಂಬ ಏಳು ವಿಧವಾಗಿ ಹರಿಯುವ 
ಸ್ಥಳ. ಒಂದು ದಿವ್ಯತೀರ್ಯ. ಬಲರಾಮನ ತೀರೃಯಾತ್ರ್ರಾ ಪ್ರಸಂಗದಲ್ಲಿ ವಲ್ಗಿತ 


ಸಭಾ 586 ಸಮಾಧಿ 


ವಾಗಿದೆ [ಶಲ್ಯ. ೩೯]. ಮಬ್ಬಣನೆಂಬ ಮುನಿ ಇದರ ಬಳಿ ಆಶ್ರಮನನ್ನು ಕಲ್ಪಿಸಿ 
ಕೊಂಡು ತನಸ್ಸುಮಾಡುತ್ತಿದ್ದ [ವನ. ೮೧]. 
ಸಭಾ.--ಮಯಾಸುರ ಪಾಂಡವರಿಗೆ ನಿರ್ಮಿಸಿಕೊಟ್ಟಿದ್ದು. ಯುಧಿಷ್ಠಿರ ಅದನ್ನು 
ಹೊಕ್ಸುದ್ದು [ಸಭಾ. ೧೨೪]. 
ಸಭಾವರ್ನ ನೆ.-ಯುಧಿಸ್ಮಿರನ [ಸಭಾ. ೪]. 
4 --ಇಂದ್ರನ [ಸಭಾ. ೭. 
$i --ಯಮನ [ಸಭಾ. ೮]. 
»» --ವರುಣನ [ಸಭಾ. ೯]. 
»» —ಕುಬೇರನ [ಸಭಾ. ೧೦]. 
5 ಚತುರ್ಮುಖನ [ಸಭಾ. ೧೧]. 
ಸಭಾಸದ ಲಕ್ಬಣ.--[ಶಾಂತಿ. ೮೩]. 
ಸಮಜ್ಣ.- ಮೊದಲು ಅಸ್ಟಾವಕೃನಾಗಿದ್ದು ಸಮಂಗಾ ನದಿಯಲ್ಲಿ ಸ್ನಾನ 
ಮಾಡಿದ ತರುವಾಯ ಆತನಿಗೆ ಸಮಂಗನೆಂದು ಹೆಸರು. ಜ್ಞಾನ ಸಕಲ ದುಃಖ 
ಗಳನ್ನೂ ತೊಲಗಿಸುವುಜಿಂಬ ನಿಷಯವಾಗಿ ಸಮಂಗ ನಾರದನೊಂದಿಗೆ ಸಂವಾದ 
ಮಾಡಿದ್ದು [ಭಾರ.-ಶಾಂತಿ. ೨೯೨]. 
ಸಮ ಜ್ನಾ.--ಒಂದು ನದಿ. ನೋಡು--ಅಷ್ಟಾನಕ್ರ [ಭಾರ.-ವನ. ೧೩೬]. 
ಸಮನ್ತಸಂಚಕ.-ಒಂದು ಕ್ಷೇತ್ರ. ಪರಶುರಾಮ ಇದನ್ನು ಧಿರ್ಮಿಸಿದ 
[ಭಾರ,-ಆದಿ. ೧. ಶಲ್ಯ. ೩೪]. ಇದಕ್ಕೆ ಕಾಲಾಂತರದಲ್ಲಿ ಕುರುಳ್ಟೇತ್ರವೆಂದು ಹೆಸ 
ರಾಯಿತು [ಭಾರ,-ಆದಿ. ೨]. ಇದರ ಬಳಿ ಪರಶುರಾಮ ಕ್ಷತ್ರಿಯರನ್ನು ಕೊಂದು 
ಅವರ ರಕ್ತದಿಂದ ಐದು ಮಡುಗಳನ್ನು ಕಲ್ಪಿಸಿದ [ಭಾರ.-ವನ. ೧೧೫]. ಜಯ 
ದ್ರಥನ ತಂದೆಯಾದ ವ್ಯ ವೃದ್ಧಕ್ಸೃತ್ರ ಇದರ ಬಳಿ ತನಸ್ಸುಮಾಡುತಿ_ದ್ವ. ನೋಡು 
ಜಯದ್ರಧ [ಭಾರ.-ದ್ರೋ. ೧೪೮]. 
ಸಮಾಧಿ.--ಒಬ್ಬ ವೈಶ್ಯ. ಮಹಾಧನಿಕನಾಗಿದ್ದ. ಧನಲೋಭದಿಂದ ಹೆಂಡಿರು 
ಮಕ್ಕಳು ಇವನನ್ನು ಕಾಡಿಗೆ ಅಟ್ಟಲಾಗಿ ಸುಮೇಧಸನೆಂಬ ಮುನಿಯ ಆಶ್ರಮದ 
ಬಳಿ, ತನ್ನಂತೆಯೆಃ ರಾಜ್ಯಭ್ರ ಸ್ಟನಾದ ಸುರಥನೆಂಬ ಅರಸ ನನ್ನು ಕಂಡು, ಇಬ್ಬ ರೂ 
ಕಲೆತು ಸುಮೇಧಸನನ್ನು ಮರೆಹೊಕ್ಳು ಆತನ ಮೂಲಕ ದೇನೀಮಾಹಾತ ವನ್ನು 
ಕೇಳಿ, ಅದರಂತೆ ದೇವಿಯನ್ನು ಮೂರು ವರ್ಷಗಳ ಕಾಲ ಪೂಜಿಸಿ, ಕ್ಯ ಅನು 
ಗ್ರಹದಿಂದ ವೈರಾಗ್ಯಸಂಸನ್ನನಾಗಿ ಮುಕ್ತಿಯನ್ನು ಪಡೆದ [ದೇ.ಭಾಗ.--೩೧-೩೫. 
ಸಿವೆ.-ಉಮಾ. ೪೫-೫೧, ಮಾರ್ಕಂ.-೭೬-೮೯]), 


ಸಮಾಚೀ 587 ಸರಮಾ 


ಸನಿತಾಚೀ.--ಒಬ್ಬ ಅಸ್ಸರಸಿ. ಶಾಪದಿಂದ ಮೊಸಳೆಯಾಗಿದ್ದು, ಅರ್ಜುನನಿಂದ 
ಬಿಡುಗಡೆ ಹೊಂದಿದಳು. ನೋಡು--ನಾರೀತೀರ್ಧ [ಭಾರೆ.-ಆದಿ. ೨೩೬ .ಸ. ೧೦]. 

ಸಮುದ್ರ.--ಏಳು ವಿಧ. ಲವಣ, ಇಕ್ಸು (ಕಬ್ಬಿನ ಹಾಲು), ಸುರಾ (ಮದ್ಯ) 
ಸರ್ಪಿಸ್‌ (ತುಪ್ಪ), ದಧಿ (ಮೊಸರು), ಕ್ಷೀರ, ಜಲ (ಸೀನೀರು) [ಭಾರ.-ಆ, ೧೮. 
ನನ. ೧೦೯]. ಗಂಗೆ ಸಮುದ್ರ ರಾಜನ ಮುಖ್ಯಸತಕ್ಲಿ [ಉದ್ಯೋ. ೧೧೭]. ಸಮುದ್ರ 
ವರ್ಣನೆ [ಆದಿ. ೨೧]. ಸಮುದ್ರವನ್ನು ಅಗಸ್ತ್ಯ ಪಾನಮಾಡಿದ್ದು [ವನ. ೧೦೪]. 
ಸಮುದ್ರವನ್ನು ಉಚಥ್ಯ ಮುನಿ ಕುಡಿದದ್ದು [ಅನು. ೨೫೯]. ಸಮುದ್ರವನ್ನು 
ತುಂಬಿದ್ದು [ವನ. ೧೦೯]. ಸಮುದ್ರಮಥನ [ಆದಿ. ೧೮. ಭಾಗ.-೮, ೭-೯. ರಾಮಾ.- 
ಬಾಲ. ೪೫. ಸ್ಟಾಂ.-ಕೇದಾರ. ೯-೧೩. ಶಿವ.-ಶತ. ೧೬]. 

ಸಮುದ್ರಸೇನ.--ಪಾಂಡನ ಪಕ್ಷದ ಅರಸು [ಭಾರ.-ಆದಿ. ೬೮, 5೦೧. ಸಭಾ. 
೩೧. ಉದ್ಯೋ. ೪1. ಈತ ಪಾಂಡವ ಪಕ್ಷದವನಾದ ಚಿತ್ರಸೇನನನ್ನೇ ಕೊಂದದ್ದು 
(ಕರ್ಣ. ೩]. ಸಮುದ್ರಸೇನನ ಮಗನಾದ ಚಂದ್ರಸೇನ ಅಶ್ವತ್ನಾಮನಿಂದ ಮಡಿದ 
[ದ್ರೋ. ೨೩, ೧೫೭]. 

ಸಮ್ಮಾ ತಿ.- ಅರುಣನ ಮಗ. ಜಟಾಯು ಇವನ ತಮ್ಮ, ಶ್ಯೇನಿ ಇವರ 
ಜನನಿ [ಭಾರ.-ಆದಿ. ೬೭. ವನ. 3೮೦, ೨೮೩]. ಈತನ ಮಗ ಸುಪಾರ್ಶ್ವ ರಾಮಾ. - 
ಕ, ೫೯]. ಸಂಪಾತಿಯ ಕಥೆ [ರಾಮಾ..-ಕಿಷ್ಟಿಂ. ೫೬-೬೩). 

ಸಮ್ಮ್ರಿ ಯಾ.--ಮಗಧ ರಾಜನ ಮಗಳು. ಕುರು ರಾಜನ ಮಗನಾದ ವಿದೂ 
ರಥನ ಹೆಂಡತಿ (ಆದಿ. ೬೩]. 

ಸಮ್ಸ ಲಗಾ )) ಮ. --ನೋಡು--ಶಂಭಲಗ್ರಾಮ, ಕಲ್ಪಿ. 

ಸಮ್ಮೋಹನಾಸ್ಟ್ರ.--ಉತ್ತರಗೋಗ್ರಹಣ ಸಮಯದಲ್ಲಿ ಅರ್ಜುನ ಕುರು 
ನೇನೆಯ ಮೇಲೆ ಪ್ರಯೋಗಿಸಿದ್ದು [ವಿರಾ. ೬೭). 

ಸಂಯೆಮಿ ನೀ. ಯಮನ ರಾಜಧಾನಿ [ಭಾರ.-ವನ. ೧೬೩]. 

ಸರಮಾ.-(1) ಕೈಲೂಷನೆಂಬ ಗಂಧರ್ವನ ಮಗಳು. ವಿಭೀಷಣನ ಹೆಂಡತಿ. 
ನಿಭೇಷಣನಂತೆಯೇ ಸದ್ಗುಣವತಿ [ರಾಮಾ.-ಉತ್ತ.. ೧:1. ರಾಮ ರಾವಣರ 
ಯುದ್ಧ ಮೊದಲಾದಾಗ ಈಕೆ ಆಗಿಂದಾಗ್ಗೆ ರಾಮ ಲಕ್ಷ್ಮಣರ ಕುಶಲವಾರ್ತೆ 
ಯನ್ನು ಸೀತೆಗೆ ಅರುಹಿ, ಆಕೆಯನ್ನು ಸಮಾಧಾನಪಡಿಸುತ್ತಿದ್ದಳು [ರಾಮಾ.- 
ಯು. ೩೩), 

(11) ಜೀವಲೋಕದ ನಾಯಿ [ಭಾರ.-ಆ. ೩, ಸಭಾ. ೧೧]. ಸರಮೆ ಜನಮೇ 

ಜಯನಿಗೆ ಶಾಪಳೊಟ್ಟದ್ದು. ನೋಡು--ಜನಮೇಜಯ [ಆದಿ. ೩]. 


ಸರಯೂ 588 ಸರ್ಫ ಯಾಗ 


ಸರಯುೂ.--ಒಂದು ನದಿ. ಅಯೋಧ್ಯೆಯ ಬಳಿ ಹರಿಯುತ್ತದೆ. ಅಯೋಧ್ಯೆ 
ಇದರ ದಡದಲ್ಲಿದೆ. ಇದನ್ನು ಈಗ (ಆ08೩) ಗೋಗ್ರ ಎಂದು ಕರೆಯುತ್ತಾರೆ 
[ಭಾರೆ.-ಸಭಾ. ೯. ಭೀ. ೯]. ಇದು ಹಿಮಾಲಯ ಪರ್ವತದ ಒಂದು ಸರೋವರದಿಂದ 
ಹುಟ್ಟಿ ವ್ರವಹಿಸುತ್ತದೆಯಾಗಿ ಇದಕ್ಕೆ "" ಸರಯು'' ಎಂದು ಹೆಸರು. ರಾಮ 
ಲಕ್ಸ್ಮಣರು ವಿಶ್ವಾಮಿತ್ರನ ಯಾಗಸಂರಕ್ಷಣೆಗಾಗಿ ಆತನ ಹಿಂದೆ ಹೋಗುವಾಗ 
ಈ ನದಿಯಲ್ಲಿ ಸ್ನಾನಮಾಡಿ ಮಂತ್ರೋಪದೇಶವನ್ನು ಸಡೆದರು [ರಾಮಾ.-ಬಾಲ. 
೨೪]. ಶ್ರೀ ರಾಮ ಅವತಾರವನ್ನು ವೂರ್ತಿಗೊಳಿಸುವಾಗ ತನ್ನ ಪರಿವಾರದೊಂದಿಗೆ 
ಸರಯೂ ನದಿಯಲ್ಲಿ ಮುಳುಗಿದ [ರಾಮಾ.-ಉತ್ತ,, ೧೦೯]. 

ಸರಸ್ಪತಿ.--(1) ಒಂದು ನದಿ [ಭಾರ.-ಸ.೯.ವನ. ೮೮. ಭೀ. ೯). ಸ್ವಾಯಂಭುವ 
ಮನುವಿನ ಹೆಂಡತಿಯಾದ ಶತರೂವಾಯೆ೦ಬವಳ ನಾಮಾಂತರ [ಭಾರ.-ಶಾಂತಿ. 
೧೨೨1. ವಸಿಷ್ಠ ನಿಶ್ಚಾಮಿತ್ರರ ಯುದ್ಧದಲ್ಲಿ ವಿಶ್ವಾಮಿತ್ರ ಸರಸ್ವತೀ ನದಿಯನ್ನು 
ನಿರ್ಮಿಸಿದ. ಸರಸ್ವತಿ ಪ್ರವಾಹರೂಸದಿಂದ ಹರಿದು ನಸಿಷ್ಮನನ್ನು ತೇಲಿಸಿಕೊಂಡು 
ವಿಶ್ವಾಮಿತ್ರನಲ್ಲಿಗೆ ತಂದಳು. ವಿಶ್ವಾಮಿತ್ರ ವಸಿಸ್ಮನನ್ನು ಕೊಲ್ಲುವುದಕ್ಕೆ ಆಯುಧ 
ಗಳನ್ನು ಹನಣಿಸುವಷ್ಟರಲ್ಲಿ ಸರಸ್ವತಿಯ ಪ್ರವಾಹ ಉಕ್ಕಿಬಂದ ಕಾರಣ ವಸಿಷ್ಮ 
ದೂರವಾಗಿ ತೇಲಿಹೋದ. ನಿಶ್ತಾನಿತ್ರ ಕುಪಿತನಾಗಿ, ಸರಸ್ವತಿ ವಸಿಷ್ಠನ ತಂತ್ರಕ್ಕೆ 
ಒಳಬಿದ್ದಳೆಂದು ತಿಳಿದು, ಸರಸ್ವತಿಯ ನೀರು ರಕ್ತ್ತಮಯವಾಗುವಂತೆ ಶಾಸವಿತ್ತ,, 
ಅಂದಿನಿಂದ ಸರಸ್ವತಿಗೆ ಅರುಣಾಯೆಂದು ಹೆಸರಾಯಿತು. ಬಳಿಕ ಸರಸ್ವತಿ ಏಳು 
ಭಾಗವಾಗಿ ಹರಿದುಹೋದಳು. ನೋಡು--ಸಪ್ತ,ಸಾರಸ್ವತ [ಭಾರ.-ಶಲ್ಯ. ೩೯-೪೩]. 


(11) ಚಂದ್ರ ವಂಶದ ಅಂತ್ಯನಾರನ ಹೆಂಡತಿ. ಈಕೆಯ ಮಗ ತ್ರಸ್ಸು 
[ಭಾರ.-ಆದಿ. ೬೩]. 
(111) ಸಾತ್ಯಕಿಯ ಹೆಂಡತಿ [ಭಾರ.-ವ3ೌೌ. ೮7). 
ಸರ್ಪ.--ದಕ್ಸಪುತ್ರಿಯಾದ ಕದ್ರುನಿನಲ್ಲಿ ಕಶ್ಯಪ ಮುನಿಯಿಂದ ಜನಿಸಿದುವು. 
ನೋಡು--ಅನಂತ, ಕಾಳಿಯ, ತಕ್ಷಕ, ವಾಸುಕಿ, ಶೇಷ, ಶಂಖ, ಗರುಡ, ಕದ್ರೂ, 
[ಭಾರ.-ಆದಿ. ೫೭]. ಅವುಗಳ ಉತ್ಪತ್ತಿ, ಜನಮೇಜಯನ ಸರ್ನ್ಪಯಾಗದಲ್ಲಿ 
ಆಹುತಿಯಾಗುವಂತೆ ಮಾತೃಶಾಸ [ಆದಿ. ೧೫, ೧೬, ೨೦. ಅನು. ೨೩]. 
ಸರ್ಫಯಾಗ.--ಜನಮೇಜಯ ಸರ್ಪನಾಶಕ್ಕಾಗಿ ಮಾಡಿದ ಯಜ್ಞ. ಅಲ್ಲಿ 


ಬುತ್ತಿಜರು, ಸದಸ್ಯರು ಮೊದಲಾದವರು [ಆದಿ. ೫೩]. ಆಸ್ಲ್ವೀಕ ಅಲ್ಲಿಗೆ ಬಂದದ್ದು 
[ಆದಿ. ೫೪]. ಆಗ ಬೆಂಕಿಯಲ್ಲಿ ಸುಟ್ಟುಹೋದ ಸರ್ಪಗಳು, ಅವುಗಳ ಸಂತತಿ 


[ಆದಿ. ೫೭]. ಇಂದ್ರ ತಕ್ಸ್ನಕನ ಸಂಗಡ ಅಗ್ನಿಯಲ್ಲಿ ಬೀಳಬಂದದ್ದು (ಆದಿ, ೫೬]. 


ಸರ್ವಕರ್ಮ 589 ಸಹದೇನ 


ಸರ್ಪಸತ್ರ ನಿಂತುಹೋದದ್ದು [ಆದಿ. ೫೮]. ಕೃಷ್ಣಜ್ವೈವಾಯನ ಅಲ್ಲಿಗೆ ಬಂದದ್ದು 
(ಆದಿ. ೬೦]. ಸರ್ಪಗಳಿಗೆ ಎರಡು ನಾಲುಗೆಗಳುಂಟಾಗಲು ಕಾರಣ [ಆದಿ. ೩೪]. 
ಸರ್ಷಭೀತಿಯನ್ನು ಹೋಗಲಾಡಿಸುವ ಉಪಾಯ [ಅದಿ. ೫೮]. 

ಸರ್ವಕರ್ಮ.--ಸೂರ್ಯ ನಂಶದ ಖುತುಪರ್ಥ ರಾಜನ ಮಗನಾದ ಸೌದಾಸನ ಮಗ. 
ಇವ ಪರಶುರಾಮನಿಗೆ ಹೆದರಿ ಪರಾಶರನನ್ನು ಮರೆಹೊಕ್ಳು ಆತನ ಆಶ್ರಮದಲ್ಲಿ 
ಸಕಲ ಕರ್ಮಗಳನ್ನೂ ನಿರ್ವಹಿಸುತ್ತಿದ್ದನಾಗಿ ಸರ್ವಕರ್ಮನೆಂದು ಹೆಸರು. ಕಶ್ಯಪ ವರಶು 
ರಾನುನಿಂದ ಭೂಮಂಡಲವನ್ನು ದಾನವಾಗಿ ಪಡೆದ ಬಳಿಕ ಅದನ್ನು ಭೂದೇನಿಯ 
ಸೂಚನೆಯ ಮೇರೆಗೆ ಸರ್ವಕರ್ಮನಿಗೆ ಕೊಟ್ಟಿ [ಶಾಂತಿ. ೪೮]. 


ಸರ್ವದಮನ.--ದುಶ್ಯಂತ ಪುತ್ರನಾದ ಭರತನ ನಾಮಾಂತರ. 
ಸವ್ಯಸಾಚಿ.--ಅರ್ಜುನ ಎಡಗ್ಫೆಯಿಂದಲೂ ಬಾಣಪ್ರಯೋಗಮಾಡುತ್ತಿದ್ದನಾಗಿ 
ಈ ಹೆಸರು ಬಂತು [ನಿರಾ. ೪೩]. 


ಸಹದೇವ.--ವಾಂಡುರಾಯನ ಕರಿಯ ಹೆಂಡತಿಯಾದ ಮಾದ್ರಿಯಲ್ಲಿ ಅಶ್ವಿನೀ 
ದೇವತೆಗಳಿಂದ ಜನಿಸಿದ ಅವಳಿ ಮಕ್ತಳಲ್ಲಿ ಕೆರಿಯನ ([ಭಾರ.-ಆ. ೬೩, ೧೧೩], 
ದೌ್ರೌಸದೀಸ್ತಯಂವರ ಕಾಲದಲ್ಲಿ ದುಶ್ಶಾಸನನೊಂದಿಗೆ ಯುದ್ಧಮಾಡಿ ಆತನನ್ನು 
ಸೋಲಿಸಿದ [ಆದಿ. ೨೦೫]. ಈತ ದೌನದಿಯಲ್ಲಿ ಶ್ರುತಸೇನನೆಂಬ ಪುತ್ರನನ್ನು 
ಪಡೆದ [ಆದಿ. ೬೪]. ಮದ್ರದೇಶಾಧಿಸತಿಯಾದ ಶಲ್ಯನ ಮಗಳಾದ ವಿಜಯೆಯನ್ನು 
ಮದುವೆಯಾಗಿ ಸುಹೋತ್ರನೆಂಬ ಮಗನನ್ನು ಪಡೆದ (ಭಾರ.-ಆದಿ. ೬೩]. ಭಾನು 
ರಾಜನ ಮಗಳಾದ ಭಾನುಮತಿಯೆಂಬವಳು ಈತನ ಮೂರನೆಯ ಹೆಂಡತಿ [ಹರಿ.- 
3-೯೦1. ರಾಜಸೂಯ ಸಮಯದಲ್ಲಿ ದಕ್ಷಿಣ ದಿಗ್ದಿಜಯಕ್ಕೆ ಹೊರಟು ಅನೇಕ ದೇಶ 
ಗಳನ್ನು ಗೆದ್ದು, ಘಫೆಟೋತೃಚನ ಮೂಲಕ ವಿಭೀಸಣನಿಂದ ಕಪ್ಪವನ್ನು ತರಿಸಿದ 
[ಭಾರೆ.-ಸ. ೩೨]. ಭೀಷ್ಮನ ಸೂಚನೆಯಂತೆ ರಾಜಸೂಯ ಮುಗಿದಾಗ ಕೃಷ್ಣನಿಗೆ 
ಅಗ್ರವೊಜೆಯನ್ನು ಮಾಡಿದ [ಸಭಾ. ೩೯]. ದ್ಯೂತಸಭೆಯಲ್ಲಿ ಈತ ಶಕುನಿಯನ್ನು 
ಕೊಲ್ಲುವುದಾಗಿ ಪ್ರತಿಜ್ಞೆಮಾಡಿದ್ದು [ಸಭಾ. ೯]. ವಿರಾಟ ರಾಜನಲ್ಲಿ ಅಜ್ಞಾತ 
ವಾಸ ಮಾಡುವಾಗ ಇವನಿಗೆ ತಂತ್ರೀಪಾಲನೆಂದು ಹೆಸರು (ವಿರಾ. ೪1. ಅದೇ ಸಮಯ 
ದಲ್ಲಿ ಇವನಿಗೆ ಜಯದ್ಬಲನೆಂಬುದು ಗೂಢವಾದ ಹೆಸರು [ನಿರಾ. ೭], ಇವ ನಿರಾ 
ಟಿನ ರಾಜಧಾನಿಯನ್ನು ಹೊಕ್ಕುದ್ದು [ನಿರಾ. ೧೩]. ಹದಿನಾಲ್ಕನೆಯ ದಿನದ ರಾತ್ರಿ 
ಯುದ್ಧದಲ್ಲಿ ಕಠ್ಡನಿಂದ ಸೋತ [ದ್ರೋ. ೧೬೮]. ಇವ ಹದಿನೆಂಟನೆಯ ದಿನ ಶಕುನಿ 
ಯನ್ನು ಕೊಂದ (ಶಲ್ಯ. ೨೭]. ಮಹಾಪ್ರಸಾ ಎನ ಸಮಯದಲ್ಲಿ ಸಹದೇವನ ದೇಹ 
ತ್ಯಾಗಮಾಡಿದ್ದು [ಮಹಾ. 3]. 


ಸಹಸ್ರಪಾದ 590 ಸಾಸ್ಟೀಪಿನಿ 


(11) ಜರಾಸಂಧನ ಮುಗ. ಇವನಿಗೆ ರಾಜ್ಯಾಭಿಷೇಕವಾದದ್ದು [ಸೆಭಾ. ೨೫], 
ಇನನ ಕುದುರೆಗಳು ಚಿತ್ರವರ್ನದ್ದು [ಜ್ರೋ. ೨೩]. ಹೆದಿನಾಲ್ಕನೆಯ ದಿನ ರಾತ್ರಿ 
ಯುದ್ಧದಲ್ಲಿ ದ್ರೋಣನಿಂದ ಮಡಿದ [ಭಾರ.-ದ್ರೋ. ೧೨೫]. 

ಸಹಸ್ರಸಾದ.--ಒಬ್ಬ ಖುಸಿ. ನೋಡು--ಖಗಮ, ಡುಂಡುಭ. 

ಸಹ್ಯೆ.--ಒಂದು ಸರ್ವತ. ಇದನ್ನು ಈಗ ಸಹ್ಯಾದ್ರಿಯೆಂದು ಕರೆಯುತ್ತಾರೆ. 
ಸಪ್ತ ಕುಲಸರ್ನತಗಳಲ್ಲಿ ಒಂದು [ಭಾರ.-ಭೀ. ೯]. ಈ ಪರ್ವತದಿಂದ ಗೋದಾವರಿ, 
ಭೀಮರಧಿ, ಕೃಷ್ಣಾ, ವೇಣೀ, ಮಂಜುಲಾ, ತುಂಗಭದ್ರಾ, ಸುಪ್ರಯೋಗಾ, ಬಾಹ್ಯಾ, 
ಕಾವೇರಿಯೆಂಬ ನದಿಗಳು ಹರಿಯುತ್ತವೆ [ಮತ್ಸ್ಸ್ಯ.-೧೧೪]. 

ಸಾಜ್ಯಾಶ್ಯ.--ಒಂದು ಪಟ್ಟಣ. ಇಕ್ಸುಮತೀ ನದೀತೀರದಲ್ಲಿಡಿ, ಇದು ಇಂದ್ರ 
ದೇಶದ ರಾಜಧಾನಿ. ದಶರಧನ ಕಾಲದಲ್ಲಿ ಸುಧನ್ಹನೆಂಬ ಅರಸು ಇಲ್ಲಿ ರಾಜ್ಯಭಾರ 
ಮಾಡುತ್ತಿದ್ದ. ಶ್ರೀ ರಾಮನ ಮಾವನಾದ ಸೀರಧ್ವಜ ಜನಕ ಸುಧನ್ವನನ್ನು ಯುದ್ಧ 
ದಲ್ಲಿ ಕೊಂದು, ತನ್ನ ತಮ್ಮನಾದ ಕುಶಧ್ವಜ ಜನಕನಿಗೆ ಆ ರಾಜ್ಯದಲ್ಲಿ ಪಟ್ಟಿಗಟ್ಟಿದ 
[ರಾ.-ಬಾಲ. ೭೦]. 

ಸಾಖ್ಯತಿ.-ಪುರು ವಂಶದ ಸಂಕೃತಿರಾಯನ ಮಗನಾದ ರಂತಿದೇವನಿಗೆ ಈ 
ಹೆಸರು ಸಲ್ಲುತ್ತದೆ. 

ಸಾಂಖ್ಯಶಾಸ್ತ್ರ್ರನಿರೂಪಣ.--[ಭಾರ.-ಶಾಂತಿ. ೩೦೭, ೩೧೧, ೩೨೦. ಅನು. 
೨೪೫], 

ಸಾಜ್ಕಾ ಯೆ ನ.--ವೂರ್ವ ಕಾಲದ ಒಬ್ಬ ಮಹರ್ಷಿ. ಸನಕಾದಿಗಳ ಶಿಷ್ಯನಾಗಿದ್ದು, 
ಪರಮಹಂಸಧರ್ಮನನ್ನು ಕೈಕೊಂಡು ಲೋಕದಲ್ಲಿ ಸಂನ್ಯಾಸಾಶ್ರಮವನ್ನು ಪ್ರಚಾರ 
ಗೊಳಿಸಿದವ [ಭಾಗ.-೩-೮]. 

ಸಾತ್ಯಕಿ.--ಯದು ವಂಶದ ಶಿನಿ ರಾಜನ ಮಗನಾದ ಸತ್ಯಕನ ಮಗನಾದ 
ಯುಯುಧಾನನಿಗೆ ಈ ಹೆಸರು ಸಲ್ಲುತ್ತದೆ. ನೋಡು--ಯುಯನಧಾನ. 

ಸಾಧ್ಯ.:-ದೇವತೆಗಳಲ್ಲಿ ಒಂದು ಪಂಗಡದವರು. ದಕ್ಷಪುತ್ರಿಯಾದ ಸಾಧ್ಯಾ 
ಯೆಂಬವಳಲ್ಲಿ ಧರ್ಮಮಹರ್ಷಿಯಿಂದ ಜನಿಸಿದವರು [ಭಾರ.-ಸಭಾ. ೭]. ಇವರ ಹೆಸರು 
ಗಳು ಮುಂತಾಗಿ [ಮತ್ಸ್ಸ್ಯ.-೨೦೩]. 

ಸಾನ್ಹೀಪಿನಿ.--ಒಬ್ಬ ಬ್ರಾಹ್ಮಣ. ಅವಂತೀ ಪಟ್ಟಣದಲ್ಲಿ ವಾಸವಾಗಿದ್ದ. ಬಲ 
ರಾಮ, ಕೃಷ್ಣ, ಸುದಾಮರು ಈತನಲ್ಲಿ ನಿದ್ಯಾಭ್ಯಾಸಮಾಡಿದ್ದು [ಭಾರ.-ಸಭಾ..೭. 
ಭಾಗ.-೧೦-೪೫. ವಿಷ್ಣು. 88-೨೧]... ಈತನ ಮೃತನಾದ ಮಗನನ್ನು ಕೃಷ್ಣ ಮರಳಿ 
ಕಕಿತಂದು ಹಿದ್ಬಿಸಿದ್ದು. ನೋಡು--ಪಂಚಜನ [ಭಾನ್ನ-೧೦-೪೫],. 


ಸಾಮ್ಟೆ 591 ಸಾರೆ ಭೌಮ 


ಸಾಮ್ಪ್ಚ.--ಜಾಂಬವಂತನ ಮಗಳಾದ ಜಾಂಬವತಿಯಲ್ಲಿ ಕೃಷ್ಣನಿಂದ ಜನಿಸಿದವ 
[ಭಾರ.-ಆ. ೨೦೧, ೨೩೯. ಸ. ೪]. ದುರ್ಯೋಧನ ಪುತ್ರಿಯಾದ ಲಕ್ಷ್ಮಣೆ ಈತನ 
ಹೆಂಡತಿ. ನೋಡು--ಬಲರಾಮ, ಲಕ್ಷ್ಮಣಾ [ಭಾಗ.-೧೦-೬೮]. ಕ್ಲೇಮಧೂರ್ಲಿ,ಯ 
ಸಂಗಡ ಯುದ್ಧ [ಭಾರ.-ವನ. ೧೬]... ಯಾದವರು ಈತನಿಗೆ ಗರ್ಭಿಣೀವೇಷವನ್ನು 
ಹಾಕಿ, ದ್ವಾರಕೆಗೆ ಬಂದಿದ್ದ ಕಣ್ವನಲ್ಲಿಗೆ ಕರೆದುಯ್ದು, ಎಂತಹ ಮಗುವನ್ನು ಹೆರುವ 
ಳೆಂದು ಕೇಳಿದ್ದು ಕಣ್ವ ಮುಸಲವನ್ನು ಹೆರುವಳೆಂದದ್ದು ಮುಂತಾಗಿ, ನೋಡು 
ಕಣ್ವ [ಭಾರ.-ಮ್‌ೌ. ೨]. ಸಾಂಬನ ಮರಣ [ಮೌಸಲ. ೪]. 

ಸಾಮನೇದ.--ಬ್ರಹ್ಮನ ಪಶ್ಚಿಮ ಮುಖದಿಂದ ಹೊರಟದ್ದು. ಗಾಂಧರ್ವವೇದ 
ಇದರ ಉಪವೇದ. ನೋಡು ವೇದ. ಸೃಷ್ಣಜ್ವಿ ಸಾಯನ. 

ಸಾರೆ ಣ.--ರಾವಣನ ಗೂಢಚಾರರಲ್ಲಿ ಒಬ್ಬ. ನೋಡು--ಶುಕ, ರಾಮ, ವಿಭೀ 
ಷಣ [ಭಾರ.-ವನ. ೨೮೪]. 

ಸಾರಸ್ತ ತ.--ಅಧರ್ವಣ ಮುನಿ ಪುತ್ರನಾದ ದಧೀಚಿ ಅಲಂಬುಸೆಯೆಂಬ ಅಪ್ಸರಸಿ 
ಯನ್ನು ಕಂಡು ಎದೆಗುಂದಲಾಗಿ ಆತನ ವೀರ್ಯ ಸರಸ್ವತೀ ನದಿಯಲ್ಲಿ ಬೀಳಲಾಗಿ 
ಜನಿಸಿದವ. ದಧೀಚ ಈತನಿಗೆ ಸಾರಸ್ವತನೆಂದು ಹೆಸರಿಟ್ಟು, ಎಂತಹ ದುರ್ಭಿಕ್ಷ 
ಕಾಲದಲ್ಲಿಯಾದರೂ ಸಿರುಪಾಧಿಕವಾಗಿ ಜನಗಳನ್ನು ಕಾಪಾಡಲು ಶಕ್ತನೆಂದು 
ಹೇಳಿ ಮರಳಿ ಸರಸ್ವತೀ ನದಿಗೆ ಒಪ್ಪಿಸಿದ. ಕೆಲವು ಕಾಲದ ತರುವಾಯ ಲೋಕದಲ್ಲಿ 
ಅನಾವೃಷ್ಟಿ ತಲೆಡೋರಲಾಗಿ ಸಾರಸ್ವತ ಮುನಿಬೃಂದವನ್ನು ಕಾಪಾಡಿದ [ಭಾರ.- 
ಶಲ್ಯ. ೫೨), 

(i) ಒಬ್ಬ ಬ್ರಹ್ಮರ್ಸಿ. ಮಹಾವಿಷ್ಣು ನಿನ ವಾಗಂಶದಿಂದ ಜನಿಸಿದವ. 
ಈತನಿಗೆ ಅಪಾಂತರತಮ, ಪ್ರಾಚೀನಗರ್ಭ, ವೇದಾಚಾರ್ಯ ಎಂಬ ನಾಮಾಂತರಗಳೂ 
ಇನೆ [ಭಾರ.-ಶಾಂತಿ. ೩೫೯]. 

ಸಾರಿಸೃಕ್ಚ.--ಶಾರ್ಜ್ಸಕವೆಂಬ ಹೆಸರಿನ ಹೆಕ್ಕಿ. ಮಂದಪಾಲನೆಂಬ ಮುನಿ 
ಶಾರ್ಜ್ಸಕ ನಕ್ಸಿರೂಪವನ್ನು ಧರಿಸಿದ್ದಾಗ ಜರಿತೆಯೆಂಬ ಹೆಸರಿನ ಶಾರ್ಬಕ ಹೆಣ್ಣು 
ಪಕ್ಸಿಯಲ್ಲಿ ಜನಿಸಿದ್ದು, ಖಾಂಡವವನದಲ್ಲಿ ವಾಸಮಾಡುತ್ತಿದ್ದು, ಅಗ್ನಿ ಖಾಂಡವ 
ವನವನ್ನು ದಾಹಮಾಡಿದಾಗ ಅಗ್ನಿಯನ್ನು ಹೊಗಳಿ ಬಿಡುಗಡೆಹೊಂದಿತು. “ನೋಡು 
—ಜರಿತಾ, ಮಂದಪಾಲ [ಭಾರ.-ಆದಿ. ೨೫೮], 

ಸಾರೃಭೌಮ.--ಒಬ್ಬ ಅರಸು. ಚಂದ್ರ ವಂಶದ ಅಹೆರಿಯಾತಿ ರಾಜನಿಂದ 
ಯದು ವಂಶದ ಕೃತವೀರ್ಯ ರಾಜನ ಮಗಳಾದೆ ಭಾನುಮತಿಯಲ್ಲಿ ಜನಿಸಿದವ. ಈತ 
ಕೇಕಯ ರಾಜಪುತ್ರಿಯಾದ ಸುನ್ನರಾ ಎಂಬ ತರುಣಿಯನ್ನು ಮದುವೆಯಾಗಿ ಜಯ 
ತ್ಸೇನನೆಂಬ ಪುತ್ರನನ್ನು ಪಡೆದ [ಭಾರ.-ಆದಿ. ೬೩]. 


ಸಾಲಕೆಟಂಕಟು 592 ಸಾವಿತ್ರೀ 


ಸಾಲಕಟಿಂಕಟಾ. —ಸಂಧ್ಯಾದೇನಿಯ ಮಗಳು. ಹೇತಿಯೆಂಬ ರಾಕ್ಸ್ಸಸನ 
ಮಗನಾದ ವಿದು ತ್ಮೇಶನೆಂಬ ರಕ್ಕಸ ನನ್ನು ಮದುವೆಯಾಗಿ ಸುಳೇಶನೆಂಬ ಮಗ 
ನನ್ನು ಪಡೆದಳು. ನೋಡು--ಸುಕೇಶ, ನಿದ್ಯುತ್ಸೇಶ [ರಾಮಾ.-ಉತ್ತ. ೪]. 

ಸಾಲಕಟಂಕಟೀ.--ಹಿಡಿಂಬಾಸುರನ ತಂಗಿಯಾದ ಹಿಡಿಂಬೆ ಅಧವಾ ಕಮಲ 
ಸಾಲಿಕೆಯ ನಾಮಾಂತರ [ಭಾರ.-ಆದಿ. ೧೬೭]. 

ಸಾಲ್ವ.--(1) ಒಬ್ಬ ಅರಸು. ನೋಡು--ಬ್ರಹ್ಮದತ್ತ, ಕೃಷ್ಣ. 

ತೆ ಮೆ ಚ್ಚ rE ಅರಸು. ಭಾರತಯುದ್ಧ ದಲ್ಲಿ pin ೀಧನನ ಪರ 
ವಾಗಿ ಹೋರಾಡಿ ಹದಿನೆಂಟನೆಯ ದಿನದ ಯುದ್ಧ ದಲ್ಲಿ ಸಾತ್ಯ ಆ! ಮಡಿದ 
[ಭಾರ.-ಶಲ್ಯ. ೧೯. 

ಸಾನರ್ಹಿ.--(1) ಕೃತಯುಗದ ಒಬ್ಬ ಮಹರ್ಷಿ. ಈತ ಅರುವತ್ತು ಸಾವಿರ 
ವರ್ಷ ತವಸ್ಸುಮಾಡಿ ಶಿವನನ್ನು ಮೆಚ್ಚಿಸಿದ [ಭಾರ.-ಅನು. ೪೫]. 

(i) ಎಂಟಿನೆಯ ಮನು. ಸೂರ್ಯನಿಂದ ಸಂಜ್ಣ್ಯಾದೇನಿಯ ಪ್ರತಿಬಿಂಬವಾದ 
ಛಾಯಾಡೇನಿಯಲ್ಲಿ ಜನಿಸಿದವ. ಈತ ಹಿಂದಣ ಜನ್ಮದಲ್ಲಿ ಸುರಥನೆಂಬ ಅರಸು. 
ನೋಡು--ಸುರಥ, ಮನು, ಸಂಜ್ಕ್ಯಾ (ಭಾಗ. -೮, ೧೩. ಮಾರ್ಕಂ.-೭೫]. 

ಸಾವರ್ಲೈ(.--ಒಬ್ಬ ರಾಜರ್ಹಿ, ಮಣ್ಣಿನ ಹೆಣ್ಣು ಬೊಂಬೆಯಲ್ಲಿ ಸೂರ್ಯನಿಂದ 
ಜನಿಸಿದವ [ಭಾರ.-ಅನು. ೫೩]. 

ಸಾವಿತ್ರೀ---(1 ಒಬ್ಬ ದೇವತೆ. ಗಾಯತ್ರೀದೇನಿಯ ರೂಪಾಂತರ [ಭಾರ.- 
ವನ. ೨೯೪]. 

(11) ಆದಿಶಕ್ತಿಯ ಪಂಚಪ್ಪಶೃತಿಗಳಲ್ಲಿ ಒಬ್ಬಳು [ದೇ. ಭಾ.-೫-೧]. 

(11) ಮದ್ರ ನೀಶಾಧಿಸತಿಯಾದ ಅಶ್ವಸತಿ ರಾಜನ ಮಗಳು. ಮಾಳವ ರಾಜ 
ಪುತ್ರಿ ಈಕೆಯ ಜನರಿ. ಸಾಳ್ವ ರಾಜನಾಗಿದ್ದ ದ್ಯುಮತ್ಸೇನನ ಮಗನಾದ ಸತ್ಯ 
ವಂತನನ್ನು ವರಿಸಿ ಮದುವೆಯಾದಳು [ಭಾರ.-ವನ. ೨೯೩, ೨೯೪]. ಸತ್ಯವಂತ 
ನೊಂದಿಗೆ ಅರಣ್ಯಕ್ಕೆ ಸೌಜಿಯನ್ನು ತರಹೋಗಿ ಅಲ್ಲಿ ಸತ್ತ್ವ ತನ್ನ ಗಂಡನನ್ನು ಎಳೆ 
ದುಯ್ದ ಯಮನೊಂದಿಗೆ ಸಂವಾದಮಾಡಿ, ಆತನನ್ನು ಮೆಚ್ಚಿ ಸಿ, ತನ್ನ ಮಾವನಿಗೆ 
ಮರಳಿ ಕಣ್ಣು ಬರುವಂತೆಯೂ, ಶತ್ರುಗಳು ಅಪಹರಿಸಿದ್ದ ರಾಜ್ಯ ದೊರೆಯು 
ವಂತೆಯೂ, ತನಗೂ ತನ್ನ ತಂದೆಗೂ ಪುಶ್ರಸಂತಾನವಾಗುವಂತೆಯೂ ವರಗಳನ್ನು 
ಪಡೆದು, ಸತ್ಯವಂಶನನ್ನು ಬದುಕಿಸಿಕೊಂಡು ಬಂದು ಅತ್ತೆ ಮಾವಂದಿರ ಗೌರವಕ್ಕೆ 


ಪಾತ್ರಳಾದಳು, ಪತಿವ್ರತೆಯರಲ್ಲಿ ಅಗ ಗ್ರಗಣ್ಯೆ [ಭಾರ.-ವನ. ೨೯೪-೩೦೦, ಮತ್ಸ್ಯ.“ 
$೦೮-3೧೪]. 


ಸಾವಿತ್ರೀಕೆಲ್ಪ 598 ಸೀತಾ 


ಸಾವಿತ್ರೀಕಲ್ಪ್ಬ.--ನೋಡು--ಕಲ್ಪ. 

ಸಿಂಹ.--ಮೃಗರಾಜ. ಕಶ್ಯಸ ಪತ್ನಿಯಾದ ಕ್ರೋಧವಶೆಯೆಂಬವಳಲ್ಲಿ ಜನಿಸಿದ 
ಶಾರ್ದೂಲಿಯೆಂಬವಳಿ೦ದ ಜನಿಸಿದ್ದು [ಭಾರ.-ಆದಿ. ೬೭]. 

ಸಿಂಹಪುರ.--ಒಂದು ಪಟ್ಟಣ. ಕಾಶ್ಮೀರ ದೇಶದಲ್ಲಿದೆ. ಯುಧಿಷ್ಕಿರನ ರಾಜ 
ನೂಯ ಸಮಯದಲ್ಲಿ ಅರ್ಜುನ ಇಲ್ಲಿಗೆ ಬಂದಿದ್ದ [ಸಭಾ. ೨೮]. 

ಸಿಂಹಸೇನ.--ವಾಂಚಾಲ ದೇಶದ ಗೋಪತಿಯೆಂಬ ಅರಸನ ಮಗ. ವಾಂಡವ 
ಪಕ್ಷಪಾತಿ. ಹನ್ನೊಂದನೆಯ ದಿನದಲ್ಲಿ ಜ್ರೋಣನಿಂದ ಮಡಿದ [ಜ್ರೋ. ೧೬, ೨೩). 

ಸಿಂಹಿಕಾ.--(1 ದಕ್ಷನ ಮಗಳು. ಕಾಶ್ಯಸನಿಂದ ರಾಹು, ಸುಚಂದ್ರ, ಚಂದ್ರ 
ಹರ್ತಾ, ಚಂದ್ರಮರ್ದನರೆಂಬ ನಾಲ್ವರು ಪುತ್ರರನ್ನು ಪಡೆದಳು [ಭಾರ.-ಆದಿ, ೬೬]. 
ನೋಢು- ನಿಪ್ರ ಚಿತ್ತ, ವಾತಾಪಿ, ಇಲ್ಲಲ. 

(11) ಹನೂಮಂತ ಸೀತೆಯನ್ನು ಹುಡುಕುವುದಕ್ಕಾಗಿ ಸಮುದ್ರವನ್ನು 
ದಾಟುತ್ತಿದ್ದಾಗ ಇವಳು ಜಲಚರ ರೂಪದಿಂದ ಸಮುದ್ರದಲ್ಲಿದ್ದು ಹೆನೂಮಂತನ 
ನೆರಳಿನಿಂದಲೇ ಅನನನ್ನು ಆಕರ್ಷಿಸಿ, ಹೆತಳಾದಳು [ರಾಮಾ.-ಸುಂ. ೧), 

ಸಿದ್ಧಾ ಶ್ರಮ.-ಒಂದು ಆಶ್ರಮ. ಮಲದ, ಕರೂಶ ದೇಶಗಳ ನಡುವೆ ಇದೆ. 
ವೂರ್ವ ಕಾಲದಲ್ಲಿ ಅದಿತಿ, ಕಶ್ಯಪ, ನಾಮನ ಮುಂತಾದವರು ಇಲ್ಲಿ ತಸಸ್ಸುಮಾಡಿ 
ಸಿದ್ದಿಯನ್ನು ಪಡೆದ ಕಾರಣ ಇದಕ್ಕೆ ಸಿದ್ಧಾಶ್ರಮನೆಂದು ಹೆಸರು. ವಿಶ್ವಾಮಿತ್ರ 
ಇಲ್ಲಿಯೇ ತಪಸ್ಸುಮಾಡುತ್ತಿದ್ದ. ಮಾರೀಚ, ಸುಬಾಹುಗಳನ್ನು ರಾಮ ನಿಗ್ರಹಿ 
ಸಿದ್ದೂ ಇಲ್ಲಿಯೇ [ರಾಮಾ.-ಬಾಲ. 5೯]. 

ಸಿನ್ನು.-(1) ಒಂದು ನದಿ. ಹಿಮವತ್ಸರ್ವತದಿಂದ ಹರಿಯುತ್ತದೆ (1೧7605) 
(ಭಾರ.-ಸ. ೯. ಜೀ. ೯). 

(11) ಒಂದು ದೇಶ, ಸೌವೀರ ದೇಶಕ್ಕೆ ಸಮಾಷದಲ್ಲಿದೆ. ಪಾಂಡವರ ಕಾಲದಲ್ಲಿ 

ವೃದ್ಧಕ್ಸತ್ರ, ಜಯದ್ರಧರು ಇಲ್ಲಿ ಅರಸರಾಗಿದ್ದರು [ಭಾರ.-ಭೀ. ೯]. 

ಸಿನ್ನುದ್ದೀಪ.--(1) ಸೂರ್ಯ ವಂಶದ ಜಹ್ನುರಾಯನ ಮಗ. ಕೃತ್ರಿಯನಾಗಿ 
ಜನಿಸಿ, ತಪಸ್ಸಿನಿಂದ ಬ್ರಾಹ್ಮಣ್ಯವನ್ನು ಪಡೆದು, ಮಂತ್ರದ್ರಷ್ಟ್ರನಾದ [ಭಾರ.- 
ಶಲ್ಯ. ೪ಗಿ]. 

(11) ಖುತುಪರ್ಣ ರಾಜನ ಅಜ್ಜ [ಹೆರಿ.-೧, ೧೫. ಭಾಗ.-೯-೯]. 

ಸೀತಾ. (1) ಒಂದು ನದಿ. ಪೂರ್ವ ತುರ್ಕಿಸ್ಥಾನದಲ್ಲಿದೆ [ಭಾರ.-ಭೀ. ೯]. 

(11) ನೋಡು- ವೇದವತಿ [ರಾಮಾ.-ಉತ್ತ್ತ. ೧೭]. ಸೀರದ್ವಜ ಜನಕನ 
ಪ್ರೇಮಪುತ್ರಿ. ರಾಮನ ಹೆಂಡತಿ. ಅಯೋನಿಜೆ. ಲವ, ಕುಶರು ಈಕೆಯ 
ಮಕ್ಕಳು [ಭಾರ.-ಸಭಾ. ೫೦. ವನ. $೭೯]. ಸೀತೆಯ ಉತ್ಪತ್ತಿ, [ರಾಮಾ -ಭಾಲ. 


95 


ಸೀತಾ 594 ಸೀತಾ 


೬೭. ಉತ್ತ. ೧೭]. ಜನಕ ಸಂತಾನಾರ್ಧವಾಗಿ ಯೆಜ್ಞಮಾಡಲು ಭೂಮಿಯನ್ನು 
ಶುದ್ಧಿ ಮಾಡುತ್ತಿದ್ದಾಗ ಸೀತೆ(ನೇಗಿಲಿನಿಂದ ಉತ್ತಭೂಮಿ) ಯಿಂದ ಹೊರಬಿದ್ದ 
ಕಾರಣ ಸೀತೆಯೆಂದು ಹೆಸರು. ಜನಕ ತನ್ನ ಮನೆಯಲ್ಲಿ ನ್ಯಾಸವಾಗಿದ್ದ ಶಿವಧನು 
ಸ್ಸಿಗೆ ಹೆಡೆಯನ್ನು ಏರಿಸಿದವನಿಗೆ ತನ್ನ ಮಗಳನ್ನು ಕೊಡುವುದಾಗಿ ಪಣವನ್ನು 
ಏರ್ಪಡಿಸಿದ್ದ. ರಾಮ ಆ ಪಣವನ್ನು ಗೆದ್ದು ಸೀತೆಯನ್ನು ಮದುವೆಯಾದ [ರಾ.- 
ಬಾಲ. ೬೭]. ಸೀತಾವಿನಾಹ [ರಾಮಾ.-ಬಾಲ. ೭೩]. ಸೀತೆ ರಾಮನ ಅರಣ್ಯವಾಸ 
ವೃತ್ತಾಂತವನ್ನು ಜೀಳಿ ತಾನೂ ಸಂಗಡ ಬರುವೆನೆಂದು ಬಲಾತ್ಮರಿಸಿ, ರಾಮನ ಅನು 
ಮತಿಯನ್ನು ಪಡೆದದ್ದು [ರಾಮಾ.-ಅಯೋ. ೨೬-೨೯]. ಸೀತೆ ಅರಣ್ಯಳ್ಳೆ ಹೊರ 
ಡುವ ಮೊದಲು ತನ್ನ ಆಭರಣಾದಿಗಳನ್ನು ದಾನಮಾಡಿದಳು [ಅಯೋ, ೩೨], 
ಸೀತೆ ರಾಮನೊಂದಿಗೆ ಕಾಡಿಗೆ ಹೊರಟಾಗ ಸೀತೆಗೆ ಕೌಸಲ್ಯಾದಿಗಳು ಬುದ್ದಿ ಹೇಳಿದ್ದು 
(ಅಯೋ. ೩೯]. ಕೌಸಲ್ಯೆ ಮೊದಲಾದವರು ಸೀತೆಯನ್ನು ಚಿತ್ರ ಕೂಟದಲ್ಲಿ ಕಂಡು 
ದುಃಖಸಟ್ಟಿದ್ದು [ಅಯೋ. ೧೦೪]. ಸೀತೆ ಅತ್ರಿ ಮುನಿಯ ಪತ್ನಿಯಾದ ಅನಸೂಯೆ 
ಯಿಂದ ವಾತಿವ್ರತ್ಯಧರ್ಮಗಳನ್ನು ತಿಳಿದು, ಆಳೆಯಿಂದ ದಿವ್ಯವಾದ ಅಂಗರಾಗವನ್ನೂ, 
ಪುಸ್ಪಮಾಲೆಯನ್ನೂ, ದಿವ್ಯಾಭರಣಗಳನ್ನೂ ಪಡೆದದ್ದು [ಅಯೋ. ೧೧೮]. ನಿರಾಧ 
ಸೀತೆಯನ್ನು ಅಪಹೆರಿಸಿದ್ದು ಮುಂತಾಗಿ [ಅರ. ೨]. ಸೀತಾದೇವಿ ರಾಮನೊಂದಿಗೆ 
ಕ್ಸತ್ರಿಯೆಧರ್ಮ ವಿಷಯವಾಗಿ ಸಂವಾದಮಾಡಿದ್ದು [ಅರ. ೯, ೧೦]. ಸೀತೆ ಮಾಯಾ 
ಮೃಗವನ್ನು ಕಂಡು ಮೋಹೆಗೊಂಡದ್ದು [ಅರ. ೪೨, ೪೩]. ಸೀತೆ ಲಕ್ಷ್ಮಣನನ್ನು 
ಚುಚ್ಚು ಮಾತುಗಳಿಂದ ಹೀಯಾಳಿಸಿದ್ದು [ಅರ. ೪೫]. ರಾವಣ ಸೀತೆಯ ಬಳಿಗೆ 
ಬಂದದ್ದು , ಸೀತೆ ತನ್ನ ವೃತ್ತಾಂತವನ್ನು ರಾವಣನಿಗೆ ತಿಳುಹಿದ್ದು ಮುಂತಾಗಿ 
[ಅರ. ೪೬-೪೮]... ರಾನಣ ಸೀತೆಯನ್ನು ಅಸಹರಿಸಿದ್ದು [ಅರ. ೪೯]. ರಾಮ 
ಮಾರೀಚನ ಸಂಹಾರಕ್ಕೆ ಹೋದಾಗ ಮಾಯಾಸೀತೆಯನ್ನು ಕಲ್ಪಿಸಿ, ತನ್ನ ಆಶ್ರಮದ 
ಸುತ್ತಲೂ ಯಾರೂ ಅತಿಕ್ರಮಿಸಿ ಒಳಹುಗದಂತೆ ಮಂಡಲವನ್ನು ಏರ್ಪಡಿಸಿದ್ದ. 
ರಾವಣ ಅದನ್ನು ದಾಟ, ಶಾಪಭೀತಿಯಿಂದ ಸೀತೆ ನಿಂತಿದ್ದ ಭೂಮಿಯಿಂದ 
ಡೊಡ್ಡ ಮಣ್ಣುಹೆಂಟೆಯನ್ನು ತ್ರಿಶೂಲದಿಂದ ಬಗಿದು, ರಥದಲ್ಲಿಟ್ಟು ಕೊಂಡುಯ್ದ. 
ಆ ಪರ್ಣಶಾಲೆಯೊ ಅಲ್ಲಿನ ಹಳ್ಳವೂ ಈಗಲೂ ಕಾಣಬರುತ್ತನೆ. 

ಭೂನಂರ”ೌ ತಾಂ ಪತಿತಾಂ ದೃಷ್ಟಾ ಶಾನಭೀತೋ೭ತಿದಾರುಣಃ | 

ನಾಸ್ಟ್ರೃಶತ್‌ ಸ್ವತ್ರಿಶೂಲೇನ ಲೋಷ್ಮಮುದ್ಭೃತ್ಯ ತಾವತಾ ॥ 

ಸ್ವರಥೇ ಸ್ಥಾಸಯಾಮಾಸ ರಾವಣಃ ಕಾಲಜೋದಿತಃ | 

ಸಾ ಪಠ್ಯ ಶಾಲಾ ತದ್ಗರ್ಲಮವ್ಯಾಸಿ ಸರಿದೃಶ್ಯತೇ ॥ 

[ತತ್ವಸಂ. ರಾಮಾ,-ಅರ. ೧೫]. 


ಸೀತಾ 595 ಸೀತಾ 


ರಾವಣ ಸೀತೆಯನ್ನು ಅಸಹೆರಿಸಿದ್ದು [ನಾ.ರಾಮಾ.-ಅರ. ೫೨]. ರಾವಣ ಮಾರೀಚ 
ನನ್ನು ಮಾಯಾಮೃಗರೂಪದಿಂದ ಕಳುಹಿ ತಾನು ಅವಿತುಕೊಂಡಿದ್ದ. ಆಗ ರಾಮ 
ಆ ಮೃಗವನ್ನು ಕಂಡು, ರಾವಣನ ತಂತ್ರನೆಂದು ನಿಶ್ಚಯಸಿ, ಸೀತೆಯನ್ನು 
ಕುರಿತು "" ನೀನು ನಿನ್ನ ಪ್ರತಿಬಿಂಬವನ್ನು ಇಲ್ಲಿರಿಸಿ, ಒಂದು ವರ್ಷಕಾಲ ಅಗ್ನಿ 
ಯಲ್ಲಿರು. ರಾವಣವಧಾನಂತರ ನಾನು ನಿನ್ನನ್ನು ಪರಿಗ್ರಹಿಸುವೆ'' ಎಂದ. 
ಸೀತೆ ಅಂತೆಯೇ ಮಾಡಲಾಗಿ ರಾವಣ ಮಾಯಾಸೀತೆಯನ್ನು ಅಪಹರಿಸಿದ [ಅಧ್ಯಾ. 
ಅರ. ೭]. ಸೀತೆ ರಾವಣನನ್ನು ನಿಂದಿಸಿದ್ದು [ವಾ.ರಾ.-ಅರ. ೫೩]. ತನ್ನ ಸಮಾಚಾರ 
ವನ್ನು ಇವರಾದರೂ ರಾಮನಿಗೆ ತಿಳುಹಲೆಂಬ ಉದ್ದೇಶದಿಂದ ಸೀತೆ ತನ್ನ ಸೆರಗನ್ನು 
ಹೆರಿದು, ಆಭರಣಗಳನ್ನು ಅದರಲ್ಲಿ ಗಂಟುಕಟ್ಟಿ, ಖುಷ್ಯಮೂಕಸರ್ವತದ ಮೇಲೆ 
ಕುಳಿತಿದ್ದ ಸುಗ್ರೀವನ, ಹನೂಮಂತರ ಮುಂಡೆ ಬಿಸುಟಿದ್ದು [ವಾ.ರಾ.- ಅರ. ೫೪], 
ಇಂತು ಸೀರೆಯ ಸೆರಗನ್ನು ಹರಿದ ಸೀತೆಯನ್ನು ಕಂಡು ದ್ರಾವಿಡ ದೇಶದ ಸ್ತ್ರೀಯರು 
ಸರಿಹಾಸಮಾಡಲಾಗಿ, ಸಿಟ್ಟುಗೊಂಡ ಸೀತೆ ಆ ಸ್ತ್ರೀಯರನ್ನು ಕುರಿತು "" ನಿಮಗೆ 
ಕರ್ಣಕುಂಡಲಗಳೂ ಉತ್ತರೀಯವೂ (ಸೀರೆಯ ಸೆರಗೂ) ಇರಕೂಡದು '' ಎಂದು 
ಶಾಸಕೊಟ್ಟದ್ದು : 

ಶವ್ಹಾಃ ದ್ರಮಿಡಡೇಶಸ್ವಾಃ ಸ್ತ್ರಿಯೋ ಹಾಸಸ್ರಕಾರಣಾತ್‌ | 

ತ್ಯಕ್ಕ್ಯೋತ್ತರೀಯಾಸ್ಸತತಶಂ ಕರ್ಡಾಲಂಕಾರವರ್ಜಿತಾಃ ॥ 

[ತತ್ವ. ರಾ.-ಅರ. ೧೫). 
ಸೀತೆ ಅಶೋಕವನದಲ್ಲಿ ರಾಕ್ಷಸಿಯ ಕಾವಲಿನಲ್ಲಿದ್ದದ್ದು [ವಾ.-ಅರ. ೫೬]. ಸೀತೆ 
ಲಂಕೆಯಲ್ಲಿದ್ದಾಗ ಚತುರ್ಮುಖನ ಸೂಚನೆಯಂತೆ ಇಂದ್ರ ದಿವ್ಯವಾಯಸವನ್ನು 
ತಂದುಕೊಟ್ಟಿದ್ದು, ಅದನ್ನು ತಿಂದಮಾತ್ರದಿಂದಲೇ ಸೀತೆ ಒಂದು ವರ್ಷದವರೆಗೆ 
ಹೆಸಿವು, ನೀರಡಿಕೆ, ಬೆಮರು, ನಿದ್ದೆಗಳಿಲ್ಲದೆಯೂ, ಅಂಗಕಾಂತಿ ಕುಂದದೆಯೊೂ, 
ದಿವ್ಯಸೌಂದರ್ಯಭರಿತೆಯಾಗಿದ್ದದ್ದು [ತತ್ವ.ರಾಮಾ.-ಅರ. ೧೫. ವಾ.ರಾ.-ಕಿ. ೬೨]. 
ರಾವಣ ಸೀತೆಯನ್ನು ಲಂಕೆಯಲ್ಲಿ ಇರಿಸಿದಕೂಡಲೇ ಚತುರ್ಮುಖ ಇಂದ್ರನನ್ನು 
ಕರೆದು "" ಇನ್ನು ಭಯವಿಲ್ಲ, ದೇವತೆಗಳು ಧನ್ಯರಾದರು. ಮೂಲೋಕವೂ ಇನ್ನು 
ಮುಂಜೆ ಸುಖನಡುತ_ಡೆ. ರಾವಣ ಸೀತೆಯನ್ನು ಬಲಾತ್ಪಾರದಿಂದ ಅಪಹರಿಸಿದ್ದಾನೆ. 
ಇದೇ ಅವನಿಗೆ ಕಡೆಗಾಲ. ಆದರೆ ಈಗ ಸೀತೆ ಆಹಾರನಿಲ್ಲದಿದ್ದರೆ ದಿನದಿನಕ್ಕೂ 
ಕೃಶಳಾಗಬಹುದು. ಆಗ ರಾವಣ ಅವಳನ್ನು ಅಷ್ಟಾಗಿ ಮೋಹಿಸಲಾರ. ಅಧವಾ 
ಸೀತೆಯಾದರೂ ಆಹಾರವನ್ನು ಕೈಕೊಳ್ಳದೆ ಸಾಯಲೂಬಹುದು. ಹೀಗಾದಲ್ಲಿ ಕೆಲಸ 
ಕೆಡುವುದು. ಇದಕ್ಕಾಗಿ ಸೀತೆಗೆ ದಿವ್ಯಹನಿಸ್ಸನ್ನು ಕೊಟ್ಟು ಬಾ'” ಎಂದ. ಒಡ 
ನೆಯೇ ಇಂದ್ರ ನಿಡ್ರಾಡೇನಿಯನ್ನು ಸಂಗಡ ಕರೆದುಕೊಂಡು ಲಂಕೆಗೆ ಹೋಗಿ, 


ಸೀತಾ 590 ಸೀತಾ 


ರಾಕ್ಸಸಿಯರಿಗೆ ನಿಪ್ಚಿಯನ್ನು ಕಲ್ಪಿಸಿ, ತಾನು ಸೀತೆಯನ್ನು ಕಂಡು ನಮಸ್ಕರಿಸಿ, 
Mi ಲಕ್ಷ್ಮಣರ ಕುಶಲನಾರ್ತೆಯನ್ನು ಅರುಹಿ, ಬ್ರಹ್ಮೆ ಕಳುಹಿದ ಹನಿ 
ಸನ್ನು ಆಕೆಯ ಮುಂಜಿ ಇರಿಸಿ ಬೇಡಿಕೊಂಡ. ಸೀತೆ "" ನಿನ್ನನ್ನು ದೇವೇಂದ್ರ 
ನೆಂದು ನಾನು ನಂಬುವ ಬಗೆ ಹೇಗೆ? ನಾನು ಹಿಂಜಿ ರಾಮ ಲಕ ಕ್ಸ ಟರ ಸಂಗಡ 
ಇದ್ದಾಗ ನಿನ್ನನ್ನು ಶರಭಂಗ ಮುನಿಯ ಆಶ್ರಮದಲ್ಲಿ ಯಾವ Pg ಕಂಡೆಕೋ 
ಆ ಗುರುತುಗಳನ್ನು ತೋರು'' ಎನಲು, ದೇವೇಂದ್ರ ಆಕೆಗೆ ನಂಬುಗೆಯನ್ನುಂಟು 
ಮಾಡಿದ. ಆಗ ಸೀತೆ ಆ ಹನಿಸ್ಸನ್ನು ಸ್ವೀಕರಿಸಿ, ಮೊದಲು ರಾಮನಿಗೆ ಮನಸಾ 
ಅರ್ನಣಮಾಡಿ ಬಳಿಕ ತಾನು ವ್ರಾಶನಮಾಡಿದಳು. ಬಳಿಕ ಇಂದ್ರ ಆಕೆಯನ್ನು 
ಬೀಳ್ಕೊಂಡು ನಿದ್ರಾದೇನಿಯನ್ನು ಸಂಗಡ ಕರೆದುಕೊಂಡು ದೇವಲೋಕಕ್ಕೆ ಹೋದ 
[ವಾಲ್ಮೀ. ರಾ.-ಅರ. ಪ್ರಕ್ಷಿಪ್ತ. ೫೬. ರ ತರುವಾಯ]. ಸೀತೆಗಾಗಿ ರಾಮ ಹೆಂಬಿಲಿ 
ಸಿದ್ದು [ಅರ. ೬೦-೬೩]. ಸೀತೆಯ ಆಭರಣಗಳನ್ನು ಕಂಡು ರಾಮ ಪ್ರಲಾಸಿಸಿದ್ದು 
[*ಿಷ್ಟಿ. ೬]. ಸೀತೆಯನ್ನು ಹುಡುಕುವುದಕ್ಕೆ ಕಪಿಗಳನ್ನು ಸುಗ್ರೀವ ಕಳುಹಿಸಿದ್ದು 
[ಕಿಷ್ಟಿ. ೪೦-೪೩]. ಸೀತಾದೇನಿ ರಾಕ್ಷಸರ ಕಾನಲಲ್ಲಿದ್ದದ್ದು, ಹನೂಮಂತ ಆಕೆಯನ್ನು 
ಕಂಡದ್ದು, ರಾವಣ ಸೀತೆಯನ್ನು ಲೋಭಗೊಳಿಸಿದ್ದು, ಸೀತೆ ರಾವಣನನ್ನು ಧಿಕ್ಕರಿ 
ಸಿದ್ದು, ರಾವಣ ಸೀತೆಯನ್ನು ಹೆದರಿಸಿದ್ದು, ರಾಕ್ಷಸ ಸ್ತ್ರೀಯರು ಸೀತೆಗೆ ಒಡಂಬಡಿಕೆ 
ಹೇಳಿದ್ದು, ಸೀತೆಯ ಪ್ರಲಾಪ [ರಾಮಾ.-ಸುಂದರ. ೧೭-೨೬]. ಸೀತೆಗೆ ಶುಭಸೂಚಕೆ 
ಗಳಾದದ್ದು, ಸೀತೆಗೆ ಹನೂಮಂತ ಇದಿರುನಿಂತು ಮಾತನಾಡಿದ್ದು, ಸೀತೆ ಸಂದೇಹ 
ಸಟ ದ್ದು , ಹೆನೂಮಂತ ರಾಮನ ಸೌಂದರ್ಯವನ್ನು ವರ್ಣಿಸಿ, ರಾಮನ ಉಂಗುರ 
ವನ್ನು ಆಕೆಗೆ ಕೊಟ್ಟದ್ದು ; ಮುಂತಾಗಿ [ರಾಮಾ.-ಸುಂ. ೨೮-೪೦]. ಹನೂಮಂತ 
ಲಂಕೆಯನ್ನು ಸುಟ್ಟು, ಸೀತೆಗಾಗಿ ಹಂಬಲಿಸಿದ್ದು. ಸೀತೆ ಸುಖನಾಗಿರುವಳೆಂಬುದಾಗಿ 
ಚಾರಣರ ಮಾತಿನಿಂದ ತಿಳಿದು ಆಕೆಯ ಬಳಿಸಾರ್ದು, ಬೀಳ್ಳೊಂಡದ್ದು [ರಾಮಾ.- 
ಸುಂ. ೫೫]. ಸೀತೆ ಬದುಕಿರುವಳೆಂಬುದಾಗಿ ಹನೂಮಂತ ರಾಮನಿಗೆ ಹೇಳಿದ್ದು 
[ರಾಮಾ.-ಸುಂ. ೬೪-೬೮]. ರಾವಣ ಸೀತೆಗೆ ರಾಮನನ್ನು ಕೊಂದಂತೆ ಹೇಳಿದ್ದು, 

ಸೀತೆಯ ಪ್ರಲಾಪ, ಸರಮೆ ಸೀತೆಗೆ ಧ್ಛರ್ಯಹೇಳಿ, ವಾಸ ನಸ್ಥಿತಿಯನ್ನು 3೪ 
ಸಿದ್ದು ಯುದ್ಧ. ೩೧-೩೪]. ಇಂದ್ರಜಿತ್ತಿನ ನಾಗಪಾಶದಿಂದ ಬದ್ಧರಾದ ರಾಮ 
ಲಕ್ಷ್ಮಣರನ್ನು ತೋರಿಸಲು ರಾಕ್ಸಸಿಯರು ಸೀತೆಯನ್ನು ಪುಸ್ಪಕನಿಮಾನದಲ್ಲಿ ಕರಿ 
ತಂದದ್ದು, ಸೀತೆ ರಾಮ ಲಕ್ಷ ರನ್ನು ಕಂಡು ದುಃಖಿಸಿದ್ದು, ತ್ರಿಜಟಿ ಸೀತೆಗೆ 
ಧೈರ್ಯ ೯ಹೇಳಿದ್ದು [ರಾಮಾ. ಹ ೪೭-೪೮], ಸೀತೆ ಹನೂಮಂತನಿಂದ ರಾಮನೇ 
ರಾವಣನನ್ನು ಇ ಜಯಶಾಲಿಯಾದನೆಂಬ ವ ವೃತ್ತ್ವಾಂತವನ್ನು ಕೇಳಿದ್ದು ಯು. 

೧೧೬), ಸೀತಾದೇನಿ ರಾಮನ ಬಳಿಗೆ ಬಂದದ್ದು ಯು. ೧೧೭]. ಸೀತಾಜೇವಿ' ರಾಮನ 


ಸೀತಾ 597 ಸುಕೆನ್ಯಾ 


ಚುಚ್ಚು ಮಾತುಗಳನ್ನು ಕೇಳಿ ಅಗ್ನಿಸಪ್ರವೇಶಮಾಡಿದ್ದು, ದೇವತೆಗಳು ಸೀತೆಯ 
ಪಾತಿವ್ರತ್ಯವನ್ನು ಕೊಂಡಾಡಿದ್ದು, ರಾಮ ಸೀತೆಯನ್ನು ಪರಿಗ್ರಹಿಸಿದ್ದು [ಯುದ್ಧ 
೧೧೮-೧೨೧]. ಸೀತೆ ಮರಳಿ ದಂಡಕಾರಣ್ಯವನ್ನು ನೋಡಿ ಅಲ್ಲಿ ಕೆಲವು ಕಾಲ ವಾಸ 
ಮಾಡಬೇಕೆಂದು ಕೋರಿದ್ದು [ಉತ್ತ_. ೪೨]. ಸೀತೆಯಿಂದುಂಟಾದ ಅವಮಾನವನ್ನು 
ಕೇಳಿ ಮನನೊಂದ ರಾಮ ಲಕ್ಷ್ಮಣನ ಮೂಲಕ ದಂಡಕಾರಣ್ಯಕ್ಕೆ ಕಳುಹಿದ್ದು 
ಲಕ್ಷ್ಮಣ ಸೀತೆಯನ್ನು ಗಂಗಾ ತೀರದಲ್ಲಿ ಬಿಟ್ಟುಹೋದದ್ದು (ಉತ್ತ. ೪೩, ೪೫-೪೮], 
ಸೀತೆ ವಾಲ್ಮೀಕಿಯ ಮೂಲಕ ಆಶ್ರಮವನ್ನು ಸೇರಿ ಮುನಿವತ್ಲಿಗಳ ಆದರಣೆಯ 
ಲಿದ್ದದ್ದು [ಉತ್ತ,. ೪೯]. ಸೀತೆ ರಾಮನನ್ನು ಅಗಲುವುದಕ್ಕೆ ಕಾರಣ (ಉತ್ತ. ೫೧]. 
ಸೀತೆ ಅವಳಿ ಮಕ್ಕಳನ್ನು ಹೆತ್ತದ್ದು (ಉತ್ತ. ೬೭2]. ನೋಡು--ಕುಶ, ಲವ. ಸೀತೆ 
ವಾಲ್ಮೀಕಿಯ ಮೂಲಕ ರಾಮನ ಬಳಿಗೆ ಬಂದದ್ದು, -ತನ್ನ ವಾತಿವ್ರತ್ಯವನ್ನು ಪ್ರಕಟ 
ಗೊಳಿಸಿ, ನಾಗಲೋಕಕ್ಕೆ ಹೋದದ್ದು [ವಾ.ರಾಮಾ.-ಉತ್ತೆ. ೯೪-೯೬], 
ಸುಕನ್ಯಾ.--ಶರ್ಯಾತಿ ರಾಜನ ಮಗಳು. ಒಮ್ಮೆ ಶರ್ಯಾತಿರಾಜ ಬೇಟೆಗಾಗಿ 
ಅರಣ್ಯಕ್ಕೆ ಹೋಗಿದ್ದಾಗ ಸುಕನ್ಕೆಯೂ ಸಂಗಡ ಹೋಗಿದ್ದು, ತನ್ನ ಸಖಿಯರ ಸಂಗಡ 
ಆಟಿನಾಡುತ_, ಒಂದು ಹುತ್ತದ ಬಳಿ ಬಂದು, ಅದರಲ್ಲಿ ಎರಡು ಬಿಲಗಳನ್ನು 
ಕಂಡು, ಇಣಿಕಿನೋಡಿದಳು. ಆ ಎರಡು ಕಂಡಿಗಳಿಂದಲೂ ಏನೋ ಒಂದು ಬಗೆಯ 
ಬೆಳಕು ಮಿನುಗುಟ್ಟುವಂತೆ ಕಂಡುಬಂತು. ಚ್ಯವನ ಮುನಿ ತವೋಸಿರತನಾಗಿದ್ದಾಗ 
ಆತನ ಮೈಮೇಲೆ ಹುತ್ತ ಬೆಳೆದು ಕಣ್ಣುಗಳು ಮಾತ್ರ ಕಾಣಬರುತಿ_ದ್ದುವು. 
ಇದರ ಗುಟ್ಟನ್ನು ತಿಳಿಯದ ಸುಕನ್ಯ ಒಂದು ಮುಳ್ಳಿನ ತುದಿಯಿಂದ ಅವನ ಎರಡು 
ಕಣ್ಣು ಗಳನ್ನೂ ತಿವಿದು, ಬಿಡಾರಕ್ಕೆ ಬಂದುಬಿಟ್ಟಳು. ಒಡನೆಯೇ ಸೈನ್ಯ್ಯದವರಿಗೂ 
ಇತರ ಪರಿವಾರದವರಿಗೂ ಮಲಮೂತ್ರಗಳು ಬಂಧಿಸಿ, ಬಹಳ ಸಂಕಟವಾಯಿತು. 
ಕಡೆಗೆ ಅರಸ ಚ್ಯವನ ಮುನಿಯ ಬಳಿಸಾರ್ದು, ಸಮಾಚಾರವನ್ನು ತಿಳಿದು, ಖಿನ್ನ 
ನಾಗಿ, ತನ್ನ ಮಗಳ ಅಪರಾಧವನ್ನು ಮಸನ್ನಿಸಬೇಕೆಂದು ಬೇಡಲಾಗಿ, ಚ್ಯವನ 
"" ನಾನು ಮುದುಕ. ಇಷ್ಟರಮೇಲೆ ಈಗ ಕುರುಡನಾದೆ. ನನ್ನ ಶುಶ್ರೂಷೆಗಾಗಿ 
ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆಮಾಡುವುದಾದರೆ ನಿನ್ನ ಪರಿವಾರದವರೆಲ್ಲ 
ಕೂಡಲೇ ಸುಖವಾಗಿರುವರು'' ಎಂದ. ಆಗ ಸುಕನ್ಯೆ ಈ ಸಂಗತಿಯನ್ನು ಕೇಳಿ, ತನ್ನ 
ಒಬ್ಬಳ ಸಲುವಾಗಿ ಸೈಸಿಕರೂ ಪರಿವಾರದವರೂ ಸಾಯುವುದು ಯುಕ್ತವಲ್ಲವೆಂದು 
ತಿಳಿದು ಸಮ್ಮತಿಯಿಂದ ಚ್ಛವನನನ್ನು ಮದುವೆಯಾದಳು. ಕೆಲವು ಕಾಲದ ಬಳಿಕ 
ಸುಕನ್ಯೆ ಸರೋವರದಲ್ಲಿ ಮಿಂದು, ಹೊರಬರುವಾಗ ಅಲ್ಲಿಗೆ ಬಂದ ಅಶ್ವಿನೀದೇವತೆಗಳು 
ಸುಕನ್ಯೆಯನ್ನು ಕಂಡು ಮೋಹಸರವಶರಾಗಿ ತಮ್ಮ ಮನೋಗತನನ್ನು ಹೊರಗೆಡಹಿ 
ದರು. ಆಗ ಸುಕನ್ಯ ತನ್ನ ವಾತಿವ್ರತ್ಯಮಹಿಮೆಯಿಂದ ಅವರನ್ನು ಮಾರ್ಪಡಿಸಿ, ಅವರ 


ಸುಕುಮಾರ 598 ನುಣೇಶಿ 


ಮೂಲಕ ತನ್ನ ಪತಿಗೆ ಯೌವನವನ್ನು ಸಂವಾದಿಸಿಕೊಟ್ಟು, ಆತನ ಮೂಲಕ ಪ್ರಮತಿ 
ಯೆಂಬ ಪುತ್ರನನ್ನು ಪಡೆದಳು [ಭಾಗ.-೯-೩. ಭಾರೆ.-ಆದಿ. ೮. ವನ. ೧೨೩-೧೨೬], 

ಸುಕುಮಾರ.--(1 ಪುಲಿಂದ ನಗರದ ಅರಸು. ಯುಧಿಷ್ಠಿರನ ರಾಜಸೂಯ 
ಸಮಯದಲ್ಲಿ ಭೀಮಸೇನನನ್ನು ಇದಿರಿಸಿ, ನೋತು, ಮರೆಹೊಕ್ಳು [ಭಾರ.-ಸ. ೩೦]. 

(i1) ಮತ್ಸ್ಯ ದೀಶದ ಸಮಾಸದಲ್ಲಿ ರಾಜ್ಯಭಾರಮಾಡುತ್ತಿದ್ದ ಒಬ್ಬ 
ಅರಸು. ಯುಧಿಹ್ಮಿರನ ರಾಜಸೂಯ ಸಮಯದಲ್ಲಿ ಸಹೆಡೇವನಿಂದ ಸೋತು, ಕಪ್ಪ 
ವನ್ನು ಕೊಟ್ಟು ಶರಣಾಗತನಾದ [ಭಾರ.-ಸಭಾ. ೩೨], 

(111) ವಾತಾಳ ಲೋಕದಲ್ಲಿರುವ ಸರ್ನರಾಜರಲ್ಲಿ ಒಬ್ಬ 'ಭಾರ.-ಆದಿ. ೫೭]. 

ಸುಕುಮಾರಿ.--(1) ಒಬ್ಬ ರಾಜಪುತ್ರಿ. ಚಂದ್ರ ವಂಶದ ಅನಶುಷನೆಂಬ ರಾಜ 
ನಿಂದ ಬಾಹುಕಾ ಅಥವಾ ಸುವೇಷಾ ಎಂಬ ನಾಮಾಂತರಪುಳ್ಳ ತರುಣಿಯಲ್ಲಿ ಜನಿ 
ಸಿದ ಭೀಮನೇನನೆಂಬ ರಾಜನನ್ನು ಮದುನೆಯಾಗಿ ಪ್ರತೀಸನೆಂಬ ಮಗನನ್ನು ನಡೆ 
ದಳು. ಈ ಪ್ರತೀಸನಿಗೆ ಸರಿಶ್ರವನೆಂಬುದು ನಾಮಾಂತರ. ಈ ಪ್ರತೀಪನೇ ಭೀಷ್ಮಾ 
ಚಾರ್ಯೆನ ಪಿತಾಮಹ [ಭಾರ.-ಆದಿ. ೬೩]. 

(11) ಫೈಬ್ಯ ರಾಜನ ಮಗನಾದ ಸೃಂಜಯನೆಂಬ ಅರಸನಿಂದ ಕೇಕಯ ರಾಜ 
ಪುತ್ರಿಯಲ್ಲಿ ಜನಿಸಿದವಳು. ಈಕೆ ನಾರದ ಮಹರ್ಷಿಯನ್ನು ಮದುವೆಯಾದಳು. 
ನೋಡು--ಸುವರ್ಯಷ್ಠ್ಮೀವಿ, ನಾರದ [ಭಾರ.-ದ್ರೋ. ೫೫. ಶಾಂತಿ, ೨೯]. 

ಸುಕೇತು.--(1 ಒಬ್ಬ ಅರಸು. ಪಾಂಚಾಲ ದೇಶಾಧಿಪತಿಯಾಗಿದ್ದ ದ್ರುಷದನ 
ಮಕ್ಕಳಲ್ಲಿ ಒಬ್ಬನಾದ ಚಿತ್ರಕೇತು ರಾಜನ ಮಗ. ಭಾರತ ಯುದ್ಧದ ಹದಿನಾರನೆಯ 
ದಿನ ಕೃಪಾಚಾರ್ಯನಿಂದ ಹತನಾದ [ಭಾರ.-ಆದಿ. ೨೦೧. ಕದ್ದ. ೪೯]. 

(11) ಜೇದಿ ಜೇಶಾಧಿಪತಿಯಾದ ಶಿಶುಪಾಲನ ಮಗ. ಭಾರತ ಯುದ್ಧದಲ್ಲಿ 
ಪಾಂಡವರ ಪರವಾಗಿ ಹೋರಾಡಿ, ದ್ರೋಣನಿಂದೆ ಮಡಿದ [ಭಾರ.-ಕರ್ಗ್ಯ , ೩], 

(ii) ಹಬ್ಬ ಯಕ್ಷ. ಇನ ತಸಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ, ಸಾವಿರ 
ಆನೆಗಳ ಬಲವುಳ್ಳ ಒಬ್ಬ ಮಗಳನ್ನು ಪಡೆದೆ. ಇವಳೇ ತಾಟಿಕೆ. ಸುಕೇತು ಇನ 
ಳನ್ನು ಜರ್ರುನೆಂಬ ಯಕ್ಷನ ಮಗನಾದ ಸುಂದಕೆಂಬನನಿಗೆ ಕೊಟ್ಟು ಮದುವೆ 
ಮಾಡಿದ. ನೋಡು--ತಾಟಕಾ, ಉಪಸುನ್ನ, ಸುನ್ಹ [ವಾ.ರಾಮಾ.-ಬಾಲ. ೨೫]. 

ಸು ಕೇಶ.--ಒಬ್ಬ ರಾಕ್ಷಸ. ವಿದ್ಯುತ್ಛೇಶನೆಂಬ ರಾಶ್ಚಸನಿಂದ ಸಂಧ್ಯಾಡೀನಿಯ 
ಪುತ್ರಿಯಾದ ಸಾಲಕಟಂಕಟಿಯೆಂಬವಳಲ್ಲಿ ಜನಿಸಿದವ. ನೋಡು-ನಿದ್ಯುತ್ಸೇಶ, 
ಮಾಲಿ, ಮಾಲ್ಯನಂತ, ಸುಮಾಲಿ [ರಾಮಾ. ಉತ್ತ. ೪]. 

ಸು ಕೇಶಿ. (1) ಗಾಂಧಾರ ರಾಜಪುತ್ರಿ. ಶ್ರೀ ಕೃಷ್ಣನ ಸತ್ತಿಯರಲ್ಲಿ ಒಬ್ಬಳು 
[ಭಾರ,-ಸಭಾ. ೫೭]. 


ಸುಗ್ರೀವ 599 ಸುಗ್ರೀವ 


(11) ದೇವಲೋಕದ ವಾರನಿಲಾಸಿನಿಯರಲ್ಲಿ ಒಬ್ಬಳು [ಭಾರ.-ಅನು. ೫೦], 
ಸುಗ್ರೀವ (1) ಸೂರ್ಯನ ಮಗ. ವಾಲಿಯ ತಮ್ಮ ತಾರನೆಂಬ ವಾನರನ 
ಮಗಳಾದ ರುಮೆಯೆಂಬವಳು ಇವನ ಹೆಂಡತಿ [ಭಾರ.-ಸ. ೫೦]. ಕಪಿರಾಜನಾದ 
ಬುಳ್ಸರಜ ಒಂದು ಕೊಳದಲ್ಲಿ ಸ್ನಾನಮಾಡಿ ಒಂದು ದಿನದ ಮಟ ಗೆ ಹೆಂಗಸಾಗಿದ್ದಾಗ, 
ಆ ಸ್ರೀವ್ಯಕ್ತಿಯನ್ನು ಕಂಡು ಅಸ್ತ್ಯೋಮ್ಮುಖನಾದ ಸೂರ್ಯನೂ, ಇಂದ್ರನೂ 
ಇಬ್ಬರೂ ಮೋಹೆಗೊಂಡರು. ಸೂರ್ಯನ ತೇಜಸ್ಸು ಆ ಸ್ತ್ರೀವ್ಯಕಿ,ಯ (ಗ್ರೀವಾ) 
ಕುತ್ತಿಗೆಯ ಮೇಲೆ ಬಿದ್ದು, ಒಬ್ಬ ವಾನರ ಜನಿಸಿದ. ಇವನೇ ಸುಗ್ರೀವ. ಇಂದ್ರನ 
ತೇಜಸ್ಸು (ವಾಲ) ಬಾಲದ ಮೇಲೆ ಬಿದ್ದು ವಾಲಿ ಜನಿಸಿದ. ಖುಕ್ಸರಜ ಒಡನೆಯೇ 
ಆ ಇಬ್ಬರು ವುತ್ರರನ್ನೂ ಸಂಗಡ ಕರೆದುಕೊಂಡು ಬ್ರಹ್ಮನಲ್ಲಿಗೆ ಹೋಗಿ ನಡೆದ 
ಸಂಗತಿಯನ್ನು ಅರಿಕೆಮಾಡಿದ. ಆತನ ಅಪ್ಪಣೆಯ ಮೇರೆಗೆ ಕಿಪ್ಕಿಂಡೆಗೆ ಹೋಗಿ, ತನ್ನ 
ಮೊದಲಿನ ಪುರುಷರೂಪವನ್ನೇ ಪಡೆದು ವಾನರ ರಾಜ್ಯಾಧಿಸತ್ಯವನ್ನು ಕೈಕೊಂಡ, 
ಯಕ್ಸ್ಸರಜನ ತರುವಾಯ ಹಿರಿಯನನಾದ ವಾಲಿಯೇ ಕೆಸ್ಟಿಂಭೆಗೆ ಅರಸನಾದ. 
ಸುಗ್ರೀವ ವಾಲಿಯ ಅನುಮತಿಯಂತೆ ಯುವರಾಜನಾದ. ಬಹಳ ಕಾಲದವರೆಗೆ 
ಅಣ್ಣತಮ್ಮಂದಿರು ಬಹಳವಾಗಿ ಅನ್ಯೋನ್ಯವಾಗಿದ್ದರು. ಇಂತಿರಲು ಒಂದು ದಿನ 
ಮಾಯಾವಿ ಎಂಬ ರಾಕ್ಸಸ ವಾಲಿಯ ಮೇಲೆ ಯುದ್ಧಕ್ಕೆ ಬಂದ. ಆಗ ಸುಗ್ರೀವ 
ಎಷ್ಟೋ ವಿಧದಿಂದ ಬೇಡಿಕೊಂಡರೂ ಅದಕ್ಕೆ ಸಮ್ಮತಿಸದೆ ವಾಲಿಯೂ ಮಾಯಾನಿಯ 
ಮೇಲೆ ಯುದ್ಧಕ್ಕೆ ಹೊರಟ, ಸುಗ್ರೀವನೂ ಅವನ ಹಿಂಜೆಯೇ ಹೋದ. ಮಾಯಾವಿ 
ತನ್ನನ್ನು ಹಿಂದಟ್ಟಿ ಬರುತ್ತಿದ್ದ. ವಾಲಿಯನ್ನೂ ಸುಗ್ರೀವನನ್ನೂ ಕಂಡು ಹೆದರಿ 
ದವನಾಗಿ ದಿಕ್ಟುತೋರದೆ ಒಂದು ಬೆಟ್ಟವನ್ನು ಹತ್ತಿ ಅದರಲ್ಲಿದ್ದ ಒಂದು ಗುಹೆಯನ್ನು 
ಹೊಕ್ಕ ವಾಲಿ ಮಾಯಾವಿಯೊಡನೆ ಯುದ್ಧಮಾಡಲು ಗನಿಯೊಳಕ್ಕೆ ಹೋಗುವಾಗೆ 
ಸುಗ್ರೀವನನ್ನು ಕರಿತು "" ನಾನು ಬರುವವರೆಗೂ ನೀನು ಇಲ್ಲಿಯೇ ಗನಿಯ ಬಾಗಿಲಲ್ಲಿ 
ಕಾದಿರು'' ಎಂದು ಹೇಳಿ ಒಳಹೊಕ್ಳು. ಎಷ್ಟೋ ಕಾಲವಾದರೂ ವಾಲಿ ಹಿಂದಿರುಗಿ 
ಬರಲಿಲ್ಲ. ಕಡೆಗೆ ಆ ಗನಿಯಿಂದ ನೊರೆಯಿಂದ ಕೂಡಿದ ಮಾಂಸವೂ ರಕ್ತವೂ 
ಪ್ರವಾಹರೂಪವಾಗಿ ಹರಿದುಬಂತು. ಅದನ್ನು ಕಂಡ ಸುಗ್ರೀವ ಚಿಂತಾಕ್ರಾಂತನಾಗಿ 
ದಿಕ್ಕುತೋರದೆ, ವಾಲಿ ಮಾಯಾವಿಯಿಂದ ಹತನಾಗಿರಬಹುದೆಂದು ನಿಶ್ಚ ಯಿಸಿ, ಆ 
ಗುಹೆಯ ಬಾಗಿಲಿಗೆ ಒಂದು ದೊಡ್ಡ ಬಂಡೆಯನ್ನು ಎಳೆದು ಕಿಷ್ಠಿಂಥೆಯನ್ನು ಹೊಕ್ಕು, 
ವಾಲಿ ಹತನಾದನೆಂದು ಹೇಳಿ, ಅವಧಿಗೆ ಉತ್ತರಕ್ರಿಯೆಗಳನ್ನು ಮಾಡಿ, ಮಂತ್ರಿಗಳ 
ನಿರ್ಬಂಧದಿಂದ ರಾಜ್ಯಭಾರವನ್ನು ಕೈಕೊಂಡಿದ್ದ. ಅಷ್ಟರಲ್ಲಿ ವಾಲಿ ಹೊರಬಂದು 
ಸುಗ್ರೀವನನ್ನು ಕಾಣದೆ ಕ್ರೋಧಾಂಧನಾಗಿ ಕಿಷ್ಠಿಂಭೆಯನ್ನು ಹೊಕ್ಕು ಸುಗ್ರೀವನನ್ನು 
ಬಲುವಾಗಿ ಹೀಯಾಳಿಸಿದೆ. ಸುಗ್ರೀವ, ಹೆನೂಮಂತ ಮೊದಲಾದ ಕೆಲವು ಮಂದಿ 


ಸುಗ್ರೀವ 600 ಸುಗ್ರೀವ 


ಆಸ್ಪರೊಡನೆ ಖಯಸ್ಯಮೂಕ ಸರ್ವತನನ್ನು ಸೇರಿದ [ರಾಮಾ.-ಕೆಷ್ಟಿಂ. ೯, ೧೦). 
ಸುಗ್ರೀವ ರಾಮನನ್ನು ಮರೆಹೊಕ್ಕದ್ದು, ರಾಮನ ಬಲವನ್ನು ಪರೀಕ್ಷಿಸಿದ್ದು [ರಾಮಾ.- 
ಕಿಷ್ಟಿಂ. ೧೦, ೧೧]. ವಾಲಿ ಸುಗ್ರೀವರ ಯುದ್ಧ [ಕಸ್ಟಿ. ೧೨, ೧೪]. ಸುಗ್ರೀವನಿಗೆ 
ಕಿಷ್ಟಿಂಥೆಯಲ್ಲಿ ನಬ್ರಾಭಿಷೇಕ [ಕೆಪ್ಟಿ. ೨೬]. ರಾಮ ಸುಗ್ರೀವರ ನ್ನೇಹಕಾಲದಲ್ಲಿ 
ನಡೆದ ಒಸ್ಪುಂದದಂತೆ ನಡೆದುಕೊಳ್ಳಲು ಸುಗ್ರೀವನಿಗೆ ಹನೂಮಂತ ತಿಳಿಯ 
ಹೇಳಿದ್ದು [ಕೆಸ್ಟಿ. ೨೯]. ರಾಮ ಸುಗ್ರೀವನ ಮೇಲೆ ಕೋಪಿಸಿದ್ದು [ಕಿಷ್ಟಿ. ೩೦]. 
ಲಕ್ಷ್ಮಣ ಸುಗ್ರೀವನನ್ನು ಹೆದರಿಸಿ ನಿಂದಿಸಿದ್ದು [ಕಿಷ್ಟಿ. ೩೪]. ಸುಗ್ರೀವ ಲಕ್ಷ್ಮಣನ 
ಸಂಗಡ ರಾಮನಲ್ಲಿಗೆ ಬಂದದ್ದು [ಕಸ್ಟಿ. ೩೬]. ಸುಗ್ರೀವ ಕಪಿಸೇನೆಯನ್ನು ಕೂಡಿ 
ಸಿದ್ದು. ರಾಮನನ್ನು ಸಂದರ್ಶಿಸಿದ್ದು [ಕಿಷ್ಟಿ. ೩೭, ೩೮). ಸುಗ್ರೀವ ಸೀತೆಯನ್ನು 
ಹುಡುಕುವುದಕ್ಕೆ ಕಪಿವೀರರನ್ನು ಕಳುಹಿದ್ದು [ಕೆಷ್ಟಿ. ೪೦-೪೩]. ವಾಲಿಯ 
ಹೆದರಿಕೆಯಿಂದ ದಿಕ್ಕುತೋರಡೆ ಕೆಸ್ಟಿಂಥೆಯಿಂದ ಹೊರಬಿದ್ದ ಸುಗ್ರೀವ ಭೂಪ್ರದ 
ಕ್ಸಿಣೆ ಮಾಡಿದ ವೃತ್ತಾಂತವರ್ದನೆ [ಕಿಷ್ಟಿ. ೪೬]. ಸುಗ್ರೀವನ ದಧಿಮುಖನ 
ಮೂಲಕ, ಹೆನೂಮಂತ ಮೊದಲಾದವರು ಹಿಂದಿರುಗಿಬಂದ ಸುದ್ದಿಯನ್ನು 
ಕೇಳಿದ್ದು [ಸುಂದರೆ, ೬೨], ಸುಗ್ರೀವ ರಾಮ ಲಕ್ಷ್ಮಣರಿಗೆ ಕಪಿನೀರರು ಸೀತೆಯನ್ನು 
ಕಂಡುಬಂದರೆಂದು ತಿಳಿಸಿದ್ದು (ಸುಂದರ. ೬೩]. ಸುಗ್ರೀವನ ರಾವನನಿಗೆ ಧೈರ್ಯ 
ಹೇಳಿದ್ದು [ಯುದ್ಧ 3]. ಸುಗ್ರೀವ ರಾವಣನ ಸಂಗಡ ದ್ವಂದ್ವಯುದ್ಧಮಾಡಿದ್ದು 
[ಯುದ್ಧ ೪೦]. ಸುಗ್ರೀವ ಕುಂಭಕರ್ಣನ ಬಾಹುಪಾಶಕ್ಕೆ ಸಿಕ್ಕಿಬಿದ್ದು ನರಳಿದ್ದು, 
ಕುಂಭಕರ್ಣನ ಮೂಗನ್ನು ಹಲ್ಲುಗಳಿಂದ ಕಚ್ಚಿ, ಬಿಡುಗಡೆಹೊಂದಿ, ಓಡಿ 
ಬಂದದ್ದು [ಯುದ್ಧ ೬೭]. ಸುಗ್ರೀನ ಕುಂಭನನ್ನು ಕೊಂದದ್ದು [ಯುದ್ಧ ೭೬], 
ಸುಗ್ರೀವ ರಾಮನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಅಯೋಧ್ಯೆಗೆ ಬರುವುದಕ್ಕೆ 
ರಾಮನ ಅನುಮತಿಯನ್ನು ಪಡೆದದ್ದು. *ಿಷ್ಟಿಂಧಾ ಸಟ್ಟಿಣದ ಬಳಿಗೆ ಫುಷ್ಪಕ 
ನಿಮಾನ ಬಂದಕೂಡಲೇ ಸುಗ್ರೀವ ರಾಮನ ಅಪ್ಪಣೆಯ ಮೇರೆಗೆ ತನ್ನ ಪರಿವಾರ 
ವನ್ನೆಲ್ಲ ಅಯೋಧ್ಯೆಗೆ ಬರಹೇಳಿ, ತನ್ನ ಸಟ್ಟದರಸಿಯಾದ ತಾರೆಯನ್ನು ಕರೆ 
ತಂದದ್ದು [ರಾಮಾ.-ಯುದ್ದ. ೧೨೫-೧೨೬]. ಸುಗ್ರೀವ ರಾಮನ ಪಟ್ಟಾಭಿಷೇಕಕ್ಕೆ 
ಕೆಪಿನಾಯಕರ ಮೂಲಕ ನಾಲು ಸಮುದ್ರಗಳ ಉದಕವನ್ನು ತರಿಸಿದ್ದು [ರಾಮಾ.- 
ಯುದ್ಧ. ೧೩೧]. ರಾಮ ಪಟ್ಟಾಭಿಷೇಕ ನೆರವೇರಿದ ತರುವಾಯ ಸುಗ್ರೀವ 
ರಾಮನನ್ನು ಬೀಳ್ಕೊಂಡು ತನ್ನ ಪಟ್ಟಣಕ್ಕೆ ಹೋದದ್ದು [ರಾ.-ಉತ್ತ. ೪೦]. 
ರಾಮಾವತಾರ ಮುಗಿದ ಸಮಯದಲ್ಲಿ ರಾಮ ವೈಕುಂಠಕ್ಕೆ ತೆರಳುವಾಗ ಸುಗ್ರೀವ 
ಕಿಷ್ಳಿಂಥೆಯಲ್ಲಿ ಅಂಗದನಿಗೆ ಸಟ್ಟಗಟ್ಟ, ರಾಮನ ಸಂಗಡ ಮಹಾಪ್ರಸ್ಥಾನಕ್ಕೆ 
ಸಿದ್ಧನಾದದ್ದು [ರಾಮಾ.-ಉತ್ತರ. ೧೦೭]. ಸುಗ್ರೀವನ ಕನಿನಾಯಕರೊಡನೆ 


ಸುಘೋಷ 601 ಸುದಕ್ಸಿಣ 


ಮಹಾಪ್ರಸ್ಥಾನಮಾಡಿದ್ದು, ದಿವ್ಯಜೀಹವನ್ನು ಧರಿಸಿ ಸದ್ಗತಿಯನ್ನೈದಿದ್ದು (ಉತ್ತ. 
೧೦೮-೧೦೯], 

(11) ಒಬ್ಬ ರಾಕ್ಷಸ. ಶುಂಭ ನಿಶುಂಭರ ದೂತ. ಶುಂಭ ನಿಶುಂಭರು ತ್ರಿಪುರ 
ಸುಂದರಿಯ ರೂಸಲಾವಣ್ಯಗಳನ್ನು ಕೇಳಿ, ಆಕೆಯನ್ನು ಮದುವೆಯಾಗುವ ಉಜ್ದೇಶ 
ದಿಂದ ಇವನನ್ನು ಆಕೆಯ ಬಳಿಗೆ ದೂತನಾಗಿ ಕಳುಹಿದ್ದು. ನೋಡು--ನಿಶುಂಭ 
[ದೇ.ಭಾಗ.-೫, ೨೨, ೨೩ ಮಾರ್ಕಂ.-೮೦]. 

(110 ಶ್ರೀ ಕೃಷ್ಣನ ರಥಕ್ಕೆ ಹೂಡಿದ ನಾಲ್ಕು ಕುದುರೆಗಳಲ್ಲಿ ಒಂದು 
[ಭಾರ.-ವನ. ೨೦. ಅಶ್ವ. ೧೧೮]. 

ಸುಹೋಷ.- ಮಾದ್ರೀ ಪುತ್ರನಾದ ನಕುಲನ ಶಂಖ [ಭೀ. ೨೫]. 

ಸುಚಂದ್ರ. -ಸಿಂಹಿಕೆಯ ಮಗ. ರಾಹುವಿನ ಒಡಹುಟ್ಟದನವ. ನೋಡು 
ಸಿಂಹಿಕಾ [ಭಾರ.-ಆದಿ. ೬೬]. 

ಸುಜಾತಾ- ಉದ್ದಾಲಕ ಮುನಿಯ ಮಗಳು. ಕಹೋಳ ಮುನಿಯ ಹೆಂಡತಿ. 
ಅಷ್ಟಾವಕ್ರ ಈಕೆಯ ಮಗ. ನೋಡು--ಅಷ್ಟ್ರಾನಕ್ರೆ [ಭಾರ.-ನನ. ೧೩೪]. 

ಸುತನು.- ಯದು ವಂಶದ ಆಹುಕನ ಮಗಳು. ಅಕ್ರೂರನ ಹೆಂಡತಿ [ಭಾರ. 
ಸಭಾ. ೧೪]. 

ಸುತಸೋಮು.-ವಾಂಡು ಪುತ್ರನಾದ ಭೀಮನೇನನಿಂದ ದೌೌಸದಿಯೆಲ್ಲಿ ಜನಿಸಿ- 
ದನ. ಉಪವಾಂಡವರಲ್ಲಿ ಒಬ್ಬ [ಭಾರ.-ಆದಿ. ೬೩, ೬೪, ೨೪೭]. ಭಾರತ ಯುದ್ಧದ 
ಹೆದಿನಾರನೆಯ ದಿನದಲ್ಲಿ ಶಕುನಿಯೊಂದಿಗೆ ಯುದ ಮಾಡಿದ [ಕರ್ಣ. ೧೬]. ಹದಿ 
ನೆಂಟನೆಯ ದಿನದ ರಾತ್ರಿ ಶಿಬಿರದಲ್ಲಿ ಮಲಗಿರುವಾಗ ಅಶ್ವತ್ಥಾಮನಿಂದ ಮಡಿದ 
ಶೆ. 

ಸುತೀಕ್ಸ.- ದಂಡಕಾರಣ್ಯದಲ್ಲಿ ತನಸ್ಸುಮಾಡುತ್ತಿದ್ದ ಒಬ್ಬ ಮಹರ್ಷಿ. 
ಸೀತಾ ಲಕ್ಷ ಟ್ರೌಕೊಂದಿಗೆ ರಾಮ ದಂಡಕಾರಣ್ಯವನ್ನು ಹೊಕ್ಕಾಗ ಈತನನ್ನು 
ಸಂದರ್ಶಿಸಿ ಈತನ ಸೂಚನೆಯಂತೆ ಅಗಸ್ಥ್ಯನ ಆಶ್ರಮಕ್ಕೆ ಹೋದ [ರಾಮಾ,-ಅರ, 
ಜಟ ಬಿ] 

ಸುದಕ್ಸ್ಬಿ೫.--ಕಾಂಭೋಜ ದೇಶದ ಅರಸು [ಆದಿ. ೨೦೧. ಉ. ೧೯]. ಏಕರಥ. 
ದುರ್ಯೋಧನ ಪಕ್ಸವಾತಿ [ಉದ್ಯೋ. ೧೬೬]. ಮೊದಲನೆಯ ದಿನದ ಯುದ್ಧದಲ್ಲಿ 
ಅರ್ಜುನ ಪುತ್ರನಾದ ಶ್ರುತಕರ್ಮನ ಸಂಗಡ, ಯುದ್ಧಮಾಡಿದ [ಭೀಸ್ಮ ೪೫]. ಹದಿ 
ನಾಲ್ಕನೆಯ ದಿನದ ಯುದ್ಧದಲ್ಲಿ ಅರ್ಜುನನಿಂದ ಹತನಾದ [ಡ್ರೋ ೯೨]. ಹೆದಿನೇಳ 
ನೆಯ ದಿನದ ಯುದ್ಧದಲ್ಲಿ ಇವನ ತಮ್ಮನೂ ಅರ್ಜುನನಿಂದ ಹತನಾದ (ಕರ್ಣ. ೫೧]. 

ಸುದಕಿ ಬರೊ ದಿಲೀಪನ ಹೆಂಡತಿ. ನೋಡು--ದಿಲೀಪ. 


ಸುದರ್ಶನ 602 ಸುದೇಷ್ಣಾ 


ಸುದರ್ಶನ.-- (1) ಇಕ್ಸ್ಟ್ವಾಕು ವಂಶದ ದುರ್ಯೋಧನನೆಂಬ ರಾಜನ ಮಗಳಾದ 
ಸುದರ್ಶನೆಯೆಂಬವಳಲ್ಲಿ ಅಗ್ನಿದೇವನಿಂದ ಜನಿಸಿದವ. ಈತ ಓಫವಂತನ ಮಗಳಾದ 
ಒಘವತಿಯನ್ನು ಮದುವೆಯಾದ [ಅನು. ೨]. 
(i) ಧ್ರುವಸಂಧಿ ರಾಜನ ಮಗ. ನೋಡು-ಮನೋರಮಾ. 
(iii) ದುರ್ಯೋಧನ ಪಕ್ಷದ ಒಬ್ಬ ಅರಸು [ಸಭಾ. ೪]. ಹದಿನಾಲ್ಕನೆಯ 
ದಿನದ ಯುದ್ಧದಲ್ಲಿ ಸಾತ್ಯಕಿಯಿಂದ ಮಡಿದ [ದ್ರೋ. ೧೧೮]. 
(iv) ನಿಷ್ಣುವಿನ ಚಕ್ರದ ಹೆಸರು. 
ಸುದರ್ಶನಾ.- (1) ನೋಡು--ಸುದರ್ಶನ (1. 
(11) ಮಾಹಿಸ್ಮತಿಯ ಅರಸನಾದ ನೀಲ ರಾಜನ ಮಗಳು. ಅಗ್ನಿಯನ್ನು 
ಮದುವೆಯಾಗಿದ್ದಳು [ಭಾರ.-ಸಭಾ. ೩೨). 
ಸುದಾಮ.--(1) ದಶಾರ್ಲ ದೇಶದ ಅರಸು. ಜೇದಿ ದೇಶದ ಅರಸನಾದ ಸುಬಾಹು 
ನಿನ ಜನನಿಯೂ, ನಳನ ಪತ್ನಿಯಾದ ದಮಯಂತಿಯ ಜನನಿಯೂ ಈತನ ಮಕ್ಕಳು 
[ಭಾರ.-ನನ. ೬೬]. 
(11) ಕರ್ಣನ ಮಗ. ವೃಷಸೇನನ ತಮ್ಮ ದೌಸದೀಸ್ತಯಂವರ ಸಮಯ 
ದಲ್ಲಿ ಅರ್ಜುನನಿಂದ ಮಡಿದ [ಭಾರ.-ಆದಿ. ೨೧೮]. 
(i) ಶ್ರೀಕೃಷ್ಣನ ನಿದ್ಯಾಭ್ಯಾಸ ಕಾಲದಲ್ಲಿ ಮಿತ್ರನಾಗಿದ್ದ ಕುಚೇಲನಿಗೂ ಈ 
ಹೆಸರು ರೂಢಿಯಲ್ಲಿದೆ. 
ಸುದೇವ.--(1 ನಿದರ್ಭ ದೇಶದಲ್ಲಿದ್ದ ಒಬ್ಬ ಬ್ರಾಹ್ಮಣ. ನಳ ಜೂಜಿನಲ್ಲಿ ರಾಜ್ಯ 
ವನ್ನು ಸೋತು ಕಾಡುಪಾಲಾದನೆಂಬ ಸುದ್ದಿಯನ್ನು ಕೇಳಿದ ಭೀಮರಾಜ ತನ್ನ 
ಮಗಳನ್ನೂ ಅಳಿಯನನ್ನೂ ಹುಡುಕುವುದಕ್ಕಾಗಿ ಈತನನ್ನು ಕಳುಹಿದ್ದ [ಭಾರ.-ವನ. 
೬೫, ೬೮]. 
(11) ಕಾಶೀ ರಾಜನಾದ ಹರ್ಯಶ್ವನ ಮಗ. ವೀತಹವ್ಯನಿಂದ ಸೋತ. ಈತನ 
ಮಗ ದಿವೋದಾಸ [ಅನು. ೮. 
(11) ಅಂಬರೀಷ ರಾಜನ ಸೇನಾಪತಿ [ಶಾಂತಿ. ೯೮]. 
(1೪) ನಿದರ್ಭ ದೇಶದ ಅರಸು ಶ್ವೇತ ರಾಜನ ತಂದೆ. ನೋಡು--ಕ್ವೇೀತ 
[ರಾಮಾ.-ಉತ್ತ. ೭೭]. 
ಸುದೇಷ್ಮಾ. -() ಚಂದ್ರ ನಂಶದ ಶಿಬಿ ರಾಜನ ಮಗನಾದ ಬಲಿ ರಾಜನ 
ಹೆಂಡತಿ. ದೀರ್ಥತಮನೆಂಬ ಮುನಿಯಿಂದ ಅಂಗ, ವಂಗ, ಕಳಿಂಗ, ಪುಂಡ್ರ, ಸುಹ್ಮ 
ರೆಂಬ ಐವರು ಪುತ್ರರನ್ನು ಪಡೆದಳು. ನೋಡು--ದೀರ್ಫ್ಥತಮ, ಬಲಿ (ಭಾರ.-ಆದಿ, 
೧೧೩. ಭಾಗ,-೯-೨೩. ಹರಿ.-೧-೩೧], 


ಸುದ್ಯುಮ್ನ 608 ಸುಧನ್ವ 


(11) ಗಾಂಧಾರ ರಾಜನಾದ ಸುಬಲನ ಪುತ್ರಿಯೆರಲ್ಲಿ ಒಬ್ಬಳು. ಗಾಂಧಾರಿಯ 
ತಂಗಿ. ಧೃತರಾಷ್ಟ್ರನನ್ನೇ ಮದುವೆಯಾಗಿದ್ದಳು [ಭಾರ.-ಆದಿ. ೧೧೯]. 

(11) ಮತ್ಸ್ಯ ದೇಶಾಧಿನತಿಯಾದ ವಿರಾಟನ ಹೆಂಡತಿ. ಕೀಚಕನೂ 
ಈಕೆಯೂ ಅಕ್ಕತಂಗಿಯರ ಮಕ್ಕಳು. ಕೇಕಯ ಜೀಶಾಧಿನತಿಯಾದ ರಧಕಾರನೆಂಬ 
ಅರಸನ ಕರಿಯ ಹೆಂಡತಿಯಾದ ಮಾಳವಿಯ ಮಗಳು. ಕೀಚಕ ಮೊದಲಾದವರು 
ಹಿರಿಯ ಹೆಂಡತಿಯ ಮಕ್ಕಳು [ಭಾರ.-ನಿರಾ. ೨೧]. ಉತ್ತರನೂ ಉತ ರೆಯೂ 
ಈಳೆಯ ಮಕ್ಕಳು [ನಿರಾ. ೨೧]. ದ್ರೌಪದಿ ಈಕೆಯ ಬಳಿಯಲ್ಲಿಯೇ ಮಾಲಿನಿ 
ಯೆಂಬ ಹೆಸರಿನಿಂದ ದಾದಿಯಾಗಿದ್ದಳು [ನಿರಾ. ೧೪]. 

ಸುದ್ಯುಮ್ನು.- ಚಂದ್ರ ವಂಶದ ಅರಸು, ಸೇನಜಿತನ ಮಗ. ಈತನ ಮಗ 
ಯುವನಾಶ್ವ [ಭಾರ.-ವನ, ೧೨೭, ಸೆ. ೮]. ಲಿಖಿತ ಮುಕಿ ಕತನಲ್ಲಿಗೆ ಬಂದು ಕಳ್ಳ 
ತನದ ಶಿಕ್ಷೆಯ ರೂಪನಾಗಿ ತನ್ನ ಕೈಗಳನ್ನು ಕತ್ತರಿಸಿಕೊಂಡು ಹೋದ. ನೋಡು 
--ಲಿಖಿತ [ಭಾರ.-ಶಾಂ. ೨೩), 

ಸುಧನ್ವ-- (1) ಅಂಗಿರಸನೆಂಬ ಮುಥಿಯಮಗ [ಭಾರ.-ಅನು.೩೨]. ಪ್ರಹ್ಲಾದ 
ಪುತ್ರನಾದ ನಿರೋಚನನೂ ಇವನೂ ಇಬ್ಬರೂ ಕೇಶಿನಿಯೆಂಬ ಕನ್ಯೆಯ ಸಲುವಾಗಿ 
ವಿವಾದಮಾಡಿ, ಬ್ರಾಹ್ಮಣ, ಕ್ಸತ್ರಿಯರಲ್ಲಿ ಯಾರು ಶ್ರೇಷ್ಕರೆಂಬ ವಿಷಯವನ್ನು 
ನಿದ್ದಯಗೊಳಿಸಲು, ಪ್ರಹ್ಲಾದನಲ್ಲಿಗೆ ಹೋದರು. ಪ್ರಹ್ಲಾದ ನಿಷ್ಪಕ್ಸನಾತಬುದ್ಧಿ 
ಯಿಂದ ಅವರ ನಿನಾದವನ್ನು ನಿರ್ಕ ಯಸಿದ [ಭಾರ.-ಸ. ೯೦. ಉ. ೩೫]. 

(11) ವಾಂಚಾಲ ರಾಜ. ಪಾಂಡವರ ಪರವಾಗಿ ಹೋರಾಡಿದವ [ಭಾರ.- 
ದ್ರೋ. ೨೩]. ಹದಿನಾಲ್ಕನೆಯ ದಿನದ ಹಗಲು ಯುದ್ಧದಲ್ಲಿ ದ್ರೋಣನಿಂದ ಮಡಿದ 
[ದ್ರೋ. ೧೨೨]. 

(11) ಒಬ್ಬ ಬ್ರಾಹ್ಮಣ. ರಾಮ ಲಕ್ಷ್ಮ್ಮಣಾದಿಗಳಿಗೆ ಧನುರ್ವಿದ್ಯೆಯನ್ನು 
ಕಲಿಸಿದನ [ರಾಮಾ.-ಅಯೋ. ೧೦೦]. 

(117) ಸಾಂಕಾಶ್ಯ ದೇಶದ ಅರಸು. ಸೀತೆಯನ್ನು ತನಗೆ ಮದುವೆಮಾಡಿ 
ಕೊಡಬೇಕೆಂದು ಜನಕನಿಗೆ ಹೇಳಿಕಳುಹಿದ. ಜನಕ ಅದಕ್ಕೆ ಸಮ್ಮತಿಸಲಿಲ್ಲ. ಆಗ 
ಸುಧನ್ವ ಅವನ ಮೇಲೆ ದಂಡೆತಿ_, ಹೋಗಿ ಯುದ್ಧದಲ್ಲಿ ಹತನಾದ. ಬಳಿಕ ಜನಕ 
ಅವನ ರಾಜ್ಯದಲ್ಲಿ ತನ್ನ ತಮ್ಮನಾದ ಕುಶಥ್ವಜನಿಗೆ ಪಟ್ಟಗಟ್ಟದ. ನೋಡು 
ಸಾಜ್ಟಾಶ್ಯ, ಕುಶಧ್ವಜ [ರಾಮಾ.-ಬಾಲ. ೭೦]. 

(೪) ಚಂಪಕಾವತಿಯ ಅರಸನಾದ ಹೆಂಸೆಧದ್ವಜನ ಮಕ್ಕಳಲ್ಲಿ ಒಬ್ಬ, ಹೆಂಸ 


ಬ 
ಧ್ವಜ ಯುಧಿಷ್ಠಿರನ ಅಶ್ವಮೇಧದ ಕುದುರೆಯನ್ನು ಹಿಡಿದ. ಅರ್ಜುನನಿಗೂ ಹಂಸ 


ಸುಧರ್ಮ 604 ಸುನಾಭ 


ಧ್ವಜನಿಗೂ ಯುದ್ಧವಾಗುವ ಪ್ರನಂಗ ಬಂತು. ಹಂಸಧ ದಜ ಸುಧನ್ತನನ್ನು 
ಯುದ್ಧಕ್ಕೆ ಹೊರಡಹೇಳಿ ತಾನು ಅರ್ಜುನನನ್ನು ಇದಿರಿಸ ಹೊರಟ. ಸುಧನ್ವ 
ಹೆಂಡತಿಗೆ ಹೇಳಿಬರುವುದಕ್ಕಾಗಿ ಅಂತಃಪುರಕ್ಕೆ ಹೋಗಿ, ಅಲ್ಲಿಯೇ ಸ್ವಲ್ಪು ಕಾಲವಿದ್ದು, 
ಬಳಿಕ ರಣಭೂಮಿಗೆ ಹೋದೆ. ಕುಪಿತನಾದ ಹಂಸಧ್ವಜ ಸುಧನ್ವನನ್ನು ಕುದಿಯುವ 
ಎಣ್ಣೆಯ ಕೊಪ್ಪರಿಗೆಯಲ್ಲಿ ತಳ್ಳಿಸಿದ. ಸುಧನ್ವ ಸ್ವಲ್ಪವೂ ಅಲುಗದೆ ಸಂತೋಷ 
ದಿಂದ ಕೊಪ್ಪರಿಗೆಯಲ್ಲಿ ಕುಳಿತಿದ್ದ. ಆಗ ಹಂಸಧ್ವಜ ಇವನ ಭಕ್ತಿಪರವಶಕೆಗೆ 
ಮೆಚ್ಚಿ ಇವನನ್ನು ಸೇನಾಪತಿಯ ಸ್ಥಾನದಲ್ಲಿ ನಿಯಮಿಸಲಾಗಿ, ಸುಧನ್ವ ಅರ್ಜುನ 
ನೊಂದಿಗೆ ಯುದ್ಧಮಾಡಿ ಮಡಿದ (ಜೈ. ಭಾರ.-೧೭-೨೧]. 
ಸುಧರ್ಮ.--(1) ದುರ್ಯೋಧನನ ಪುರೋಹಿತ [ಶಾಂತಿ. ೩೯, ೪೩]. 

(i) ದಶಾರ್ಮ ದೇಶದ ಅರಸು. ರಾಜಸೂಯದಿಗ್ವಿಜಯ ಸಮಯದಲ್ಲಿ 
ಬೀಮ ಈತನೊಂದಿಗೆ ಯುದ್ಧಮಾಡಿ, ಇವನ ಪರಾಕ್ರಮಕ್ಕೆ ಮೆಚ್ಚಿ, ತನ್ನ 
ಸೇನಾಪತಿಯನ್ನಾಗಿ ನಿಯಮಿಸಿದ [ಸಭಾ. ೩೦]. 

(111) ಇಂದ್ರನ ಸಾರಧಿಯಾದ ಮಾತಲಿಯ ಹೆಂಡತಿ. ಈಕೆಯ ಮಗಳಾದ 
ಗುಣಕೇಶಿಯೆಂಬವಳನ್ನು ಸುಮುಖನೆಂಬ ನಾಗನು ಮದುವೆಯಾದ. ನೋಡು-- 
ಗುಣಳೇಶಿ, ಮಾತಲಿ [ಭಾರ.-ಉ. ೯೭]. 

(1೪) ಇಂದ್ರನ ಸಭೆ. ನೋಡು ಇಂದ್ರ. 

ಸುಧಾಮ.--ಸೀರಧ ಸ್ಸ ಜನಕನ ಮಂತ್ರಿ [ರಾ.-ಬಾಲ. ೭೦]. 

ಸುನನ್ಹಾ.--(1) ಮಗಧ ರಾಜಪುತ್ರಿ. ಚಂದ್ರ ವಂಶದ ಪೂರು ರಾಜನ ಮಗನಾದ 
ಜನಮೇಜಯನೆಂಬ ಅರಸನನ್ನು ಮದುವೆಯಾಗಿ ಪ್ರಾಚೀನ್ವಂತನೆಂಬ ಪುತ್ರನನ್ನು 
ಪಡೆದಳು [ಭಾರ.-ಆದಿ. ೬೩]. 

(1) ಜೇದಿ ದೇಶಾಧಿಪತಿಯಾದ ಸುಬಾಹು ರಾಜನ ಒಡಹುಟ್ಟಿದವಳು. 
ನಳ ದಮಯಂತಿಯನ್ನು ಅರಣ್ಯದಲ್ಲಿ ಬಿಟ್ಟುಹೋದ ತರುವಾಯ, ದಮಯಂತಿ 
ವರ್ತಕರ ಗುಂಪನ್ನು ಸೇರಿ, ಜೇದಿ ಪಟ್ಟಣವನ್ನು ಹೊಕ್ಕು ಈಕೆಯ ಬಳಿಸಾರ್ದು, 
ಜಿಲಪು ಕಾಲ ದಾಸಿಯಾಗಿದ್ದಳು [ಭಾರ.-ವನ. ೬೨]. 

(111) ದುಷ್ಯಂತ ಪುತ್ರನಾದ ಭರತನ ಮೂವರು ಪತ್ನಿಯರಲ್ಲಿ ಮುಖ್ಯಳು. 
ಈಕೆಯ ಮಗ ಭುಮನ್ಯು. ನೋಡು--ಭರತ [ಭಾರ.-ಆದಿ. ೬೩]. 

(iv) ನೀಲಧ್ವಜ ರಾಜನ ಹೆಂಡತಿ (ಜೈ. ಭಾ.-ಅಶ್ವ. ೬೧]. 

ಸುನಾಭಚಿ.-(1) ಕಟ ಡೇಶದ ಅರಸು. ರಾಜಸೂಯ ದಿಗ್ವಿಜಯ ಸಮಯದಲ್ಲಿ 
ಅರ್ಜುನನನ್ನು ಇದಿರಿಸಿ ಮಡಿದ [ಭಾರ.-ಸಭಾ. ೨೭]. 


ಸುನಾಮ 005 ಸುನಾಭೆ 


(11 ಲಂಕೆಯೊಳಗಣ ಒಂದು ಬೆಟ್ಟಿ [ರಾಮಾ.-ಸುಂ. ೫೬]. 
ಸುನಾಮ.--ಕಂಸನ ಒಡಹುಟ್ಟಿದನ. ಶ್ರೀ ಕೃಷ್ಣ ಕಂಸನನ್ನು ಕೊಂದಾಗ 
ಬಲರಾಮನಿಂದ ಹತನಾದ [ಭಾರ,-ಸ. ೧೪, ೫೪]. 
ಸುನೀತಿ.--ಉತ್ತ್ಪಾನವಾದ ರಾಜನ ಹಿರಿಯಹೆಂಡತಿ. ಧ್ರುವನ ಜನನಿ [ವಿಷ್ಣು.- 
೧-೧೧. ಲಿಂಗ.-೬೨. ಮತ್ಸ್ಯ.-೪. ಭಾಗ.-೪-೮. ಸ್ಟಾಂ.-ಕಾಶೀಖಂ. ಪೂ. ೨೦]. 
ಸುವೀಥ.-ಶಿಶುನಾಲನ ನಾಮಾಂತರ (ಭಾರ,-ಸ. ೮, ೪೨]. 
ಸುನ್ಹ .--ನಿಕುಂಭನೆಂಬ ರಾಕ್ಷಸನ ಮಗ. ಉಪಸುಂದ ಇವನ ತಮ್ಮ [ಭಾರ.- 
ಆದಿ. ೨೨೮, ೨೨೯]. ಇವ ಉಸಸುಂದನ ಗದಾಪ್ರಹಾರದಿಂದ ಮಡಿದ [ಭಾರ.- 
ಆದಿ. ೨೩೨], ನೋಡು--ಉಪಸುಂದ, ತಿಲೋತ್ಸಮಾ, ಮಾರೀಚ, ತಾಟಕಾ. 
ತಾಟಕೆ ಇವನನ್ನು ಮದುವೆಯಾಗಿ ಮಾರೀಚನೆಂಬ ಮಗನನ್ನು ಪಡೆದಳು [ರಾ.- 
ಬಾಲ. 5೫]. 
ಸುನ್ನ ರಾ.- ಕೇಕಯ ರಾಜಪುತ್ರಿ. ಚಂದ್ರ ವಂಶದ ಅಹೆಂಯಾತಿ ರಾಜನ ಮಗ 
ನಾದ ಸಾರ್ವಭೌಮನೆಂಬವನನ್ನು ಮದುವೆಯಾಗಿ ಜಯತ್ಸೇನನೆಂಬ ಪುತ್ರನನ್ನು 
ಪಡೆದಳು [ಭಾರ.-ಆದಿ. ೬೩]. 
ಸುಪ ರೈ. ಗರುಡನ ನಾಮಾಂತರ. 
ಸುಪರ್ನ ಲೋಕ.-ಗರುಡಲೋಕ. ಇಂದ್ರಸಾರಧಿಯಾದ ಮಾತಲಿ ತನ್ನ 
ಮಗಳಿಗೆ ವರನನ್ನು ಹುಡುಕುವಾಗ ಇಲ್ಲಿಗೆ ಹೋದದ್ದು [ಭಾರ.-ಉ. ೧೦೧]. 
ಸುಪರ್ನ ವೂಹ.- ಸೇನೆಯನ್ನು ಗರುಡಾಕಾರವಾಗಿ ಏರ್ಪಡಿಸುವುದು. ಭಾರತ 
ಯುದ್ಧದ ಹನ್ನೊಂದನೆಯ ದಿನದಲ್ಲಿ ದ್ರೋಣ ಕೌರವಸೇನೆಯನ್ನು ಗರುಡಾಕಾರವಾಗಿ 
ಏರ್ಪಡಿಸಿದ್ದ [ಭಾರ.-ದ್ರ. ೨೦]. 
ಸುಪರ್ವ.--ಸರ್ವತ ರಾಜ. ಭಾರತಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಿ 
ಹನ್ನೊಂದನೆಯ ದಿನ ರುಚಿಪರ್ವನನ್ನು ಕೊಂದ [ದ್ರೋಣ. ೨೬]. 
ಸುಪ್ರತೀಕ.--(1) ಅಷ್ಟದಿಗ್ಗಜಗಳಲ್ಲಿ ಒಂದು. ಈಶಾನ್ಯ ದಿಕ್ಕೈನಲ್ಲಿರುವುದು 
[ಭಾರ.-ಭೀ. ೧೨). 
(1) ನರಕಾಸುರನ ಮಗನಾದ ಭಗದತ್ತನ ಆನೆ [ಭೀ. ೯೫). 
(11) ಒಬ್ಬ ಖುಷಿ. ನಿಭಾವಸು ಮುನಿಯೆ ಸಹೋದರ. ಈತ ಶಾಪದಿಂದ 
ಗಜರೂಪವನ್ನು ನಡೆದಿದ್ದು ಗರುಡನಿಗೆ ಆಹಾರವಾದ [ಭಾರ.-ಆದಿ. ೨೯]. 
ಸುಪ್ರಭಾ.--(1) ಅಷ್ಟಾವಕ್ರ ಮಹರ್ಷಿಯ ಹೆಂಡತಿ. ವದಾನ್ಯ ಮಹರ್ಷಿಯ 
ಮಗಳು [ಭಾರ.-ಅನು. ೫೦]. 
(11) ಸರಸ್ವತೀ ನದಿಯ ಏಳು ಶಾಖೆಗಳಲ್ಲಿ ಒಂದು [ಭಾರ,-ಶಲ್ಯ. ೩೯]. 


ಸುಬಲ 606 ಸುಭದ್ರಾ 


ಸುಬಲ.--ಒಬ್ಬ ಅರಸು. ಸಿಂಧು ದೇಶದ ಅಧಿಪತಿ. ಗಾಂಧಾರಿ, ಶಕುನಿ ಮೊದ 
ಲಾದವರು ಈತನ ಮಕ್ಕಳು [ಭಾರ.-ಆದಿ. ೬೪, ೧೧೯]. 

ಸುಬಾಹು.--(1) ಜೇದಿ ಜೀಶದ ರಾಜ. ವೀರಬಾಹು ರಾಜನ ಮಗ. ದಮ 
ಯಂತಿಯ ಚಿಕ್ಕಮ್ಮನ ಮಗ. ದಮಯಂತಿ ಕೆಲವು ಕಾಲ ಇವನ ಅರಮನೆಯಲ್ಲಿ 
ದಾಸಿಯಾಗಿದ್ದಳು [ಭಾರ.-ವನ. ೬೨, ೬೬]. 

(11) ಒಬ್ಬ ರಾಕ್ಷಸ. ತಾಟಿಕೆಯ ಮಗ. ಮಾರೀಚನ ತಮ್ಮ ಇವನ 
ತಂದಿ ಸುನ್ಹ [ಭಾರ.-ಸಭಾ. ೫೦]. ನೋಡು--ತಾಟಕಾ, ಮಾರೀಚ, ರಾಮ. ನಿಶ್ವಾ 
ಮಿತ್ರ ಸಿದ್ಧಾಶ್ರಮದಲ್ಲಿ ಯಜ್ಞಮಾಡತೊಡಗಿದಾಗ ಇವ ತುಂಬ ಹಾವಳಿಮಾಡು 
ತ್ರಿಧ್ದನಾಗಿ, ನಿಶ್ವಾಮಿತ್ರ ರಾಮನ ಮೂಲಕ ಆಗ್ನೇಯಾಸ್ತ್ರದಿಂದ ಇವನನ್ನು 
ಕೊಲ್ಲಿಸಿದ [ರಾಮಾ.-ಬಾಲ., ೩೦]. 

(111) ಜೇಡರ ವಾಳೆಯಗಾರ. ಪಾಂಡವರು ಗಂಧಮಾದನ ಸರ್ವಶಕ್ಕೆ 
ಹೋಗಿ ಹಿಂದಿರುಗುವಾಗ ಇವ ಅವರನ್ನು ಸತೃರಿಸಿ ಕೈಲಾಸ ಪರ್ನತದ ಹಾದಿಯನ್ನು 
ತೋರಿ ಒತ್ತಾ ನೆಮಾಡಿದ (ಭಾರ.- ವನ. ೧೭೯]. 

(iv) ಒಬ್ಬ ಅರಸು. ಕೌರವರ ಪರವಾಗಿ ಹೋರಾಡಿದ. ಧೃತರಾಷ್ಟ್ರನ ದಾಸೀ 
ಪುತ್ರನಾದ ಯುಯುತ್ಸು ಭಾರತಯುದ್ಧದ ಹನ್ನೊಂದನೆಯ ದಿನ ಇವನ ಎರಡು 
ತೋಳುಗಳನ್ನೂ ಕಡಿದ [ಭಾರ.-ಡ್ರೋ ೨೫]. 

(೪) ಸಂಶಸ್ತೃಕರಲ್ಲಿ ಒಬ್ಬ. 

ಸುಭೆಗ.--ಗಾಂಧಾರರಾಜನಾದ ಸುಬಲನ ಮಗ. ಶಕುನಿಯ ಸಹೋದರ. 
ಹದಿನಾಲ್ಪನೆಯ ದಿನದ ಯುದ್ಧದಲ್ಲಿ ಭೀಮನಿಂದ ಮಡಿದ [ಭಾರ.-ದ್ರೋ, ೧೫೮]. 

ಸುಭದ್ರಾ---ವಸುದೇವನಿಂದ ಜೇವಕಿಯಲ್ಲಿ ಜನಿಸಿದವಳು. ಅರ್ಜುನನ ಹೆಂಡತಿ. 
ಅಭಿಮನ್ಯುನಿನ ಜನನಿ (ಆದಿ. ೬೩]. ಸುಭದ್ರೆಯನ್ನು ಅಪಹರಿಸುವುದರಲ್ಲಿ ಕೃಷ್ಣ 
ಅರ್ಜುನನಿಗೆ ಒತ್ತ್ವಾಸೆಮಾಡಿದ್ದು [ಭಾರ.-ಆದಿ. ೨೩೯]. ಅರ್ಜುನ ಯತಿರೂಪದಿಂದ 
ಸುಭದ್ರೆಯ ಅಂತಃಪುರದಲ್ಲಿ ವಾಸಮಾಡಿದ್ದು [ಭಾಗ.-೧೦-೮೬. ಭಾರ.-ಆ. ೨೪೧]. 
ಅರ್ಜುನ ಸುಭಡ್ರೆಯನ್ನು ಅಪಹರಿಸಿದಾಗ ಆಳೆ ಸಾರಥ್ಯವನ್ನು ಮಾಡಿದ್ದು [ಆದಿ. 
೨೪೪, ೨೪೫]. ಸುಭದ್ರೆಯ ವಿವಾಹ [ಭಾರ.-ಆದಿ. ೬೧, ೨೪೨]. ಸುಭದ್ರಿ ಗೊಲ್ಲ 
ತಿಯ ವೇಷದಿಂದ ದ್ರೌಸದಿಯ ಬಳಿಗೆ ಹೋದದ್ದು [ಭಾರ.-ಆದಿ. ೨೪೬], ಅಭಿ 
ಮನ್ಯುವನ್ನು ನಡೆದದ್ದು [ಆದಿ. ೨೪೭]. ಪಾಂಡವರು ಅರಣ್ಯವಾಸದಲ್ಲಿದ್ದಾಗ ಅವ 
ರನ್ನು ಕಾಣಲು ಬಂದ ಕೃಷ್ಣನ ಸಂಗಡ, ಸುಭದ್ರೆ ದ್ವಾರಕೆಗೆ ಹೋದದ್ದು [ಭಾರ.- 
ವನ. ೨೨1. ಅಭಿಮನ್ಯುವಿನ ನಿವಾಹಸಮಯದಲ್ಲಿ ಸುಭದ್ರ ಉಪಸಪ್ಲಾವ್ಯ ನಗರ 
ದಲ್ಲಿದ್ದ ಪಾಂಡವರಲ್ಲಿಗೆ ಬಂದದ್ದು [ಭಾರ.-ನಿರಾ, ೭೮]. ಅಭಿಮನ್ಯುನಿನ ಲೆ 


ಸುಮತಿ 007 ಸುಮನ 


ಗಾಗಿ ಸುಭದ್ರೆ ಸಪ್ರಲಾಸಿಸಿದ್ದು [ಭಾರ.-ಜ್ರೋ. ೭೮. ಭಾರತಯುದ್ಧ ಮುಗಿದು 
ಅಶ್ವಮೇಧಯಾಗ ನೆರವೇರಿದ ಬಳಿಕ ಮರಳಿ ಕೃಷ್ಣನ ಸಂಗಡ ಹೆಸ್ತಿನಾನತಿಯಿಂದ 
ದ್ವಾರಕೆಗೆ ಹೋದದ್ದು [ಭಾರ.-ಅಶ್ವ. ೫೨]. 

ಸುಮತಿ. (1 ಸಗರ ಚಕ್ರವರ್ತಿಯ ಹಿರಿಯ ಹೆಂಡತಿ. ಈಕೆ ಅರುವತ್ತು, 
ಸಾವಿರ ಮಂದಿ ಪುತ್ರರನ್ನು ವಡೆದಳು. ನೋಡು--ಸಗರ. 

(11) ಪ್ರಿಯನ್ರತ ವಂಶದ ವೃಷಭದೇವ ರಾಜನ ಮಗನಾದ ಭರತರಾಜ 
ನಿಂದ ಸಂಚಜನಿಯೆಂಬ ತರುಣಿಯಲ್ಲಿ ಜನಿಸಿದ ಐವರು ಪುತ್ರರಲ್ಲಿ ಹಿರಿಯವ. ಈತ 
ಧ್ರುವಸೇನೆಯೆಂಬ ತರುಣಿಯನ್ನು ಮದುವೆಯಾಗಿ ದೇವಜಿತನೆಂಬ ಮಗನನ್ನು 
ಪಡೆದ [ಭಾಗ.-೫, ೧೫]. 

ಸುಮನಾ. ಕೇಕಯ ದೇಶದ ಒಬ್ಬ ಹೆಂಗಸು. ಪತಿವ್ರತಾಮಾಹಾತ್ಮ್ಯನಿಷಯ 
ವಾಗಿ ಶಾಂಡಿಲಿಯೆ೦ಬ ಮುನಿಪುತ್ರಿಯೊಂದಿಗೆ ಸಂವಾದಮಾಡಿದಳು [ಅನು. ೧೮೫]. 

ಸುಮನ್ನು.- ಒಬ್ಬ ಮಹರ್ಷಿ. ಈಗ ನಡೆಯುತ್ತಿರುವ ವೈವಸ್ವತಮನ್ವಂತರ 
ದಲ್ಲಿ ಕೃಷ್ಣದ್ವೈ ಸಾಯನ ಮುನಿಯ ಮೂಲಕ ಅಧರ್ವಣವೇದವನ್ನು ಮೊತ್ತ, 
ಮೊದಲು ಉಪದೇಶಹೊಂದಿದ [ಭಾರ.-ಆದಿ. ೬೪. ಸ. ೪, ಶಾಂತಿ. ೪೬]. ನೋಡು 
—ವ್ಯಾಸ, ವೇದ, ಕೃಷ್ಣದ್ರೈಪಾಯನ. 

ಸುಮನ್ರ್ರ.- (1) ದಶರಥನ ಮಂತ್ರಿ. ದಶರಧ ಪುತ್ರಕಾಮೇಷ್ಟ್ರಿಮಾಡಿದಾಗ 
ಖುಸ್ಯಶೃಂಗ ಮುನಿಯನ್ನು ಕರೆತಂದ [ಬಾಲ. ೭-೮]. ರಾಮ ಅರಣ್ಯವಾಸಕ್ಕೆ 
ಹೋದಾಗ ರಧನನ್ನು ತಾನೇ ನಡೆಯಿಸಿದ [ಅಯೋ. ೪೦1. ಭರತ ರಾಮನನ್ನು 
ಕರೆತರಲು ಹೋಗಿದ್ದಾಗ ಈತನೂ ಹೋಗಿದ್ದ [ಅಯೋ. ೮೨]. 

(11) ಸೌವೀರ ದೇಶದ ಅರಸು. ಪಾಂಡವರು ದಿಗ್ವಿಜಯಕ್ಕೆ ಹೊರಟಾಗ 
ಅರ್ಜುನನಿಂದ ನಿಗ್ರಹವನ್ನು ಪಡೆದೆ [ಆದಿ.೧೫೧]. ಯುಧಿಷ್ಮಿರನ ಸಭೆಯಲ್ಲಿ ಸಭಾ 
ಸದನಾಗಿದ್ದ [ಸಭಾ. ೪, ೩.೨]. 

(11) ಭೃಗು ವಂಶದ ಒಬ್ಬ ಮಹರ್ಷಿ. ಈತನಿಗೆ ಭೇನಪನೆಂಬುದು 
ನಾಮಾಂತರ. ಗೋ ಮಹಿಮೆಯ ವಿಷಯನಾದ ಈತನ ಕಥೆ [ಭಾ.-ಅನು.೧೨೦]. 

(iv) ಅಭಿಮನ್ಯುವಿನ ಸಾರಧಿ [ಭಾರ.-ದ್ರೋ. ೩೫]. 

(೪) ಪುಲಿನ್ನ ನಗರದ ಅರಸು. ರಾಜಸೂಯದಿಗ್ವಿ ಜಯ ಸಮಯದಲ್ಲಿ ಭೀಮ 
ಇವನನ್ನು ವಶಪಡಿಸಿಕೊಂಡ [ಭಾರ.-ಸ. ೩೦]. 

(೪1 ದ್ರುಪದ ರಾಜನ ಮಕ್ಕಳಲ್ಲಿ ಒಬ್ಬ. ದಕಿಪದೀ ನಿವಾಹಾನಂತರ 
ನಡೆದ ಯುದ್ಧದಲ್ಲಿ ಜಯದ್ರಧನಿಂದ ಮಡಿದ. ಇವನಿಗೆ ಸೌಮಿತ್ರನೆಂಬುದು 
ನಾಮಾಂತರ [ಭಾರ.-ಆ. ೨೧೮]. 


ಸುಮಾಲಿ 608 ನುರಥ 


ಸುಮಾಲಿ.- ಒಬ್ಬ ರಾಕ್ಷಸ. ನೋಡು- ಮಾಲಿ, ಮಾಲ್ಯವಂತ. ಈತ 
ನರ್ಮದಜೆಯೆಂಬ ಗಂಧರ್ವಸ್ರ್ರೀಯ ಮಗಳಾದ ನೇತುಮತಿಯನ್ನು ಮದುನೆಯಾಗಿ 
ಪ್ರಹಸ್ತ್ತ, ಅಕಂಪನ, ಧೂಮ್ರಾಕ್ಷ, ಸುಪಾರ್ಶ್ವರೆಂಬ ಪುತ್ರರನ್ನೂ, ವುಷ್ಬೋತೃಟಾ, 
ಕೈಕಸಿ, ಕುಂಭೀನಸಿ, ಬಾಲೆ ಎಂಬ ಪ್ರತ್ರಿಯರನ್ನೂ ಹಡೆದ. ಇಂದ್ರನೊಡನೆ 
ಯುದ್ಧಮಾಡಿ ನೋತು, ಪಾತಾಳಲೋಕದಲ್ಲಿ ವಾಸವಾಗಿದ್ದ. ರಾನಣ ಕುಬೇರ 
ನಿಂದ ಲಂಕೆಯನ್ನು ಅಪಹರಿಸಿದ ತರುವಾಯ ಮರಳಿ ರಾವಣನ ಸಂಗಡ ಲಂಕೆ 
ಯನ್ನು ಸೇರಿದ [ರಾಮಾ.-ಉತ್ತ. ೫-೮]. 

ಸುನಿಂತ್ರಾ.--ಮಗಧ ದೇಶಾಧಿಸತಿಯಾದ ಶೂರ ರಾಜನ ಮಗಳು. ದಶರಥನ 
ಎರಡನೆಯ ಹೆಂಡತಿ. ಲಕ್ಷ್ಮಣ, ಶತ್ರುಘ್ನರೆಂಬ ಅವಳಿ ಮಕ್ಟುಳನ್ನು ಹೆತ್ತವಳು 
[ಭಾರ.-ವನ. ೨೭೫]. ರಾಮ ಜನಿಸಿದ ಮೂರನೆಯ ದಿನ ಆಶ್ಲೇಷಾ ನಕ್ಸತ ಫದ ನಾಲ್ಕ 
ನೆಯ ಪಾದ ಕರ್ಕಾಟಕ ಲಗ್ನದಲ್ಲಿ ಸುಮಿತ್ರೆ ಲಕ್ಷ್ಮಣ, ಶತ್ರುಘ್ನರನ್ನು ಪಡೆದಳು 
[ರಾ.-ಬಾಲ. ೧೮]. ಸೀತಾ ರಾಮ ಲಕ್ಷ್ಮಣರು ಅರಣ್ಯವಾಸಿ ಹೊರಟಾಗ ಸುಮಿತ್ರೆ 
ಲಕ್ಷ ಟ್ರೌರಿಗೆ ಬುದ್ಧಿ ಹೇಳಿದ್ದು [ಅಯೋ. ೪೦]. ಭರತ ರಾಮನನ್ನು ಕರೆತರಲು 
ಚಿತ್ರಕೂಟ ಪರ್ವಶಕ್ಕೆ ಹೊರಟಾಗ ಈಳೆಯೂ ಆತನ ಸಂಗಡ ಹೋಗಿದ್ದಳು. ಸೀತೆ 
ಅರಣ್ಯದಲ್ಲಿ ಕಷ್ಟಪಡುವುದನ್ನು ಕಂಡು ಮರುಗಿದಳು [ಅಯೋ. ೧೦೪]. 

ಸುನಿತಾಢ.- ಒಬ್ಬ ಅರಸು, ಚಂದ್ರ ವಂಶದ ಸುಹೋತ್ರ ರಾಜನ ಮಗ. ಅಜ 
ಮಾಡ, ಪುರುಮಾಢರೆಂಬವರು ಇವನ ಒಡಹುಟ್ಟಿದವರು [ಭಾರ.-ಆದಿ. ೧೦೧]. 

ಸುಮಂಖ.--ಒಬ್ಬ ನಾಗ. ಇವ ಮಾತಲಿಯ ಮಗಳಾದ ಗುಣಳೇಶಿಯೆಂಬವ 
ಳನ್ನು ಮದುವೆಯಾದ [ಉದ್ಯೋ ೧೦೪. 

ಸುಮೇಧ.- ಒಬ್ಬ ಖುಸಿ. ಮಾರ್ಕಂಡೀಯ ಪುರಾಣವನ್ನು ಸುರಧ, ಸಮಾಧಿ 
ಗಳಿಗೆ ಹೇಳಿದವನು. ನೋಡು--ಸುರದ. 

ಸುಯೋಧನ.--ಬಹಳ ಚೆನ್ನಾಗಿ ಯುದ್ಧಮಾಡತಕ್ಕವನಾದುದರಿಂದ ಈ 
ಹೆಸರು ದುರ್ಯೋಧನನಿಗೆ ರೂಢಿಯಲ್ಲಿದೆ [ಭಾರ.-ದ್ರೋ. ೧೧೧]. 

ಸುರಥ--ಕೃಪಾಚಾರ್ಯನ ವಶದಲ್ಲಿದ್ದ ಒಬ್ಬ ಸೇನಾಪತಿ [ಭಾರ.-ವಿರಾ. ೬೧]. 

(11) ಒಬ್ಬ ಅರಸು. ದುರ್ಯೋಧನನ ತಂಗಿಯಾದ ದುಶ್ಶಲೆಯಲ್ಲಿ ಜಯ 
ದ್ರಥನಿಂದ ಜನಿಸಿದವ. ಅರ್ಜುನ ಅಶ್ವಮೇಧದ ಕುದುರೆಯ ಸಂಗಡ ಬರುತ್ತಿರುವ 
ನೆಂಬ ಸುದ್ದಿಯನ್ನು ಕೇಳಿದ ಮಾತ್ರದಿಂದಲೇ ಸತ್ತ [ಭಾರ.-ಅಶ್ವ. ೭೮). 
(iii) ದೃಪದ ರಾಜನ ಮಕ್ಕಳಲ್ಲಿ ಒಬ್ಬ. ಹೆದಿನಾಲ್ಪನೆಯ ದಿನದ ರಾತ್ರಿ 

ಯುದ್ಧದಲ್ಲಿ ಅಶ್ವತ್ಥಾಮನಿಂದ ಹತನಾದ [ಭಾರ.-ಥ್ರೋ. ೧೫೭]. 


ಸುರಧಾ 009 ಸುರುಚಿ 


(wv) ಸ್ವಾರೋಚಿಷ ಮನ್ವಂತರದ ಒಬ್ಬ ಅರಸು. ಮ್ಲೆ ಚ್ಚರು ರಾಜ್ಯವನ್ನು 
ಆಕೃಮಿನಲಾಗಿ ಈತ ಅರಣ್ಯವನ್ನು ನೇರಿ ಸುಮೇಧನೆಂಬ ಮುನಿಯ ಆಶ್ರಮ 
ವನ್ನು ಹೊಕ್ಕು, ಆತನಿಂದ ಭಗವತಿಯ ಮಹಿಮೆಯನ್ನು ಕೇಳಿ, ಜಿತೇಂದ್ರಿಯ 
ನಾಗಿ ಮೂರು ವರ್ಷಗಳವರೆಗೆ ದೇವಿಯನ್ನು ಆರಾಧಿಸಿ, ಆಕೆಯ ಅನುಗ್ರಹದಿಂದ 
ತನ್ನ ರಾಜ್ಯವನ್ನು ಸಂಪಾದಿಸಿ, ಮುಂದಣ ಜನ್ಮದಲ್ಲಿ ಸಾವರ್ಥ ಮನುವಾಗಿ ಜನಿಸಿದ 
[ಶಿವ.-ಉಮಾ. ೪೫. ದೇ.ಭಾಗ.-೫, ೩೨-೩೫. ಮಾರ್ಕಂ.-೭೬-೮೯]. ನೋಡು-- 
ಸಮಾಧಿ. 

ಸುರಧಾ. -ನಿರಾಟಿ ರಾಜನ ಹಿರಿಯ ಹೆಂಡತಿ. ಶಂಖ, ಶ್ಹೇತರೆಂಬ ಪುತ್ರರನ್ನು 
ಪಡೆದಳು [ವಿರಾ. ೨೧], 

ಸುರಭಿ.--ದಕ್ಸಬ್ರಹ್ಮನ ಮಗಳು. ಕಶ್ಯಸನ ಹೆಂಡತಿ. ವಸಿಷ್ಠ ಮುನಿಯ 
ಹೋಮದೇನುವಾದ ನಂದಿನೀ ಧೇನುವಿನ ತಾಯಿ [ಭಾರ.-ಆದಿ. ೬೭, ೧೦೬. ಸ. ೧೧]. 
ಸುರಭಿಯ ಕಡೆ [ಭಾರ.-ವನ. ೯]. ಗರುಡ ಗಾಲವ ಮಹರ್ಷಿಗೆ ಸುರಭಿ ಲೋಕವನ್ನು 
ವರ್ಲಿ ಸಿದ್ದು [ಭಾರ.-ಉ. ೧೦೨]. ಪುಸ್ನುರವನ್ನು ತಾನು ಕದಿಯಲಿಲ್ಲವೆಂಬ ವಿಷಯ 
ವಾಗಿ ಸುರಭಿ ಮಾಡಿದ ಪ್ರತಿಜ್ಞೆಗಳು [ಅನು. ೧೪೩]. 

ಸುರಸಾ ದಕ್ಷಬ್ರಹ್ಮನ ಮಗಳು. ಕಶ್ಯಪನ ಹೆಂಡತಿ. ನಾಗರನ್ನು ಹೆತ್ತವಳು 
[ಭಾರೆ.-ಆದಿ. ೬೭. ಸ. ೧೧. ಉದ್ಯೋ. ೧೦೩]. ಹೆನೂಮಂತ ಸಮುದ್ರವನ್ನು ದಾಟು 
ತ್ತಿದ್ದಾಗ, ಸುರಸೆ ದೇವತೆಗಳ ಸೂಚನೆಯಂತೆ ಹನೂಮಂತನ ದಾರಿಯನ್ನು 
ಅಡ್ಡಗಟ್ಟಿ ನುಂಗಹೋದಳು. ಹನೂಮಂತನೂ ಸುರಸೆಯೂ ಒಬ್ಬರನ್ನೊಬ್ಬರು 
ನಿನಾರುವಹಾಗೆ ಬೆಳೆದರು. ಆಗ ಹೆನೂಮಂತ ಧಟ್ಟಿನೆ ಸೂಕ್ಷ್ಚ್ಮರೂಪವನ್ನು ತಾಳಿ 
ಆಕೆಯ ದೇಹವನ್ನು ಹೊಕ್ಕು ಹೊರಬಂದು, ಆಕೆಯ ಅನುಮತಿಯನ್ನು ಪಡೆದು, 
ಮುಂದೆ ಹೊರಟಿ ಗರಾಮಾ.-ಸುಂದ. ೧]. 

ಸುರಾ.--ಮದ್ಯದ ಅಭಿಮಾನಿಡೇವತೆ. ಕ್ಷೀರಸಮುದ್ರ ಮಧನಕಾಲದಲ್ಲಿ ಜನಿಸಿ 
.ದವಳು [ಭಾರ.-ಆದಿ. ೧೮]. 

ಸುರಾಷ್ಟ್ರ್ರ.--ಒಂದು ಜೀಶ. ಈಗಣ ಸೂರತ್‌ (50/೩) ದೇಶ [ಭಾರ.-ಸ. 
೩೨]. ಈ ದೇಶದನರೆಲ್ಲರೂ ಸಂಕರಜಾತಿಯವರೆಂಬುದಾಗಿ, ರಣರಂಗದಲ್ಲಿ ಕರ್ಣ 
ಶಲ್ಯರು ಒಬ್ಬರನ್ನೊಬ್ಬರು ಬಯ್ತಾಡಿದ ಸಂದರ್ಭದಲ್ಲಿ ವರ್ಣಿ ತವಾಗಿಡೆ [ಭಾರ.- 
ಕಠ. ೩೮]. 

ಸುರುಚಿ. -ಉತಾ__ನಪಾದ ರಾಜನ ಕಿರಿಯ ಹೆಂಡತಿ. ಉತ್ತಮನ ಜನಿ. 
ಧ್ರುವನನ್ನು ಧಿಕೃರಿಸಿ ಮಾತನಾಡಿದವಳು. ನೋಡು- ಧ್ರುವ, ಸುನೀತಿ, ಉತ್ಕ್ಪಾನ 
ವಾದ, ಉತ್ತಮ. 


89 


ಸುರೇಣು 610 ಸುವೇಗೆ 


ಸುರೇಣು---ಸರಸ್ವತೀ ನದಿಯ ಏಳು ಪ್ರವಾಹೆಗಳಲ್ಲಿ ಒಂದು [ಭಾರ.-ಶ. ೩೯]. 

ಸುಲಭಾ.-ಪ್ರಧಾನನೆಂಬ ರಾಜರ್ಷಿಯೆ ಮಗಳು. ಈಕೆ ಸಂನ್ಯಾಸಧರ್ಮ 
ನನ್ನು ಕೈಕೊಂಡು ಧರ್ಮಧ ಸಜ ಜನಕನ ಆಸಾ ಏನಕ್ಕೆ ಹೋಗಿ, ಬ್ರಹ್ಮನಿದ್ಯಾನಿಚಾರ 
ವಾಗಿ ಸಂವಾದಮಾಡಿದ್ದು [ಶಾಂತಿ. ೩೨೫]. 

ಸುವರ್ಚಲಾ.--ದೇವಲ ಮಹರ್ಷಿಯ ಮಗಳು. ಕ್ಷೇತಕೇತು ಮಹರ್ಷಿಯ 
ಹೆಂಡತಿ. ನೋಡು-ಶ್ವೀತಕೇತು. ಶ್ರೇತಕೇತುನಿನ ಸಂಗಡ ಅಧ್ಯಾತ್ಮನಿಚಾರವಾಗಿ 
ಸಂವಾದಮಾಡಿದಳು [ಶಾಂತಿ. ೨೨೪, ೨3೮]. 

ಸುವರ್ಚಸ್‌.--(1 ಒಬ್ಬ ಅರಸು. ಸೂರ್ಯ ವಂಶದ ಕರಂಭ ರಾಜನ ಮಗ 
ನಾದ ಖನೀನೇಶ್ರನ ಮುಗ. ಈತನ ಮಗ ಕರಂಧನು. ನೋಡು--ಖನೀನೇತ್ರ, 
ಕರಂಧಮ [ಭಾರ.-ಅಶ್ವ. ೪]. 

(11) ದುರ್ಯೋಧನ ಸಕ್ಸದ ಒಬ್ಬ ಅರಸು. ಹನ್ನೊಂದನೆಯ ದಿನದ 

ಯುದ್ಧದಲ್ಲಿ ಅಭಿಮನ್ಯುವಿನಿಂದ ಮಡಿದ [ದ್ರೋ. ೪೮]. 

ಸುವರ್ಣ .--(1) ಒಬ್ಬ ಮಹರ್ಹಿ. ಧೂಪ, ದೀಪಾದಿಗಳನ್ನು ಭಗವಂತನಿಗೆ 
ಅರ್ಪಿಸುವ ವಿಷಯವಾಗಿ ಮನು ಚಕ)ವರ್ತಿಯೊಂದಿಗೆ ಸಂವಾದಮಾಡಿದ [ಅ.೧೧೫]. 

(11) ಚಿನ್ನ. ಲೋಹೆಗಳಲ್ಲಿ ಅತ್ಯುತ್ತ,ಮವಾದದ್ದು ಮತ್ತು, ಹೆಚ್ಚು ಬೆಲೆ 

ಯುಳ್ಳದ್ದು. ಅದರ ಉತ್ಪತ್ತಿ, [ಅನು. ೧೩೦]. ಸುವರ್ಲದಾನಮಹಿಮೆ [ಅನು. ೨೨೩೫]. 

ಸುವರ್ನೆ ಕದಳೀವನ.--ಹೊಂಬಾಳೆಯ ತೋಟಿ. ಗಂಧಮಾದನ ಪರ್ವತದ 
ಬಳಿ ಇದೆ. ಇದು ಹನೂಮಂತನ ವಾಸನಾ ಎನ [ಭಾರ.-ವನ. ೧೪೮]. 

ಸುವರ್ನ್ಮನರ್ಮ.- ಒಬ್ಬ ಅರಸು. ಕಾಶೀದೇಶಾಧಿಸತಿ. ಈತನ ಮಗಳಾದ 
ವಪ್ರುಷ್ಟಮೆಯೆಂಬವಳು ಅಭಿಮನ್ಯು ಪೌಶತ್ರನಾದ ಜನಮೇಜಯನನ್ನು ಮದುವೆ 
ಯಾದಳು [ಆದಿ. ೪೪]. 

ಸುವರ್ನಷ್ಮೀನಿ.. ಒಬ್ಬ ರಾಜಪುತ್ರ. ಶೈಬ್ಯ ರಾಜನ ಮಗನಾದ ಸೃಂಜಯ 
ರಾಜನಿಗೆ ನಾರದನ ವರದಿಂದ ಜನಿಸಿದವ. ಇವ ಉಗುಳಿದ್ದೆಲ್ಲ ಚಿನ್ನನಾಗುತ್ತಿದ್ದ 
ಕಾರಣ ಇವನಿಗೆ ಸುವಠ್ಚಷ್ಮೀವಿಯೆಂದು ಹೆಸರು. ಇವನ ಮಲಮೂತ್ರಗಳೂ ಕೂಡ 
ಚಿನ್ನವಾಗಿರಬಹುದೆಂಬ ಭ್ರಾಂತಿಯಿಂದ ಕಳ್ಳರು ಇವನನ್ನು ಅಪಹರಿಸಿ ಕೊಂದರು 
[ಭಾರ.-ದ್ರೋ. ೫೫)... ಈತನ ಸಹೋದರಿಯಾದ ದಮಯಂತಿಯೆಂಬವಳನ್ನು 
ನಾರದ ಮಹರ್ಷಿ ಮದುವೆಯಾಗಿದ್ದ. ನೋಡು- ನಾರದ [ಭಾರೆ.-ಶಾಂತಿ. ೨೯-೩೦. 
ದೇ.ಭಾ.-೬-೨೭]. 

ಸುವೇಗೆ.-ಒಬ್ಬ ಅರಸು. ಭದ್ರಾವತೀ ನಗರಾಧೀಶ್ವರನಾದ ಯುನನಾಶ್ವನ 
ನುಗ, ಯುವನಾಶ್ಚ ಭೀಮನ ಸಂಗಡ ಯುದ್ಧಮಾಡಿ ಸೋತಬಳಿಕ ಇನ ಗದಾ 


ಸುಮೇಲ 611 ಸುಷೇಖ 


ಯುದ್ಧ ದಲ್ಲಿ ಸೋತು, ಭೀಮನನ್ನು ಮರೆಹೊಕ್ಳು, ಅಶ್ವಮೇಧದ ಕುದುರೆಯನ್ನು 
ಕೊಟ್ಟು ಕಳುಹಿದ [ಜೈ. ಭಾರ. -ಅಶ್ವ. ೧-೭]. 
ಸುನೇಲ.--ಲಂಕೆಯ ಒಂದು ಪರ್ವತ. ಶ್ರೀರಾಮ ಮೊದಲು ಸೈನ್ಯವನ್ನು 
ಇಲ್ಲಿ ಬಿಡಾರಮಾಡಿದ [ರಾಮಾ.-ಯು. ೩೮-೪೧]. 
ಸುವೇಷಾ.- ಚಂದ್ರ ನಂಶದ ಅನಶುಷ ರಾಜನ ಮಗನಾದ ಪರೀಕ್ಷಿತನೆಂಬ 
ರಾಜನ ಹೆಂಡತಿ. ಇವಳಿಗೆ ಬಾಹುಕಾಯೆಂಬುದು ನಾಮಾಂತರ. ಈಕೆ ಭೀಮ 
ಸೇನನೆಂಬ ಮಗನನ್ನು ನಡೆದಳು [ಭಾರ.-ಆದಿ. ೬೩]. 
ಸುಶರ್ಮ.--ಒಬ್ಬ ಅರಸು. ತ್ರಿಗರ್ತ ದೇಶಾಧಿಪತಿ. ದುರ್ಯೋಧನನ ಆಪ್ತಮಿತ್ರ 
[ಭಾರ.-ಆದಿ. ೨೦೧]. ದುರ್ಯೋಧನ ದಕ್ಷಿಣಗೋಗು್ರಹಣಕ್ಕೆ ಇವನನ್ನು ಪ್ರೇರಿಸಿ 
ಕಳುಹಿಸಿದ್ದು [ಭಾರ.-ನಿರಾ. ೩೨]. ಇವ ಕೃಷ್ಣಪಕ್ಷದ ಅಷ್ಟಮಿಯ ದಿನ ಗೋವು 
ಗಳನ್ನು ಹಿಡಿದ [ನಿರಾ. ೩೨). ವಿರಾಟಿ ಸುಶರ್ಮರ ಯುದ್ಧ ವಿರಾ. ೩೪]. ಇವ 
ನಿರಾಟನನ್ನು ಸೆರೆಹಿಡಿಯಲಾಗಿ ವಲಲ (ಭೀಮ) ಯುಧಿಷ್ಠಿರನ ಸೂಚನೆಯಂತೆ 
ಸುಶರ್ಮನನ್ನು ಇದಿರಿಸಿ, ವಿರಾಟನನ್ನು ಬಿಡಿಸಿದೆ [ನಿರಾ. ೩೫]. ಭಾರತಯುದ್ಧದ 
ಹನ್ನೊಂದನೆಯ ದಿನ ಸುಶರ್ಮ ಯುದ್ಧಮಾಡಿದ ([ದ್ರೋ. ೧೮]. ಹದಿನೆಂಟನೆಯ 
ದಿನ ಅರ್ಜುನನಿಂದ ಮಡಿದ [ಶಲ್ಯ. ೨೬), 
(i) ಕರ್ಣನ ಮಗ. ಹದಿನೆಂಟನೆಯ ದಿನ ನಕುಲನಿಂದ ಹತನಾದ 
[ಶಲ್ಯ. ೯]. 
(111) ಪಾಂಚಾಲ ರಾಜಪುತ್ರರಲ್ಲಿ ಒಬ್ಬ. ಹದಿನಾರನೆಯ ದಿನದ ಯುದ್ಧ 
ದಲ್ಲಿ ಕರ್ಣನಿಂದ ಮಡಿದ [ಕರ್ಲ. ೫೧]. 
ಸುಶೋಭನಾ.--ಆಯುವೆಂಬ ಮಂಡೂಕ ರಾಜನ ಮಗಳು. ಇಕ್ಸ್ಟ್ಸ ವ್ರತವ 
ವಂಶದ ಪರೀಕ್ಷಿತನೆಂಬ ಅರಸನ ಹೆಂಡತಿ. ನೋಡು--ಪರೀಕ್ಷಿತ್‌ [ಭಾರ.-ವ. ೧೯೫]. 
ಸುಶ್ರವಾ.--ಗಾಂಧಾರ ರಾಜನಾದ ಸುಬಲನ ಮಗಳು. ಧೃತರಾಷ್ಟ್ರನನ್ನೇ 
ಮದುವೆಯಾಗಿದ್ದಳು [ಭಾರ.-ಆ. ೧೧೯]. 
(i) ಚಂದ್ರ ವಂಶದ ಜಯತ್ಸೇನ ರಾಜನ ಹೆಂಡತಿ. ಸರಾಚೀನನೆಂಬ 
ಮಗನನ್ನು ಹೆತ್ತಳು [ಭಾರ.-ಆದಿ. ೬೩]. 
ಸುಷೇಣ.--(1) ಜಮದಗ್ನಿ ಮಹರ್ಷಿಯ ಮಗ. ನೋಡು--ಜಮದಗ್ನಿ [ಭಾರ.- 
ವನ. ೧೧೭]. 
(1) ಕಪಿಸೇನಾಸತಿ. ವಾಲಿಯ ಮಾವ [ವನ. ೨೮೪]. ರಾಮ ರಾವಣರೆ 
ಯುದ್ಧದಲ್ಲಿ ಲಕ್ಷ್ಮಣ ರಾವಣನ ಶಕ್ತಾ 3ಯುಧದಿಂದ ಮೂರ್ಛೆಬಿದ್ದಾಗ, ಸುಷೇಣ 


ನುಹೋತ್ರ 612 ಸೂನೃತಾ 


ರಾಮನಿಗೆ ಥೈರ್ಯಹೇಳಿ, ಹನೂಮಂತನ ಮೂಲಕ ಸರ್ವೌಷಧಿಸರ್ರತನನ್ನು ತರಿಸಿ 
ಲಕ್ಷ ಟ್ರಾೂನನ್ನು ಬದುಕಿಸಿದ [ರಾಮಾ.-ಯುದ್ಧ. ೧೦೨]. 

(111) ಕರನ ಮಕ್ಕಳಲ್ಲಿ ಒಬ್ಬ [ಕಠ. ೪೩]. ಹದಿನೇಳನೆಯ ದಿನದ 

ಯುದ್ಧದಲ್ಲಿ ಭೀಮನಿಂದ ಹತನಾದ (ಕರ್ಣ. ೭೯]. 

ಸುಹೋತ್ರ.- (1 ಒಬ್ಬ ಅರಸು. ಚಂದ್ರ ವಂಶದ ಭುಮನ್ಯು ರಾಜನ 
ಮಗ. ಈಶ ಜಯಂತಿಯೆಂಬನಳನ್ನು ಮದುವೆಯಾಗಿ ಅಜಮಾಢನೆಂಬ ತನಯ 
ನನ್ನು ನಡೆದ. ಹೆಸ್ತಿನಾನತಿಯನ್ನು ನಿರ್ಮಿಸಿದ ಹಸ್ತಿ ರಾಜ ಈತನ ಮಗ. 
ಸುಹೋತ್ರ ಮುಹಾಧಾರ್ಮಿಕನಾಗಿದ್ದುದರಿಂದ ಈತನ ಕಾಲದಲ್ಲಿ ಸುವರ್ಣವೃಷ್ಟಿಯಾಗು 
ತ್ತಿತ್ತು. ಈತ ಅನೇಕ ಯಾಗಗಳನ್ನು ಮಾಡಿದ. ಅದರ ಫಲರೂಸವಾಗಿ ಸುವರ್ಸ 
ವೃಷ್ಠಿ ¥ ಸುರಿಯಲಾಗಿ, ಆ ಚಿನ್ನವನ್ನೇ ಯಜ ದಲ್ಲಿ ನೆರೆದಿದ್ದ ಬ್ರಾಹ್ಮಣರಿಗೆಲ್ಲ 
ದಕ್ಷಿಣಾದ್ರವ್ಯವನ್ನಾಗಿ ಹೆಂಚಿಕೊಟ್ಟಿ [ಭಾರ.-ಆದಿ.೬೩, ೧೦೧. ವನ. ೧೯೭). 

(11) ಮಾದ್ರೀವುತ್ರನಾದ ಸಹಜೇವನಿಂದ ಶಲ್ಯ ರಾಜಸಪುತ್ರಿಯಾದ ವಿಜಯೆ 
ಯೆಂಬವಳಲ್ಲಿ ಜಥಿಸಿದವ [ಭಾರ.-ಆದಿ. ೬೩]. 

(11) ನೋಡಶ ಮಹಾರಾಜರಲ್ಲಿ ಒಬ್ಬ. ಭಾರತಯುದ್ಧ ದಲ್ಲಿ ಅಭಿಮನ್ಯುವಿನ 
ವಥೆಯಿಂದ ದುಃಖಿತನಾಗಿದ್ದ ಯುಧಿಸ್ಮಿರನಿಗೆ ಕೃಷ್ಣದ್ಧೈಪಾಯನ ಇವನ ಕಥೆ 
ಯನ್ನು ಹೇಳಿದ [ಭಾರ.-ದ್ರೋ. ೫೬. ಶಾಂತಿ. ೨೮]. 

ಸುಹ್ಮ.--ಒಬ್ಬ ಅರಸನು, ಶಿಬಿ ರಾಜನ ಮಗನಾದ ಬಲಿಯೆಂಬ ಅರಸನ ಪತ್ತಿ 
ಯಾದ ಸುದೇಷ್ಟೆಯೆಂಬವಳಲ್ಲಿ ದೀರ್ಥತಮನೆಂಬ ಮುನಿಯಿಂದ ಜನಿಸಿದ ಪುತ್ರರಲ್ಲಿ 
ಒಬ್ಬ. ನೋಡು--ದೀರ್ಥಿತವು [ಭಾರ.-ಅದಿ. ೧೧೩]. 

ಸೂತ.--ಒಬ್ಬ ಮಹರ್ಷಿ. ಸೈಮಿಶಾರಣ್ಯವಾಸಿಗಳಾದ ಮಹರ್ಷಿಗಳಿಗೆ ಅನೇಕ 
ಪುರಾಣಗಳನ್ನೂ ಇತಿಹಾಸಗಳನ್ನೂ ತಿಳಿಸಿದ. ಇನನಿಗೆ ರೋಮಹರ್ಷಣನೆಂಬುದು 
ನಾಮಾಂತರ. ನೋಡು ಬಲರಾಮ, ರೋಮಹರ್ಹಣ [ಭಾರ.-ಆದಿ. ೧]. ಸೂತ 
ಮುನಿಯ ತೀರ್ಥಯಾತ್ರಾವರ್ಣನೆ [ಶಿವ.-ಕೈಲಾಸಸಂ. ೧೦, ೧೧] ಕೇಚಕನ 
ತಂದೆಯೂ ಸೂತನಾಗಿದ್ದ ಕಾರಣ ಈ ಹೆಸರು ಅವನಿಗೂ ಸಲ್ಲುತ್ತದೆ [ಭಾರ.- 
ನಿರಾ. ೨೧). ಕರ್ಣನ ಸಾಕುತಂಜೆಯಾದ ಅಧಿರಥ ಧೃತರಾಷ್ಟ್ರನ ಸಾರಥಿಯಾಗಿದ್ದ 
ಕಾರಣ ಅಧಿರಥನನ್ನು ಸೂತನೆಂತಲೂ, ಅವನ ಸಾಕುಮಗನಾದ ಕರ್ಣನನ್ನು 
ಸೂತಪುತ್ರನೆಂತಲೂ ಕರೆಯುವ ವಾಡಿಕೆಯಿದೆ [ಭಾರ.-ಆದಿ. ೨೨೧), 

ಸೂತಪುತ್ರ.--ಕರ್ಣನ ನಾಮಾಂತರ. ನೋಡು--ಸೂತ. 

ಸೂನೃ ತಾ.-ಉತ್ತಾನಪಾದ ರಾಜನ ಹಿರಿಯ ಹೆಂಡತಿಯೂ ಧ್ರುವನ ಜನನಿಯೂ 
ಎನಿಸಿದ ಸುನೀತಿಯ ನಾಮಾಂತರ. 


ಸೂರ್ಯ 618 ಸೂರ್ಯ 


ಸೂ ರ್ಯ.--ಕಶ್ಯಪ ಮುನಿಯಿಂದ ಅದಿತಿಯಲ್ಲಿ ಜನಿಸಿದವ. ಆದಿತ್ಯ. ನೋಡು-- 
ಸಂಜ್ಣ್ಯಾ [ಭಾರ.-ಆದಿ. ೬೬, ೬೭] ತ್ವಷ್ಟೃವಿನ ಮಗಳಾದ ಸಂಜ್ಞ್ವಾದೇವಿಯನ್ನು 
ಮದುವೆಯಾಗಿ ಯಮ, ಮನು, ಯಮುನೆಯೆ೦ಬ ಮೂವರು ಮಕ್ಕುಳನ್ನು ಸಡೆದ. 
ಸಂಜ್ಞಾ ದೇನಿಯ ಪ್ರತಿಬಿಂಬವಾದ ಛಾಯಾದೇವಿಯಲ್ಲಿ ಸಾವರ್ಣ, ಶಸೈೈಶ್ಚರರೆಂಬ 
ಇಬ್ಬರು ಪುತ್ರರನ್ನು ಪಡೆದ. ಸಂಜ್ಯಾ ದೇವಿ ಕುದುರೆಯ ರೂಪದಿಂದಿದ್ದಾಗ ಈತನಿಂದ 
ಜನಿಸಿದವರು ಅಶ್ಲಿನೀದೇವತೆಗಳು ಭಾಗ. -೬-೬, ೮, ೧೩. ಹರಿ.-೧-೯. ವಿ.-ಒ, ೨. 
ವರಾ. ೨೦. ಬ್ರಹ್ಮ -೬. ವಾಯು. ೮೪. ಪದ್ಮೃ-೫-೮,. ಮತ್ಸ್ಯ.-೧೧. ಶಿವ.-ಉಮಾಖಂ. 
೩೫]. ಈತನ ಅಂಶದಿಂದ ಸುಗ್ರೀವ ಜನಿಸಿದ್ದು [ರಾಮಾ.-ಉತ್ತ್ವ. ಪ ')ಕ್ಲಿಷ್ಣಸ. ೧]. 
ನೋಡು--ಖುಕ್ಸರಜ. ಸೂರ್ಯನಿಂದ ಕುಂತಿ ಕ್ಮನನ್ನು ಸಡದಳು [ಭಾರ.-ಆದಿ.೧೨೦]. 
ರಾಹುವಿನ ಕೋಟಿಲೆಯನ್ನು ಸಹಿಸಲಾರದೆ ಕೋಪಿಸಿಕೊಂಡದ್ದು [ಭಾರ.-ಆದಿ. ೨೦]. 
ದೇವತೆಗಳು ಸೂರ್ಯನಿಗೆ ಅರುಣನನ್ನು ಸಾರಧಿಯಾಗಿ ನೇಮಿಸಿಕೊಟ್ಟಿದ್ದು (ಭಾರ.- 
ಆದಿ. ೨೪]. ವಸಿಷ್ಠ ಸೂರ್ಯನನ್ನು ಸು_ತಿಸಿದ್ದು [ಆದಿ. ೧೮೯]. ಅಕ್ಟೆಯ 
ಪಾತ್ರೆಯನ್ನು ಪಡೆಯುವುದಕ್ಕಾಗಿ ಯುಧಿಷ್ಠಿರ ಸೂರ್ಯಕನ್ನು ಸ್ತುತಿಸಿದ್ದು ವನ. 
೩], ಸೂರ್ಯಾಷ್ಠೊ ಶೀತ್ರ,ರಸ್ತೋತ್ರ--ಯುದಿಸ್ಕಿರಕೃತ (ವನ. ೩]. ಶ್ರೀರಾಮ 
ರಾವಣನ ವಧೆಗೆ ಮುಂಚಿತವಾಗಿ ಸೂರ್ಯನನ್ನು ಹೊಗಳಿದ್ದು. ಇದನ್ನೇ ಆದಿತ್ಯ 
ಹೈದಯವೆನ್ನುತ್ತಾರೆ [ರಾಮಾ.-ಯುದ್ಧ. ೧೦೫]. ಯಾಜ್ಞವಲ್ಕ್ಯ ಮುನಿ ತನ್ನ 
ಗುರುವಾದ ವೈಶಂಪಾಯನನಿಂದ ಶಾಪವನ್ನು ಪಡೆದು, ಆತನಲ್ಲಿ ಕಲಿತ ವಿದ್ಯೆಯ 
ಕೆಲ್ಲ ವಮನಮಾಡಿದ ತರುವಾಯ ಮರಳಿ ವೇದಾಭ್ಯಾಸಕ್ಸಾಗಿ ಸೂರ್ಯೆನನ್ನು 
ಹೊಗಳಿದ್ದು [ನಿಷ್ಣು.-೩-೫]. ಸೂರ್ಯ ಕರ್ಣನಿಗೆ ಸ್ವಪ್ನದಲ್ಲಿ ಮೈದೋರಿ "" ಇಂದ್ರ 
ಅರ್ಜುನನಿಗೆ ಹಿತವನ್ನು ಮಾಡುವ ಉಡ್ಜೀಶದಿಂದ ಬ್ರಾಹ್ಮಣರೂಪವನ್ನು ಧರಿಸಿ, 
ನಿನ್ನಲ್ಲಿಗೆ ಬಂದು ನಿನ್ನ ಜನ್ಮಸಿದ್ಧವಾದ ಕವಚವನ್ನೂ ಕರ್ಣಕುಂಡಲವನ್ನೂ ಬೇಡು 
ವನು. ನೀನು ಅದನ್ನು ಅವನಿಗೆ ಕೊಡಲಾಗದು '' ಎಂದು ಮುಂತಾಗಿ ಉಪ 
ದೇಶಿಸಿದ್ದು [ಭಾರ.-ವನ. ೩೦೧-೩೦೩].  ಸೂರ್ಯಸೆಂಚಾರ, ರಥ, ಚಕ್ರ, ತುರಗಾದಿ 
ವರ್ಣನೆ [ಭಾರ.-ವನ. ೧೬೪. ಲಿಂಗೆ.-೫೩-೫೮. ಮತ್ಸ ೧೨೫-೧೨೮]. ರೇಣುಕೆ 
ಬಿಸಿಲಿನಲ್ಲಿ ನಡೆಯಲಾರಜೆ ತಬ್ಲಣಿಸುತ್ತಿದ್ದಾಗ, ಅದನ್ನು ಕಂಡು ಭೃಗು ಮಹರ್ಷಿ 
ಛತ್ರವನ್ನೂ ಪಾದುಕೆಗಳನ್ನೂ ಸೃಷ್ಟಿಸಲಾಗಿ, ಛತ್ರ ಪಾದುಕೆಗಳ ವಿಷಯವಾಗಿ 
ಸೂರ್ಯನಿಗೂ ಜಮದಗ್ನಿ ಮಹರ್ಷಿಗೂ ಸಂವಾದ [ಭಾರ.-ಅನು. ೧೪೪-೧೪೫. 
ಮತ್ಸ್ಯ.-ಗ೧]. ಬ್ರಾಹ್ಮಣಮಹಿಮೆ ಮತ್ತು, ಪತಿವ್ರತೆಯರ ಮಹಿಮೆಯ ವಿಷಯ 
ವಾಗಿ ಸೂರ್ಯನಿಗೂ ಶಚೀದೇವಿಗೂ ಸಂವಾದ [ಭಾರ.-ಅನು, ೧೪]. ಸೂರ್ಯ 
ಭೂರ್ವಶಿಯನ್ನು ಕಂಡು ನದೆಗುಂದಿ ವಸಿಷ್ಮನನ್ನು ಪುತ್ರನನ್ನಾಗಿ ಪಡೆದದ್ದು. ತನ್ನ 


89 


ಸೂರ್ಯವಂಶವರ್ಮ ನೆ 614 ಸೇಕ 


ಬಯಕೆಯನ್ನು ಅಂಗೀಕರಿನದೆ ಕಾರಣ ಊರ್ವಶಿ ಭೂಲೋಕದ ಮನುಷ್ಯರಿಗೆ 
ಸತ್ಲಿಯಾಗುವಂತೆ ಶಾನಳೊಟ್ಟ ದ್ದು. ನೋಡು--ಪುರೂರವ [ರಾಮಾ.-ಉತ್ತ_. ೫೬, 
೫೭]. ಭಾರತಯುದ್ಧದ ಹದಿನಾಲೃನೆಯ ದಿನದ ಯುದ್ಧ ದಲ್ಲಿ ಜಯದ್ರಧನ ವಧೆಗೆ 
ಸ್ವಲ್ಪ ಮುಂಚಿತವಾಗಿ ಶ್ರೀಕೃಷ್ಣ ತನ್ನ ಚಕ್ರಾಯುಧದಿಂದ ಸೂರ್ಯಮಂಡಲ 
ವನ್ನು ಮರೆಮಾಡಿದ್ದು [ಭಾರ.-ದ್ರೋ. ೧೪೭].  ಸೂರ್ಯಮಂಡಲದೊಳಗಣ 
ಅದ್ಭುತಗಳು, ಅವುಗಳ ವರ್ಣನೆ [ಭಾರ.-ಭೀಷ್ಮೃ ೧೨. ಭಾರ.-ಶಾಂತಿ. ೩೭೨]. 


ಸೂರ್ಯವಂಶವರ್ನನೆ.- [ಭಾ ಗ,-೯-೨-೧೩. ವಿಷ್ಣು.-೪, ೧-೫. ವಾಯು.-೮೫-೮೯. 
ಬ್ರಹ್ಮ-೭-೮. ರಾಮಾ -ಬಾಲ. ೭೦. ಮತ್ಸ್ಯ.-೨೩. ಲಿಂಗ.-೬೫]. 


ಸ್ಫಗಾಲ.- (1) ನರಿ. ಇಂದ್ರ ನರಿಯ ರೂಪದಿ೦ದ ಬಂದು ಕಶ್ಯಪ ಮುನಿಯ 
ಸಂಗಡ, ಸಂತಾನವೇ ಸಕಲ ವಿಧವಾದ ಸುಖಸಾಧನಗಳಿಗಿಂತಲೂ ಮಿಗಿಲಾದದ್ದೆಂಬ 
ನಿಷಯವಾಗಿ ಸಂವಾದಮಾಡಿದ್ದು [ಭಾರ.-ಶಾಂತಿ. ೧೭೮]. ಬ್ರಾಹ್ಮಣನಿಗೆ ಆನೆ 
ದೋರಿ, ಕೊಡದಿರುವುದು ಅನರ್ಧಪ್ರದವೆಂಬ ವಿಷಯವಾಗಿ ನರಿ ನಾನರದೊಂದಿಗೆ 
ಸಂವಾದಮಾಡಿದ್ದು [ಭಾರ. ಅನು. ೩೦]. 

(11) ಒಬ್ಬ ಅರಸು. ಕರನೀರವುರವನ್ನು ಆಳುತ್ತಿದ್ದ. ಇವನಿಗೆ ಸೃಗಾಲ 

ವಾಸುದೇವನೆಂಬುದು ನಾಮಾಂತರ [ಭಾರ.-ಶಾಂತಿ. ೪. ಹರಿ.-೨-೪೪]. 

ಸೃಣ್ಣ ಯು.--ಒಬ್ಬ ಅರಸು. ಶೈಬ್ಯ ರಾಜನ ಮಗ. ಈತ ಕೇಕಯ ರಾಜ 
ಪುತ್ರಿಯನ್ನು ಮದುವೆಯಾಗಿ ಸುವರ್ಣಷ್ಮೀನಿಯೆಂಬ ಪ್ರತ್ರನನ್ನೂ ದಮಯಂತಿ 
ಅಧವಾ ಸುಕಮಾರಿಯೆಂಬ ಹೆಸರಿನ ಮಗಳನ್ನೂ ಪಡೆದ [ಭಾರ.-ಸಭಾ.-೮). ಸುವರ್ಯ 
ಹ್ಕೀನಿಯ ದೇಹದಿಂದ ಬೇಕಾದಷ್ಟು ಚಿನ್ನ ದಿನದಿನವೂ ಹೊರಡುತ್ತಿ,ದ್ದ ಕಾರಣ 
ಇವನ ದೇಹವೆಲ್ಲ ಚಿನ್ನವಾಗಿರಬಹುದೆಂಬ ಭಾವನೆಯಿಂದ ಕಳ್ಳರು ಇವನನ್ನು 
ಕೊಂದರು. ಸೃಂಜಯ ಪ್ರತ್ರಶೋಕದಿಂದ ಮರುಗುತ್ತಿರುವಾಗ ನಾರದ ಅವನಿಗೆ 
ಸೋಡಶಮಹಾರಾಜರ ಚರಿತ್ರೆಯನ್ನು ವಿವರಿಸಿದ [ಭಾರ.-ದ್ರೋ. ೫೫-೭೦]. ಈತನ 
ಮಗಳಾದ ಸುಕುಮಾರಿಯನ್ನು ನಾರದ ಮದುವೆಯಾಗಿದ್ದ. ನೋಡು- ದಮಯಂತಿ, 
ನಾರದ, ಸುಕುಮಾರಿ [ಭಾರ.-ಶಾಂತಿ. ೨೯. ದೇ.ಭಾಗ.-೬-೨೬೭]. 

ಸೃಷ್ಟಿ ನಿರೂಪಣ. ಪ್ರಪಂಚದ ಉತ್ಪತಿ_ಕ್ರಮನರ್ಣನೆ [ಭಾರ.-ಸಭಾ. ೩. 
ಶಾಂತಿ. ೧೮೦, ೩೪೭. ಭಾಗ.-೩-೧೩. ವಿಷ್ಣು ೧, ೨, ೪-೧೫]. 

ಸೇಕ.--ಒ೦ದು ದೇಶ ಚರ್ಮಣ್ವತಿ ಮತ್ತು ಪಾಟಲಾವತೀ ನದಿಗಳ ನಡುವೆ 
ಇದೆ. ಯುಧಿಷ್ಠಿರನ ರಾಜಸೂಯಕ್ಕೆ ಮೊದಲು ದಕ್ಷಿಣ ದಿಕ್ಕನ್ನು ಜಯಿಸಲು 
ಹೊರಟ್ಟ ಸಹದೇವ. ಇಲ್ಲಿಗೆ ಬಂದಿದ್ದ [ಭಾರ.-ಸಭಾ. ೩.೨]. 


ನೇತು 615 ಸೋಮಕೆ 


ಸೇತು. ಶ್ರೀರಾಮ ರಾವಣನ ಮೇಲೆ ದಂಡೆತ್ತಿ, ಹೊರಟಾಗ ಸಮುದ್ರದಲ್ಲಿ 
ಕಟ್ಟಿದ್ದು [ರಾ.-ಯು. ೨೨. ಅಧ್ಯಾ. ರಾ.-ಯುದ್ಧ. ೪. ಭಾರ.-ಸಭಾ. ೫೦. ವ ೨೮೪], 
ಸೇನಜಿತ.--ಒಬ್ಬ ಅರಸು. ಚಂದ್ರ ವಂಶದ ವೂರು ರಾಜನ ಸಂತತಿಯಲ್ಲಿ 
ಜನಿಸಿದ ವಿಶದನೆಂಬ ಅರಸನ ಮಗ. ಈತನಿಗೆ ರುಚಿರಾಶ್ನ, ಧೃಢಹನು, ಕಾಶ್ಯ, 
ನತ್ಸರೆಂಬುದಾಗಿ ನಾಲ್ವರು ಪುತ್ರರಿದ್ದರು. ಈತ ತನ್ನ ನಾಲ್ವರು ಮಕ್ಕಳಿಗೂ ರಾಜ 
ನೀತಿರಹನ್ಯಗಳನ್ನು ವಿವರಿಸಿ ಹೇಳಿದ್ದು [ಭಾರ.-ಶಾಂತಿ. ೨೫]. 
ಸೇನಾನಿ.-ಇಕುಮಾರಸ್ವಾಮಿಯ ನಾಮಾಂತರ. ನೋಡು- ಕುಮಾರ. 
ಸೇನಾ ಬಿನ್ನು ,--ವಾಂಚಾಲದೇಶದ ಅರಸು. ವಾಂಡವ ನಕ್ಸವಾತಿ [ಭಾರ.-ಆದಿ. 
೬೮, ೨೦೧. ಸೆ. ೨೮]. ಈತ ರಧಸತ್ತ್ವಮ [ಭಾರ.-ಉದ್ಯೋ. ೧೭೬). ಸೇನಾಬಿನ್ನು 
ಹನ್ನೊಂದನೆಯ ದಿನ ಯುದ್ಧಮಾಡಿದ [ಭಾರ.-ಜ್ರೋ. 3೩]. ಹದಿನಾರನೆಯ 
ದಿನದ ಯುದ್ಧದಲ್ಲಿ ಕಠನಿಂದ ಮಡಿದ [ಭಾರ.-ಕಕ್ಣ. ೪೩]. 
ಸೈನ್ನವ.- ಸಿಂಧು ದೇಶದ ಅರಸು. ಆದರೆ ಈ ಹೆಸರು ಭಾರತದಲ್ಲಿ ಸಾಮಾನ್ಯ 
ವಾಗಿ ಸಿಂಧು ದೇಶಾಧಿನತಿಯಾದ ವೃದ್ಧಕ್ಷತ್ರನ ಮಗನೂ ಗಾಂಧಾರೀ ಧೃತರಾಷ್ಟ್ರರ 
ಮಗಳಾದ ದುಶ್ಯಲೆಯ ಗಂಡನೂ ಆಗಿದ್ದ ಜಯದ್ರಧನಿಗೆ ಅನ್ವಯಿಸುತ್ತದೆ. 
ನೋಡು- ಜಯದ್ರಥ. 
ಸೈರಂಧ್ರಿ.--ಸಾಮಾನ್ಯವಾಗಿ ಹೆಂಗಸರಿಗೆ ಅಲಂಕಾರಾದಿಗಳನ್ನು ಮಾಡುವ 
ದಾದಿಗೆ ಈ ಹೆಸರು ಸಲ್ಲುತ್ತದೆ. ಪಾಂಡವರ ಅಜ್ಞಾತವಾಸ ಕಾಲದಲ್ಲಿ ದೌೌಸದಿ 
ವಿರಾಟನ ರಾಣಿಯಾದ ಸುದೇಷ್ಟೆಯ ಬಳಿ ಶಿಲ್ಪುಕಾರಿಚಿಯಾಗಿದ್ದುದರಿಂದ ಭಾರತದಲ್ಲಿ 
ಈ ಹೆಸರು ಮಾಲಿನಿಯೆಂದು ಹೆನರಿಟ್ಟುಕೊಂಡಿದ್ದ ದ್ರೌಪದಿಗೆ ಅನ್ವಯಿಸುತ್ತದೆ. 
ನೋಡು--ಕೀಚಕ, ಸುದೇಷ್ಮ್ವಾ [ಭಾರ.-ವಿರಾ. ೧೪]. 
ಸೋಮು.--(1) ಚಂದ್ರ. ಅಷ್ಟವಸುಗಳಲ್ಲಿ ಒಬ್ಬ. ಮನಸ್ವಿನಿಯೆಂಬವಳು ಇವನ 
ಜನನಿ. ಈತನ ಮಗ ವರ್ಚನ್‌ ಎಂಬವ. ನೋಡು--ಚಂದ್ರ [ಭಾರ.-ಆದಿ. ೬೭. 
ಮತ್ಸ.-೨೩. ಲಿಂಗ, -೬೫]. 
(11) ಸೋಮನಕೆಂಬುದು ಕುಬೇಶನ ನಾಮಾಂತರ. ಆದುದರಿ೦ದಲೇ ಉತ್ತರ 
ದಿಕ್ಕಿಗೆ ಸೌಮೈಯೆಂದು ಹೆಸರು. ನೋಡು--ವೈಶ ವಣ. 
(ii) ಒಂದು ಬಳ್ಳಿ. ಯಜ್ಞದಲ್ಲಿ ಇದನ್ನು ಉಪಯೋಗಿಸುತ್ತಾರೆ [ಭಾರ.- 
ಶಾಂತಿ. ೧೬೩]. 
(iv) ಈಶ್ವರನ ನಾಮಾಂತರ. 
ಸೋಮಕ.--ಒಬ್ಬ ಅರಸು. ಚಂದ್ರ ವಂಶದ ವಾಂಚಾಲ ರಾಜನಾದ ಸಹದೇವ 
ನೆಂಬವನ ಮಗ [ಭಾರ -ನನ. ೧೨೬. ಸ ೮. ವಿರಾ. ೫೩]. ಈತನಿಗೆ ನೂರು ಮಂದಿ 


ಸೊ (ತೀರ 616 ಸೌಗಂಧಿಕವನ 


ಪತ್ನಿಯರು. ಹಿರಿಯವಳು ಜಂತುವೆಂಬ ಮಗನನ್ನು ಹೆತ್ತಳು. ಒಮ್ಮೆ ಜಂತುವನ್ನು 
ಇರುವೆ ಕಚ್ಚಿ ಧ್ವರಿಂದ.. ಬಹಳವಾಗಿ ದುಃಖವಡುತ್ತಿರುವಲ್ಲಿ ನೋಮಕ ತನ್ನ 
ವುಕೋಹಿತನ ಸೂಚನೆಯ ಮೇರೆಗೆ ಜಂತುಕುಮಾರನನ್ನೇ ವಪಶುವಾಗಿಟ್ಟು ಒಂದು 
ಯಜ್ಞವನ್ನು ಮಾಡಲಾಗಿ, ಸೋಮಕನಿಗೆ ನೂರು ಮಂದಿ ಮಕ್ಕಳಾದರು (ವನ. 
೨೫, ೧೬8೯೯], ಸೋಮಕ ದಿನೋದಾಸನ ಪೌತ್ರ, ಈತನ ಮಗ ಪೃಷತ [ಭಾಗ.- 
೯-೨೨. ಹರಿ.-೧-೩3]. 

ಸೋಮತೀಕ್ಕೆ.--ಪ್ರಭಾನತೀರೃದ ನಾಮಾಂತರವೆಂದು ತೋರುತ__ದಿ [ವನ. 
೮೧, ೧೧೪. ಶಲ್ಯ. ೪೪, ೫೧]. 

ಸೋಮದತ್ತ.-ಒಬ್ಬ ಅರಸು. ಚಂದ್ರ ವಂಶದ ಪ್ರತೀಸ ರಾಜನ ಮಗನಾದ 
ಬಾಹ್ಲೀಕ ರಾಜನ ಮಗ. ಈತನಿಗೆ ಭೂರಿ, ಭೂರಿಶ್ರವ, ಶಲ ಎಂಬುದಾಗಿ ಮೂವರು 
ಪುತ್ರರು [ಭಾರ -ಆದಿ. ೨೦೧. ಭಾಗ.-೯-೨೨ 1. ಈತ ಭಾರತಯುದ್ಧ ದಲ್ಲಿ ದುರ್ಯೋ 
ಧೆನನ ವರವಾಗಿ ಹೋರಾಡಿ, ಹದಿನೈದನೆಯ ದಿನ ಸಾತ್ಸಕಿಯೊಂದಿಗೆ ಯುದ್ಧಮಾಡಿ 
ಸೋತು, ಮರಳಿ ಆತನನ್ನು ಕೆಣಕಿ ಮಡಿದ [ಭಾರ.-ದ್ರೋ. ೧೫೭, ೧೬೩]. 

ಸೋಮ ಶ್ರವ.--ಒಬ್ಬ ಬ್ರಾಹ್ಮಣ. ಪಾಂಡವರ ಮರಿಮಗನಾದ ಜನಮೇ 
ಜಯ ರಾಜನ ಪುರೋಹಿತ. ಶ್ರುತಶ್ರವಸನೆಂಬ ಮಹರ್ಷಿಯಿಂದ ಸರ್ಪಿಣಿಯಲ್ಲಿ 
ಜನಿಸಿದವ [ಭಾರ.-ಆದಿ. ೩]. 

ಸೌಗಂಧಿಕ.- ಒಂದು ಬಗೆಯ ತಾವರೆ. ಲೋಕೋತ್ಸರವಾದ ಪರಿಮಳವನ್ನು 
ಬೀರತಕ್ಕುದ್ದು. ಪಾಂಡವರು ಅರಣ್ಯವಾಸಮಾಡುತ್ತಿದ್ದಾಗ ಒಂದು ದಿನ ಅಕಸ್ಮಾ 
ತ್ತ್ವಾಗಿ ಒಂದು ತಾವರೆಯ ಹೂ ಗಾಳಿಗೆ ಹೊಡೆದುಕೊಂಡು ಬರಲಾಗಿ, ಅದರ 
ಪರಿಮಳಕ್ಕೆ ಮನಸೋತ ದೌೌಸದಿ ತನಗೆ ಅಂತಹ ಹೂಗಳನ್ನು ಹೇರಳವಾಗಿ ತಂದು 
ಕೊಡಬೇಕೆಂದು ಭೀಮನನ್ನು ಬೇಡಿಕೊಂಡಳು. ಭೀಮ ಅದಕ್ಕೆ ಸಮ್ಮತಿಸಿ 
ಹೊರಟು, ನಡುದಾರಿಯಲ್ಲಿ ಹನೂಮಂತನನ್ನು ಸಂಧಿಸಿ, ಆತನ ಪೂರ್ವೋತ್ತರ 
ಗಳನ್ನು ಕೇಳಿ ತಿಳಿದು, ಆತನಿಂದ ಅನೇಕ ವರಗಳನ್ನು ಪಡೆದು, ಗಂಧಮಾದನ ಪರ್ವತ 
ವನ್ನು ನೇರಿ, ಸೌಗಂಧಿಕ ಸರೋವರವನ್ನು ಕಂಡು, ಹೂಗಳನ್ನು ಕುಯ್ಯುವ ಸಲು 
ವಾಗಿ, ಕೊಳವನ್ನು ಹೊಕ್ಕ. ಅದರ ಕಾವಲುಗಾರರಾಗಿದ್ದ ಕ್ರೋಧಕೆಂಬ ಹೆಸರಿನ 
ರಾಕ್ಷಸರು ಅಡ್ಡಗಟ್ಟಿಲಾಗಿ ಅವರನ್ನು ಹೆದರಿಸಿದ. ಅವರು ಕುಬೇರನಲ್ಲಿ ಅರಿಕೆ 
ಮಾಡಿದರು. ಕುಬೇರ ಅನುಮತಿಯನ್ನಿತ್ತ. ಬಳಿಕ ಭೀಮ ಹೂಗಳನ್ನು ಕುಯ್ಬು 
ಕೊಂಡು ಕುಬೇರನಿಂದ ಸಮ್ಮಾನಿತನಾಗಿ ಹಿಂದಿರುಗಿ ಬಂದ [ಭಾರೆ.-ವ. ೧೪೮-೧೫೬]. 

ಸೌಗಂಧಿಕವನ.- ಕುಬೇರನ ಉದ್ಯಾನದಲ್ಲಿರುವ ಅತ್ಯುತ್ತಮವಾದ ತಾವರೆ 
ಗಳಸ್ನೊಳಕೊಂಡ ಸರೋವರ [ಭಾರ.-ವನ, ೮೨]. 


ಸೌಚಿತ್ರಿ 61% ಸೌಂದೆರ್ಯವರ್ದ ನೆ 


ಸೌಚಿತ್ತಿ.--ಒಬ್ಬ ಅರಸು. ಸುಚಿತ್ತ್ವಿಯೆ೦ಬ ರಾಜನ ಮಗನಾದುದರಿಂದ ಇವ 
ನಿಗೆ ಸೌಚಿತ್ತ್ವಿಯೆಂದು ಹೆಸರು. ಸತ್ಯಧೃತಿಯೆಂಬುದು ಇನನ ಹೆಸರು. ಈತ 
ರಥೋದಾರ [ಭಾರ.-ಉದ್ಯೋ, ೧೭೧, ೧೯೬]. ದೌೌಸದೀಸ್ವ್ರಯಂವರ ಕಾಲದಲ್ಲಿ 
ದ್ರುಸದ ರಾಜಧಾನಿಗೆ ಹೋಗಿದ್ದ [ಭಾರ.-ಆದಿ. ೨೦೧]. ಮಹಾಭಾರತ ಯುದ್ಧ ದಲ್ಲಿ 
ಪಾಂಡವರ ಪರವಾಗಿ ಹೋರಾಡಿ ಸತ್ತ್ವ [ಭಾರ.-ಕರ್ಣ. ೩]. 

ಸೌತಿ.--ಒಬ್ಬ ಮಹರ್ಷಿ. ರೋಮಹರ್ಷಣನ ಮಗ. ಉಗ್ರಶ್ರನನೆಂಬುದು 
ಈತನ ನಾಮಾಂತರ. ಸೂತವೌರಾಣಿಕನ ಮಗನಾದುದರಿಂದ ಸೌತಿಯೆಂದು ರೂಢಿ. 
ಈತ ಸೈಮಿಶಾರಣ್ಯವಾಸಿಗಳಾಗಿದ್ದ ಮಹರ್ಷಿಗಳಿಗೆ ಅನೇಕ ಪುರಾಣೇತಿಹಾಸಗಳನ್ನೂ 
ಮಹಾಭಾರತಕಥೆಯನ್ನೂ ಹೇಳಿದ [ಭಾರ.-ಅದಿ. ೧]. ಈತ ಶೌನಕ ಮೊದಲಾದ 
ಮಹರ್ಷಿಗಳೊಂದಿಗೆ ಸಂವಾದಮಾಡಿದ್ದು [ಭಾರ.-ಆದಿ. ೪]. ಸೌತಿಯ ಉತ್ಪತ್ತಿ 
ಕಥೆ. ನೋಡು--ಬಲರಾಮ [ಭಾಗ.-೧೦-೭ಲ. 

ಸೌತ್ರಾಮಣಿ.--ದ್ರುವದ ರಾಜನ ಹೆಂಡತಿ. ಈಕೆಗೆ ಕೌೌಿಸನಿಯೆಂಬುದು 
ನಾನಾಂತರ [ಭಾರ.-ಆದಿ. ೧೪೯]. 

ಸೌದಾಸ.--ಒಬ್ಬ ಅರಸು. ಸೂರ್ಯ ವಂಶದ ಖುತುನರ್ಣ ರಾಜನ ಮಗನಾದ 
ಸುದಾಸನ ಮಗ. ನೋಡು--ಕಲ್ಮಾಸಪಾದ [ಭಾರ.-ಆದಿ. ೧೨೮-೧೯೩]. ಮಿತ್ರಸಹೆ 
ನೆಂಬುದು ಇವನ ನಾಮಾಂತರ [ಹೆರಿ.-೧-೧೫]. ದಶರಥ ಪುತ್ರನಾದ ಶತ್ರುಘ್ನ 
ಲವಣನೆಂಬ ರಾಕ್ಷಸನನ್ನು ಕೊಲ್ಲುವುದಕ್ಕಾಗಿ ಶ್ರೀ ರಾಮನಿಂದ ಪ್ರೇರಿತನಾದ. 
ವಿಶೇಷವಾದ ಸೇನಾಪರಿನಾರದಜೊಡನೆ ಹೊರಟು, ಒಂದು ತಿಂಗಳ ಕಾಲ ಪ್ರಯಾಣ 
ಮಾಡಿ, ವಾಲ್ಮೀಕಿ ಮಹರ್ಹಿಯ ಆಶ್ರಮವನ್ನು ಹೊಕ್ಕು, ಆತನಿಂದ ಸತೃೃತನಾಗಿ 
ಆ ರಾತ್ರಿ ಅಲ್ಲಿಯೇ ನಿಂತ. ಆ ಆಶ್ರಮದ ಸುತ್ತಮುತ್ತಣ ಸನ್ನಿವೇಶಗಳನ್ನು 
ಕಂಡು ಆಶ್ಚರ್ಯಭರಿತನಾಗಿ ವಾಲ್ಮೀಕಿ ಮಹರ್ಹಿಯನ್ನು ಕುರಿತು "" ಸ್ವಾಮಿ, 
ನಿಮ್ಮ ಆಶ್ರಮದ ಸಮಿಾಪದಲ್ಲಿರುವ ಈ ಭೂಭಾಗನೆಲ್ಲವೂ ಯಜ್ಞಭೂಮಿಯಂತೆ 
ಕಾಣುತ್ತಿದೆ. ಇಲ್ಲಿ ಸಯಿರುಸಜ್ಜೆ ಗಳು ಹೇರಳವಾಗಿ ಬೆಳೆದಿವೆ. ಇದು ಯಾರ 
ಆಶ್ರಮ? ಪೂರ್ವದಲ್ಲಿ ಈ ಪ್ರದೇಶದಲ್ಲಿ ಯಜ್ಞಮಾಡಿದ ಮಹಾಪುರುಷನಾರು?'' 
ಎಂದು ಮುಂತಾಗಿ ಪ್ರಶ್ನೆಮಾಡಿ, ಸೌದಾಸನ ಕಥೆಯನ್ನು ಕೇಳಿ ತಿಳಿದ. ನೋಡು 
—ಮಿತ್ರನಹೆ, ವಸಿಷ್ಕ [ರಾಮಾ.-ಉತ್ತ,. ೬೪, ೬೫]. ಸೌದಾಸನ ಕಥೆ. ನೋಡು 
ಶಕ್ತಿ, ಮದಯಂತಿ, ಉದಂಕ, ಕಲ್ಮಾಸಪಾದ [ರಾಮಾ,-ಉತ್ಸ,. ೬೪, ೬೫. 
ವಿಷ್ಣು.-೪-೪. ಶಿವ.-ಉಮಾಸಂಹಿತಾ. ೬. ಭಾಗ೯). 

ಸೌಂದರ್ಯವರ್ನ ಫೆ. ದೌೌನದಿಯದು [ಭಾರ.-ಆದಿ. ೬೮, ೧೪೯. ಸ. ೮೮. ವಿ, 
೧೪, ೧೬, ೨೦]. ಊರ್ವಶಿಯ ಸೌಂದರ್ಯವರ್ಣನೆ [ಭಾರ.-ವನ. ೪೪]. 


ಸೌಬಲ 618 ಸ್ತವ 


ಸೌಬಲ.--ಸುಬಲನ ಮಕ್ಕಳು, ಶಕುನಿ ಮುಂತಾದವರು. 

ಸೌಭ.--ಒಂದು ನಟ್ಟಣ. ಮಯ ತನ್ನ ಶಿಲ್ಪಚಾತುರ್ಯದಿಂದ ಇದನ್ನು 
ಸಾಳ್ವ ರಾಜನಿಗೆ ನಿರ್ಮಿಸಿಕೊಟ್ಟ. ಇದು ವಿಮಾನದಹಾಗೆ ಆಕಾಶದಲ್ಲಿ ಸಂಚರಿಸು 
ತ್ತದೆ [ಭಾರ.-ನನೆ. ೧೪, ೧೫]. 

ಸೌಭ ದ್ರ.--ನೋಡು--ಅಭಿಮನ್ನು , ನಾರೀಕೀರ್ಥ. 

ಸೌಭರಿ.--ಒಬ್ಬ ಮಹರ್ಷಿ. ಈತ ಜಲಮಧ್ಯದಲ್ಲಿ ಶಪಸ್ಸುಮಾಡುತ್ತಿ,ದ್ದಾಗ 
ಅಲ್ಲಿ ಕ್ರೀಡಿಸುತ್ತಿದ್ದ ಮತ್ಸ್ಯದಂಸತಿಗಳನ್ನು ಕಂಡು ತಾನೂ ಗೃಹಸ್ಥನಾಗ 
ಬೇಕೆಂಬ ಅಭಿಲಾಷೆ ಹುಟ್ಟಿತು. ಬಳಿಕ ಮಾಂಧಾತ ರಾಜನಲ್ಲಿಗೆ ಹೋಗಿ ಒಬ್ಬ 
ಕನ್ಯೆಯನ್ನು ಬೇಡಿದ. ಮಾಂಧಾತ "ನಿನ್ನನ್ನು ಯಾರು ವರಿಸಿದರೆ ಅವಳನ್ನು 
ನಿವಾಹಮಾಡಿಳೊ'' ಎಂದು ಹೇಳಿದ. ಸೌಭರಿ ತಪೋಮಹಿಮೆಯಂದ ದಿವ್ಯ 
ಸೌಂದರ್ಯದಿಂದೊಪ್ಪುವ ರೂಪನನ್ನು ತಳೆದು ಕನ್ಯಾಂತಃಪುರವನ್ನು ಹೊಕ್ಕ. 
ಮಾಂಧಾತನ ಐವತ್ತು ಮಂದಿ ಪುತ್ರಿಯರನ್ನೂ ತನ್ನ ರೂಪದಿಂದ ಮೋಹಗೊಳಿಸಿ, 
ಮದುವೆಯಾಗಿ ಅವರಿಗೆಲ್ಲ ಬೇರೆ ಬೇರೆ ದಿನ್ನ ಭವನಗಳನ್ನು ಕಲ್ಪಿಸಿ, ಬಹುಕಾಲ 
ಅನರೊಂದಿಗೆ ಸುಖದಿಂದಿದ್ದು ಕಡೆಗೆ ವೈರಾಗ್ಯವ ನನ್ನು ತಳೆದು ಗೃಹಸಾ ಎಶ್ರನಮು 
ವನ್ನು ತ್ಯಾಗಮಾಡಲಾಗಿ, ಹ ಐವತ್ತು ಕಷ ಪತ್ನಿಯರೂ Cl 
ಉಗ್ರವಾದ ತಪಸ್ಸಿನಿಂದ ದೇಹವನ್ನು ಶೋಷಿಸಿ, ಪರಮಾತ್ಮನನ್ನು ಮೆಚ್ಚಿಸಿ 
ಸದ್ದತಿಯನ್ನೈದಿದರು [ಭಾಗ.-೯, ೬]. 

ಸಾಮಿತ್ರಿ .ಸುಮಿತ್ರೆಯ ಮಗ ಲಕ್ಷ್ಮ 

ಸೌರಭೇಯಿ. --ಒಬ್ಬ ಅಸ್ಸರಸಿ, ಶಾಸ Ke ಮೊಸಳೆಯಾಗಿದ್ದು ಅರ್ಜುನನಿಂದ 
ಬಿಡುಗಡೆಹೊಂದಿದಳು. ನೋಡು-ನಾರೀತೀಕ್ಕ [ಭಾರ.-ಆದಿ. ೨೩೬, ಸ. ೧೦1. 

ಸೌನೀರ.--ಒಂದು ದೇಶ. ಸಿಂಧು ಮತು, ಜೀಲಂ ನದಿಗಳ ನಡುವೆ ಇದೆ 
[ಭಾರ.-ಭೀ, ೯]. 

ಸ ಸನ್ನ ಸುಬ ್ರಿಹ್ಮಣ್ಯಸ್ವಾನಿ. ನೋಡು ಕುಮಾರ, ಗುಹ, ಷಣ್ಮುಖ, ತಾರಕ 
ತ್ಯಾ ನನ ೨ ೨೭. ಶಾಂತಿ. ೪೫. ಅನು. ೧೩೩]. ಈತನಿಗೆ ಅನೇಕ ಮಂದಿ ತಾಯಿ 
ಯರು [ವನ. ೨೩೩]. ಈತನ ಪರಿವಾರ [ಶಲ್ಯ. ೪೬-೪೭]. ಸೃನ್ಹ ಧರ್ಮರಹಸ್ಯ 
ಗಳನ್ನು ವಿವರಿಸಿದ್ದು [ಅನು. ೧೯೭]. ತಾರಕನನ್ನು ಕೊಂದದ್ದು [ಭಾರ.-ಶ. ೪೭]. 
ಕೌೌಂಚನರ್ನ್ವತವನ್ನು ಸೀಳಿದ್ದು [ಶಲ್ಯ. ೪೭]. 

ಸ್ತ ಮೃುನಿತ್ರೆ.- ಒಂದು ಹಕ್ಕಿ. ಮಂದಸಾಲ ಮುನಿಯಿಂದ ಶಾರ್ಜ್ಸಯೆಂಬ 
ಹತ್ತಿಯಲ್ಲಿ ಜನಿಸಿದವ. ಖಾಂಡನವನದಾಹ ಸಮಯದಲ್ಲಿ ಬದುಕಿಕೊಂಡ [ಭಾರ.- 
ಆದಿ, ೨೫೮]. ನೋಡು--ಜಠಿತಾ, ಶಾಬರ್ತ, ಮಂದಪಾಲ. 


ಸ್ತ್ರೀಯರು 619 ಸ್ಥಾಣು 


ಸ್ತ್ರೀಯ ರು.--ಅಬಲೆಯರು. ಇನರಲ್ಲಿ ಗುಟ್ಟು ನಿಲ್ಲುವುದಿಲ್ಲ [ಭಾರ.-ಆದಿ. ೧೨೮, 
೨೯]. ಇವರಿಗೆ ಸ್ವಾತಂತ್ರ್ಯವಿಲ್ಲ [ಭಾರ.-ಆದಿ. ೯೪]. ಸ್ತ್ರೀಯರಿಗೆ ಅಳಿಯನಲ್ಲಿ 
ಹೆಚ್ಚು ಮಮತೆ [ಭಾರ.-ಆದಿ. ೧೩೦]. ಚ್ಯವನ ಇಂದ್ರನನ್ನು ಕೊಬ್ಬುವುದಕ್ಕಾಗಿ 
ಕಲ್ಪಿಸಿದ ಕ್ಲುದ್ರಜೀವತೆಯನ್ನು ಸ್ತ್ರೀಯರಲ್ಲಿ ಇರಿಸಿದ [ಭಾರ.-ವನ. ೧೨೬]. ಇಂದ್ರ 
ವೃತ್ರನನ್ನು ಕೊಂದು ಬ್ರಹ್ಮಹತ್ಯೆಗೆ ಗುರಿಯಾಗಿ ಅದನ್ನು ಸ್ತ್ರೀಯರಲ್ಲಿ ಭಾಗ 
ಮಾಡಿಟ್ಟ [ಭಾರ.-ಉದ್ಯೋ. ೯]. ಸ್ತ್ರೀಧರ್ಮರಹಸ್ಯಗಳನ್ನು ಪಾರ್ವತಿ ಶಿವನಿಗೆ ತಿಳಿ 
ಸಿದ್ದು [ಭಾರ.-ಅನು. ೨೪೯-೨೫೦]. ಸ್ತ್ರೀಯರಿಗೆ ಒಂದೇ ಮದುವೆ [ಭಾರ.-ಆದಿ. 
೧೧೩]. ಸ್ತ್ರೀಯರಲ್ಲಿ ಗುಟ್ಟು ನಿಲ್ಬಬಾರದೆಂದು ಯುಧಿಷ್ಠಿರ ಶಾವ ಕೊಟ್ಟಿದ್ದು [ಭಾರ.- 
ಸ್ತ್ರೀ, ೬೭]. ಸ್ತ್ರೀಯರು ವಸ್ತ್ರರಹಿತರಾಗಿರುವಾಗ ಅವರನ್ನು ನೋಡಬಾರದು 
[ಭಾರ.-ಶಾಂತಿ. ೨೧೬) ಸ್ತ್ರೀಯರೆಂಬ ಸುದ್ದಿಯನ್ನೂ ಕೂಡ ಕೇಳಬಾರದು (ಭಾರ.- 
ಶಾಂತಿ. ೨೧೬]. ಸ್ತ್ರೀಯರಿಗೆ ಸಹಜವಾದ ದೋಷಗಳು [ಭಾರ.-ಅನು. ೭೩, ೭೪, 
೨೨೨]. ಸ್ತ್ರೀಯರ ಸ್ಪಭಾವನಿಷಯನಾಗಿ ಸಂಚಚೂಡೆಯೆಂಬ ಅಪ್ಸರಸಿಗೂ ನಾರದ 
ಮುನಿಗೂ ನಡೆದ ಸಂವಾದ [ಭಾರ.-ಅನು. ೭೩]. ಸ್ತ್ರೀಯರ ಸ್ನ ಭಾವವನ್ನು ಕುರಿತು 
ಅಷ್ಟಾವಕ್ರನಿಗೂ ಮುದುಕೆಗೂ ಸಂವಾದ [ಅನು. ೫೦]. ಸ್ತ್ರೀಯರನ್ನು ಕಾನಾಡು 
ವುದು ಅಸಾಧ್ಯವೆಂಬ ವಿಷಯವಾಗಿ ದೇವಶರ್ಮನೆಂಬ ಮುನಿಗೂ ಆತನ ಶಿಷ್ಯನಾದ 
ವಿಪುಲನಿಗೂ ನಡೆದ ಸಂವಾದ [ಅನು. ೭೫-೭೮]. ಸ್ತ್ರೀಯರ ವಾತಿವ್ರತ್ಯ, ದುಷ್ಟ 
ಚಾರಿತ್ರಗಳನ್ನು ಕುರಿತ ಕಥೆ [ಅನು. ೫೯]. ಸ್ತ್ರೀಯರು ಪರಪುರುಷನನ್ನು ಸೇರಿದರೆ 
ವ್ರಾಯಶ್ಚಿತ್ತ್ವ [ಅನು. ೫೯]. ಸ್ರೀಪ್ರಶಂಸೆ [ಅನು. ೮೧]. ಎಂತಹೆ ಕಷ್ಟಕಾಲ 
ದಲ್ಲಿಯೊ ಸ್ತ್ರೀಯರನ್ನು ಕೈಬಿಡಬಾರದು [ಅನು. ೫೯]. ಸ್ತ್ರೀಯರು ಹೀನಕುಲದವ 
ರಾದರೂ ಅವರನ್ನು ಪರಿಗ್ರಹಿಸಬಹುದು [ಶಾಂತಿ. ೧೬೩). ಸ್ತ್ರೀಯರಿಗೆ ಕಾಮ ಅಧಿಕ 
[ಅನು. ೫೦, ೧೨೮]. ಅವರು ಚಂಚಲಸ್ವಭಾನದವರು [ಅನು. ೫೨]. ಸುಂದರ 
ವುರುಷ ಸಂದರ್ಶನದಿಂದ ಸ್ತ್ರೀಯರು ವಿಕಾರಗೊಳ್ಳುವರು [ವಿರಾ. ೧೮]. ಸ್ರ್ರೀಜನ್ಮ 
ಅವರ ಕರ್ಮನನ್ನು ಅನುಸರಿಸಿರುತ್ತದೆ [ಅನು. ೨೨೬]. ಸ್ತ್ರೀಯರೇ ಹೆಚ್ಚು ಸುಖ 
ವನ್ನು ಅನುಭವಿಸತಕ್ಕವರು [ಅನು. ೩೪]. 


ಸ್ಥ ಪತಿ.--ಶಿಲ್ಪಕಲೆಯನ್ನು ಬಲ್ಲವ... ಜನಮೇಜಯನ ಸಾರಥಿ. ಇವನಿಗೆ 
ರೋಹಿತಾಕ್ಸನೆಂದು ಹೆಸರು [ಭಾರ.-ಆದಿ. ೫೧-೫೮]. 


ಸ್ಥಾ ಣು.--ಶಿನನ ನಾಮಾಂತರ. ಏಕಾದಶರುದ್ರರಲ್ಲಿ ಒಬ್ಬ [ಭಾರ.-ಆದಿ. ೬೭]. 
ಸ್ಥಾಣು ಬ್ರಹ್ಮಸೊಂದಿಗೆ ಉಂಛವೃತ್ಲಿ,, ಶ್ರೇಯಸ್ಸಾಧನ ಮುಂತಾದ ನಿಷಯನಾಗಿ 
ಸಂವಾದಮಾಡಿದ್ದು (ಶಾಂತಿ, ೩೬೩]. 


ಸ್ಫೂಣಾಕಲ್ಸೆ 620 ನ್ಯಾನನ್ನೂರು 


ಸ್ಕೂ ಣಾಕರ್ಲ.--ಒಬ್ಬ ಯಕ್ಷ. ಕುಬೇರನ ಅನುಚರ. ದ್ರುಪದ ರಾಜಪುತ್ರ 
ನಾದ ಶಿಖಂಡಿ ಮೊದಲು ಜನಿಸಿದ. ಅವನನ್ನು ಗಂಡಸೆಂತಲೇ ಹೇಳಿ 
ಅಸ್ತ್ರನಿದ್ಯಾಭ್ಯಾಸಗಳನ್ನು ಮಾಡಿಸಿ, ಮಡುವೆಮಾಡಿದರು. ಕಾಲಕ್ರಮದಲ್ಲಿ ಇವ 
ಹೆಂಗಸೆಂಬುದನ್ನು ತಿಳಿದ, ಶಿಖಂಡಿಯ ಮಾವನಾದ ದಶಾರ್ಣ ದೇಶಾಧಿವತಿಯಾದ 
ಹಿರಣ್ಯನರ್ಮ ದ್ರುವದನ ಮೇಲೆ ದಂಡೆತ್ತಿಬರಲಾಗಿ, ಶಿಖಂಡಿ ಚಿಂತಾಕ್ರಾ೦ತನಾಗಿ 
ಕುಬೇರನ ಉದ್ಯಾನವನವನ್ನು ಹೊಕ್ಕು, ಸ್ಫೂಣಾಕರ್ಣನಿಗೆ ತನ್ನ ವೃತ್ತಾಂತ 
ವನ್ನು ಅರಿಕೆಮಾಡಿ, ಕೆಲವು ಕಾಲದವರೆಗೆ ತನ್ನ ಸ್ತ್ರೀತ್ವನನ್ನು ಅವನಿಗೆ ಕೊಟ್ಟು 
ಅವನ ಪುಂಸ್ತ್ರ್ಯವನ್ನು ತಾನು ವಡೆದು ಶಿಖಂಡಿ ತನ್ನ ಪಟ್ಟಣಕ್ಕೆ ಬಂದ. ಇಷ್ಟರಲ್ಲಿ 
ಕುಬೇರ ಉದ್ಯಾನವನಕ್ಕೆ ಬಂದು ಸ್ಥೂಣಾಕರ್ಣನ ಸ್ಥಿತಿಯನ್ನು ಕಂಡು ಕುಪಿತ 
ನಾಗಿ ಸ್ಮೂಣಾಕರ್ಣ ಅನುಗಾಲವೂ ಹೆಂಗಸಾಗಿಯೇ ಇರುವಂತೆ ಶಾಪನಿತ್ತ. 
ಶಿಖಂಡಿ ಮರಳಿ ಸ್ಲೂನಾಕರ್ಣನಲ್ಲಿಗೆ ಬಂದು, ನಡೆದ ಸಮಾಚಾರವನ್ನು ಬೀಳ, 
ತನ್ನ ಮನೆಗೆ ಹೋದ. ನೋಡು--ಅಂಬಾ, ಕುಬೇರ, ಶಿಖಂಡಿ [ಭಾರ. -ಉಜ್ಯೋ. 
೧೯೧, ೧೯೨]. 

ಸ್ಥೂಲ ಕೇಶ.--ಒಬ್ಬ ಮಹರ್ಷಿ. ಈತ ವಿಶ್ವಾವಸುವೆಂಬ ಗಂಧರ್ವನಿಂದ 
ಮೇನಕೆಯೆಂಬ ಅಸ್ಸರಸಿಯಲ್ಲಿ ಜನಿಸಿದ ಪ್ರಮದ್ವರೆಯೆಂಬ ಕನ್ಯೈಯನ್ನು ಕಾಪಾಡಿ 
ಆಕೆಯನ್ನು ಪ್ರಮತಿಪುತ್ರನಾದ ರುರು ಮಹರ್ಷಿಗೆ ಕೊಟ್ಟು ಮದುನೆಮಾಡಿದ. 
ನೋಡು -ರುರು [ಭಾರ.-ಆದಿ. ೮. ಅನು. ೮]. 

ಸ್ಥೂಲಶಿರ.--ಒಬ್ಬ ಮಹರ್ಷಿ. ವಿಶ್ವಾವಸುನೆಂಬ ಗಂಧರ್ವ ಈತನನ್ನು 
ಸರಿಹಾಸ ಸಹ ರಾಕ್ಸಸನಾಗಿ ಜನಿಸುವಂತೆ ಶಾನನನ್ನು ಪಡೆದು, ಕಬಂಧನೆಂಬ 
ಹೆಸರಿನ ರಾಕ್ಸಸ ಸನಾಗಿ ಹುಟ್ಟ, ಶ್ರೀ ರಾಮನಿಂದ ಮಡಿದು, ತನ್ನ ಪೊರ್ರದೇಹೆವನ್ನು 
ಪಡೆದೆ [ರಾಮಾ.-ಅರ. ೭೧. ಭಾರ.-ವನ. ೧೩೭]. 

ಸೃಮನ್ತ ಕ. ಒಂದು ರತ್ನ, ಇದು ದಿನ ಒಂದಕ್ಕೆ ಎಂಟು ಭಾರ ತೂಕ ಚಿನ್ನ 
ವನ್ನು ಕೊಡುತ್ತಿತ್ತು. ಸೂರ್ಯನ ಮಿತ್ರನಾದ ಸತ್ರಾಜಿತ ಸೂರ್ಯನನ್ನು ತಪಸ್ಸಿ 
ನಿಂದ ಮೆಚ್ಚಿಸಿ, ಈ ರತ್ನವನ್ನು ಹಡೆದ. ನೋಡು--ಕೃಷ್ಣ, ಜಾಂಬವಂತ, 
ಪ್ರಸೇನ, ಸತ್ಯಭಾಮಾ, ಸತ್ರಾಜಿತ್‌ [ಭಾರ.-ಸಭಾ, ೧೪. he -೧೦-೫೬. ಹರಿ.- 
೧-೩೮]. 

ಸ್ಕಮನ್ರಸಣ್ಣುಕ.--ಒಂದು ಮಡು. ನೋಡು--ಸ್ಯಮಂತಸಂಚಕ, ಕುರು 
ಕ್ಸೇತ್ರ, ಪರಶುರಾಮ. 

ಸ್ಯಾನನ್ಹೂ ರು.--ಒಂದು ಪಟ್ಟಣ. ಕೇರಳದೇಶದಲ್ಲಿಜೆ. ಇದನ್ನು ಈಗ 
ಅನಂತಶಯನ (Trivandrum) ಎಂದು ಕರೆಯುತ್ತಾರೆ. ಅರ್ಜುನ ತೀರ್ಕೈಯಾತ್ರಾ 


ಸ್ಯೂಮರಶ್ಮಿ 621 ಸ್ಪರ್ಭಾನನಿ 


ಸಮಯದಲ್ಲಿ ಇಲ್ಲಿಗೆ ಹೋಗಿದ್ದ [ಭಾರ.-ಆದಿ. ೨೩೭]. ಇಲ್ಲಿ ಸುಪ್ರಸಿದ್ಧವಾದ 
ಅನಂತವದ್ಮನಾಭಸ್ವಾಮಿಯ ಮಂದಿರವಿದೆ. ಯಾತ್ರಾಸ್ಥಳ. 


ಸ್ಕೂಮರಶ್ಮಿ.--ಒಬ್ಬ ಮಹೆರ್ಷಿ. ಈತ ತನ್ನ ತವೋಮಹಿಮೆಯಿಂದ ಗೋ 
ರೂಪವನ್ನು ಹೊಂದಿ ಪಾತಾಳೆಲೋಕವನ್ನು ಸೇರಿ, ಅಲ್ಲಿ ತವಸ್ಸುಮಾಡುತ್ತಿದ್ದ 
ಕಪಿಲ ಮಹರ್ಷಿಯನ್ನು ಸಂದರ್ಶಿಸಿ, ಆತನ ಸಂಗಡ ನಿಷ್ಕಾಮಕರ್ಮ ವಿಷಯ 
ವಾಗಿ ಸಂವಾದಮಾಡಿದ. ಈ ಸಂವಾದಕ್ಕೆ ಕಪಿಲ ಗೋ ಸಂವಾದವೆಂದು ಹೆಸರು. 
ನೋಡು ಕಪಿಲ [ಭಾರ.-ಶಾಂತಿ. ೨೭೪-೨೭೬7], 


ಸ್ವಯೆಂಪ್ರಭಾ.-ಒಬ್ಬ ತಾಪಸಿ. ಶಾಂಡಿಲ್ಯ ಮುನಿಯ ಮಗಳಾದುದರಿಂದ 
ಈಕೆಗೆ ಶಾಂಡಿಲಿಯೆಂಬುದು ನಾಮಾಂತರ. ದೇವಶಿಲ್ಲ್ಸಿಯಾದ ಮಯ ತನ್ನ 
ಮಾಯಾ ಚಾತುರ್ಯದಿಂದ ಸುವರ್ಣಮಯವಾದ ಒಂದು ವನವನ್ನು ನಿರ್ಮಿಸಿ, 
ಅದರಲ್ಲಿ ದಿವ್ಯವಾದ ಒ೦ದು ಗುಹೆಯನ್ನು ಕಲ್ಪಿಸಿ, ಅಲ್ಲಿ ತನ್ನ ಪತ್ನಿಯಾದ ಹೇಮೆ 
ಯೆಂಬ ಅಸ್ಸರಸಿಯೊಂದಿಗೆ ಕೆಲವು ಕಾಲ ವಾಸವಾಗಿದ್ದೆ. ಹೇನೆ ದೇವಲೋಕಕ್ಕೆ 
ತೆರಳಿದ ತರುವಾಯ ಮಯ ತನ್ನ ಮಗಳಾದ ಮಂಡೋದರಿಯ ಸಂಗಡ ಆ ಗುಹೆ 
ಯನ್ನು ಬಿಟ್ಟು ತೆರಳಿದ ಬಳಿಕ ಹೇನೆಯ ಸಖಿಯಾದ ಸ್ವಯಂಪ್ರಭೆ ಆ ಗುಹೆಯನ್ನು 
ಸೇರಿ ಅಲ್ಲಿ ವಾಸಮಾಡಶೊಡಗಿದಳು (ಭಾರ.-ಉ. ೧೧೩. ಭೀ. ೮]. ಹನೂಮದಾದಿಗಳು 
ಸೀತೆಯನ್ನು ಹುಡುಕುವುದಕ್ಕಾಗಿ ತೆಂಕಣ ದಿಕ್ಕಿಗೆ ತೆರಳಿದಾಗ ನೀರಡಿಕೆಯಿಂದ 
ಬಳಲಿ ಈ ಗುಹೆಯನ್ನು ಹೊಕ್ಕರು. ಅಲ್ಲಿ ಸ್ವಯಂಪ್ರಭೆಯನ್ನು ಕಂಡು, ಆಕೆ 
ಯಿಂದ ಸತ್ಛೃತರಾಗಿ ಹೊರಬಂದರು [ನಾ.ರಾಮಾ.-ಕ. ೫೦, ೫೧]. ಗರುಡ ಈಕೆಗೆ 
ಕೇಡನ್ನು ಬಗೆದು ರೆಕ್ಕೆಗಳನ್ನು ಉದುರಿಸಿಕೊಂಡು, ಮರಳಿ ಆಕೆಯ ಅನುಗ್ರಹದಿಂದ 
ಗರಿಗಳನ್ನು ಪಡೆದ [ಭಾರ.-ಉ. ೧೧೩. ಸ್ಟಾಂದೆ.-ನಾಗರ. ೮೧, ೮೨]. ಸ್ವಯಂಪ್ರಭೆ 
ಸುಮನೆಯೆಂಬ ರಾಜಪುತ್ರಿಯೊಂದಿಗೆ ಪತಿವ್ರತಾಮಾಹಾತ್ಮ್ಯ ವಿಷಯವಾಗಿ ಸಂವಾದ 
ಮಾಡಿದಳು. ನೋಡು--ಶಾಂಡಿಲಿ [ಭಾರ.-ಅನು. ೧೮೫]. 


ಸ್ವರ್ಗ.-ಒಂದು ಲೋಕ. ವುಣ್ಯಶಾಲಿಗಳು ದೇಹತ್ಯಾಗಮಾಡಿದ ಬಳಿಕ, 
ಅದುವರೆಗೆ ತಾವು ಸಂಪಾದಿಸಿದ ಪುಣ್ಯದ ಫಲವನ್ನು ಅನುಭನಿಸುವುದಕ್ಕಾಗಿ ಈ 
ಲೋಕಕ್ಕೆ ತೆರಳುತ್ತಾರೆ. ಸ್ವರ್ಗಲೋಕದಲ್ಲಿನ ಸುಖಗಳು ಮತ್ತು ದೋಷಗಳ 
ವರ್ಮನೆ [ಭಾರ.-ವನ. ೨೬೨]. 


ಸ್ವರ್ಭಾನನಿ.--ಒಬ್ಬ ರಾಜಪುತ್ರಿ. ಚಂದ್ರ ವಂಶದ ಪುರೂರವ ರಾಜನಿಂದ ದೇವ 
ವಿಲಾಸಿನಿಯಾದ ಊರ್ವಶಿಯಲ್ಲಿ ಜನಿಸಿದ ಆಯು ಕುಮಾರನನ್ನು ಮದುವೆಯಾಗಿ 
ನಹುಷ ಚಕ್ರವರ್ತಿಯನ್ನು ಪಡೆದಳು [ಭಾರ,-ಆದಿ. ೬೯]. 


40 


ಸ್ಪರ್ಭಾನು 622 ಹಂಸಕದಥೆ 


ಸ್ವರ್ಭಾನು.--ಹಿಬ್ಬ ಅಸುರ, ಕಶ್ಯಪ ಮುನಿಯಿಂದ ದನುನೆಂಬ ಹೆಂಡತಿಯಲ್ಲಿ 
ಹ ರಾಹುವೆಂಬುದು ಇವನ ಕೀ ನೋಡು--ರಾಹು [ಭಾರ.- 
ಆದಿ. ೬೬]. 


ತಿ.) ದಕ ಕ್ಸಬ್ರಹ ನ ಮಗಳು. ಚಂದ್ರನ ಇಷ್ಟ ಸತ್ತಳು. ಮಂದಿ 
ರ್‌ ಒಬ್ಬಳು. ಕೋಡು -ದಕ್ಷ [ಭಾರ.-ಆದಿ. ೬೭, ೬೯. ಭಾಗ.-೬, ೫. 
ನಿಷ್ಣ್ಯು .-೧-೧೫]. 
(11) ಒಂದು ನಕ್ಸತ್ರ [ಭಾರ.-ಆ. ೬೭, ೬೯. ಭಾಗ.-೬-೫. ವಿಷ್ಣು.-೧-೧೫]. 
ಸ್ಥಾಹಾ.--(1) ದಕ್ಷನ ಮಗಳು. ಅಗ್ನಿಯ ಹೆಂಡತಿ [ಭಾರ.- ಡೆ! ೨೨೬, 


ತ ಅತ ಸನ ರಗಳ ಪತ್ನಿಯರನ್ನು ಮೋಹಿಸಿದಾಗ ಸ್ವಾಹಾದೇವಿ ಅರುಂ 
ಧತಿಯ ಹೊರತು "ಮಿಕ್ಕು ಆರು ಮಂದಿ ಮುನಿ ಪತ್ನಿಯರ ರೊಸನನ್ನು ತಳದು 
ಅಗ್ನಿಯನ್ನು ಸೇರಿ ಆತನ ಮನೋರಧವನ್ನು ವೊರ್ತಿಗೊಳಿಸಿದಳು [ಭಾರ.-ವನ. 

೨೨೭]. ಸ್ವಾ ಹಾದೇವಿ ಸ್ಫಂದನೆಂಬ ಪುತ್ರನನ್ನು ಹೆತ್ತು ಆತನಿಂದ ವರಗಳನ್ನು 


ಪಡೆದಳು ಭಾರ -ವನ. ೨೩೧]. 
(ii) ಬೃಹಸ್ಪತಿಯ ಮಗಳು. ಈಕೆ ಅಗಿ ದೇವನನ್ನು ಮದುವೆಯಾಗಿ 


ಕಾಮ, ಅಮೋಘ, ಉಕ್ಸ $ರೆಂಬ ಮೂವರು bpd ಪಡೆದಳು. ಈ ಮೂವರೂ 
ಅಗ್ನಿಯ ಅಧಿಕಾರವನ್ನು ನಾಡಿದರು [ಭಾರ.-ವನ. ೨೨೧]. 


ಹ 


ಹಂಸೆ.-(1) ಒಬ್ಬ ರಾಜ. ಕರೂಶ ದೇಶವನ್ನು ಆಳುತ್ತಿದ್ದ. ಡಿಬಿಕನೆಂಬನ 

ಇವನ ತನ್ಮು ಡಿಬಿಕ ಕೃ ಸ್ಥನ ಮೂಲಕ ಯಮುನೆಯಲ್ಲಿ ಬಿದ್ದು ಸಾಯ 

ಲಾಗಿ, ಬಲರಾಮ ಹಂಸ ನನ್ನು ಕೊಂದ. ನೋಡು--ಡಿಬಿಕ, ಬಲರಾಮ. [ಭಾರ.- 
ಸಭಾ. ೧೪]. 

(11) ಡೇನಗಂಧರ್ವರಲ್ಲಿ ಒಬ್ಬ. ಕಶ್ಯಪ ಮುನಿಯಿಂದ ಅರಿಷ್ಟೆಯೆಂಬ ಪತ್ತಿ 

ಯಲ್ಲಿ ಜನಿಸಿದವ. ದುರ್ಯೋಧನನ ತಂಜಿಯಾದ ಧೃತರಾಷ್ಟ್ರ ಇವನ ಅಂಶದಿಂದ 

ಜನಿಸಿದವ [ಭಾರ.-ಆದಿ ೬೮). 


ಹೆಂಸಕಥಿ.-ಯುಧಿಸ್ಮಿರನ ರಾಜಸೂಯ ಸಭೆಯಲ್ಲಿ ಭೀಷ್ಮ ಶ್ರೀ ಕೃಷ್ಣ ನಿಗೆ 


ಹಿ 


ಅಗ್ರಪೂಜೆಯನ್ನು ಮಾಡುವಂಕೆ ಸಹದೇವನಿಗೆ ಹೇಳಿದ ನ್ನು ಬೇಭಿ, ಇ 
ಕೋಪಾವಿಷ್ಟನಾಗಿ ಈ ಕಥೆಯನ್ನು ಭೀಷ್ಮನಿಗೆ ಹೇಳಿದ [ಭಾರ.-ಸಭಾ, ೬೪]. 


ಹಂಸ ಕಾಗೆಗಳ ಕಣೆ 628 ಹನೂಮನ್ರ 


ಹಂಸ ಕಾಗೆಗಳ ಕಥೆ.--ಹದಿನೇಳನೆಯ ದಿನದ ಯುದ್ಧದಲ್ಲಿ ಶಲ್ಯ ಕರ್ಣನಿಗೆ 
ಸಾರಧಿಯಾಗಿದ್ದು, ಕರ್ಣನ ಕೆಚ್ಚನ್ನು ಮುರಿಯುವುದಕ್ಕಾಗಿ ಅವನನನ್ನು ಅಲ್ಲಗಳೆ 
ಯುತ್ತ ಅರ್ಜುನನನ್ನು ಹಂಸ ಪಕ್ಸಿಗೂ, ಕರ್ಣನನ್ನು ಕಾಗೆಗೂ ಹೋಲಿಸಿ ಹೇಳಿದ 
ಕಥೆ [ಭಾರ.-ಕರ. ೩೫]. 

ಹಂ ಸಧ್ವ ಜ.-ಚಂಸಕಾವತೀ ನಗರಿಯ ಅರಸು. ಯುಧಿಷ್ಠಿರನ ಅಶ್ವಮೇಧದ 
ಕುದುರೆಯನ್ನು ಅಡ್ಡಗಿಸಿ, ತನ್ನ ಮಗನಾದ ಸುಧನ್ವನನ್ನು ಅರ್ಜುನನ ಮೇಲೆ 
ಯುದ್ಧಕ್ಕೆ ಕಳುಹಿ, ಸುಧನ್ವ ರಾಣಿವಾಸಕ್ಕೆ ಹೋಗಿ ತಾಯಿಯಿಂದ ತತ್ತೊ ಎೀಪ 
ದೇಶವನ್ನು ಹೊಂದಿ, ರಣರಂಗಕ್ಕೆ ಹೋಗಿ ಅರ್ಜುನನಿಂದ ಸತ್ತ. ಬಳಿಕ ಹಂಸ 
ಧ್ವಜ ವುತ್ರಶೋಕದಿಂದ ಮರುಗಿ ತಾನೂ ಅರ್ಜುನನ ಸಂಗಡ ಯುದ್ಧಮಾಡಿ 
ಸೋತು, ಕಡೆಗೆ ಅರ್ಜುನನನ್ನು ಮರೆಹೊಕ್ಕು ಅವನ ಹಿಂಡೆ ತಾನೂ ನೆರವಾದ 
[ಜೈ. ಭಾರ.-ಅಶ್ವ. ೧೭-೨೧]. 

ಹಂಸಸಾಧ್ಯ ಸಂವಾ ದ.-ಸಮೋಕ್ಸಸಾಧನಗಳಾವುನೆಂಬ ವಿಷಯನನ್ನು ಕುರಿತು 
ಹೇಳುವಾಗ ಭೀಷ್ಮ ಈ ಸಂಧಾದವನ್ನು ವಿವರಿಸಿದ್ದು [ಶಾಂತಿ. ೩೦೫]. 

ಹಂಸಿ.--ಸೂರ್ಯ ವಂಶದ ಭಗೀರಥ ರಾಜನ ಮಗಳು. ಈಕೆ ವರತಂತು 
ಮಹರ್ಷಿಯ ಶಿಷ್ಯನಾದ ಕೌತ್ಸನೆಂಬ ಮುನಿಯನ್ನು ಮದುವೆಯಾದಳು [ಭಾರ.- 
ಅನು. 300]. 

ಹಠೆನಾದ.-ಒಂದೇ ನಿಷಯವನ್ನು ಹಿಡಿದು ಹಠದಿಂದ ವಾದಿಸುವಿಕೆ. ವಾಂಡ 
ವರು ಜೂಜಿನಲ್ಲಿ ಸೋತು, ಹ್ವಿತನನವನ್ನು ಹೊಕ್ಕಕೂಡಲೇ ದೌಸದಿ ಯುಧಿಷ್ಠಿರ 
ನನ್ನು ಕುರಿತು "" ಈಗಲೇ ದುರ್ಯೋಧನಾದಿಗಳನ್ನು ಯುದ್ಧ ದಲ್ಲಿ ಜೊಂಡು ರಾಜ್ಯ 
ದಲ್ಲಿ ಸಟ್ಟಾಭಿಸಿಕ್ಸನಾಗು'' ಎಂದು ಹೇಳಿ ವಾದಮಾಡಿದಳು. ಇದನ್ನೇ ಹಠವಾದ 
ವೆಂದು ಭಾರತದಲ್ಲಿ ವರ್ಣಿಸಿರುತ್ತಾರೆ [ಭಾರ,-ವನ, ೩೨). 

ಹನೂಮನ್ತ.- ಒಬ್ಬ ವಾನರ. ಅಂಜನೆಯೆಂಬವಳಲ್ಲಿ ಈಶ್ವರಾಂಶದಿಂದ 
ವಾಯುವಿನ ಮೂಲಕ ಜನಿಸಿದವ... ನೋಡು--ಅಂಜನಾ, ಆಂಜನೇಯ. 

ವಾರ್ದತೀ ಸರಮೇಶ್ವರರು ಕೈಲಾಸಪರ್ವತದಲ್ಲಿ ಕ್ರೀಡಿಸುತ್ತಿದ್ದಾಗ ಒಂದು 

ವಾನರಯುಗ್ಮನನ್ನು ಕಂಡರು. ಪಾರ್ವತಿ ಶಿವನೊಂದಿಗೆ ಕಲೆತು ಗರ್ಭವನ್ನು ಧರಿಸಿ 
ಅದನ್ನು ತಾಳಲಾರದೆ ಶಿವನಲ್ಲಿ ನಿಜ್ಞ್ಯಾಸಿಸಲಾಗಿ, ಶಿವ ಆ ಗರ್ಭವನ್ನು ಪಾರ್ವತಿಯ 
ನಾಭಿದೇಶದಿಂದ ಹೊರಬೀಳುವಂತೆ ಮಾಡಿದ. ಭೂದೇವಿ ಅದನ್ನು ಧರಿಸಲಾರಣೆ 
ಕಂಗೆಟ್ಟಳು. ಅದೇ ಸಮಯದಲ್ಲಿ ಗೌತಮ ಪುತ್ರಿಯಾದ ಅಂಜನೆ ಪುತ್ರಕಾಂಣ್ಲೆ 
ಯಿಂದ ತೀವ್ರನಿಯಮವನ್ನು ಕೈಕೊಂಡಿದ್ದಳು. ಆಗ ವಾಯುದೇವ ಆಕೆಯ 
ರೂಪಳ್ಳೆ ಮರುಳಾಗಿ, ಆ ಗರ್ಭನನ್ನು ಕೊಂಡುಯ್ದು ಆಕೆಯ ಅಂಗೈಯಲ್ಲಿಟ್ಟಿ. 


ಹನೂನುನ್ತ 624 ಹನೂಮನ್ತ 


ಆಳೆ ಅದನ್ನು ನುಂಗಲಾಗಿ ನವಮಾಸಗಳು ತುಂಬಿದ ಬಳಿಕ ಸರ್ವಾಭರಣಭೂಷಿತ 
ನಾದ ಒಬ್ಬ ವಟು ಜನಿಸಿದ. ಬಳಿಕ ಆ ಕುಮಾರ ಫಲಾಭಿಲಾಷೆಯಿಂದ ಸೂರ್ಯ 
ನನ್ನು ನುಂಗಹೋದ. ಇಂದ್ರನ ನಜ್ರಾಯುಧದ ವೆಟ್ಟನಿಂದ ಮೂರ್ಛಿಬಿದ್ದು, ದೇವತೆ 
ಗಳ ಮೂಲಕ ಅನೇಕ ನರಗಳನ್ನು ವಡೆದು, ಸೂರ್ಯನಲ್ಲಿ ನಿದ್ಯಾಭ್ಯಾಸಮಾಡಿ, 
ಸುಗ್ರೀವನಿಗೆ ಮಂತ್ರಿಯಾಗಿ ಶ್ರೀರಾಮನ ದೂತನಾದ [ತತ್ವನಂ.ರಾ.-ಕಿ. ೧೨, ೧೩]. 
ವಿಷ್ಣು ವಿನ ನೋಹಿನೀರೂಸವನ್ನು ಕಂಡು ಶಿವ ಎಹೆಗುಂದಲಾಗಿ, ಸಪ್ತರ್ಷಿಗಳು 
ಶಿವನ ತೇಜಸ್ಸನ್ನು ಒಂದು ಎಲೆಯಲ್ಲಿರಿಸಿದರು. ಬಳಿಕ ಅವರು ಮುಂದಣ ಕಾರ್ಯ 
ಭಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ವೀರ್ಯವನ್ನು ಗೌತಮ ಪುತ್ರಿಯಾದ 
ಅಂಜನೆಯ ಕಿನಿಯಲ್ಲಿ ಸುರಿದರು. ಇಂತು ಶಿವನೇ ಕಪಿ ರೂಪದಿಂದ ಹೆನೂಮಂತ 
ನೆಂಬ ಹೆಸರಿನಿಂದ ಜನಿಸಿದೆ. ಬಳಿಕ ಸೂರ್ಯನನ್ನು ನೀಡಿಸಿ, ದೇವತೆಗಳಿಂದ ವರವನ್ನು 
ಪಡೆದು ಜನನಿಯ ಬಳಿಸಾರ್ದು, ನಡೆದ ವೃತಾ ) ,೦ತವನ್ನೆಲ್ಲ ಸಂತೋಷದಿಂದ ಹೇಳಿದ. 
ಜನನಿಯ ಅಪ್ಪಣೆಯಂತೆ ಸೂರ್ಯ ಬನ ತೂ | ಸಕಲ ಶಾಸ್ತ್ರಗಳನ್ನೂ ಕಲಿತು, "" ವಾಲಿ 
ಸುಗ್ರೀವನ ಹೆಂಡತಿಯನ್ನು ಹ ಅವನನ್ನು ie a ಓಡಿಸಿರುವನಾಗಿ 
ನೀನು ನನ್ನ ಪುತ್ರನಾದ ಸುಗ್ರೀವನಿಗೆ ಒತ್ತಾ _ಸಮಾಡು '' ಎಂಬುದಾಗಿ ಸೂರ್ಯ 
ನಿಂದ ಅಪ ಣೆ ಸಡೆದು, ಖಯಷ್ಯ ಮೂಕ ಗಿರಿಯಲ್ಲಿದ್ದ ಸುಗ್ರೀವನನ್ನು ಸೇರಿ, ಅತನ 
ಮುಖ್ಯಮಂತ್ರಿಯಾಗಿದ್ದು, ತಳ ಸಾಧಕನಾದ [ಶಿವ.- -ಶತರುದ್ರ. ೨೦]. ಪುಂಜಿಕ 
ಸ್ಥಲಿಯೆಂಬ ಅಸ್ಸರಸಿ Med, ವಾನರಜನ್ಮನನ್ನು ಪಡೆದು ಕುಂಜರನೆಂಬ 
ಕಪಿನಾಯಕನ ಮಗಳಾಗಿ ಅಂಜನೆಯೆಂಬ ಹೆಸರಿನಿಂದ ಜನಿಸಿ, ಕೇಸರಿಯೆಂಬ 
ವಾನರನನ್ನು ಮದುವೆಯಾದಳು. ನಾಯುದೇನ ಈಕೆಯ ರೂಪಾತಿಶಯಕ್ಳೆ ಮರು 
ಳಾಗಿ ಆಕೆಯೊಡನೆ ಬಲಾತ್ಪಾರದಿಂದ ಕ್ರೀಡಿಸಲಾಗಿ, ಅಂಜನೆ ಗರ್ಭವತಿಯಾಗಿ ಒಬ್ಬ 
ಪುತ್ರನನ್ನು ಸಡೆದಳು. ಆ ಮಗು ಜನಿಸಿದಕೂಡಲೇ ಆಗತಾನೇ ಉದಯಿಸುತ್ತಿ, ದ್ದ 
ಸೂರ ಬಿಂಬವನ್ನು ಕಂಡು, ಫಲವೆಂಬ ಭ್ರಾಂತಿಯಿಂದ ಅಂತರಿಕ ಕ್ಸ್‌ ಹ 

ನನ್ನು. ಸೀಡಿಸಿತು. ಇಂದ್ರ ವಜ್ರಾಯುಧದಿಂದ ಇವನನ್ನು ಹೊಡೆಯಲಾಗಿ ಒಂದು 
ಕೆನ್ನೆ ಗಾಯನಾಗಿ ಸೊಟ್ಟಿಗಾಯಿತು. ಈ ಕಾರಣದಿಂದಲೇ ಇವನಿಗೆ ಹನೂ 
ಮಂತನೆಂದು ಹೆಸರು. ಇಂತು ತನ್ನ ಮಗ ಗಾಯಸಟ್ಟುದನ್ನು ಕಂಡು ವಾಯು 
ದೇವ ಸಂಚಾರನನ್ನು ನಿಲ್ಲಿಸಿದ. ಆಗ ಇಂದ್ರಾದಿ ದೇವತೆಗಳು ವಾಯುವನ್ನು 
ಸಂತೈಸಿ, ಹನೂಮಂತನಿಗೆ ಸ್ಟೇಜಾ ಮರಣವನ್ನೂ, ವಾಯುವಿಗೆ ಸಮನಾದ ವೇಗ 
ನನ್ನೂ ಬಲವನ್ನೂ ಅನುಗ್ರ ಬಸಿದರು [ರಾ.-ಕಿಷ್ಟಿ. ೬೬]. ಹೆನೂಮಂತ ಸುಗ್ರೀವನ 
ಅಪ್ಪಣೆಯಂತೆ ರಾಮ ಲಕ್ಷ್ಮ ಒಣರಲ್ಲಿಗೆ ಬಂದು ಅವರ ವೃತ್ತಾಂತವನ್ನು ತಿಳಿದು, ಅವ 
ರಿಬ್ಬರನ್ನೂ ಸುಗ್ರೀಷನಲ್ಲಿಗೆ ಕರೆದುಯ್ಯು, ರಾಮ ಸುಗ್ರೀವರ ಸ್ನೇಹವನ್ನು ಬೆಳೆಸಿದ್ದು 





ಹನೂನುನ್ನ 625 ಹನೂಮನ್ಸೆ 


[ಕಸ್ಟಿ. ೨-೪]. ಹನೂಮಂತ ಸುಗ್ರೀವನಿಗೆ ರಾಜನೀತಿ ಹೇಳಿದ್ದು [ತಹ]; 
ಹನೂಮಂತ ರಾಮನ ಮೂಲಕ ಸೀತಾದೇನಿಯ ನಂಬುಗೆಗಾಗಿ ಮುದ್ರೆಯ ಉಂಗುರ 
ವನ್ನು ಪಡೆದು ತೆಂಕಣ ದಿಕ್ಸಿಗೆ ಹೊರಟಿದ್ದು [ಕಿಷ್ಟು. ೪೪). ಹೆನೂಮಂತ ಸ್ವಯಂ 
ಪ್ರಭೆಯ ಗುಹೆಯನ್ನು ಹೊಕ್ಕು, ಆಕೆಯೆ ಅತಿಧ್ಯವನ್ನು ಕೈಕೊಂಡು, ತೆಂಕಣ 
ಸಮುದ್ರತೀರವನ್ನು ಸೇರಿದ್ದು [ಕಸ್ಟಿ. ೫೦-೫೩]. ಸಮುದ್ರವನ್ನು ದಾಟಿಲಾರದೆ 
ಚಿಂತಾಕ್ರಾಂತನಾಗಿದ್ದ ಅಂಗದನಿಗೆ ಹನೂಮಂತ ವಿವೇಕವನ್ನು ಹೇಳಿದ್ದು [ಕೆ್ಟಿ. 
೫೪]. ಜಾಂಬನಂತ ಹನೂಮಂತನ ಇನ್ಮವೃತ್ತಾಂತನನ್ನು ಹೇಳಿ, ನಮುದ್ರವನ್ನು 
ದಾಟಲು ಹನೂಮಂತನನ್ನು ಹುರಿದುಂಬಿಸಿದ್ದು [ಕಿಷ್ಠಿ. ೬೨-೬೬]. ಹನೂಮಂತ 
ಸಮುದ್ರವನ್ನು ದಾಟಲು ಸಮ್ಮತಿಸಿದ್ದು [ಕಸ್ಟಿ. ೬೭]. ಹೆನೂಮಂತ ಸಮುದ್ರ 
ವನ್ನು ದಾಟಿದ್ದು, ಸಿಂಹಿಳೆಯೆಂಬ ರಕ್ತಸಿಯನ್ನು ಕೊಂದದ್ದು, ನಾಗಮಾತೆಯಾದ 
ಸುರಸೆಯನ್ನು ಮೆಚ್ಚಿಸಿದ್ದು , ಮೈನಾಕನಿಂದ ಸತ್ಕೃತನಾದದ್ದು [ಸುಂದರ. ೧]. 
ಹೆನೂಮಂತ ಲಂಕೆಯನ್ನು ಹೊಕ್ಕದ್ದು [ಸುಂ ೨೦1. ಹೆನೂಮಂತ ಲಂಕಾಭಿಮಾನಿ 
ದೇವತೆಯನ್ನು ನಿಗ್ರಹಿಸಿದ್ದು [ಸುಂ. ೩]. ರಾವಣನ ಅಂತಃವುರನನ್ನು ಹೊಕ್ಕು, 
ಸೀತೆಯನ್ನು ಹುಡುಕಿದ್ದು [ಸುಂ. ೩-೧೨]. ಸೀತೆಯನ್ನು ಕಾಣದೆ ಹಂಬಲಿಸಿದ್ದು 
[ಸುಂ. ೧೩]. ಸೀತೆಯನ್ನು ಅಶೋಕವನದಲ್ಲಿ ಕಂಡದ್ದು [ಸುಂ. ೧೫]. ಹೆನೂಮಂತ 
ಸೀತೆಯೊಡನೆ ಮಾತನಾಡಿ, ಆಕೆಗೆ ಭರವಸೆಯಿತ್ತು ರಾಮನ ಮುದ್ರೆಯುಂಗುರವನ್ನು 
ಕೊಟ್ಟಿದ್ದು [ಸುಂ, ೩೦-೩೬]. ಅಶೋಕವನವನ್ನು ಮುರಿದು, ರಾಕ್ಷಸರನ್ನು ನೊಂದು, 
ಇಂದ್ರಜಿತನ ಬ್ರಹ್ಮಾಸ್ತ್ರಕ್ಟೆ ಕಟ್ಟುನಟ್ಟು ರಾವಣನ ಸಭೆಯನ್ನು ಹೊಕ್ಕದ್ದು [ಸುಂ. 
೪೧-೫೨), ಹನೂಮಂತ ಲಂಕೆಯನ್ನು ಸುಟ್ಟು, ಮರಳಿ ಸೀತೆಯನ್ನು ಸಂದರ್ಶಿಸಿ, 
ಜಾಂಬನಾದಿಗಳಲ್ಲಿಗೆ ಬಂದು, ಲಂಕೆಯಲ್ಲಿ ನಡೆದ ಸಮಾಚಾರವನ್ನು ಹೇಳಿದ್ದು [ಸುಂ. 
೫೩-೫೮]. ಸೀತೆಯನ್ನು ಕಂಡ ವೃತ್ತಾಂತವನ್ನು ರಾಮನಿಗೆ ಹೇಳಿದ್ದು (ಸುಂ. ೬೪]. 
ಚೂಡಾಮಣಿಯನ್ನು ರಾಮನಿಗೆ ಅರ್ಪಿಸಿದ್ದು ಸೀತೆಯ ವೃತ್ತಾಂತವನ್ನು ತಿಳಿಸಿದ್ದು 
[ಸುಂ. ೬೫-೬೮]. ಹನೂಮಂತ ರಾಮನಿಗೆ ಲಂಕೆಯ ವರ್ಣನೆಯನ್ನು ತಿಳಿಸಿದ್ದು 
[ಯು. ೩]. ರಾಮನನ್ನು ಮರೆಹೊಕ್ಕ ವಿಭೀಷಣನನ್ನು ಹನೂಮಂತ ರಾಮನಲ್ಲಿಗೆ 
ಕರೆತಂದು, ಅನನ ಸ್ವಭಾವವನ್ನು ತಿಳಿಸಿದ್ದು [ಯುದ್ದ ೧೭]. ಹನೂಮಂತ 
ಧೂಮ್ರಾಕ್ಷನೆಂಬ ರಾಕ್ಷಸನನ್ನು ಕೊಂದದ್ದು [ಯುದ್ಧ. ೫೨]. ಹನೊಮಂತೆ 
ನಿಕುಂಭನೆಂಬ ರಕ್ಕನನನ್ನು ಕೊಂದದ್ದು [ಯುದ್ಧ ೭೭]. ಹನೂಮಂತ ಮಹ್‌ೌಷಧಿ 
ಪರ್ವತವನ್ನು ತಂದದ್ದು (ಯುದ್ಧ. ೧೦೨]. ಹೆನೂಮಂತ ಸೀತೆಗೆ ರಾಮನ ವಿಜಯ 
ವಾರ್ತೆಯನ್ನು ತಿಳಿಸಿದ್ದು [ಯುದ್ಧ. ೧೧೬]. ಹೆನೂಮಂತ ಭರತನಿಗೆ ಸಂಗ್ರಹೆ 
ವಾಗಿ ರಾಮಾಯಣ ಕಥೆಯನ್ನು ಹೇಳಿದ್ದು [ಯುದ್ಧ ೧೩೮, ೧೨೯]. ಹನೂ 


ಹಯಗ್ರೀವ 626 ಹೆಯಗ್ರೀನ 


ಮಂತನ ಉತ್ಪತ್ತಿ,ವರ್ಣನೆ [ಭಾರ.-ವನ. ೧೪೯]. ಭೀಮ ಸೌಗಂಧಿಕವುಷ್ಟವನ್ನು 
ತರುವುದಕ್ಕಾಗಿ ಕುಬೇರನ ಪಟ್ಟಣಕ್ಕೆ ತೆರಳಿದಾಗ, ಹನೂಮಂತ ನಡುದಾರಿಯಲ್ಲಿ 
ಕಾಣಿಸಿಕೊಂಡದ್ದು, ಭೀಮು ಹನೂಮಂತರ ಸಂವಾದ. ಹನೂಮಂತ ತನ್ನ ಮಹಿಮೆ 
ಯನ್ನು ಭೀಮನಿಗೆ ಹೇಳಿದ್ದು [ಭಾರ.-ನನ. ೧೪೮, ೧೪೯]. ಹನೂಮಂತ ವಿಶ್ವ 
ರೂಪವನ್ನು ತೋರಿದ್ದು [ವನ. ೧೫೨]. ಹೆನೂಮಂತ ಶ್ರೀ ರಾಮನಿಂದ ಕಲ್ಬ್ಪಾಂತರದ 
ವರೆಗೆ ಭೂಲೋಕದಲ್ಲಿ ಜೀವಿಸಿಕೊಂಡಿರುವಂತೆ ಅಪ್ಪಣೆಯನ್ನು ಪಡೆದದ್ದು [ರಾ.- 
ಉತ್ತ, ೧೦೭]. ಹೆನೂನುಂತ ಸೀತೆಯಿಂದ ಬ್ರಹ್ಮನಿದ್ಯೆಯನ್ನು ಪಡೆದದ್ದು 
[ಮುಕಿ_ ಕೋಷನಿಸತ್ತು-ಅಧ್ಯಾತ್ಮರಾ.-ಬಾಲ. $1; 

ಹೆಯಗ್ರೀನ.- (1) ವಿಷ್ಣುವಿನ ನಾಮಾಂತರ. ಒಮ್ಮೆ ಮಹಾವಿಷ್ಣು ಲಕ್ಷ್ಮಿ 
ಯೊಂದಿಗೆ ಕ್ರೀಡಿಸುತ್ತ್ತ ಆಕೆಯನ್ನು ನೋಡಿ ನಕ್ಟ. ತನ್ನ ಸೌಂದರ್ಯವನ್ನು 
ಹೀಯಾಳಿಸಿದನೆಂಬ ಭಾವನೆಯಿಂದ ಕುಪಿಶೆಯಾದ ಲಕ್ಷ್ಮಿ ವಿಷ್ಣುವಿನ ತಲೆ ಉರುಳಿ 
ಬೀಳುವಂತೆ ಶಾಪವಿತ್ತಳು. ಕೆಲವು ಕಾಲದ ಬಳಿಕ ವಿಷ್ಣು ಕ್ಸೀರಸಮುದ್ರದಲ್ಲಿ 
ಆದಿಶೇಷನ ಮೇಲೆ ಮಲಗಿ ತನ್ನ ಶಾರ್ಜ್ಗವೆಂಬ ಬಿಲ್ಲನ್ನೇ ತಲೆದಿಂಬಾಗಿಟ್ಟು ಕೊಂಡು 
ನಿದ್ರಿಸುತ್ತಿದ್ದ. ಆಗ ಮಧುಕೈಟಭರೆಂಬ ರಾಕ್ಷಸರು ಲೋಕಕಂಟಕರಾಗಲು 
ದೇವತೆಗಳು ವಿಷ್ಣುನಿನಲ್ಲಿಗೆ ಬಂದು ಆತ ನಿದ್ರಿಸುತ್ತಿ, ದ್ದುದನ್ನು ಕಂಡು, ಗೆದ್ದಲನ್ನು 
ಸೃಷ್ಟಿಮಾಡಿ, ಅದಕ್ಕೆ ಯಜ್ಞದಲ್ಲಿ ಹನಿರ್ಭಾಗವನ್ನು ಕೊಡುವಂತೆ ಅಭಯವಿತ್ತು, 
ವಿಷ್ಣುವಿನ ಧನುಸ್ಸಿನ ಬುಡವನ್ನು ಕತ್ತರಿಸಹೇಳಿದರು. ಗೆದ್ದಲುಹುಳು ಅಂತೆಯೇ 
ಬಿಲ್ಲಿನ ಬುಡವನ್ನು ತಿನ್ನಲಾಗಿ, ಬಿಗಿದಿದ್ದ ಹೆಡೆ ಸಡಿಲವಾಗಿ, ಬಿಲ್ಲಿನ ತುದಿ ಹಾರಿ 
ವಿಷ್ಣುವಿನ ಕೊರಳನ್ನೂ ಹಾರಿಸಿತು. ಬಳಿಕ ದೇವತೆಗಳೆಲ್ಲರೂ ಒಂದು ಕುದುರೆಯ 
ರುಂಡವನ್ನು ವಿಷ್ಣುವಿನ ಮುಂಡಕ್ಕೆ ಸೇರಿಸಿದರು. ಇಂತು ವಿಷ್ಣು ಹಯಗ್ರೀವನಾದ 
[ದೇ.ಭಾ.-೧-೫. ಭಾರ.-ಉ. ೧೩೦]. 

(1) ಒಬ್ಬ ರಕ್ಕಸ. ಇವ ತಸಸ್ಸಿನಿಂದ ಆದಿಶಕಿ_§ಯನ್ನು ಮೆಚ್ಚಿಸಿ, 
ತನಗೆ ಸಾವಿಲ್ಲದಹಾಗೆ ವರವನ್ನು ಬೇಡಿದ. ದೇವಿ "" ಇದು ಸಾಧ್ಯವಲ್ಲ. ಹುಟ್ಟಿ 
ದವನಿಗೆ ಸಾವು ತಪ್ಪಿದುದಲ್ಲ'' ಎಂದಳು. ಆಗೆ ಹೆಯಗ್ರೀವ "" ನನಗೆ ಸಾವು ಬರುವು 
ದಾದರೆ ನನ್ನ ಹೆಸರನನನಿಂದಲೇ ಬರಲಿ'' ಎಂದು ಬೇಡಿದ. ದೇವಿ ಸಮ್ಮತಿಸಿ 
ಕಣ್ಮರೆಯಾದಳು. ಬಳಿಕ ಹಯಗ್ರೀವ ವರಬಲದಿಂದ ಕೊಬ್ಬಿ ಲೋಕವನ್ನು ತಲ್ಲಣ 
ಗೊಳಿಸತೊಡಗಿದ. ಆಗ ವಿಷ್ಣು ಹೆಯಗ್ರೀವನಾಗಿ ಇವನನ್ನು ಕೊಂದ [ಜೇ.ಭಾ.- 
೧-೫. ಭಾರ.-ಶಾಂತಿ. ೧೨೨, ೩೪೭, ೩೫2೭]. 

(111) ಮತ್ತೊಬ್ಬ ರಾಕ್ಷಸ, ಇಂದ್ರ ವೃತ್ರಾಸುರನನ್ನು ಕೊಂದ ಬಳಿಕ 
ನುಯೆ, ತಾರಕರೆಂಬ ರಕ್ಳುಸರು ದೇವತೆಗಳ ಮೇಲೆ ದಂಡೆತ್ತ್ವಿದರು. ದೇವತೆಗಳು 


ಹರಿಕೇಶ 627 ಹರಿಶ್ಚಂದ್ರೆ 


ವಿಷ್ಣುವನ್ನು ಮರೆಹುಗಲಾಗಿ, ವಿಷ್ಣು ದೇವತೆಗಳಿಗೆ ಅಭಯವಿತ್ತು, ಸೆಂತನಿಸಿದ. ಈ 
ಮಾತನ್ನು ಕೇಳಿ ವೃತ್ರಾಸುರನ ಸರಿವಾರಕ್ಕೆ ಸೇರಿದ ಮಯ, ವಿರೋಚನ, ಹಯ 
ಗ್ರೀವ, ವಾರಾಹ, ಖರ, ತ್ವಷ್ಟೃ, ಲಂಬ, ಮೊದಲಾದ ದಾನವರು ದೇವತೆಗಳ 
ಮೇಲೆ ಯುದ್ದಕ್ಕೆ ಬಂದು ಪರಾಜಿತರಾಗಿ ಓಡಿಹೋದರು [ಮತ್ಸ 5೧೭೩. 
ಭಾಗ.-೬-೧೦]. 

ಹರಿಕೇಶೆ.-ನೂರ್ಮಭದ್ರನೆಂಬ ಯಕ್ಷನ ಮಗ. ಇವ ಹಟ್ಟಿದ್ದು ಮೊದಲ್ಗೊಂಡು 
ಶಿವನಲ್ಲಿ ಅನನ್ಯವಾದ ಭಕಿ_5ಯನ್ನಿಟ್ಟಿದ್ದ. ಪೂರ್ಣಭದ್ರ ಇದನ್ನು ಕಂಡು ಕ್ರೋಧ 
ಭರಿತನಾಗಿ, ಮಗನನ್ನು ನಾನಾ ಸರಿಯಿಂದ ಹೀಯಾಳಿಸಿ ಮನೆಯಿಂದ ಹೊರಗೆಡಹಿದ. 
ಬಳಿಕ ಹರಿಕೇಶ ಕಾಶೀ ಕ್ಷೇತ್ರವನ್ನು ಸೇರಿ, ಉಗ್ರವಾದ ತಪಸ್ಸಿನಿಂದ ಶಿವನನ್ನು 
ಮೆಚ್ಚಿಸಿ, ಕಾಶೀ ಕ್ಷೇತ್ರವನ್ನು ಕಾಪಾಡುವ ಅಧಿಕಾರ(ಕ್ಲೇತ್ರಪಾಲತ್ವ) ವನ್ನೂ 
ಅನ್ನದಾನಮಾಡುವ ಶಕ್ತಿಯನ್ನೂ ಗಣಾಧಿಪತ್ಯವನ್ನೂ ಪಡೆದ [ಮತ್ಸ್ಯ್ಯ.-೧೮೦]. 

ಹರಿಣಿ.--ಹಿರಣ್ಯಕಶಿಪುನಿನ ಮಗಳು. ಅಗ್ನಿಯನ್ನು ಮದುವೆಯಾಗಿದ್ದಳು 
[ಭಾರ.-ವನ. ೨೨೩]. 

ಹರಿವರ್ಷ.--ಆಗ್ನೀದ್ರ ಮಹಾರಾಜನಿಂದ ವಿಪ್ರಚಿತ್ತಿ,ಯೆಂಬ ಅಪ್ಸರಸಿಯಲ್ಲಿ 
ಜನಿಸಿದ ಒಂಬತ್ತು, ಮಂದಿ ಮಕ್ಕಳಲ್ಲಿ ಮೂರನೆಯವ. ಆಗ್ನೀದ್ರನ ತರುವಾಯ 
ಜಂಬೂದ್ವೀನ ಒಂಬತ್ತು ಖಂಡಗಳಾಗಿ ಭಾಗವಾದಾಗ ಹೇಮಕೂಟ ಮತ್ತು ನಿಷಧ 
ಪರ್ವತಗಳ ನಡುವಣ ಭೂಭಾಗ ಈತನ ಪಾಲಿಗೆ ಬಂತು. ಇವ ಕಾವಾಡುತ್ತಿದ್ದ 
ಭೂಭಾಗಕ್ಕೆ ಹರಿವರ್ಷವೆಂಬ ಹೆಸರೂ ರೂಢಿಯಾಯಿತು. ಇನ ಮೇರುಪುತ್ರಿ 
ಯಾದ ಉಪದಂಷ್ಟ್ರಿಯೆಂಬವಳನ್ನು ಮದುವೆಯಾಗಿದ್ದ [ಭಾರ.-ಸ. ೨೯. ಭೀ. ೬, 
ಭಾಗ.-೫, ೨. ವಿಷ್ಣು.-೨-೧]. 

ಹರಿಶ್ಚಂದ್ರ.--ಸೂರ್ಯ ವಂಶದ ಅರಸು. ತ್ರಿಶಂಕು ರಾಜನಿಂದ ಸತ್ಯವ್ರತೆ 
ಯೆಂಬಾಕೆಯಲ್ಲಿ ಜನಿಸಿದವ... ಈತ ಚಂದ್ರವ(ಮ) ತಿಯನ್ನು ಮದುವೆಯಾಗಿ 
ವರುಣನ ವರದಿಂದ ರೋಹಿತನೆಂಬ ಮಗನನ್ನು ಪಡೆದ. ತ್ರಿಶಂಕು ತನ್ನ ತಂಜೆ 
ಯಿಂದ ಧಿಕೃತನಾಗಿ ರಾಜ್ಯಾಧಿಕಾರವನ್ನು ಕಳೆದುಕೊಂಡ ತರುವಾಯ ಹರಿಶ್ಚಂದ್ರ 
ತ್ರಿಶಂಕುನಿನ ಜೀನಿತಕಾಲದಲ್ಲಿಯೇ ರಾಜ್ಯಾಧಿಕಾರವನ್ನು ಪಡೆದ (ಜೀ.ಭಾಗ.-೭, 
೧೪1, ಹರಿಶ್ಚಂದ್ರ ನಾರದನ ಉಪದೇಶದಂತೆ ವರುಣನನ್ನು ಮರೆಹೊಕ್ಕು ತನಗೆ 
ಪುತ್ರ ಹುಟ್ಟಿದರೆ ಅವನನ್ನೇ ಸಶುವಾಗಿ ಏರ್ಪಡಿಸಿ ಯಜ್ಞ ಮಾಡುವುದಾಗಿ ಬೇಡಿ, 
ರೋಹಿತನೆಂಬ ಮಗನನ್ನು ಪಡೆದ. ಕೂಡಲೇ ವರುಣ ಅಲ್ಲಿಗೆ ಬಂದು "" ನಿನಗೆ 
ಮಗ ಹುಟ್ಟಿದ್ದಾನೆ. ಇವನಿಂದ ಯಾಗಮಾಡು '' ಎನಲು, ಹರಿಶ್ಚಂದ್ರ "" ಅವನಿಗೆ 
ಹಲ್ಲು ಹುಟ್ಟಲಿ, ಹಲ್ಲು ಬೀಳಲಿ, ಇಂದಾಗಲಿ, ನಾಳೆಯಾಗಲಿ'' ಎಂದು ಕಾಲಹರಣ 


ಹರೀ 628 ಹರ್ಯ ಶ್ವ 


ಮಾಡುತ್ತ, ಬಂದ. ಇಷ್ಟರಲ್ಲಿ ರೋಹಿತ ಈ ಸುದ್ದಿಯನ್ನು ಕೇಳಿ ಹೆದರಿ, 
ಧನುರ್ಧಾರಿಯಾಗಿ ಅರಣ್ಯವನ್ನು ಹೊಕ್ಳು ಇಂದ ನ ಸೂಚನೆಯ ಮೇಕೆಗೆ ನಾಲ ಎದು 
ವರ್ಷಗಳವರೆಗೆ ಅಲೆದಾಡಿ, ಕಡೆಗೆ ಖುಚೀಕ ಮುನಿಯ ಮಗನಾದ ಶುನಶ್ರೇಸನೆಂಬ 
ಕುನರನನ್ನು ಬೆಲೆಗೆ ಕೊಂಡು, ತನಗೆ ಪ್ರತಿಯಾಗಿ ಅವನನ್ನು ವಶುವಾಗಿ ಏರ್ಪಡಿಸಿ 
ಕೊಂಡು, ಪಟ್ಟಣಕ್ಕೆ ಕರೆತಂದು ಹರಿಶ್ಚಂದ್ರನಿಗೆ ಒಪ್ಪಿಸಿ ಯಜ್ಞಮಾಡೆಂದು 
ಹೇಳಿದ. ಇಷ್ಟರಲ್ಲಿ ವರುಣನ ಶಾಪದಿಂದ ಹರಿಶ್ಚಂದ್ರ ಜಲೋದರ ರೋಗದಿಂದ 
ಪೀಡಿತನಾಗಿ ತುಂಬ ಬಾಥೆಪಡುತ್ತಿದ್ದ. ರೋಹಿತ ಕರೆತಂದ ಶುನಶ್ಶೇಪನನ್ನು ಸಶು 
ವಾಗಿ ಕಲ್ಪಿಸಿ ನರಮೇಧಯಾಗನನ್ನು ಮಾಡಿ ನರುಣನನ್ನು ಸಂತೋಷಪಡಿಸಿ, 
ಜಲೋದರ ರೋಗದಿಂದ ಮುಕ್ತನಾದ [ಭಾಗ.-೯-೭. ಹರಿ.-೧-೧೩] ಹರಿಶ್ಚಂದ್ರ 
ನಿಶ್ವಾನಿತ್ರನ ಮೂಲಕ ರಾಜ್ಯಭ್ರಷ್ಟನಾಗಿ ಪತ್ನೀವುತ್ರರೊಂದಿಗೆ ಕಾಶೀಪಟ್ಟಿಣ 
ವನ್ನು ಸೇರಿ, ಹೆಂಡತಿಯನ್ನು ಕಾಲಕೌಶಿಕನೆಂಬ ಬ್ರಾಹ್ಮಣನಿಗೆ ಮಾರಿ, ತನ್ನನ್ನು 
ನೀರಬಾಹುವೆಂಬ ಚಂಡಾಲನಿಗೆ ವಿಕ್ರಯಿಸಿ, ಅನೇಕ ಕಷ್ಟಗಳನ್ನು ಅನುಭವಿಸಿ, 
ಸರಮೇಶ್ವರನ ಅನುಗ್ರಹದಿಂದ ವಿಶ್ವಾಮಿತ್ರನ ಮೂಲಕ ತನ್ನ ರಾಜ್ಯವನ್ನು 
ಪಡೆದು, ಪತ್ನೀ ಪುತ್ರಕೊಂದಿಗೆ ಸುಖದಿಂದಿದ್ದ [ಭಾರ.-ಸ. ೧೨. ವನ. ೭೭, ಭಾಗ.- 
೯-೭, ವಾಯು. ೮೮. ಬ್ರಹ್ಮೆ-೧೦೪. ಮಾರ್ಕಂ.-೭-೯. ದೇ.ಭಾ.-ಸ್ಫಂ. ೭. ಅಧ್ಯಾ. 
೧೪-೨೭]. (ದೇನೀಭಾಗನತದಲ್ಲಿ ವರ್ಣಿತನಾಗಿರುನ ಹರಿಶ್ಚಂದ್ರನ ಕಥೆ ಕೆಲವು 
ವಿಷಯಗಳಲ್ಲಿ ವ್ಯತ್ಯಸ್ತವಾಗಿದೆ.) 

ಹರೀ.--ದಕ್ಷಪುತ್ರಿಯಾದ ಕ್ರೋಧವಶಾ ಎಂಬವಳಲ್ಲಿ ಕಶ್ಯಪ ಮುನಿಯಿಂದ 
ಜನಿಸಿದವಳು. ವಾನರ, ಗೋಲಾಂಗೂಲ ಎಂಬ ಪ್ರಾಣಿಜಾತಿಯನ್ನು ಸೃಷ್ಟಿಸಿದವಳು 
[ಭಾರ.-ಆದಿ. ೬೭]. 

ಹರ್ಯಶ್ಚ.--(1) ದಕ್ಷಬ್ರಹ್ಮನಿಂದ ಅಸಿಕ್ಷಿಯೆಂಬ ಪತ್ನಿಯಲ್ಲಿ ಜನಿಸಿದ ಪುತ್ರ 
ರಿಗೆ ಈ ಹೆಸರು ಸಲ್ಲುತ್ತದೆ. ಇವರೆಲ್ಲರೂ ನಾರದನ ಉಪದೇಶಾನುಸಾರ ಲೋಕ 
ನಿಮುಖರಾಗಿ ವೈರಾಗ್ಯವನ್ನು ತಳೆದು ಮುಕ್ತಿ,ಯನ್ನು ಪಡೆದರು. ನೋಡು- 
ಶಬಲಾಶ್ವ, ದಕ್ಷ, ನಾರದ ([ವಿಷ್ಣು.-೧, ೭, ೧೫. ಭಾಗ.-೬-೫. ಹರಿ.-೧-೩. 
ಮಾಯು.-೧೦]. 

(11) ಒಬ್ಬ ಅರಸು. ಸೂರ್ಯ ನಂಶದ ಇಕ್ಸ್ಸಾ ವತನ ರಾಜನ ಸಂತತಿಯಲ್ಲಿ 
ಜನಿಸಿದ' ಅನರಣ್ಯ ರಾಜನ ಮಗ. ನೋಡು-ಅನರಣ್ಯ. ಅಯೋಧ್ಯೆಗೆ ಅರಸ 
ನಾಗಿದ್ದ. ಈತ ಯಯಾತಿ ರಾಜನ ಮಗಳಾದ ಮಾಧವಿಯೆಂಬ ತರುಣಿಯಲ್ಲಿ ವಸು 
ಮನಸನೆಂಬ ತನಯನನ್ನು ಪಡೆದ. ನೋಡು--ಗಾಲವ, ಮಾಧನೀ, ನಿಶ್ಚಾಮಿತ್ರ 
(ಭಾರ,-ಉಜ್ಯೋ, ೧೧೫]. ಈತ ಮಧುನೆಂಬ ರಾಕ್ಚಸನ ಮಗಳಾದ ಮಧುಮತಿ 


ಹಲಾಯುಧ 629 ಹಸ್ತಿನಾಫುರ 


ಯೆಂಬ ತರುಣಿಯನ್ನು ಮದುವೆಯಾಗಿ ಯದುವೆಂಬ ಕುಮಾರನನ್ನು ಪಡೆದ 
[ಹೆರಿ.-೨-೩೭]. 

(111) ಒಬ್ಬ ಅರಸು. ಕಾಶೀ ದೇಶವನ್ನು ವಾಲಿಸುತ್ತಿದ್ದ. ಈತನ ಮಗ 
ಸುದೇವ. ಈ ಸುದೇವ ಸುಪ್ರಸಿದ್ಧನಾದ ದಿವೋದಾಸನೆಂಬ ತನಯನನ್ನು ಪಡೆದ 
[ಭಾರ.-ಅನು. ೮], 

ಹಲಾಯುಧ.-ಹಲಾ= ನೇಗಿಲ. ನೇಗಿಲೇ ಆಯುಧವಾಗಿ ಉಳ್ಳವ, 
ಬಲರಾನು [ಭಾರ.-ಸಭಾ. ೭೬]. 

ಹಸ್ತಾ.- ಒಂದು ನಕ್ಷತ್ರ. ದಕ್ಷನ ಮಗಳು. ಚಂದ್ರನ ಇಪ್ಪತ್ತೇಳು ಮಂದಿ 
ಪತ್ನಿಯರಲ್ಲಿ ಒಬ್ಬಳು.  ನೋಡು- ದಕ್ಷ [ನಿಷ್ಣು.-೧-೧೫. ಭಾಗ.-೬-೫. ಭಾರ.- 
ಆದಿ. ೬೭]. 

ಹಸ್ತಿ.--ಒಬ್ಬ ಅರಸು. ಚಂದ್ರ ವಂಶದ ಮನ್ಯುವೆಂಬ ಅರಸನ ಹಿರಿಯ ಮಗ 
ನಾದ ಬೃಹತ್‌ಕ್ಸೃತ್ರನ ಮಗೆ. ಈತ ತನ್ನ ರಾಜ್ಯಭಾರ ಸಮಯದಲ್ಲಿ ಅತ್ಯುತ್ತಮವಾದ 
ಒಂದು ದೊಡ್ಡ ಪಟ್ಟಣವನ್ನು ನಿರ್ಮಿಸಿದ. ಇದೇ ಹಸ್ತಿನಾವತಿ. ಹಸ್ತಿ ರಾಜ ನಿರ್ಮಿ 
ಸಿದ ವಟ್ಟಿಣವಾದ ಪ್ರಯುಕ್ತ, ಆ ಪಟ್ಟಿಣ ಹೆಸ್ತಿನಾವತಿಯೆಂಬುದಾಗಿ ಪ್ರಸಿದ್ಧಿ ಪಡೆ 
ದಿದೆ [ಭಾಗ.-೯-೨೧]. ಒಬ್ಬ ಅರಸು. ಚಂದ್ರ ವಂಶದ ಸುಹೋತ್ರನೆಂಬ ರಾಜ 
ನಿಂದ ಜಯಂತಿಯೆಂಬವಳಲ್ಲಿ ಜನಿಸಿದವ. ಈತನ ಮಗನಾದ ನಿಕುಂಜನ ರಾಜ 
ಯಶೋದೆಯೆಂಬ ತರುಣಿಯನ್ನು ಮದುವೆಯಾಗಿ ವಿಕುಂಜನನೆಂಬ ಮಗನನ್ನು 
ಪಡೆದ. ಜಯೆಂತಿಗೆ ಸುವರ್ಣಾ ಎಂತಲೂ, ವಿಕುಂಜನನಿಗೆ ವಿಕುಂಠನನೆಂತಲೂ 
ಯಶೋದೆಗೆ ಯಶೋಧರೆಯೆಂತಲೂ ನಾಮಾಂತರಗಳಿವೆ. ಈ ಹಸ್ತಿ ರಾಜ ತನ್ನ 
ರಾಜ್ಯಭಾರ ಸಮಯದಲ್ಲಿ ಒಂದು ದೊಡ್ಡ ಪಟ್ಟಿಣವನ್ನು ನಿರ್ಮಿಸಲಾಗಿ ಆ ಸಟ್ಟಿಣ 
ಹಸನಾವತಿಯೆಂದು ಪ )ಖ್ಯಾತಿಸಡೆಯಿತು (ಭಾರ, -ಆದಿ. ೬೩], 

ಹಸ್ತಿ ಸಾಪುರ(ವತಿ).--ಮೇಲೆ ಹೇಳಿದ ಹಸ್ತಿ,.ಯೆಂಬ ಅರಸ ನಿರ್ಮಿಸಿದ 
ಸಟ್ಟಣ. ಕುರು ಪಾಂಡವರ ರಾಜಧಾನಿ [ಭಾರ.-ಆದಿ. ೬೩]. ಇದು ಈಗಣ ಡಿಲ್ಲೀ 
ನಗರಕ್ಕೆ ವಾಯವ್ಯ ದಿಕ್ಕಿನಲ್ಲಿದ್ದಿತೆಂತಲೂ ಈಗ ಸಂವೂರ್ಣವಾಗಿ ಗಂಗೆಯ ಮರಳು 
ದಿಣ್ಣೆಯಲ್ಲಿಯೂ ಮತ್ತು ಪ್ರವಾಹದಲ್ಲಿಯೂ ಹೂತುಹೋಗಿದೆಯೆಂತಲೂ ಹೇಳು 
ತ್ತಾರೆ, ಮೊದಲು ಈ ಪಟ್ಟಣ ಗಂಗೆಯ ದಕ್ಷಿಣ ಪಾರ್ಶ್ವದ ದಡದಲ್ಲಿ ಮಾರಟ 
ನಗರದಿಂದ ಇಪ್ಪತ್ತೆರಡು ಮೈಲುಗಳ ದೂರದಲ್ಲಿ ಮಿನಾರಟ್ಟಿಗೆ ಈಶಾನ್ಯ ದಿಕ್ಕಿನಲ್ಲಿಯೂ 
ಬಿಜನೂರಿಗೆ ಸೈರುತ್ಯ ಭಾಗದಲ್ಲಿಯೂ ಇದ್ದಿತೆಂದು ಊಹಿಸಿರುತ್ತಾರೆ. ಮೊದಲಿನ 
ಹೆಸ್ತಿನಾನತಿ ಹಾಳಾದ ಬಳಿಕ ಈಗಣ ಡಿಲ್ಲೀ ನಗರ ಚಂದ್ರ ವಂಶದ ಅರಸರ 
ರಾಜಧಾನಿಯಾಯಿತು. 


ಹಾಲಾಹಲ 630 ಹಿರೆಜ್ಮಯವರ್ಷ 


ಹಾಲಾಹಲ.--(1 ನಿಷ. ದೇವ ದಾನವರು ಪಾಲ್ಲಡಲನ್ನು ಕಡೆದಾಗ ಅಲ್ಲಿಂದ 
ಹುಟ್ಟಿದ ಹೆದಿನಾಲ್ಪು ವಸ್ತುಗಳಲ್ಲಿ ಒಂದು. ಇದರ ವೇಗದಿಂದ ಮೂಲೋಕವೂ 
ತ್ಲಾಣಿಸುತ್ತಿರಲಾಗಿ ಶಿವ ಇದನ್ನು ತನ್ನ ಕೊರಳಿನಲ್ಲಿ ಧರಿಸಿದ [ಲಿಂಗ.-ಉತ್ತ್ತ. ೬. 
ಭಾಗ. -೮-೬]. 

(11) ಒಬ್ಬ ರಾಕ್ಸಸ. ಶಿವನೂ ವಿಷ್ಣುವೂ ಇಬ್ಬರೂ ಸೇರಿ ಇವನನ್ನು 

ಕೊಂದರು [ದೇ.ಭಾಗೆ.-೭-3೯-೩೦]. 

ಹಿಡಿಂಬ. ಒಬ್ಬ ರಾಕ್ಷಸ. ಕೆಮ್ಮಾರನ ಒಡಹುಟ್ಟದವನ [ಭಾರ.-ವನ. ೧೧, 
೧೬]. ಪಾಂಡನರು ಅರಗಿನ ಮನೆಯಿಂದ ಹೊರಬಿದ್ದು ಅರಣ್ಯವನ್ನು ಸೇರಿದಾಗ 
ಭೀಮನನ್ನು ಕೆಣಕಿ ಆತನಿಂದ ಮಡಿದ. ನೋಡು- ಭೀಮ [ಭಾರ.-ಆದಿ. ೬೧, ೬೩, 
೧೬೬]. ಇವನ ತಂಗಿಯಾದ ಹಿಡಿಂಬೆ ಅಧನಾ ಕಮಲಪಾಲಿಕೆಯೆಂಬವಳು ಭೀಮ 
ನನ್ನು ಮದುವೆಯಾಗಿ ಘಟೋತೃಚನೆಂಬ ಮಗನನ್ನು ಪಡೆದಳು [ಭಾರ.-ಆದಿ. ೧೬೪]. 

ಹಿಡಿಂಜಾ(ಬಿ).--ಹಿಡಿಂಬನ ತಂಗಿ. ನೋಡು- ಫಘಟೋತ್ಸಚ, ಭೀಮ 
ಹಿಡಿಂಬ. ಇವಳಿಗೆ ಕಮಲಪಾಲಿಳೆಯೆಂಬುದು ನಾಮಾಂತಶರ. ಹಿಡಿಂಬೆ ದಿವ್ಯಜ್ಞಾನ 
ಯುಕ್ತಳು [ಭಾರ.-ಆ. ೧೬೭]. 

ಹಿಮನನ್ತ.- ಒಂದು ವರ್ವತ. ಉತ್ತರ ದಿಕ್ಕಿನಲ್ಲಿದೆ [ಭೀ. ೬], ಮೇಲೆ 
ಹೇಳಿದ ಹಿಮವತ್ಸರ್ವತದ ಅಭಿಮಾನದೇವತೆಗೂ ಈ ಹೆಸರು ಸಲ್ಲುತ್ತದೆ. ಈತ 
ಪಿತೃದೇವತೆಗಳ ಮಾನಸಪುತ್ರಿಯಾದ ಮೇನೆಯೆಂಬವಳನ್ನು ಮದುವೆಯಾಗಿ 
ಮೈನಾಕನೆಂಬ ಪುತ್ರನನ್ನೂ ಅಪರ್ಣಾ, ಏಕಸರ್ಣಾ, ಏಕವಾಟಲಾ ಎಂಬ ಮೂವರು 
ವುತ್ರಿಯರನ್ನೂ ಪಡೆದ. ಅಪರ್ಣೆ ತಿನನನ್ನೂ ಏಕಪರ್ಣೆ ಅಸಿತ ಮುನಿಯನ್ನೂ, 
ಏಕಪಾಬಿಲೆ ಜೈಗೀಷವ್ಯ ಮಹರ್ಹಿಯನ್ನೂ ಮದುವೆಯಾದರು [ಹರಿ.-೧-೧೮. 
ಮತ್ಸ್ಸ್ಯ.-೧೩. ಲಿಂಗ.-೧೦೧-೧೦೩].  ಹಿಮಾಲಯನರ್ಣನೆ [ಮತ್ಸ್ಯೃ.-೧೧೩]. 
ಹಿನುವತ್ಸರ್ವತದ ಉತ್ತರಭಾಗ ಸ್ವರ್ಗತುಲ್ಯವೆನಿಸಿ ದೇವಭೂಮಿಯೆಂದು ಪ್ರಖ್ಯಾತಿ 
ಗೊಂಡಿದೆ [ಭಾರ.-ಶಾಂತಿ. ೧೯೦. ಲಿ೦ಗ.-೨೩೪-೨೩೮]. ಈ ಪರ್ವತದಿಂದ ಗಂಗಾ, 
ಸಿಂದು, ಸರಯೂ, ಸರಸ್ವತಿ, ಶತದ್ರು, ಚಂದ್ರಭಾಗಾ, ಯಮುನಾ, ಇರಾವತಿ, 
ನಿತಸ್ತ್ವಾ, ವಿಶಾಲಾ, ದೇವಿಕಾ, ಕುಹೂ, ಗೋಮತಿ, ಧೂತಪಾಪಾ, ಬಾಹುದಾ, 
ದೃಷದ್ವತಿ, ಕೌತಿತೆ, ನಿಶ್ಚಲಾ, ಗಂಡಕಿ, ಇಕ್ಸುಮತಿ, ಲೋಹಿತಾ, ಕೃತಮಾಲಾ 
ಎಂಬ ಫದಿಗಳು ಹರಿಯುತ್ತವೆ [ನುತ್ಸ್ಯ್ಯೃ.-೧೧೪]. 

ಹಿರಣ್ಮಯ(ನರ್ಷ).- ಪ್ರಿಯವ್ರತ ಪುತ್ರನಾದ ಆಗ್ನೀದ್ರ ಮಹಾರಾಜನಿಂದ 
ಪೂರ್ವಚಿತಿ_್ರಯೆಂಬ ಅಸ್ಸರಸಿಯಲ್ಲಿ ಜನಿಸಿದ ಒಂಬತ್ತು, ಮಂದಿ ಪುತ್ರರಲ್ಲಿ ಆರನೆ 
ಯವ, , ಆಗ್ಮೀದ್ರ ತನ್ನ ಆಳಿಕೆಗೆ ಒಳಪಟ್ಟಿದ್ದ ಜಂಬೂದ್ವೀಪವನ್ನು ತನ್ನ ಒಂಬತ್ತು 


ಹಿರಣ್ಮಯ 683 ಹಿರೆಜ್ಯಕೆಶಿಪು 


ಮಂದಿ ಮಕ್ಕಳಿಗೂ ಹಂಚಿಕೊಟ್ಟಾಗ ಶ್ರೀತ ಮತ್ತು, ಶೃಂಗವಂತವೆಂಬ ಪರ್ವತಗಳ 
ಮಧ್ಯದಲ್ಲಿರುವ ಭೂಭಾಗ ಹಿರಣ್ಮಯನ ಪಾಲಿಗೆ ಬಂತು. ಹೀಗಾಗಿ ಹಿರಣ್ಮಯ 
ರಾಜ ಕಾವಾಡಿದ ಭೂಭಾಗ ಹಿರಣ್ಮಯವರ್ಷವೆಂದು ಪ್ರಖ್ಯಾತಿಗೊಂಡಿತು. ಇದರ 
ಪಶ್ಚಿಮ ಭಾಗದಲ್ಲಿ ಲವಣ ಸಮುದ್ರವಿಜೆ. ನೋಡು--ಆಗ್ನೀದ್ರ, ಜಂಬೂದ್ವೀಪ, 
ನಾಭಿ, ಕೆಂಸುರುಷ, ಹರಿ, ಇಲಾವೃತ, ರಮ್ಯಕ, ಕುರು, ಭದ್ರಾಶ್ನ, ಕೇತುಮಾಲ 
ಎಂಬವು ಜಂಬೂದ್ವೀವದ ಇತರ ಖಂಡಗಳು [ಭಾರ.-ಸ. ೨೯. ಭೀ. ೬. ಭಾಗ.-೫-೨. 
ನಿಷ್ಣು.-೨-೧]. 

ಹಿರಣ್ಯಶಕಶಿಪು.--(1 ಒಬ್ಬ ರಾಕ್ಷನ. ಕಶ್ಯವ ಮುನಿಯಿಂದ ದಿತಿಯೆಂಬ 
ನತ್ತಿಯಲ್ಲಿ ಜನಿಸಿದ ಇಬ್ಬರು ಪುತ್ರರಲ್ಲಿ ಹಿರಿಯನ. ಹರಣ್ಯಾಕ್ಸ ಇವನ ತಮ್ಮ. 
ಸಿಂಹೆಯೆಂಬನಳು ಇವನ ತಂಗಿ ಸಿಂಹಿಕೆಯನ್ನು ವಿಪ್ರಚಿತ್ತಿಯೆಂಬ ರಾಕ್ಷಸ 
ಮದುವೆಯಾದ. ಹಿರಣ್ಯಕಶಿವುನಿಗೆ ಅನುಹ್ಲಾದ, ಹ್ಲಾದ, ಪ್ರಹ್ಲಾದ, ಸಂಹ್ಲಾದ 
ರೆಂಬುದಾಗಿ ನಾಲ ರು ಪುತ್ರರು. ಇವರೆಲ್ಲರೂ ಪ್ರರಾಕ್ರಮಸಂಸನ್ನರೆನಿಸಿ ದೈತ್ಯವಂಶ 
ವನ್ನು ಅಭಿವೃದ್ಧಿ ಗೊಳಿಸಿದರು. ಪ್ರ ನಾಲ್ವರಲ್ಲಿ ಪ್ರಹ್ಲಾದನೆಂಬ ಮಗ ಸರ್ರತ್ರಸಮ 
ದರ್ಶಿಯೆನಿಸಿ ಜಿತೇಂದ್ರಿಯನಾಗಿ ಮಹಾಮಹಿಮನೆನಿಸಿದ್ದು ಕೇವಲ ವಿಷ್ಣುಭಕ್ತ, 
ನಾಗಿದ್ದ (ವಿಷ್ಣು .-೧-೧೫], ದಿತಿಯ ಮಕ್ಕಳಲ್ಲಿ ಹಿರಣ್ಯಾಕ್ಟ್ಸ ಹಿರಿಯನ. ಹಿರಣ್ಯ 
ಕಶಿವು ಕೆರಿಯನ (ಭಾಗ.-೩-೧೫]. ಹಿರಣ್ಯಕಶಿಪು ಜಂಭನೆಂಬ ರಾಕ್ಷಸನ ಮಗಳಾದ 
ಕಯಾಧುವೆಂಬವಳನ್ನು ಮದುವೆಯಾಗಿ ಪ್ರಹ್ಲಾದ, ಸಂಹ್ಣಾದ, ಅನುಹ್ಲಾದ, ಶಿಬಿ, 
ಬಾಷ್ಟಲರೆಂಬ ಐವರು ಪುತ್ರರನ್ನು ಪಡೆದ. ನೋಡು--ಜಯ, ವಿಜಯ, ಪ್ರಹ್ಲಾದ 
[ಭಾಗ.-೬-೧೮, ೭-೭, ಭಾರೆ.-ಆದಿ. ೬೬], ಹಿರಣ್ಯಾಕ್ಸನಿಗೆ ಹರಿಣಿಯೆ೦ಂಬ ಮಗ 
ಳಿದ್ದಳು. ಇವಳನ್ನು ಅಗ್ನಿದೇವ ಮದುವೆಯಾಗಿದ್ದ. ಹರಿಣಿಗೆ ರೋಹಿಣಿಯೆಂಬದು 
ನಾಮಾಂತರ [ಭಾರ.-ವನ. ೨೨೩). ಪ್ರಹ್ಲಾದ ವಿಷ್ಣು ಭಕ್ತನಾಗಿದ್ದುದರಿಂದ ಹಿರಣ್ಯ 
ಕಶಿಪು ತನ್ನ ಮಗನನ್ನು ಕುರಿತು ತನಗೆ ಹಗೆಯಾದ ವಿಷ್ಣುವನ್ನು ಭಜಿಸುವುದು 
ತನಗೆ ಸಮ್ಮತವಲ್ಲವೆಂಬುದಾಗಿ ನಾನಾ ವರಿಯಿಂದ ತಿಳಿಯೆಹೇಳಿದ. ಹಿರಣ್ಯಕಶಿಪು 
ನಿನ ಪ್ರಯತ್ನಗಳೆಲ್ಲವೂ ವ್ಯರ್ಥವಾದುವು. ಕೇವಲ ತಾಮಸಗುಣಪರಿವೂರಿತ 
ನಾಗಿದ್ದ ಹಿರಣ್ಯಕಶಿಪು ಹೇಗಾದರೂ ಮಗನನ್ನು ತನ್ನ ದಾರಿಗೆ ತರಲೇಬೇಕೆಂದು 
ಹಠತೊಟ್ಟು ಎಲ್ಲಿಗೂ ಸಾಧ್ಯವಾಗದಿರಲು, ಅವನನ್ನು ಕೊಂದಲ್ಲಜಿ ತನಗೆ ಸುಖವಿಲ್ಲ 
ವೆಂಬ ಭಾವನೆಯಿಂದ, ಅನೇಕ ಮಾಟಿಗಳಿಂದಲೂ, ಶಂಬರನ ಮಾಯೆಗಳಿಂದಲೂ 
ಕೊಲ್ಲತೊಡಗಿದ. ಎಲ್ಲವೂ ವಿಫಲವಾಗಲಾಗಿ, ಸಮುದ್ರದಲ್ಲಿ ತಳ್ಳಿಸಿದ. ಪರ್ವತದಿಂದ 
ಜೆಡಹಿದ. ಸರ್ಪಗಳಿಂದ ಕಚ್ಚಿಸಿದ. ಆನೆಗಳಿಂದ ತುಳಿಸಿದ. ಬೆಂಕಿಯಲ್ಲಿ ನೂಕಿಸಿದ. 
ವಿಷಮಿಶ್ರವಾದ ಆಹಾರವನ್ನು ತಿನ್ನಿಸಿದ. ಕಡೆಗೆ ಪ್ರಹ್ಲಾದನನ್ನು ಕೊಲ್ಲುವುದಕ್ಕಾಗಿ 


ಹಿರಣ್ಯಧನು 682 ಹಿರಣ್ಯಪುರ 


ತಾನೇ ಖಡ್ಗವನ್ನು ಎತ್ತಿದ. ಆಗ ನಿಷ್ಣು ನೃಸಿಂಹರೂಪವನ್ನು ಧರಿಸಿ, ಸಭಾ 
ಮಂಟನದ ಸ್ತಂಭದಿಂದ ಹೊರಬಂದು ಸಂಧ್ಯಾಸಮಯದಲ್ಲಿ ಬಾಗಿಲ ಹೊಸ್ತಿಲ 
ಮೇಲೆ ಕುಳಿತು ಹಿರಣ್ಯಶಶಿವ್ರನಿನ ದೇಹವನ್ನು ತನ್ನ ತೊಡೆಯಮೇಲಿಟ್ಟುಕೊಂಡು, 
ಹರಿತವಾದ ಉಗುರುಗಳಿಂದ ಅನನ ಎದೆಯನ್ನು ಸೀಳಿ ಕೊಂದ [ಭಾಗ.-೭, 
೩. ಮತ್ಸ್ಯ.-೧೬೧-೧೬೪. ದೇ. ಭಾ.-೪-೧೬. ನಿಷ್ಣು.-೧-೧೫-೧೭]. ಹಿರಣ್ಯಕಶಿವುವಿನ 
ವಥೆ ಈಗ ನಡೆಯುತ್ತಿರುವ ವೈವನ್ವತಮನ್ವಂತರದ ನಾಲ್ಬನೆಯ ಸರ್ಯಾಯದ 
ಕೃತಯುಗದಲ್ಲಿ ನಡೆಯಿತು. ನೋಡು--ನೃಸಿಂಹೆ, ಸ್ರಹ್ಲಾದ. ಹಿರಣ್ಯಕಶಿವು ಬ್ರಹ್ಮ 
ನನ್ನು ತನಸ್ಸಿನಿಂದ ಮೆಚ್ಚಿಸಿ, ತನಗೆ ಬ್ರಹ್ಮನಿಂದ ಸೃಷ್ಟನಾದ ಯಾವ ವ್ರಾಣಿ 
ಯಿಂದಲೂ, ಒಳಗೂ, ಹೊರಗೂ, ಹಗಲೂ, ರಾತ್ರಿಯೂ, ಯಾವ ಆಯುಧ 
ದಿಂದಲೂ ಮರಣನಾಗದಂತೆ ವರವನ್ನು ವಡೆದು, ಅದರ ಬಲದಿಂದ ಕೊಬ್ಬಿ, 
ದಿಕ್ಪಾಲಕರನ್ನು ಸದೆಬಡಿದು, ಅವರ ಅಧಿಕಾರಗಳನ್ನೆಲ್ಲ ಆಕ್ರಮಿಸಿ ವಿಷ್ಣು ದ್ವೇಷಿ 
ಯಾಗಿದ್ದ [ಭಾಗ.-೭-೩. ಮತ್ಸ್ಯ್ಯ.-೧೬೧, ೧೬೨]. 

(11) ಮತ್ತೊಬ್ಬ ರಾಕ್ಚಸ. ಇವ ಕಶ್ಯಪ ಮುನಿಯಿಂದ ದನುನೆಂಬ ಪತ್ನಿ 
ಯಲ್ಲಿ ಜನಿಸಿದವ. ಇವನೂ ಶವಸ್ಸುಮಾಡಿ ಅನೇಕ ವರಗಳನ್ನು ಪಡೆದು, ಎಲ್ಲ 
ಲೋಕಗಳನ್ನೂ ಗೆದ್ದು, ಹತ್ತು ಕೋಟಿ ವರ್ಷಗಳವರೆಗೆ ನ್ಯಾಯದಿಂದ ರಾಜ್ಯಸರಿ 
ಪಾಲನೆಮಾಡಿದ. ಇವನಿಗೆ ಮಂದಾರನೆಂಬ ಪುತ್ರನಿದ್ದ. ಇನ ಶಿನನನ್ನು ತಪಸ್ಸಿ 
ನಿಂದ ಮೆಚ್ಚಿ ಸಿ, ಅನೇಕ ವರಗಳನ್ನು ಪಡೆದು, ಹಲವು ಸಾರಿ ಇಂದ್ರನನ್ನು ಯುದ್ಧ 
ದಲ್ಲಿ ಸೋಲಿಸಿದ [ಭಾರ.-ಅನು. ೧೪]. (ಮತ್ಸ್ಯೃಪುರಾಣದಲ್ಲಿ ವರ್ಣಿ ತವಾಗಿರುವ 
ಕಥೆಯಲ್ಲಿ ಹಿರಣ್ಯಕಶಿವು ಪ್ರಹ್ಲಾದನನ್ನು ಹಿಂಸಿಸಿದ ಸುದ್ದಿಯೇ ಇಲ್ಲ. ನೃಸಿಂಹ 
ಇವನ ದುರುದುಂಬಿತನನನ್ನು ಸಹಿಸಲಾರದೆ ಬಂದು ಕೊಂದಂತೆ ಇದೆ.) 

ಹಿರಣ್ಯಧನು(ಫೇನು).-ಒಬ್ಬ ಬೇಡರ ಪಾಳೆಯಗಾರ. ಏಕಲವ್ಯನ ತಂದೆ. 
ನೋಡು-- ಏಕಲವ್ಯ, ದ್ರೋಣ [ಭಾರ.-ಆದಿ. ೧೪೨]. 

ಹಿರಣ್ಯ ಪುರ. ಒಂದು ಪಟ್ಟಣ. ವಾತಾಳಲೋಕದಲ್ಲಿದೆ. ಕಾಲಕೇಯ ಮತ್ತು 
ಮೌಲೋಮರೆಂಬ ರಾಕ್ಷಸರು ಇಲ್ಲಿ ವಾಸಮಾಡಿಕೊಂಡಿದ್ದು ಅನೇಕ ವೇಳೆ ದೇವತೆ 
ಗಳಿಗೆ ಅಸಕಾರಮಾಡುತ್ತಿ_ದ್ದರು. ಅವರನ್ನು ಸಂಹರಿಸುವುದು ಇಂದ್ರನಿಗೆ ಸಾಧ್ಯ 
ವಾಗಿರಲಿಲ್ಲ. ಅರ್ಜುನ ಇಂದ್ರಕೇಲಪರ್ವತದಲ್ಲಿ ತನಸ್ಸುಮಾಡಿ, ಅಷ್ಟೃದಿಕ್ಟಾಲಕ 
ರಿಂದ ಅನೇಕ ವರಗಳನ್ನೂ ಶಿವನಿಂದ ಪಾಶುಪತಾಸ್ತ್ರವನ್ನೂ ಸಂಪಾದಿಸಿದ. ಆಗ 
ಅಲ್ಲಿಗೆ ಬಂದಿದ್ದ ಇಂದ್ರ ತನ್ನ ಮಗನಾದ ಅರ್ಜುನನನ್ನು ಸಂಗಡ ಕರೆದುಕೊಂಡು 
ಹೋಗಿ, ಸ್ವರ್ಗಲೋಕದಲ್ಲಿಯೇ ಕೆಲವು ಕಾಲ ನಿಲ್ಲಿಸಿಕೊಂಡಿದ್ದೆ. ಆಗ ಅರ್ಜುನ 
ಇಂದ್ರನ ಹಗೆಗಳಾಗಿದ್ದ ನಿವಾತಕವಚರೆಂಬ ರಾಕ್ಷಸರನ್ನು ಕೊಂದು, ಆ ಬಳಿಕ 


ಹಿರಣ್ಯಬಿನ್ನು 633 ಹಿರಣ್ಯಾಕ್ಸ 


ಒರಣ್ಯಪುರವನ್ನು ಹೊಕ್ಕು ಅಲ್ಲಿ ವಾಸಮಾಡುತ್ತಿದ್ದ ಕಾಲಕೇಯರನ್ನೂ ವೌಲೋಮ 
ರನ್ನೂ ಕೊಂದು, ಸಂತುಷ್ಟನಾದ ಇಂದ್ರನಿಂದ ವಿಶೇಷವಾಗಿ ಮನ್ನಣೆಯನ್ನು ನಡೆದ 
[ಭಾರ.-ವ. ೧೭೫]. ಇಂದ್ರನ ನಾರಧಿಯಾದ ಮಾತಲಿ ತನ್ನ ಮಗಳಾದ ಗುಣಕೇಶಿಗೆ 
ವರನನ್ನು ಹುಡುಕುವುದಕ್ಕಾಗಿ ಹೊರಟಾಗ ನಾರದನೊಂದಿಗೆ ಹಿರಣ್ಯವುರಳ್ಳೆ 
ಹೋಗಿದ್ದ [ಭಾರ.-ಉದ್ಯೋ. ೧೦೦]. 

ಹಿರಣ್ಯಬಿನ್ನು.--ಒಂದು ಪವಿತ್ರವಾದ ತೀರ್ಥ. ಹಿಮವತ್ಬರ್ವತದ ಪಕ್ಕ 
ದಲ್ಲಿಜೆ. ಅರ್ಜುನ ತೀರ್ಥಯಾತ್ರಿಗೆ ಹೊರಟಿದ್ದಾಗ ಈ ತೀರ್ಥವನ್ನು ಸಂದರ್ಶಿಸಿದ 
ಭಾರ,-ಆದಿ. ೨೩೫]. 

ಹಿರಣ್ಯರೇತಸ.--ಸ್ರಿಯವುತ ರಾಜನ ಹೆತ್ತ ಮಂದಿ ಪುತ್ರರಲ್ಲಿ ಐದನೆ 
ಯವ. ಈತ ಫೃತಸಮುದ್ರದಿಂದ ಪರಿವೃತವಾದ ಕುಶದ್ದೀಪವನ್ನು ಆಳುತ್ತಿದ್ದು, 
ಕಡೆಗೆ ಆ ದ್ವೀಪವನ್ನು ಏಳು ಭಾಗಮಾಡಿ, ವಸು, ವಸುದಾನ, ದೃಢರುಚಿ, ನಾಭಿ 
ಗುಪ್ತ, ಸತ್ಯವ್ರತ, ನಿನಿಕ್ತ, ನಾಮದೇವರೆಂಬ ತನ್ನ ಏಳು ಮಂದಿ ಮಕ್ಕಳಿಗೂ 
ಹೆಂಚಿಕೊಟ್ಟ [ಭಾಗ.-೫-೨೦. ದೇ.ಭಾಗ.-೮-೧೦ 3]. 

ಹಿರಣ್ಯರೋನಮ.- (1) ಜನಕ ನಂಶದ ಒಬ್ಬ ಅರಸು. ನೋಡು- ಜನಕ. 

(11) ರುಕ್ಮಿಣಿಯ ತಂದೆಯಾದ ಭೀಷ್ಮಕನ ನಾಮಾಂತರ [ಭಾರ.-ಉ, ೧೫೮]. 

ಹಿರಣ್ಯವರ್ಮ.- ಒಬ್ಬ ಅರಸು. ದಶಾರ್ಣ ದೇಶವನ್ನು ವಾಲಿಸುತ್ತಿದ್ದ. ದ್ರುಪ 
ದನ ಹಿರಿಯ ಮಗನಾದ ಶಿಖಂಡಿ ಈತನ ಮಗಳನ್ನು ಮದುವೆಯಾಗಿದ್ದ. ನೋಡು 
— ಶಿಖಂಡಿ [ಭಾರ.-ಉ,. ೧೮೯]. 

ಹಿರಣ್ಯಹಸ್ತ ಒಬ್ಬ ಮಹರ್ಷಿ. ಕಾಲವೃಕ್ಸನೆಂಬ ಮಹರ್ಷಿಯಿಂದ ಶಕುಂತಿ 
(ಸಕ್ಸಿ) ಯಲ್ಲಿ ಜನಿಸಿದವ. ಈತ ಸೂರ್ಯ ವಂಶದ ಮದಿರಾಶ್ವ ರಾಜನ ಮಗಳಾದ 
ಸುಮಧ್ಯಮೆಯೆಂಬವಳನ್ನು ಮದುವೆಯಾಗಿದ್ದ [ಭಾರ.-ಶಾಂತಿ. ೨೪೦ ಅನು. 300]. 

ಹಿರಣ್ಯಾಕ್ಸ.- ಒಬ್ಬ ರಾಕ್ಷಸ. ಕಶ್ಯಪ ಮುನಿಯಿಂದ ದಿತಿಯೆಲ್ಲಿ ಜನಿಸಿದವ. 
ಹಿರಣ್ಯಕಶಿಪು ಇವನ ಒಡಹುಟ್ಟಿದವ. ನೋಡು- ಹಿರಣ್ಯಕಶಿಪು [ಭಾರೆ.-ಶಾಂತಿ. 
೨೦೮]. ಇವ ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ, ಅನೇಕ ವರಗಳನ್ನು ಪಡೆದು 
ದೇವತೆಗಳನ್ನು ಪೀಡಿಸಿ ಲೋಕಕಂಟಕನಾಗಿರುವಲ್ಲಿ ವಿಷ್ಣು ವರಾಹಾವತಾರವನ್ನು 
ತಳೆದು ಇನನನ್ನು ಕೊಂಡ [ಭಾಗ.-೩ ೧೯. ವಾಯು.-೬. ಲಿಂಗ.-೯೪. ಮತ್ಸ್ಯ.” 
೨೪೭-೨೪೮. ಪದ್ಮ-೬. ಶಿನ.-ಯುದ್ಧ ಖಂ. ೫೦]. ಹಿರಣ್ಯಾಕ್ಸನ ವಡೆ ಈಗ ನಡೆಯು 
ತ್ತಿರುವ ವೈವಸ್ವತ ಮನ್ವಂತರದ ಕ್ವೀತನರಾಹಕಲ್ಪದಲ್ಲಿ ನಡೆಯಿತು [ಮತ್ಸ್ಯ.-೪೮]. 
ಕೋಡು--ವರಾಹ, ಜಯ, ವಿಜಯ. ಹಿರಣ್ಯಾಕ್ಸ ರುಷಾಭಾನು ಅಥವಾ ರುಶದ್ಭಾನು 
ನೆಂಬ ತರುಣಿಯನ್ನು ಮದುವೆಯಾಗಿ ಶಕುನಿ, ಶಂಬರ, ದೃಷ್ಟಿ, ಭೂತಸಂತಾಸನ, 


ಹಿರಣ್ಣತಿ 684 ಹೇಮಾ 


ವೃಕ, ಕಾಲನಾಭ, ಮಹಾನಾಧ, ಹರಿಶ್ಶಶ್ರು, ಉತ್ಕಟ ಮುಂತಾದ ಅನೇಕ ಮಂದಿ 
ಪುತ್ರರನ್ನು ನಡೆದ [ಭಾಗ.-೭-೨]. 
ಹಿರಣ್ಣ ತಿ.-ಒಂದು ನದಿ. ಕುರುಳ್ಸೇತ್ರದ ಸನಿರಾಪದಲ್ಲಿ ಹರಿಯುತ್ತದೆ [ಭಾರ.- 
ಆದಿ. ೧೦೮. ಉದ್ಯೋ. ೧೬೦. ಭೀ. ೯. ಅನು. ೨೭೧]. 
ಹೀನಜಾತಿ.--ಹೀನಯೋನಿಯಲ್ಲಿ ಜನಿಸಿದನರೂ ಕೂಡ ತಪೋಮಹಿಮೆಯಿಂದ 
ಬ್ರಹ್ಮರ್ಷಿ ವದವಿಯನ್ನು ನಡೆದರು. ಅವರ ದೊಡ್ಡಸ್ತಿ.ಕೆಗೆ ಅವರವರ ಕರ್ಮಾನು 
ಸ್ಮಾನನೇ ಕಾರಣವಲ್ಲದೆ ಜನ್ಮನಲ್ಲ [ಭಾರ.-ಅನು. ೫೩]. ವಿದ್ಯೆಯನ್ನು ಹೀನಜಾತಿ 
ಯವರಿಂದಲೂ ಸರಿಗ್ರಹಮಾಡತಕ್ಕದ್ದು [ಭಾರೆ.-ಶಾಂತಿ. ೧೬೩]. 
ಹೂಣ.- ಒಂದು ದೇಶವಿಕೇಷ [ಭಾರ.-ಭೀ. ೯1. 
ಹೂ ಹೂ.--ಒಬ್ಬ ಗಂಧರ್ವ. ಕಶ್ಯಪ ಮುನಿಯಿಂದ ಅರಿಸ್ಟೈಯೆಂಬವಳಲ್ಲಿ ಜನಿಸಿ 
ದವ (ಭಾರ.-ಆದಿ. ೬೬]. ಈತ ದೇವಲ ಮುನಿಯ ಶಾಸದಿಂದ ಮೊಸಳೆಯ ಜನ್ಮ 
ವನ್ನು ಪಡೆದು, ಇಂದ್ರದ್ಯುಮ್ನಸರೋನರದಲ್ಲಿದ್ದು ಗಜೇಂದ್ರನನ್ನು ಹಿಡಿದು, ವಿಷ್ಣು 
ವಿನ ಚಕ್ರದಿಂದ ಮೊಸಳೆಯ ಜನ್ಮನನ್ನು ನೀಗಿಕೊಂಡು ತನ್ನ ಮೊದಲಿನ ರೂಪವನ್ನು 
ವಡೆದ [ಭಾಗ.-೮-೪]. 
ಹೃದಿಕ.- ಒಬ್ಬ ಅರಸು... ಚಂದ್ರ ವಂಶದ ಯದುಕುಲದಲ್ಲಿ ಜನಿಸಿದವ. 
ಇವನ ಮಗ ಕೃತವರ್ಮ. ನೋಡು--ಕೃತನರ್ಮ [ಭಾರ.-ಅದಿ. ೬೪]. 
ಹೃಷೀಕೇಶ. ನಿಷ್ಣುನಿನ ನಾಮಾಂತರ. ಹೈಷೀಕ (ಇಂದ್ರಿಯಗಳಿಗೆ) ಈಶ ಎ 
ಅಧಿಪತಿ, ಇಂದ್ರಿಯಗಳನ್ನು ತನ್ನ ಇಷ್ಟಾನುಸಾರ ನಡೆಯಿಸತಕ್ಕವ. 
ಹೃಷೀಕಾಣೀಂದ್ರಯಾಣ್ಯಾಹುಃ ತೇಷಾನಿನಾಶೋ ಯತೋ ಭರ್ವಾ। 
ಹೈಹೀಕೇಶಸ್ತ್ಯತೋ ವಿಷ್ಣೋ! ಖ್ಯಾತೋ ದೇವೇಷು ಕೇಶವ ॥ 
[ಭಾರ.-ಶಾಂತಿ. ೩೫.೬]. 
ಹೇಮಕೂ ಟಿ. ಸಪ್ತ, ಕುಲಪರ್ವತಗಳಲ್ಲಿ ಒಂದು, ಇದು ಕಿಂಪುರುಷ ವರ್ಷಕ್ಕೆ 
ಉತ್ತರವಾಗಿ, ಹರಿವರ್ಷಕ್ಕೆ ದಕ್ಷಿಣದಲ್ಲಿ ಈ ಎರಡು ಭೂಖಂಡಗಳಿಗೂ ಮೇರೆಯ 
ರೂಪದಲ್ಲಿದೆ. ಇದಕ್ಕೆ ಪೂರ್ನ ಪಶ್ಚಿಮ ದಿಕ್ಬುಗಳಲ್ಲಿ ಲವಣ ಸಮುದ್ರವಿಡೆ. ಇದರ 
ಶಿಖರಗಳಲ್ಲಿ ಒಂದಾದ ಕೈಲಾಸವೆಂಬ ಶಿಖರದಲ್ಲಿ ಕುಬೇರನ ರಾಜಧಾನಿಯಾದ 
ಅಲಕಾ ಪಟ್ಟಿಣವಿದೆ. ಸರಸ್ವತೀ ನದಿ ಇದರ ಒಂದು ಶಿಖರದಿಂದ ಹುಟ್ಟಿ ಹರಿಯು 
ತ್ತದೆ [ಭಾರ.-ಸ, ೨೯. ಭೀ. ೬. ಶಲ್ಯ. ೯]. 
ಹೇಮಾ.--(1) ಭಾರತವರ್ಷದ ಒಂದು ನದಿ [ಭಾರ.-ಭೀ. ೯]. 
(11) ಒಬ್ಬ ಅಪ್ಸರಸಿ. ಜೀವತೆಗಳು ಈಕೆಯನ್ನು ಮಯಾಸುರನಿಗೆ ಮದುವೆ 
ಮಾಡಿಕೊಟ್ಟರು. ನುಯ ತನ್ನ ಮಾಯಾಬಲದಿಂದ ಚಿತ್ರವಿಚಿತ್ರ ಕರಗಳಾದ 


| 


ಹೈಡಿಂಬ 095 ಪ್ರಸ್ಹರೋಮ 


ಧಾ 


ಅಂಗಣ, ತೊಟ್ಟಿ, ವಡಸಾಲೆ, ಉಪ್ಪರಿಗೆ, ಬಿಸಿಲುಮಾಳಿಗೆ, ಸೆಜ್ಜೆವನೆ, ಜೊಕ್ಕಸದ 
ಮನೆ, ನಡುಮನೆ, ಪೌಳಿ ಮುಂತಾದುವುಗಳಿಂಜೊಪ್ಪುನ ದಿವ್ಯವಾದ ಒಂದು 
ಭವಂತಿಯನ್ನೂ ಅದರ ಸುತ್ತಲೂ ಅನೇಕ ಕ್ರೀಡೋದ್ಯಾನಗಳನ್ನೂ ಕೊಳ 
ಗಳನ್ನೂ ಕೃತ್ರಿಮಪರ್ದತಗಳನ್ನೂ ನಿರ್ಮಿಸಿ, ಆ ಭನಂತಿಯನ್ನು ನನರತ್ಸತೋರಣ 
ಗಳಿಂದ ಸಿಂಗರಿಸಿ, ದೇವೇಂದ್ರನಿಗಿಂತಲೂ ಮಿಗಿಲಾದ ಸಂಪತ್ತಿನಿಂದ ಕೂಡಿ ಆ 
ಶರುಣಿಯೊಂದಿಗೆ ಐನೂರು ವರ್ಷಗಳ ಕಾಲ ಸಂಸಾರಮಾಡಿಕೊಂಡಿದ್ದು, ಮಾಯಾನಿ 
ದುಂದುಭಿಯೆಂಬ ಇಬ್ಬರು ಪುತ್ರರನ್ನೂ ಮುಂಡೋದರಿಯೆಂಬ ಮಗಳನ್ನೂ ಪಡೆದ. 
ಹೇಮೆ ಕೆಲವು ಕಾಲದ ತರುವಾಯ ಮಯನನ್ನು ಬಿಟ್ಟು ದೇನಲೋಕಕ್ಕೆ 
ಹೋದಳು. ಮಯ ತನ್ನ ಪ್ರೇಯಸಿಯ ಸಂತೋಷಕ್ಕಾಗಿ ನಿರ್ಮಿಸಿದ್ದ ಭವಂತಿಯಲ್ಲಿ 
ಆಕೆಯನ್ನು ಅಗಲಿ ತಾನೊಬ್ಬನೇ ಇರಲೊಲ್ಲದೆ ಅಲ್ಲಿಂದ ತನ್ನ ಮಗಳನ್ನು ಸಂಗಡ 
ಕರೆದುಕೊಂಡು ಒಂದು ಅರಣ್ಯದಲ್ಲಿ ಬರುತ್ತಿದ್ದಾಗ ಅಲ್ಲಿಗೆ ಬೇಟೆಗಾಗಿ ಬಂದಿದ್ದ 
ರಾವಣನನ್ನು ಕಂಡು ಅವನ ವಂಶಾವಳಿಯನ್ನು ವಿಚಾರಿಸಿ, ತನ್ನ ಮಗಳನ್ನು 
ರಾವಣನಿಗೆ ಕೊಟ್ಟು ಮದುವೆಮಾಡಿದ. ನೋಡು--ಶಾಂಡಿಲಿ, ಸ್ವಯಂನ್ರಭಾ 
[ವಾ.ರಾ.-ಉತ್ತ. ೧೨]. 

ಹೈಡಿಮ್ಸ.--ಹಿಡಿಂಬೆಯ (ಕಮಲವಾಲಿಕೆಯ) ಮಗನಾದ ಫಘಟೋತೃಚ 
[ಭಾರ.-ಭೀ. ೮೩). 

ಹೈಮನತಿ.--(1) ಹಿನುವತ್ಸುರ್ವತದಿಂದ ಹುಟ್ಟಿ ಹರಿಯುವ ನದಿ. ಶತದ್ರೂ 
ನದಿಗೆ ರೂಢನಾಗಿದೆ. ನೋಡು--ಶತದ್ರು, ವಸಿಸ್ಮ [ಭಾರ.-ಆ. ೧೯೩, ಸ. ೯. 
ಭೀ. ೯]. 

(11) ಹಿಮನತ್ಪುತ್ರಿಯಾದ ಪಾರ್ವತಿ. 
(111) ವಿಶ್ವಾಮಿತ್ರ ಮಹರ್ಷಿಯ ಹೆಂಡತಿ [ಭಾರ.-ಉ. ೧೧೭]. 

ಹೈ ಹಯ.--ಸೂರ್ಯ ವಂಶದ ಅರಸು. ಶರ್ಯಾತಿ ರಾಜನ ಮುಗ. ನೋಡು-- 
ವೀತಹವ್ಯ, ಕಾರ್ತವೀರ್ಯಾರ್ಜುನ [ಭಾರ.-ಅನು. ೮]. 

ಹೋತ್ರಹವನ.--ಒಬ್ಬ ಅರಸು. ಕಾಶೀ ರಾಜನ ಮಾನ. ಅಂಬಾ, ಅಂಬಿಕಾ, 
ಅಂಬಾಲಿಕೆಯರ ಮಾತಾಮಹೆ [ಭಾರ.-ವನ. 3೬. ಉಜ್ಯೋ. ೧೭೬]. 

ಹ್ರುದಪ್ರವೇಶಪರ್ವ.- ಭಾರತ ಯುದ್ಧದ ಹದಿನೆಂಟನೆಯ ದಿನ ಶಲ್ಯನೂ 
ಮಡಿದ ತರುವಾಯ ದುರ್ಯೋಧನ ಮಡುವನ್ನು ಹೊಕ್ಕು ಅವಿತುಕೊಂಡಿದ್ದದ್ದು 
ಮುಂತಾಗಿ [ಭಾರ.-ಶಲ್ಯ. ೨೮-೫೫]. 

ಹ್ರಸ್ವಕರೋನಮು.- ಜನಕ ವಂಶದ ಅರಸು. ಸೀರಧ್ವಜ, ಕುಶಧ್ವಜರೆಂಬವರು 
ಇವನ ಪುತ್ವರು. ಸೀರದ್ವಜ ಸೀತೆಯ ಸಾಕುತಂಡೆ. ಫನೋಡು- ಜನಕ, 


ಹ್ರಾದಿನೀ 626 ಹ್ರೀ 


ಹ್ರಾಡಿನೀ.--ಭಾರತವರ್ಷದ ಒಂದು ನದಿ. ಸುದಾಮನೆಂಬ ಸರ್ವತದಿಂದ 
ಹುಟ್ಟಿ ಹರಿಯುತ್ತದೆ [ನಾ.ರಾಮಾ.-ಅಯೋ. ೭೧]. 

ಹ್ರೀ.--ದಕ್ಷ್ಪಬ್ರಹ್ಮನ ಮಗಳು. ಮಹಾಲಕ್ಷ್ಮಿಯ ಅಂಶದಿಂದ ಜನಿಸಿದವಳು. 
ಈಕೆ ಧರ್ಮಪುರುಸನನ್ನು ಮದುವೆಯಾಗಿದ್ದಳು [ಭಾರ.-ಆದಿ. ೬೮]. 


PUBLICATIONS OF THE MYSORE UNIVERSITY 


1. ENGLISH PRICE 

Rs. A.P. 
1. The Mysore Tribes and Castes. ByH. 7, 
NANJUNDAYYA, M.A., M.L., CLE. and 
DIWAN BAHADURL. ಓ, ANANTHAKRISHNA 

IvER, B.A., M.D HON. (BRES.) 

Four Volumes : Volume II, 1928 : Volume 
777, 1980 ; Volume IV, 191: Volume I, 
1985. Each Volume is profusely illustra- 

ted ಸ Volumel .. 15 

Other Volumes each .. 12 


APPENDIX to the Four Volumes of the 
Mysore Tribes and Castes. 


೧0D 
ಅ 


2. Pramana ಡಲ of Acarya Dinnaga. 
CHAP. I. BY H. ಸು ನಂ Iv ENGAR, 
M.A. A . 300 


3. Labour and Housing in ಜಃ City. By 
©. NARASIMHA 11007711, M.A. and R. ಓ., 


SRINIVASAN, M.A. .. ಸ °° 08 0 
4. The Munro System of British ರ 
in India. By KX. N. VENKATASUBBA 
SASTRY, M.A., PH.D., F.R.HIST.S. BY 
5. Sources of Karnataka History, Vol. 1. By 
S. SRIKANTA SASTRY, M.A. Ordinary .. 3 0 0 
Special ., 3 8 0 


I1. KANNADA 


(a) General 
1. History of Kannada Language 


2 History of Kannada Literature 
By PRAKTANAVIMARSA VICHAKSHANA 
MAHAMAHOPADHYAYA RAO BAHADUR 
R. NARASIMHACHAR, M.A. MR.AS. Each 1 0 0 


3. Kannada Kaipidi, Vol. 1. Ordinary .. 1 4 
Special .. 112 


en 


(2) Mysore University Kannada Publication Series 


1. Harischandrakavya Sangraha. Abridged 
and Edited by T. S. VENKANNAIYA, ಕ 
A.R. KRISHNA SASTRY, M.A. .. 012 0 


2. Kadambari Sangraha. Abridged and ೫41166 | 
by T, ರ. VENRANNAIYA, M.A. .. 1» 018 0 


